ವಿಷಯಾನುಕ್ರಮಣಿಕೆ 


ಶ್ರೀ ಜಯಚಾಮರಾಜೇಂದ್ರ ಗ್ರಂಥರತ್ನಮಾಲಾ ಸಂಖ್ಯಾ ೧೪ 


ಶ್ರೀ ಸ್ಕಾಂದಮಹಾಪುರಾಣಂ 
ಸ) 


ಪುರುಷೋತ್ತಮ (ಜಗನ್ನಾಥ) ಕ್ಸೇತ್ರಮಾಹಾತ್ಮ್ಯ 
(ಮೂಲ ಮತ್ತು ಅನುವಾದ ಸಹಿತ) 


ಅನುವಾದಕ 
ಆಸ್ಥಾನ ನಿದ್ದಾನ್‌ 
ಮೋಟಗಾನಹಳ್ಳಿ ಸುಬ್ರಹ್ಮಣ್ಯಶಾಸ್ತ್ರೀ 


ಬೆಂಗಳೂರು ಪ್ರೆಸ್‌ 
ಮೈಸೂರು ರೋಡು, ಬೆಂಗಳೂರು ಸಿಟ 
೧೯೪೬ 


ಅರಿಕೆ 


ಶ್ರೀ ಸ್ಕಾಂದಮಹಾಪುರಾಣದ ದ್ವಿತೀಯ ಮೂಲಖಂಡವಾದ ವೈಷ್ಣವ 
ಖಂಡದ ದ್ವಿತೀಯೋಸಖಂಡವಾದ “ ಪುರುಷೋತ್ತಮ (ಜಗನ್ನಾಥ) ಫ್ಸೇತ್ರ”” 
ಮಾಹಾತ್ಮ್ಯವು ಈ ಸಂಪುಟದಲ್ಲಿ ಸಂಪೂರ್ಣವಾಗಿರುತ್ತದೆ. 

ಭಾರತ ವರ್ಷದ ಚತುರ್ದಿಶೆಗಳಲ್ಲಿಯೂ ನೆಲಸಿ ಅಖಂಡ ಮಹಾತ್ಮ್ಯ 
ವನ್ನೊಳಕೊಂಡು ಅಸಂಖ್ಯಾತ ಭಕ್ತಮಹಾಜನರಿಗೆ ಮನಃಪ್ರಸನ್ನತೆಯನ್ನೂ, 
ಮುಕ್ತಿಯನ್ನೂ ದೊರಕಿಸಿ "" ಚತುರ್ಧಾಮ''ಗಳೆಂದು ಪ್ರಸಿದ್ಧವಾಗಿರುವ 
(ಬದರೀನಾರಾಯಣ, ದ್ವಾರಕ, ಜಗನ್ನಾಥ, ರಾಮೇಶ್ವರ) ಕ್ಲೇತ್ರಗಳಲ್ಲಿ 
ಜಗನ್ನಾಥ ಕ್ಷೇತ್ರವೂ ಒಂದು. ಇದು ಈ ಶ್ಲೋಕದಲ್ಲಿ ಸೂಚಿಸಿರುವ 

ಅಯೋಧ್ಯಾ ಮಧುರಾ ಮಾಯಾ ಕಾಶೀ ಕಾಂಚೀ ಹ್ಯವಂತಿಕಾ | 

ಪುರೀ ದ್ವಾರನತೀ ಚೈವ ಸಸ್ಟೈತೇ ಮೋಕ್ಸದಾಯಕಾಃ ॥ 

ಸಪ್ತಪುರಗಳಲ್ಲಿ ಒಂದೊಂದು ಪರಿಗಣಿತವಾಗಿರುತ್ತದೆ. ಇಲ್ಲಿ, "ದ್ವಾರವತೀಪುರೀ' 
ಎಂದೇ ಅರ್ಥವಾದರೂ, ಕೆಲವರು ದ್ವಾರಕಾಪುರಿಯಲ್ಲಿ ಶ್ರೀಕೃಷ್ಣ ಮಂದಿರವೂ, 
ಜಗನ್ನಾಥಪುರಿಯಲ್ಲಿ ರಾಮ- ಕೃಷ್ಣ - ಸುಭದ್ರಾ - ಸುದರ್ಶನ ಮೂರ್ತಿಗಳ 
(ಚತುರ್ಮೂರ್ತಿ ಜಗನ್ನಾಥ) ಮಂದಿರವೂ ಇರುವುದರಿಂದ ಇದನ್ನು ಸಪ್ತಪುರಿ 
ಗಳಲ್ಲಿಯೇ ಒಂದೆಂದು ವಾದಿಸುತ್ತಾರೆ. ಇದಕ್ಕೆ "ಪುರಿ (ಪೂರಿ) ಜಗನ್ನಾಥ? 
ಎಂದೇ ಅಂಕಿತವಿರುತ್ತದೆ. ಅಂತು ಉತ್ತರಭಾರತ ಯಾತ್ರೆಯು ಈ ಕ್ಸೇತ್ರ 
ವನ್ನು ಸಂದರ್ಶಿಸದೆ ಸಂಪೂರ್ಣವಾಗುವುದಿಲ್ಲ. 

« ಪ್ರರುಷೋತ್ತಮ ಅಥವಾ ಜಗನ್ನಾಥ? ವೆಂದು ಪ್ರಸಿದ್ಧವಾಗಿರುವ 
ಈ ಕೇತ್ರಕ್ಕೆ "ಶ್ರೀಕ್ಸೇತ್ರ' ವೆಂದೂ ಒಂದು ಹೆಸರುಂಟು. ಇದು ಪೂರ್ವಸಾಗರದ 
ತೀರದಲ್ಲಿದೆ. ಓಡ್ರ (ಒರಿಸ್ಸಾ) ದೇಶಕ್ಕೆ ಸೇರಿದ ಕ್ಷೇತ್ರವಿದು. ಈ ಕ್ಲೇತ್ರದ 
ಮಧ್ಯದಲ್ಲಿ ಒಂದು ಗುಡ್ಡವಿದೆ. ಇದಕ್ಕೆ ನೀಲಾಚಲವೆಂದು ಹೆಸರು. ಅಲ್ಲಿಯವರು 
ಇದನ್ನು "ನೀಲಗಿರಿ? ಎನ್ನುತ್ತಾರೆ. ಈ ನೀಲಗಿರಿಯಮೇಲೆಯೇ “ದಾರು 
ಬ್ರಹ್ಮೆ'ವೆಂದು ಪ್ರಖ್ಯಾತನಾದ ಶ್ರೀಜಗನ್ನಾಥನ ಭವ್ಯದೇವಾಲಯವು ವಿರಾಜ 
ಸುತ್ತಿರುವುದು. 

ಈ ದೇವಾಲಯವನ್ನು ನಿರ್ಮಿಸಿದ ಪುಣ್ಯಪುರುಷನು ಪುರಾಣಗಳಲ್ಲಿ ಲ್ಲ 
ಮಹಾವ್ಯಕ್ತಿಯೆಂದು ಪ್ರಖ್ಯಾತನಾಗಿರುವ ಇಂದ್ರದ್ಯುಮ್ಚ ಮಹಾರಾಜನು. 
ಈತನು ಫೀಲಾಚಲದಲ್ಲಿ ನೀಲಮಣೇಮಯಮೂರ್ತಿಯಾಗಿ ನೆಲಸಿದ್ದ 
ಶ್ರೀ ಜಗನ್ನಾಥನ ಮಾಹಾತ್ಮ್ಯವನ್ನು ವಿಷ್ಣುಭಕ್ತರಿಂದ ಕೇಳಿ ಸಂದರ್ಶನಕ್ಕಾಗಿ 
ಅಲ್ಲಿಗೆ ಸಪರಿವಾರನಾಗಿ ಹೋಗುವನು. ಅಲ್ಲಿಗೆ ಹೋದಬಳಿಕ ಶ್ರೀ ಜಗನ್ನಾಥ 
ಮೂರ್ತಿಯು ಸ್ವರ್ಣವಾಲುಕೆಗಳಿಂದ ಮುಚ್ಚಿ ಹೋಗಿರುವುದು ಅವನಿಗೆ ಗೊತ್ತಾ 


೬ 


ಗುವುದು. ತನ್ನ ಮನೋರಥವು ವಿಫಲವಾದುದಕ್ಕೆ ಖಿನ್ನನಾಗಿ ಅವನು 
ಸರಿತಪಿಸುತ್ತಿರಲು ದೇವಮುಸನಿಯಾದ ನಾರದನು ತೆನ್ನ ಜನಕನಾದ ಕಮಲಾಸ 
ನನು. "“ ಇಂದ್ರದ್ಯುಮ್ನ ರಾಜನು ಸಹಸ್ರಾಶ್ವಮೇಧಯಾಗಗಳನ್ನು ಮಾಡಲಿ. 
ಯಾಗಾಂತೃದಲ್ಲಿ ಸ್ವಾಮಿಯು ಅಲ್ಲಿಯೇ ಆವರ್ಭವಿಸುತ್ತಾನೆ?' ಎಂದು ಹೇಳಿದು 
ದನ್ನು ಅವನಿಗೆ ತಿಳಿಸುತ್ತಾನೆ. ಇಂದ್ರದ್ಯುಮ್ಚನು ಅಂತೆಯೇ ಯಾಗಗಳನ್ನು 
ಮಾಡುತ್ತಾನೆ. ಅವಭೃಥಸ್ನಾನಸಮಯದಲ್ಲಿ ಶಂಖ ಚಕ್ರಾಂಕಿತವಾದ ಕಲ್ಪ 
ವೃಕ್ಸದ ಶಾಖೆಯೊಂದು ಸಾಗರದಲ್ಲಿ ತೇಲಿಬರುತ್ತದೆ. ಈ ಸುದ್ದಿಯು ಅವನಿಗೆ 
ತಿಳಿದ ತರುವಾಯ ಅಶರೀರವಾಣಿಯ ಆಜ್ಞೆಯಂತೆ ಆ ಶಾಖೆಯನ್ನು ಉತ್ಸವ 
ದಿಂದ ತಂದು ವೇದಿಕೆಯಮೇಲಿರಿಸಿ, ವೃದ್ಧತಕ್ಸಕವೇಷಧಾರಿಯಾದ 
ಪರಮಾತ್ಮನೇ ಅದರಿಂದ ಬಲಭದ್ರ-ಕೃಷ್ಣ-ಸುಭದ್ರಾ-ಸುದರ್ಶನ ಮೂರ್ತಿಗಳನ್ನು 
ಕಡೆದು ಸಿದ್ಧಗೊಳಿಸಲು ವಲ್ಬಲಲೇಪನ, ವರ್ಣಕ್ರಿಯಗಳಿಂದ ಅವುಗಳನ್ನು 
ಅಲಂಕರಿಸುವನು. ಆಮೇಲೆ ದೇವಾಲಯ ರಚನೆಯಾಗುವುದು. ದೇವಾ 
ಲಯವು ಸಿದ್ಧವಾದ ಬಳಿಕ ದೊರೆಯು ನಾರದನೊಡನೆ ಬ್ರಹ್ಮಲೋಕಕ್ಕೆ ಹೋಗಿ 
ಬ್ರಹ್ಮದೇವನನ್ನು ಕರೆತಂದು ಆತರಿಂದಲೇ ಮೂರ್ತಿಪ್ರತಿಷ್ಠಾದಿ ಮಹಾಕಾರ್ಯ 
ಗಳನ್ನು ವೈಭವದಿಂದ ನಡಸುವನು. 

ಇದು ಇಲ್ಲಿಯ ಕಥಾಸಂಗ್ರಹೆ. ಜಗನ್ನಾಥ ಕ್ಬೇತ್ರದಲ್ಲಿ ನೆಲಸಿರುವ 
ತೀರ್ಥಗಳು, ಇತರ ದೇವಾತಾಮೂರ್ತಿಗಳು, ವಿವಿಧ ಪ್ರಸಂಗಗಳ ನಿರೂಪಣ 
ಮುಂತಾದ ವಿಷಯಗಳ ತುಂಬಿನಿಂದ ಈ ಮಾಹಾತ್ಮ್ಯವು ಬಹಳವಾಗಿ ಬೆಳೆದಿದೆ. 
ವಿಷ್ಣುಭಕ್ತಿಪ್ರಭಾನವನ್ನೂ, ವಿಷ್ಣುಭಕ್ತರ ವೈಭವವನ್ನೂ ಶಿಷ್ಟಾಚಾರ ಅದರಿಂದ 
ದೊರಕುವ ಫಲವನ್ನೂ ವಿವಿಧ ದೇವತಾಮೂರ್ತಿಗಳ ಮಾಹಾತ್ಮ್ಯಗಳನ್ನೂ 
ಶ್ರೀನೃಸಿಂಹ ಪ್ರಭಾವವನ್ನೂ ವಿಶೇಷವಾಗಿ ಪ್ರತಿಪಾದಿಸಿರುವ ಈ ಪುರುಷೋ 
ತ್ತಮ (ಜಗನ್ನಾಥ)ಮಾಹಾತ್ಮ್ಯ್ಯವು ಸಮಸ್ತರಿಗೂ ಪಠನ ಪಾರಾಯಣಾದಿಗಳಿಗೆ 
ಅನುವಾಗಿ ತನ್ಮೂಲಕ ಶ್ರೇಯಸ್ಸಾಧನೆಗೆ ಅತ್ಯಂತೋಪಯುಕ್ತವಾಗುವಂಥದು. 

ಇಂತಹೆ ಅನೇಕಾನೇಕ ಕ್ಷೇತ್ರ ಮಾಹಾತ್ಮ್ಯ್ಯಗಳ ಸಂಪುಟವೆನಿಸಿರುವ 
ಈ ಮಹಾಪುರಾಣನನ್ನು ಕನ್ನಡದ ಅನುವಾದಜದೊಡನೆ ಪ್ರಕಟಸಲು ಪ್ರೇರೇಪಿಸಿ 
ಕನ್ನಡಿಗರೆಲ್ಲರಿಗೂ ಮಹೋಪಕೃತಿಯನ್ನೆಸಗಿ ಅವರೆಲ್ಲರ ಚಿರಕೃತಜ್ಞತೆಗೆ ಪಾತ್ರ 
ರಾಗಿರುವ ನಮ್ಮನ್ನಾಳುವ ಶ್ರೀಮದ್‌ ಜಯಚಾಮರಾಜೇಂದ್ರ ಒಡೆಯರ್‌ 
ಬಹದ್ದೂರ್‌, ಜಿ.ಸಿ.ಬಿ. ಜಿ.ಸಿ.ಎಸ್‌.ಐ. ಮಹಾಪ್ರಭುಗಳವರಿಗೆ ಜಗನ್ನಾ ಥನಾದ 
ಶ್ರೀ ಪುರುಷೋತ್ತಮನು ಸಮಸ್ತ ಸನ್ಮಂಗಳಗಳನ್ನೂ ದಯೆ ಪಾಲಿಸಿ ಸಂರಕ್ಸಿಸ 
ಲೆಂದು ಸಂಪ್ರಾರ್ಥಿಸುತ್ತೇನೆ. 


ಮೋಟಗಾನಹಳ್ಳಿ ಸುಬ್ರಹ್ಮಣ್ಯಶಾಸ್ತ್ರೀ 


ವಿಷಯಾನಾಕ್ರಮಣಿಕೆ 


ಒಂದನೆಯ ಅಧ್ಯಾಯ -- 
ಪುರುಷೋತ್ತಮಕ್ಸೇತ್ರದ ಮುಖ್ಯತ್ವವರ್ಣನ.. 
ಎರಡನೆಯ ಅಧ್ಯಾಯ 
ಬ್ರಹ್ಮನು ಪುರುಷೋತ್ತಮಕ್ಸೇತ್ರಕ್ಕೆ ಬಂದುದು 
ವಾಯಸವೃತ್ತಾಂತವರ್ಣನ 
ಮೂರನೆಯ ಅಧ್ಯಾಯ 
ಯಮಂಲಕ್ಸ್ಟ್ಮೀಸಂವಾದ-- ಯಮೇಶ್ವರಲಿಂಗಸ್ಕಾಸನವರ್ಣನ 


ನಾಲ್ಕನೆಯ ಅಧ್ಯಾಯ 
ಪುರುಷೋತ್ತಮಕ್ಸೇತ್ರಸ್ಮಿತ ವಿವಿಧತೀರ್ಥಕಥಾಕಥನವರ್ಣನ 
ಐದನೆಯ ಅಧ್ಯಾಯ | 
ಪುಂಡರೀಕಾಂಬರೀಷಕಥಾಕಥನವರ್ಣನ 
ಆರನೆಯ ಅಧ್ಯಾಯ -- 
ಓಢ್ರದೇಶವರ್ಣನ 
ಏಳನೆಯ ಅಧ್ಯಾಯ -- 
ಇಂದ್ರದ್ಳುಮ್ನ ವೃತ್ತಾಂತ - ವಿದ್ಯಾಪತಿ ಶಬರಸಂಭಾಷಣ 
ಎಂಟನೆಯ ಅಧ್ಯಾಯ-- 
ಭಗವದ್ಧರ್ಶನಾನಂ೦ತರೆ ನಿದ್ಯಾಪತಿಯ ಸ್ವದೇಶಗಮನೋತ್ಸುಕೆ 
ವರ್ಣನ 
ಒಂಬತ್ತನೆಯ ಅಧ್ಯಾಯ-- 


ಸ್ವರ್ಣಸೈಕತವರ್ಷಣ-- ಭಗವದದರ್ಶನ-- ನಿದ್ಯಾಪತಿಕಥಿತ 


ಕೋಹಿಣಕುಂಡಾದಿತೀರ್ಥಪ್ರಭಾವವರ್ಣನ 
ಹತ್ತನೆಯ ಅಧ್ಯಾಯ 
ವಿದ್ಯಾಪತಿಕಥಿತ ಜಗನ್ನಾಥೆಕ್ಟೇತ್ರ ಸಂಸ್ಥಾನಾದಿವರ್ಣನ 
ಹನ್ನೊಂದನೆಯ ಅಧ್ಯಾಯ 
ಇಂದ್ರೆದ್ಯುಮ್ನನ ಭಗವದ್ಧರ್ಶನಾರ್ಥ ಪ್ರಯಾಣದ ವರ್ಣನ 
ಹನ್ನೆರಡನೆಯ ಅಧ್ಯಾಯ 
ಅವಿಮಂಕ್ತೆಕ್ಲೇತ್ರ - ಏಕಾಮ್ರೈವನ ಸ್ಮಾಪನವರ್ಣನ 


ಪುಖ ಸಂಖೆ 
ಎ2 ಸ 
೧೦- ೧೮ 
೧೯- ೬೯ 
40- ೪೬ 
೪೭೨ ೫೯ 
೬೦- ೩&೪ 
೬೫- ೪೧ 
ಲ೨- ೯೫ 
೯೬-೧೦೭ 
೧೦೮-೧೩೩೦ 
೧೩೧-೧೫೪ 
೧೫೫-೧೭೬ 


ಹದಿಮೂರನೆಯ ಅಧ್ಯಾಯ 
ಕಪೋತೇಶ್ವರ ಬಿಲ್ತೇಶ್ವರಮಾಹಾತ್ಮ ವರ್ಣನ 
ಹದಿನಾಲ್ಕನೆಯ ಅಧ್ಯಾಯ 
Sa ಅಶ್ವಮೇಧಯೆಜ್ಞ ಪ್ರತಿಜ್ಞ್ಞಾದಿ 


ಹದಿನೈದನೆಯ ಅಧ್ಯಾಯ 

ನರಸಿಂಹದರ್ಶನ - ಅಶ್ವಮೆ €ಧಯೆಜ್ಞಾರೆಂಭಾದಿವರ್ಣನ 
ಹದಿನಾರನೆಯ ಅಧ್ಯಾಯ 

ನಾರದಕೃತ ನೃಸಿಂಹಮೂರ್ತಿಸ್ಮಾಪನವರ್ಣನ ಎ 
ಹದಿನೇಳನೆಯ ಅಧ್ಯಾಯ 

ಇಂದ್ರದ್ಯುಮ್ನ ಕೃತೆ ವಾಜಿಮೇಧಯಜ್ಞ ಮೆ ಹೋತ್ಸವಾರೆಂಭ 

ವೃತ್ತಾಂತವರ್ಣನ 

ಹದಿನೆಂಟನೆಯ ಅಧ್ಯಾಯ-- 


ಅಶ್ವಮೆ ಧಸುತ್ಕಾರೆಂಭ — ದಾರುಮೂರ್ತಿಯ ಅವಿರ್ಭಾನ 
ವರ್ಣನ 


ಹತ್ತೊಂಬತ್ತನೆಯ ಅಧ್ಯಾಯ -- 
ವೃದ್ಧವರ್ಧಕಿ (ಬಡಗಿ)ಯತಿ ಭಗವಂತನ ದಾರು ಮೂರ್ತಿ 
ಯನ್ನು ನಿರ್ನಿಸಿದ್ದು ನ 


ಇಪ್ಪತ್ತನೆಯ ಅಧ್ಯಾಯ 
ಇಂದ್ರದ್ಯುಮ್ಲೆನಾರದಕ್ಕತ ದಾರುಮೂರ್ತಿ ಸ್ತೋತ್ರ - 
ಬ್ರಾಹ್ಮಣಾದಿಪೂಜನನರ್ಣನ 
ಇಪ್ಪತ್ತೊಂದನೆಯ ಅಧ್ಯಾಯ -- 
ದ್ವಿಜಕೃತ ದಾರುವಪುರ್ಮಾಹಾತ್ಮ್ಯವರ್ಣನ-- ನಾರದಾನು 
ಮೋದನ 


ಅಂಜ °* 


ಇಪ್ಪತ್ತೆರಡನೆಯ ಅಧ್ಯಾಯ 

ಇದ್ರ ಮ್ಯುಮ್ಮು ನಾರದರೆ ಬ್ರಹ್ಮಲೋಕ ಗಮನವರ್ಣನ 
ಇಪ್ಪತ್ತಮೂರನೆಯ ಅಧ್ಯಾಯ-- 

ಇಂದ್ರದ್ಯುಮ್ನ ಕೃತ ಬ್ರಹ್ಮಸಂದರ್ಶನವರ್ಣನ.. 
ಇಪ್ಪ ತ್ತನಾಲ್ಕನೆಯ ಅಧ್ಯಾಯ 


ಇಂದ್ರದ್ಯುಮ್ನ ಕೃತ ಭಗವತ್ಸ_ತಿ- ದಾರುಮೂರ್ತಿ 
ಸ್ಥಾಪನೆಗಾಗಿ ಭಗವಂತನು ಆಜ್ಞಾಪಿಸಿದುದು 


ಪಟ ಸಂಖ್ಯೆ 


೧೭೭.೧೮೨ 


೧೮೩-೧೯೧ 


೨೦೧-೨೧೩೩ 


೨೧೪-೨೩೬ 


೨೩೭-೨೪೪ 


೨೪೫-೨೫೪ 


೨೫೫-೨೬೮ 


೨೮೧-೨೮೯ 


೨೯೦-೩್ಲ೦ತ್ಸಿ 


ಪ್ಲಿಂ೪- ೩೧೨ 


ಇಪ ಕೈತ ದನೆಯ ಅಧ್ಯಾಯ 
ನಾರದಲಿಖಿತ ಪ ಪ್ರತಿಷ್ಠಾಸಾಹಿತ ೈ ಸಂಭಾರಸಂಗ್ರೆ ಹೆಪತ್ರ -- 
ವಿಶ್ವ ಕರ್ಮನು ರಥೆತ್ರ ಯನನ್ನು ನಷರ್ನಡವೂ ದುದು 


ರಥಪ್ರ ತಿಷ್ಮಾ ಏವ ನ 


ಸಸ ದ್ಕು ಮ್ಲ ಕ್ರ ೈತಭಗವತ್ಯೂ ಜನ -- ಗಾಲನೃ ಪತಿವೃ ತ್ತಾಂತ 
Bl 


ಪ್ಲತ್ತೇಳೆನೆಯ ಅಧ್ಯಾಯ 
ಇಂದ್ರದ್ಯುಮ್ನಪ್ರಾರ್ಥನಾನಂತರ ಬ್ರಹ್ಮಕೃತ ರಥಪ್ರಾಸಾದ 
ದರ್ಶನಾದಿವರ್ಣನ 
ಇಪ್ಪತ್ತೆಂಟನೆಯ ಅಧ್ಯಾಯ 
ನೃಸಿಂಹ ಪ್ರಭಾವವರ್ಣನ 


ಇಪ್ಪ ತ್ಲೊಂಬತ್ತನೆಯ ಅಧ್ಯಾಯ 


ಭಗವಂತನು ಇಂದ್ರೆದ್ಯುಮ್ನುನಿಗೆ ವರಗಳನ್ನು ಅನುಗ್ರಹಿಸಿದುದು .. 


ಮುವ್ವತ್ತನೆಯ ಅಧ್ಯಾಯ 
ವಿವಿಥಧೋತ್ಸವನವಿಧಾನನಿರೂಪಣ 

ಮುವ್ವ್ಯತ್ತೊಂದನೆಯ ಅಧ್ಯಾಯ 
ಇಂದ್ರದ್ಕುಮ್ನಸರಃಸ್ನಾನಮಾಹಾತ್ಮ್ಮ್ಯಾದಿರ್ವಣನ 


ಮುವ್ವತ್ತೆರಡನೆಯ ಅಧ್ಯಾಯ 


ದೆಕ್ಟಿಣಾಮೂರ್ತಿದರ್ಶನವರ್ಣನ- ಜ್ಮೀಷ್ಮಪಂಚಕವ್ರತನಿರೂಪಣ phe 


ಮುವ್ವತ್ತಮೂರನೆಯ ಅಧ್ಯಾಯ 
ಮಹಾನೇದೀವುಹೋತ್ಸವವರ್ಣನ 
ಮುವ್ವತ್ತ ತ್ರನಾಲ್ಯ ನೆಯ ಅಧ್ಯಾಯ-- 
ಮಹಾನೇದೀಮುಹೋತ್ಸವ ಪ್ರಭಾವವರ್ಣನ . 
ಮುವ್ವತ್ತೈದನೆಯ ಅಧ್ಯಾಯ-- 
ರಥರ ಕ್ಪಾಕರಣವಿಧಾನವರ್ಣನ 
ಮುವ್ವತ್ತಾರನೆಯ ಅಧ್ಯಾಯ 
ಶ್ರೀ ವಿಷ್ಣು ಶಯನೋತ್ಸ ವವರ್ಣನ ಹೆ 
ಮುವ್ವತ್ತೇಳನೆಯ ಅಧ್ಯಾಯ 
ಶ್ರೇತಮಹಾರಾಜೋಪಾಖ್ಯಾನವರ್ಣನೆ ಹ 


ಶಿಷ್ಟ ೭೧ ವ ೪ 


ತಿಜ೫೨ಎ೩೬೪ 


೩೬೫-೩೭೫ 


೩೭೬-೪೦೪ 


೪೦೫-೪೨5೧ 


V೬ & 


೪ ೬ದರಿ--೭ಿ೭ಿ 


೪೭೮-೪೮೪ 


೧೦ 


ಮುವ್ವತ್ತೆಂಟನೆಯ ಅಧ್ಯಾಯ 
ದಮನಕವೃತ್ತಾಂತನಿರೂಪಣ 
ಮುವ್ವತ್ತೊಂಬತ್ತನೆಯ ಅಧ್ಯಾಯ 
ಚಾತುರ್ಮಾಸ್ಯವಿಧಿವರ್ಣನ 2K 
ನಲವತ್ತನೆಯ ಅಧ್ಯಾಯ 
ಪ್ರಾನರಣೋತ್ಸವವರ್ಣನ .. 
ನಲವತ್ತೊಂದನೆಯ ಅಧ್ಯಾಯ 
ಪುಸ್ಕಾಭಿಷೇಕವಿಧಿವರ್ಣನ .. 
ನಲನತ್ತೆರಡನೆಯ ಅಧ್ಯಾಯ 
ಮಕರಸಂಕ್ತಾತಿವಿಧಿವರ್ಣನ 
ನಲವತ್ತಮೂರನೆಯ ಅಧ್ಯಾಯ -- 
ದೋಲಾರೋಹಣೋತ್ಸವ ವರ್ಣನ 
ನಲವತ್ತನಾಲ್ಕನೆಯ ಅಧ್ಯಾಯ 
ಜ್ಯೇಷ್ಠಪಂಚಕವ್ರತವರ್ಣನ 
ನಲವತ್ಸೈೆದನೆಯ ಅಧ್ಯಾಯ 
ಜಮನಕಭಂಜನವಿಧಿವರ್ಣನ 
ನಲವತ್ತಾರನೆಯ ಅಧ್ಯಾಯ 
ಅಕ್ಬಯತೃತೀಯೋತ್ಸವ ವರ್ಣನ 
ನಲವತ್ತೇಳನೆಯ ಅಧ್ಯಾಯ-- 
ಭಗವದುಪಾಸನಾವಿಧಿನರ್ಣನ 
ನಲವತ್ತೆಂಟನೆಯ ಅಧ್ಯಾಯ 


ಇಂದ್ರೆದ್ಯುಮ್ನ-ಶ್ವೇತರಾಜ ಸಂವಾದವರ್ಣನ .. 


ನಲವತ್ತೊಂಬತ್ತನೆಯ ಅಧ್ಯಾಯ 
ಪುರಾಣಶ್ರವಣವಿಧಿವರ್ಣನೆ .. 


ಪುಟ ಸಂಖೆ 


೪೮೯-೫೧೩ 


೫೧೪--೫೨೮ 


೫೨೯-೫೩೨ 


೫೩೩೫೭ 


ಜಫ್ಲಿಲ-ಜ೫೪ ಫ್ಲಿ 


ಜಳಳ-೫೫೧ 


೫೫ ೨-೫೫೮ 


೫೫೯-೫೬೨ 


೫೬೩-೫೭೧ 


೫೭೨-೫೭೫೫ 


೫೭೬-೫೮೧ 


೫೮೨-೫೯೦ 


1 ಶ್ರೀಃ 4 
ಅಥ ಮಂಗಳಾಚರಣಶ್ಲೊ ಕೆ; 


ಯಸ್ಕಾಜ್ಞ ಯಾ ಜಗತ್ಸ ಎಷ್ಟ ವಿರಿಂಚಿಃ ಪಾಲಕೋ ಹರಿಃ । 
ಸಂಹರ್ತಾ ಕಾಲರುದ್ರಾಖ್ಯೋ ನಮಸ್ತಸ್ಮೈ ಪಿನಾಕಿನೇ ॥ 
ತಾತ್ಸರ್ಯ 
ಯಾವ ಪ್ರಭುವಿನ ಅಪ್ಪಣೆಯಿಂದ 
ಬ್ರಹ್ಮನು ಜಗತ್ತನ್ನು ಸೃಜಿಸುವವನಾಗಿಯೂ 
ಶ್ರೀಮನ್ನಾರಾಯಣಮೂರ್ತಿಯು ಸಂರಕ್ಸಿಸುವವನಾಗಿಯೂ 
ಕಾಲರುದ್ರನೆಂದು ಹೆಸರಾದ ಸ್ವಾಮಿಯು ಸಂಹಾರಕರ್ತನಾಗಿಯೂ ಇರುವರೋ 
ಆ ಪಿನಾಕಪಾಣಿಯಾದ ಪರಮತಿವಸಿಗೆ 
ನಮಸ್ಕಾರವು 


॥ ಶ್ರೀ ॥ 


1 ಶ್ರೀಶಂಕರಃ ಶಂಕರಃ ॥ 


ಶ್ರೀ ಸ್ಕಾಂದಮಹಾಪುರಾಣಂ 





್‌ ವ್‌ ೧ ನಾ 
ಪುರುಷೋತ್ತಮ (ಜಗನ್ನಾಥ) ಕ್ಷೇತ್ರ ಮಾಹಾತ್ಮ್ಮ್ಯಂ ಪ್ರಾರಭ್ಯತೇ 
ಓಂ ಶ್ರೀ ಗಣೇಶಾಯ ನಮಃ! ಓಂ ನಮೋ ಬೃಹಸ್ಪತಯೇ 1 
ನಮಸ್ತಸ್ಮೈ ಬ್ರಹ್ಮಣೇ | ವಿಷ್ಣವೇ ನಮಃ ॥ 


ಶ್ರೀಮತ್ಸುಂದರವಿಸಾಶಾನಂ ಶ್ರೀಮತ್ಸಿದ್ಧಿನಿನಾಯಕಂ | 
ಷಣ್ಮುಖಂ ಸ್ಯಂದಮಾನಂದಂ ಬ್ರಹ್ಮಾಣಂ ವಿಷ್ಣು ಮಾಶ್ರಯೇ | 
ಯಸ್ಕಾಜ್ಞಯಾ ಜಗತ್ಸಸ್ಟ್ಯಾ ವಿರಿಂಚಿ! ಪಾಲಕೋ ಹರಿಃ । 
ಸಂಹರ್ತಾ ಕಾಲರುದ್ರಾಖ್ಯೋ ನಮಸ್ಸಸ್ಮ್ಮೈ ಹಿನಾಕಿನೇ ॥ 


ಅಥ ಪ ್ರಥಮೋಧ್ಯಾಯಃ 
ಪುರುಷೋತ್ತಮ ಕ್ಹೇತ್ರಸ್ಯೆ ಮಂ ಖ್ಯತ್ವವರ್ಣನಂ 
ಮುನಯ ಊಚುಃ:- 

ಭಗವನ್ಸರ್ವಶಾಸ್ತ್ರಜ್ಞ ಸರ್ವತೀರ್ಥಮಹತ್ವನಿತ್‌ । 
ಕಥಿತಂ ಯತ್ತೈಯಾ ಪೂರ್ವಂ ಪ್ರಸ್ತೂತೇ ತೀರ್ಥಕೀರ್ತನೇ। 
ಪುರುಷೋತ್ತಮಾಖ್ಯಂ ಸುಮಹತ್‌ಕ್ಲೇತ್ರಂ ಸರಮಪಾವನಂ ॥೧॥ 
ಯತ್ರಾ ಸ್ತೇ ದಾರವತನುಃ ಶ್ರೀಶೋ ಮಾನವಲೀಲಯಾ ಟ 
ದರ್ಶನಾನ್ಮುಕ್ತಿದಃ ಸಾಕ್ಸಾತ್ಸರ್ವತೀರ್ಥಫಲಪ್ರದಃ ॥೨॥ 


ಕನ್ನಡದ ಅನುವಾದ 
ಪುರುಷೋತ್ತಮಕ್ಟೇತ್ರದ ಮು ಖ್ಯತ್ತವರ್ಣನ 
೧. ಮುನಿಗಳು ಕೇಳುತ್ತಾರೆ: ಎಲೈ ಷಡ್ಡುಣೈಶ್ವರ್ಯಸಂಪನ್ನನಾದ 
ಜೈಮಿನಿಮುನಿಯೆ ! ಸಮಸ್ತತೀರ್ಥಗಳ ಮಾಹಾತ್ಮ್ಯ್ಯಗಳನ್ನರಿತ ನೀನು ಈಗ 
ತಾನೆ ಅಪ್ಪಣೆಕೊಡಿಸಿದ ತೀರ್ಥಗಳ ಕೀರ್ತನಪ್ರಸಂಗದಲ್ಲಿ ಪುರುಷೋತ್ತಮವೆಂಬ 
ಪರಮಪಾವನವೂ, ಪ್ರಸಿದ್ಧವೂ ಆದ ಮಹಾಕ್ಸೇತ್ರವೊಂದಿರುವುದೆಂದು ಹೇಳಿದೆ. 
೨. ಆಕ್ಲೇತ್ರದಲ್ಲಿ ಲಕ್ಷ್ಮೀಪತಿಯಾದ ಶ್ರೀಮನ್ನಾರಾಯಣನು ಮಾನುಷ 
ಲೀಲೆಯನ್ನು ಮೆರೆಯುವವನಾಗಿ, ಮರದ ಮೈಯೊಡಗೂಡಿ ನೆಲಸಿ ತನ್ನನ್ನು 
ಸಂದರ್ಶಿಸಿದ ಭಕ್ತರಿಗೆ ಮುಕ್ತಿಯನ್ನು ಕರುಣಿಸುತ್ತಲೂ, ಸಮಸ್ತ, ತೀರ್ಥ 


೨ ಶ್ರೀ ಸ್ಕಾಂದೆಮ ಹಾಪುರಾಣಂ 


ತನ್ನೋ ವಿಸ್ತರತೋ ಭ್ರೂಹಿ ತತ್‌ಕ್ಸೇತ್ರಂ ಕೇನ ನಿರ್ಮಿತಂ | 

ಜ್ಯೋತಿಃ ಪ್ರಕಾಶೋ ಭಗವಾನ್ಸಾಕ್ಸಾನ್ನಾರಾಯಣಃ ಪ್ರಭೆಂ8 ॥ ೩೫8 
ಕಥಂ ದಾರುಮಯಸ್ತಸ್ಮಿನ್ನಾಸ್ತೇ ಪರಮಪೂರುಷಃ । 

ವದ ತ್ವಂ ವದತಾಂ ಶ್ರೇಷ್ಠ ಸರ್ವಲೋಕಗುರೋ ಮುನೇ । 


ಶ್ರೋತುಮಿಚ್ಛಾಮಹೇ ಬ್ರಹ್ಮನ್ಪರಂ ಕೌತೂಹಲಂ ಹಿ ನಃ nen 
ಜೈನಿನಿರುವಾಚ :- 

ಶ್ರುಣುಧ್ಯಂ ಮುನಯಂಸ್ಸರ್ವೇ ರಹಸ್ಯಂ ಪರಮಂ ಹಿ ತತ್‌ । 

ಅವೈಷ್ಣವಾನಾಂ ಶ್ರವಣೇ ಭಕ್ತಿಸ್ತತ್ತ ನ ಜಾಯತೇ ॥ ೫೪ 

ತಸ್ಯ ಸಂಕೀರ್ತನಾದೇವ ಸಕಲಂ ಲೀಯತೇ ತಮಃ 1 ೬॥ 


ಯದ್ಯಪ್ಯೇಷ ಜಗನ್ನಾಥಃ ಸರ್ವಗಃ ಸರ್ವಭಾವನಃ । 
ಸ್ವಂದೇನ ಕಥಿತಂ ಪೂರ್ವಂ ಶ್ರುತ್ವಾ ಶಂಭೋಮವರ್ಮಿಖಾಂಬುಜಾತ್‌ । 
ಸಂತಿ ಕ್ಸೇತ್ರಾಣೆ ಚಾನ್ಯಾನಿ ಸರ್ವಪಾಪಹರಾಣಿವೈ ॥೭॥ 


ಕ್ಷೇತ್ರಗಳನ್ನು ಸಂದರ್ಶಿಸಿದ ಫಲವನ್ನನುಗ್ರಹಿಸುತ್ತಲೂ ವಿರಾಜಿಸುತ್ತಿರುವ 
ನೆಂದು ಹೇಳಿದೆಯಷ್ಟೆ. 

೩-೪. ಆ ವಿಷಯವನ್ನು ನಮಗೆ ವಿಸ್ತರಿಸಿ ಹೇಳಬೇಕು. ಆ ಕ್ಬೇತ್ರವು 
ಯಾರಿಂದ ನಿರ್ಮಿತವಾಯಿತು? ಜ್ಯೋತಿಯಂತೆ ಸ್ವಯಂಪ್ರಕಾಶನಾಗಿ, ಸರ್ವ 
ಪ್ರಭುವಾಗಿ, ಸಡ್ಗುಣೈೈಶ್ಚರ್ಯ ಪರಿಪೂರ್ಣನಾಗಿರುವ ಸಾಕ್ಲಾತ್‌ ನಾರಾಯಣ 
ಮೂರ್ತಿಯು ಪರಮಪುರುಷನಾಗಿದ್ದೂ ಆ ಕ್ಸೇತ್ರದೆಲ್ಲಿ ಮರದ ಮೈಯುಳ್ಳವ. 
ನಾಗಿರುವುದೆಂತು? ಎಲೈ ಸರ್ವಲೋಕಗುರುವಾದ ಜೈಮಿನಿಮುನಿಯೆ! ಇಂತಹ 
ಮಾಹಾತ್ಮ್ಯವಿಚಾರಗಳನ್ನು ಬಣ್ಣಿಸುವುದರಲ್ಲಿ ಶ್ರೇಷ್ಠನಾದ ನೀನು ಈ ವಿಷಯ. 
ವನ್ನು ನಮಗೆ ಹೇಳಬೇಕು. ಎಲ್ಫೈ ಬ್ರಹ್ಮಜ್ಞಾನಿಯೆ ! ನಾವೆಲ್ಲರೂ ಈ ವಿಷಯ. 
ವನ್ನು ನಿನ್ಲಿಂದಾಲಿಸಿ ಕೇಳಲು ಪರಮ ಕುತೂಹಲಿಗಳಾಗಿರುವೆವು.?? 

೫. ಜೈಮಿನಿಯು ಹೇಳುತ್ತಾನೆ:--ಎಲೈ ಮುನಿಗಳೇ! ಕೇಳಿರಿ, ನೀವು 
ಪ್ರಶ್ನಿಸಿದ ವಿಷಯವು ಪರಮ ರಹಸ್ಯವಾದುದು. ಇದನ್ನು ವೈಷ್ಣ ವರಲ್ಲದವರು 
(ವಿಷ್ಣುಭಕ್ತರಲ್ಲದವರು) ಕೇಳಿದಲ್ಲಿ ಅವರಿಗೆ ಭಕ್ತಿಯುಂಟಾಗುವುದಿಲ್ಲವು. 

೬. ಈ ಕ್ಷೇತ್ರವನ್ನೂ ಇಲ್ಲಿ ನೆಲಸಿರುವ ಪುರುಷೋತ್ತಮನನ್ನೂ ಸ್ಮರಿಸಿದ 
ಮಾತ್ರದಿಂದಲೇ ಅಜ್ಞಾನವೆಂಬಕತ್ತಲೆಯೆಲ್ಲವೂ ಕೂಡಲೇ ಅಡಗಿಹೋಗುವುದು. 

೭-೮. ಶ್ರೀಜಗನ್ನಾಥಸ್ವಾಮಿಯು ಎಲ್ಲೆಡೆಯಲ್ಲಿಯೂ ಸಂಚರಿಸುವವನೂ, 
ಸರ್ವಭಾವವನೂ, ಸರ್ವಾಂತರ್ಯಾಮಿಯೂ ಆಗಿರುವನೆಂದು ಶ್ರೀ ಸ್ಫಂದ 
ಸ್ವಾಮಿಯು ತನ್ನ ತಂದೆಯಾದ ಶ್ರೀ ಶಂಭುವಿನಿಂದ ಕೇಳಿ ತಿಳಿದು ಹೇಳಿರು 
ತ್ತಾನೆ. ಆದುದರಿಂದ ಸಮಸ್ತ ಪಾಸಗಳನ್ನೂ ಪರಿಹಾರಮಾಡುವ ಎಷ್ಟೋ 


ಪ್ರಥಮೋರಧ್ಯಾಯಃ 


ಏತತ್‌ಕ್ಸೇತ್ರಂ ಪರಂ ಚಾಸ್ಯ ನಪುರ್ಭೊೂತಂ ಮಹಾತ್ಮನಃ । 
ಸ್ವಯಂ ವಪುಷ್ಮಾಂಸ್ತೃತ್ರಾಸ್ಕೇ ಸ್ವನಾಮ್ನಾ ಖ್ಯಾಪಿತಂ ಹಿ ತತ್‌ ॥ ೮॥ 
ತತ್ರ ಯೇ ಸ್ಥಾ ತುಮಿಚ್ಛ ೨ತಿ ತೇನ ಸನಂ ಹತಾಂಹಸಃ । 
ಕಿಪುನಸ್ತ ತ್ರ ತಿಷ್ಮ ತೋ ಯೇ ಪಶ್ಯಂತಿ ಗೆದಾಧರಂ 


॥೯॥ 

ಅಹೋ ತತ ರನುಂ ಶ್ಟೇತ್ರಂ ವಿಸ್ತೃತಂ ದಶಯೋಜನಂ । 

ತೀರ್ಥರಾಜಸ್ಯ ಸಲಿಲಾದುತ್ತಿತಂ ನಾಟು ॥ ೧೦॥ 

ಸೀಲಾಚಲೇನ ಮಹತಾ ಮಧ್ಯಸ್ಥೇನ ವಿರಾಜಿತಂ । 

ಏಕಸ್ತನನಿನ ಪೃಥಘ್ವ್ಯಾಃ ಸುದೂರಾತ್ಪ ತವ ॥ ೧೧॥ 

ನಕರ ಪೂರ್ವಂ ಸಮುದ್ಧೃತ್ಯ ್ಯ ವಸುಂಧರಾಂ । 

ಸರ್ವತಃ ಸುಸಮಾಂ ಕೃ ತ್ಕಾ ಪರ್ವತಃ ಸುಸ್ಥಿ ರೀಕೃತಾಂ ॥ ೧೨೪ 

ಸ ಸ್ಟಾ ಚರಾಚರಂ ನ ತೀತಾ ಸರಿದಬ್ಬಿ ಜತ | 

ತ್ರಾ ಣಿ ಚ ಯಥಾಸ್ಥಾನಂ ಸಂನಿವೇಶ್ಯ ಯಥಾಪುರಾ ॥ ೧೩॥ 
ಬ್ರಹ್ಮಾ ವಿಚಿಂತಯಾಮಾಸ ಸೃಷ್ಟಿ ಭಾರನಿಪೀಡಿತಃ | 

ಪುನರೇತಾಂ ಕ್ರಿಯಾಂ ಹರೀ ನಾರಭೇಯಂ ಕಥಂ ತ್ವಿತಿ  ॥ ೧೪೫ 


ಇತರ ಕ್ಲೇತ್ರಗಳಿದ್ದರೂ ಈ ಪುರುಷೋತ್ತಮಕ್ಸ್ಟೇತ್ರವು ಆ ಪರಮಾತ್ಮನ 
ಮೈಯೇ ಆಗಿ ಎ್ಲಕ್ಕಿಂತಲೂ ಶ್ರೇಷ್ಠವಾಗಿರುವುದು. ಇಲ್ಲಿಯೇ ಆ ಪುರುಷೋ 
ತ್ರಮನು ಶರೀರಧಾರಿಯಾಗಿ ನೆಲಸಿ ತನ್ನ ಹೆಸರಿನಿಂದಲೇ ಈ ಕ್ಲೇತ್ರವನ್ನು 
ಪ್ರಸಿದ್ಧಗೊಳಿಸಿರುವನು. 

೯-೧೦. ಅಯ್ಯಾ ಮುನಿಗಳಿರಾ! ಆ ಶ್ಲೇತ್ರದಲ್ಲಿ ನೆಲಸಬಯಸುವಂತಹ 
ಮಾನವರ ಪಾಪಗಳೆಲ್ಲವೂ ಕಳೆಯುತ್ತವೆಯೆಂದಬಳಿಕ ಅಲ್ಲಿಯೇ ವಾಸವಾಗಿ 
ಆ ಗದಾಧರಸ್ವಾಮಿಯನ್ನು ಸಂದರ್ಶಿಸುವ ಮಾನವರ ವಿಷಯದಲ್ಲಿ ಹೇಳತಕ್ಕು 
ಜೇನುಂಟು? ಆಹಾ! ಪರಮಪುಣ್ಯಕರವಾದ ಆ ಕ್ಲೇತ್ರವು ಹತು,ಯೋಜನಗಳ 
ವಿಸ್ತಾರವಾಗಿರುವುದು; ತೀರ್ಥರಾಜದ ಜಲದಿಂದ ಮೇಲೆದ್ದುಬಂದುದಾಗಿ 
ಎತ್ತೆತ್ತ ಲೂ ಮರಳಿನಿಂದಲೇ ತುಂಬಿ ಬೆಳಗುತ್ತಿರುವುದು. 

೧೧. ಮಧ್ಯದಲ್ಲಿ ನೀಲಾಚಲದಿಂದ ವಿರಾಜಿಸುತ್ತ ದೂರದಿಂದ ನೋಡಿದರೆ 

ಪೃಥ್ವೀದೇವಿಯ ಸ ಸ್ಮನವೋ ಎಂಬಂತೆ ತೋರುತ್ತಿರುವುದು. 

೧೨-೧೪. ಪೂರ್ವದಲ್ಲಿ ವರಾಹರೂಪಿಯಾದ ಭಗವಂತನು ಈ ವಸುಂಧರೆ 
ಯನ್ನುದ್ಧ ರಿಸಿ ಎಲ್ಲೆ ಡೆಗಳಲ್ಲಿಯೂ ಅದನ್ನು ಸಮಗೊಳಿಸಿ ಪರ್ವತಗಳಿಂದ ಸಿ ಸಿ 
ಗೊಳಿಸಿದನಷ್ಟೆ [ ಆಗ ಚತುರ್ಮುಖಬ ಬ್ರಹ್ಮನು ಮತ್ತೆ ಚರಾಚರ ಜಗತ್ತ ನ್ನೂ 
ಸಮಸ್ತ ತೀರ್ಥಗಳನ್ನೂ » ನದೀ ಸಮುದ್ರಗಳನ್ನೂ, ಕ್ಸೇತ್ರ ಗಳನ್ನೂ ಹಿಂದೆ 
ಹೇಗಿದ್ದುವೋ ಹಾಗೆಯೆ ಅವವುಗಳೆ ಸ್ಥಾನಗಳಲ್ಲಿರಿಸಿ ಸೃಷ್ಟಿ ಕಾರ್ಯದ ಹೊರೆ 


೪ ಶ್ರೀ ಸ್ಕಾಂದಮಹಾಪುರಾಣಂ 


ತಾಪತ್ರಯಾಭಿಭೂತಾ ಹಿ ಮುಚ್ಯಂತೇ ಜಂತವಃ ಕಥಂ । 
ಏವಂ ಚಿಂತಯಮಾನಸ್ಕ ಮತಿರಾಸೀತ್ಛ್ರಜಾಪತೇಃ ॥ ೧೫ ॥ 


ಮುಕ್ತ್ಯೇಕಕಾರಣಂ ವಿಷ್ಣುಂ ಸ್ತೋಷ್ಯೇಂಹಂ ಪರಮೇಶ್ವರಂ । 
ಬ್ರಹ್ಮೋವಾಚ: 


ನಮಸ್ತೇ ಜಗದಾಧಾರ ಶಂಖಚಕ್ರಗಧಾಧರ ॥ ೧೬ ॥ 
ಯನ್ನಾಭಿಪಂಕಜಾದೇವ ಜಾತೋಹೆಂ ವಿಶ್ವಸೃಷ್ಟಿಕೃತ್‌ । 
ಪೆರಮಾರ್ಥಸ್ವರೂಪೆಂ ತೇ ತ್ವಂ ವೈ ವೇತ್ತಿ ಜಗನ್ಮಯ ॥ ೧೭ ॥ 
ಯನ್ಮಾಯಯಾ ಜಗತ್ಸರ್ವಂ ನಿರ್ಮಿತಂ ಮಹದಾದಿಕಂ । 
ಯನ್ನಿಶ್ವಾಸಸಮುದ್ಭೂತಂ ಶಬ್ದಬ್ರಹ್ಮ ತ್ರಿಧಾಂಭವತ್‌ ॥ ೧೮ ॥ 


ಉಪಜೀವ್ಯ ತದೇವಾಹಮಸೃಜಂ ಭುವನಾನಿ ವೈ। 
ತ್ವತ್ತೋ ನಾನ್ಯತ್‌ ಸ್ಥೂಲಸೂಕ್ಸ್ಮ್ಮದೀರ್ಥಪ್ರಸ್ವಾದಿ ಕಿಂಚನ 8೧೯॥ 


ಯಿಂದ ಬೇಸತ್ತು ಮತ್ತೆ ಮಹತ್ತರವಾದ ಈ ಸೃಷ್ಟಿಕ್ರಿಯೆಯನ್ನು ಮೊದಲು 
ಮಾಡದಿರಲು ಏನುಮಾಡಬೇಕೆಂದು ಚಿಂತಿಸಿದನು. 

೧೫. ತಾಪತ್ರಯಗಳಿಂದ ತಿರಸ್ಥತಗಳಾದ ಈ ಜಗತ್ತಿನ ಜಂತುಗಳು 
ಮುಕ್ತಿಯನ್ನು ಪಡೆಯುವುದೆಂತೆಂದೂ ಆ ಕಮಲಾಸೆನನು ಯೋಚಿಸಿದನು. 
ಈ ರೀತಿ ಚಿಂತಿಸುತ್ತಿರುವಂತೆಯೇ ಆ ಪ್ರಜಾಪತಿಗೆ ಒಂದು ಯೋಚನೆಯು. 
ಹೊಳೆಯಿತು. 

೧೬. “ಮುಕ್ತಿಗೆ ಏಕಕಾರಣಸ್ವರೂಪನಾದ ಶ್ರೀಮನ್ಮಹಾವಿಷ್ಣುವನ್ನು 
ಭಕ್ತಿಯಿಂದ ಸ್ತುತಿಸುತ್ತೇನೆ.?' ಎಂದುಕೊಂಡು ಆತನು ಆ ಪರಮೇಶ್ವರನನ್ನು 
ಈ ರೀತಿ ಸ್ತುತಿಸಿದನು. ಬ್ರಹ್ಮನು ಹೇಳುತ್ತಾನೆ: ಜಗದಾಧಾರನೂ, 
ಶಂಖಚಕ್ರಗದಾಧರನೂ ಆದ ಎಲ್ಫೈ ಮಹಾವಿಷ್ಣುವೇ! ನಿನಗೆ ನಮಸ್ಕಾರವು!! 

೧೭. ಸೃಷ್ಟಿಕರ್ತನಾದ ನಾನೇ ನಿನ್ನ ನಾಭೀಕಮಲದಿಂದುತ್ಬನ್ನನಾಗಿರುವೆ 
ನಾದುದರಿಂದ, ಎಲೈ ಜಗನ್ಮಯನೇ! ನಿನ್ನ ಪರಮಾರ್ಥರೂಪವನ್ನು ನೀನೊಬ್ಬನೇ 
ತಿಳಿದಿರುವೆಯಲ್ಲದೆ ಮತ್ತಾರೂ ಅದನ್ನು ತಿಳಿದಿಲ್ಲವು. 

೧೮-೧೯. ಯಾವ ನಿನ್ನ ಮಾಯೆಯಿಂದ ಮಹತ್ತೇ ಮೊದಲಾದ ಈ 
ಜಗತ್ತೆಲ್ಲವೂ ನಿರ್ಮಿತವಾಗಿರುವುದೋ, ಯಾವ ನಿನ್ನ ನಿಶ್ಚ್ವಾಸದಿಂದಲೇ 
ಶಬ್ದಬ್ರಹ್ಮವು ಮೂರುಬಗೆಯಾಗಿ ಕಂಗೊಳಿಸಿತೋ ಅವುಗಳನ್ನೇ ಆಶ್ರಯಿಸಿ 
ಅವುಗಳನ್ನೇ ಉಜ್ಜೀವನಗೊಳಿಸಿ ಬ್ರಹ್ಮನಾದ ನಾನು ಈ ಚತುರ್ದಶಭುವನ 
ಗಳನ್ನು ಥಿರ್ಮಿಸಿರುವೆನು. ಎಲ್ಫೈ ಸ್ವಾಮಿಯೇ! ನಿನಗಿಂತಲೂ ಸ್ಥೂಲವೂ, 
ಸೂಕ್ರ್ಮನೂ, ದೀರ್ಫವೂ, ಪ್ರಸ್ವವೂ ಆದುದು ಮತ್ತಾವುದೂ ಇರುವುದಿಲ್ಲ. 


ಪ್ರಥಮೋಳ9ಧ್ಯಾಯಃ ೫ 


ವಿಕಾರಭೇದೈರ್ಭಗವಂಸ್ತಮೇನೇದಂ ಚರಾಚರಂ । 


ಕಟಕಾದಿ ಯಥಾ ಸ್ವರ್ಣಂ ಗುಣತ್ರಯವಿಭಾಗಶಃ ॥೨೦॥ 
ಸ್ರಷ್ಟಾ ಸೃಜ್ಯಂ ತ್ಹಮೇವಾತ್ರ ಪೋಷ್ಟಾ ಪೋಷ್ಯಂ ಜಗತ್ತ ಭೋ । 
ಆಧಾರೋ ಧ್ರಿಯಮಾಣಂ ಚ ಧರ್ತಾ ತ್ವಂ ಪರಮೇಶ್ವರ ॥ ೨೧॥ 
ತ್ವತ್ರೇರಿತಮತಿಃ ಸರ್ವಶ್ನ ರತೇ ಚ ಶುಭಾಶುಭಂ | 

ತತಃ ಪ್ರಾಪ್ನೋತಿ ಸದೃಶೀಂ ತ್ವಯೈವ ವಿಹಿತಾಂ ಗತಿಂ ॥ ೨೨ ॥ 


ಜಗತೋಸಸ್ಯ ಗತಿರ್ಭರ್ತಾ ಸಾಕ್ಸೀ ತ್ವಂ ಪರಮೇಶ್ವರ । 
ಚರಾಚರಗುರೋ ಸರ್ವಜೀವಭೂತ ಕೃಪಾಮುಯ । 


ಪ್ರಸೀದಾಂದ್ಯ ಜಗನ್ನಾಥ ನಿತ್ಯಂ ತ್ವಚ್ಛ ರಣಸ್ಯ ಮೇ ॥ ೨೩8 
ಜೈಮಿನಿರುನಾಚ:- 

ಏವಂ ಸಂಸ್ತೂಯಮಾನಶ್ಚ ಬ್ರಹ್ಮಣಾ ಗರುಡಧ್ವಜಃ । 

ನೀಲಜೀಮೂತಸಂಕಾಶಃ ಶಂಖಚಕ್ರಾದಿ ಚಿಹ್ನಿತಃ ॥ ೨೪೪ 





೨೦. ಹೇ ಭಗವಾನ್‌! ವಿಕಾರಭೇದದಿಂದ ಚರಾಚರಾತ್ಮಕವಾದ ಜಗತ್ತೆ 
ಲ್ಲವೂ ನೀನೇ ಆಗಿರುವೆ. ಬಳೆಯೆ ಮೊದಲಾದ ಒಡವೆಗಳೆಲ್ಲವೂ ಹೇಗೆ ಚಿನ್ನವೇ 
ಆಗಿವೆಯೋ ಹಾಗೆಯೇ ನೀನೂ ಏಕಸ್ವರೂಪನೇ ಆಗಿದ್ದರೂ ವಿಕಾರಭೇದದಿಂದ 
ಬೇರೆ ಬೇರೆಯಾಗಿ ಕಾಣುವೆ. ನೀನೀರೀತಿ ತೋರುವುದೆಲ್ಲ ಸತ್ವರಜಸ್ಸುತಮಸ್ಸು 
ಗಳೆಂಬ ಮೂರು ಗುಣಗಳ ವಿಭಾಗದಿಂದಲೇ! 

೨೧. ಎಲ್ಫೆ ಜಗತ್ಭ್ರಭುವೇ! ಸೃಷ್ಟಿ ಕರ್ತೃವೂ, ಸೃಷ್ಟಿಮಾಡಬೇಕಾದುದೂ 
(ಜಗತ್ತೂ) ಹೀಗೆ ಸೃಷ್ಟಿಸಿದ ಈ ಜಗತ್ತನ್ನು ಪೋಷಿಸಬೇಕಾದುದೂ, ಆಧಾರವೂ. 
ಆಧಾರವನ್ನು ನೆಮ್ಮಿರುವುದೂ, ಧರಿಸುವವನೂ ಎಲ್ಲವೂ ನೀನೇ! 

೨೨. ಈ ಜಗತ್ತಿನಲ್ಲಿ ಸಮಸ್ತ ಪ್ರಾಣಿಗಳೂ ನಿಶ್ಚಿಂದ ಪ್ರೇರಿತವಾದ 
ಮತಿಯನ್ನೊಳಗೊಂಡೇ ಶುಭಾಶುಭಕರ್ಮಗಳನ್ನೂ ಮಾಡುತ್ತವೆ; ನಿಪ್ಲಿಂದಲೇ 
ವಿಧಿಸಲಾಗುವ ಶುಭಾಶುಭ ಕರ್ಮಕ್ಕನುಗುಣವಾದ ಗತಿಯನ್ನೂ ಪಡೆಯುತ್ತವೆ. 

೨೩. ಈ ಜಗತ್ತಿನ ಗತಿಯೂ, ಸ್ವಾಮಿಯೂ, ಸಾಕ್ಷಿಯೂ ಪರಮೇಶ್ವರ 
ನಾದ ನೀನೇ ಆಗಿರುವೆ! ಎಲೈ ಚರಾಚರಗುರುವೆ! ಸಮಸ್ತ ಜೀವಿಗಳಲ್ಲಿಯೂ 
ಅಂತರ್ಯಾಮಿಯಾಗಿರುವ ಓ ಪ್ರಭುವೇ, ಕೃಪಾಮಯ, ಜಗನ್ನಾಥ! 
ಯಾವಾಗಲೂ ನಿನ್ನನ್ನೇ ಶರಣುಹೊಕ್ಕಿರುವ ನನಗೆ ಪ್ರಸನ್ನನಾಗು.” 

೨೪-೨೫. ಜೈಮಿನಿಯು ಹೇಳುತ್ತಾನೆ: ಅಯ್ಯಾ ಮಹರ್ಷಿಗಳಿರಾ! 
ಈ ಪ್ರಕಾರವಾಗಿ ಬ್ರಹ್ಮನು ಸ್ತುತಿಸಲು ಗರುಡಧ್ವಜನಾದ ಶ್ರೀಮನ್ನಾರಾ 
ಯಣನು ಶಂಖಚಕ್ರಗದಾಶಾರ್ಜ್ಸಭೂಷಿತನಾಗಿ, ಸತಗೇಂದ್ರನನ್ನೇರಿ ಕುಳಿತು 


a ಶ್ರೀ ಸ್ಯಾಂದಮಹಾಪುರಾಣಂ 


ಪತಗೇಂದ್ರಸಮಾರೂಢಃ ಸ್ಫುರದ್ವದನಪಂಕಜಃ | 


ಆನಿರಾಸೀದ್ದ್ವಿಜಶ್ರೇಷ್ಠಾ ನಿವಕ್ಸುಃ ಸ್ಫುರಿತಾಧರಃ ॥ ೨೫ ॥ 
ಶ್ರೀ ಭಗವಾನುವಾಚ :-- 

ಯದರ್ಥಂ ಮಾಂ ಸ್ತುಷೇ ಬ್ರಹ್ಮನ್ನಶಕ್ಕಃ ಪ್ರತಿಭಾತಿ ಸಃ ॥ ೨೬ ॥ 

ಅನಾದ್ಯವಿದ್ಯಾ ಸುದೃಢಾ ಸುಶ್ಫೇದ್ಯಾ ಕರ್ಮಬಂಧನೈಃ। 

ಪ್ರಭವಂತ್ಯಾಂ ಕಥಂ ತಸ್ಯಾಂ ಹ್ರೀಯತೇ ಮೃತಿಜನ್ಮನೀ ॥೨೭॥ 

ತಥಾತಿಚೇದತ್ರಕೃತೇ ವ್ಯವಸಾಯಸ್ತವಾನಘ । 

ಕ್ರಮೇಣ ಯೇನ ಹಿ ಭವೇತ್ತತ್ತೇ ವಕ್ಸ್ಯಾವಿಂ ಕಾರಣಂ ॥ ೨೮ ॥ 

ಅಹಂ ತ್ವಂ ತ್ವೃಮಹೆಂ ಬ್ರಹ್ಮನ್ಮನ್ಮಯಂ ಚಾಖಲಂ ಜಗತ್‌ । 

ರುಚಿಸ್ತೇ ಯತ್ರ ಮೇ ತತ್ರ ನಾನ್ಯಥೇತಿ ವಿಚಾರಯ ॥ ೨೯॥ 

ಸಾಗರಸ್ಯೋತ್ತರೇ ತೀರೇ ಮಹಾನದ್ಯಾಸ್ತು ದಕ್ಷಿಣೇ । 

ಸ ಪ್ರದೇಶಃ ಪೃಥಿವ್ಯಾಂ ಹಿ ಸರ್ವತೀರ್ಥಫಲಪ್ರದಃ 1 ೩೦॥ 


ಹೊಳೆಹೊಳೆವ ವದನಕಮಲವುಳ್ಳವನಾಗಿ ಏನೋ ಹೇಳತೊಡಗಿ ತುಟಗಳಲಗು 
ತ್ರಿರುವಂತೆ ತೋರಿ ಅಲ್ಲಿಯೇ ಆವಿರ್ಭವಿಸಿದನು. 

೨೬. ಶ್ರೀ ಭಗವಂತನು ಹೇಳುತ್ತಾನೆ:--""ಅಯ್ಯಾ ಬ್ರಹ್ಮನೇ! ನೀನು 
ಏತಕ್ಕಾಗಿ ನನ್ನನ್ನು ಸ್ತುತಿಸಿದೆಯೋ ಆ ಕಾರ್ಯವು ಸಾಧ್ಯವಾಗುವುದಿಲ್ಲವೆಂದೇ 
ನನಗೆ ತೋರುವುದು. 

೨೭. ಅವಿದ್ಯೆಯೆಂಬುದು ಬಹಳ ಬಲವತ್ತರವಾದುದು; ಅನಾದಿಯಾದುದು. 
ಅದು ಕರ್ಮಬಂಧನಗಳಿಂದಲೇ ಸುಲಭವಾಗಿ ಛೇದಿಸಲಾಗುವುದು. ಅಂತಹ 
ಕರ್ಮಬಂಧವು ಬಲವತ್ತರವಾಗಿರುವಾಗ ಸಾವು ಹುಟ್ಟುಗಳು ಕಳೆಯುವುದೆಂತು. 

೨೮. ಆದರೂ, ಎಲ್ಫೈ ಅನಘನೇ! ಈ ಜಗತ್ತಿನ ಜನರು ಉದ್ಭಾರವಾಗ 
ಬೇಕೆಂದು ನೀನು ಮಾಡುತ್ತಿರುವ ಈ ಪ್ರಯತ್ನವು ಯಾವುದರಿಂದ ಕ್ರಮವಾಗಿ 
ಸಫಲವಾಗುವುದೋ ಅದಕ್ಕೆ ಕಾರಣವನ್ಸೀಗ ಹೇಳುವೆನು ಕೇಳು. 

೨೯. ಎಲೈ ಬ್ರಹ್ಮನೇ! ನಾನೇ ನೀನು; ನೀನೇ ನಾನೂ ಆಗಿರುವೆನು. 
ಈ ಜಗತ್ತೆಲ್ಲವೂ ನನ್ನ ಸ್ವರೂಪವಾಗಿಯೇ ಇರುವುದು. ನಿನಗೆ ಯಾವುದರಲ್ಲಿ 
ಸುಚಿಯೋ, ನನಗೂ ಅದರಲ್ಲಿಯೇ ರುಚಿಯಿರುತ್ತದೆ. ಈ ವಿಷಯದಲ್ಲಿ ನಿನಗಾನ 
ಸಂಶಯವೂ ಬೇಡ. 

೩೦. ದಕ್ಷ್ಮಿಣಸಾಗರದ ಉತ್ತರತೀರದಲ್ಲಿ, ಮಹಾನದಿಯ ದಕ್ಷಿಣದಿಕ್ಕಿ 
ನಲ್ಲಿರುವ ಪ್ರದೇಶವು ಈ ಪೃಥ್ವಿಯಲ್ಲಿರುವ ಸಮಸ್ತ ತೀರ್ಥಗಳ ಫಲಗಳನೂ 
ಉಂಟುಮಾಡುವುದಾಗಿದೆ. ಕ 


ಪ್ರಥಮೋತ$ಧ್ಯಾಯಃ ೭ 


ತತ್ರ ಯೇ ಮನುಜಾ ಬ್ರಹ್ಮನ್ನಿವಸಂತಿ ಸುಬುದ್ಧಯಃ 1 


ಜನ್ಮಾಂತರಕೃತಾನಾಂಚ ಪುಣ್ಯಾನಾಂ ಫಲಭಾಗಿನಃ ॥೩೧॥ 
ನಾಲ್ಬಪುಣ್ಯಾಃ ಪ್ರಜಾಯಂತೇ ನಾಭಕ್ತಾ ಮಯಿ ಪದ್ಮಜ । 
ಏಕಾಮ್ರಕಾನನಾದ್ಯಾವದ್ದಕ್ಸಿ ಹೋದಧಿತೀರಭೂಃ ॥ ೩೨ ॥ 
ಪದಾತ್ಪದಾಚ್ಛ್ರೇಷ್ಮತಮಃ ಕ್ರಮಾತ್ಸರಮಪಾವನಃ । 

ಸಿಂಧುತೀರೇ ತು ಯೋ ಬ್ರಹ್ಮನ್ರಾಜತೇ ನೀಲಪರ್ವತಃ ॥ ೩೩ 0 


ಪೃಥಿವ್ಯಾಂ ಗೋಪಿತಂ ಸ್ಥಾನಂ ತವ ಚಾಪಿ ಸುದುರ್ಲಭಂ । 
ಸುರಾಸುರಾಣಾಂ ದುರ್ಜೇಯಂ ಮಾಯಂಯಾಚ್ಛಾದಿತಂ ಮವಾು॥ 
ಸರ್ವಸಂಗಪರಿತ್ಯಕ್ಷಸ್ತತ್ರ ತಿಷ್ಕಾಮಿ ಜೇಹಭೃತ್‌ । 


ಕ್ಸರಾಕ್ಸರಾವತಿಕ್ರಮ್ಯ ವರ್ತೇಹಂ ಪುರುಷೋತ್ತಮೇ ॥ ೩೫ ॥ 
ಸೃಷ್ಟಾ ಲಯೇನ ನಾಕ್ರಾಂತಂ ಕ್ಟೇತ್ರಂ ಮೇ ಪುರುಷೋತ್ತಮಂ | 
ಯಥಾ ಮಾಂ ಪಶ್ಯಸಿ ಬ್ರಹ್ಮನ್ರೂಪಂ ಚಕ್ರಾದಿ ಚಿಹ್ನಿತಂ ॥ ೩೬ ॥ 
ಈದೃಶಂ ತತ್ರ ಗತ್ತೈವ ದ್ರಕ್ಸ್ಯಸೇ ಮಾಂ ಪಿತಾಮಹ । 
ನೀಲಾಡ್ರೇರಂತರಭುನಿ ಕಲ್ಪನ್ಯಗ್ರೋಧಮೂಲತಃ ॥ ೩೭ ॥ 





೩೧. ಕಮಲಾಸನ! ಅಲ್ಲಿ ವಾಸಮಾಡುತ್ತಿರುವ ಮಾನವರೆಲ್ಲರೂ ಒಳ್ಳೆಯ 
ಬುದ್ಧಿಯುಳ್ಳವರಾಗಿ ಪೂರ್ವಜನ್ಮಗಳಲ್ಲೆ ಸಗಿದ ಪುಣ್ಯಕರ್ಮಗಳ ಫಲಗಳನ್ನನು 
ಭವಿಸಲೋಸುಗವೇ ಜನ್ಮವನ್ನು ತಾಳಿರುತ್ತಾರೆ. 

೩೨-೩೪. ಆ ಕ್ಷೇತ್ರದಲ್ಲಿ ಅಲ್ಪಪುಣ್ಯಶಾಲಿಯಾಗಲಿ, ನನ್ನ ಭಕ್ತನಲ್ಲದವ 
ನಾಗಲಿ ಹುಟ್ಟುವುದಿಲ್ಲವು. ಎಲೈ ಪದ್ಮಜನೇ! ದಕ್ಸಿಣಸಮುದ್ರ ತೀರದಲ್ಲಿರುವ 
ಆ ಕ್ಸೇತ್ರದ ಒಂದೊಂದು ಅಡಿಯೂ ಕ್ರಮವಾಗಿ ಏಕಾಮ್ರಕಾನನಕ್ಕಿಂತಲೂ 
ಪರಮಪಾವನವಾದುದು. ದಕ್ಷಿಣಸಾಗರದ ತೀರದಲ್ಲಿರುವ ನೀಲಾಚಲವಾದರೋ 
ಭೂಮಂಡಲದಲ್ಲಿಯೇ ಗುಪ್ತಸ್ಥಾನವೆನಿಸಿ, ನಿನಗೂ ತಿಳಿಯಲಸದಳವಾಗಿ, ನನ್ನ 
ಮಾಯೆಯಿಂದ ಮುಚ್ಚೆ ಸುರಾಸುರರಿಗೂ ದುರ್ಜ್ಸೇಯವಾಗಿರುವುದು. 

೩೫. ಕಮಲಸಂಭವ! ನಾನು ಆ ಪುರುಷೋತ್ತಮಕ್ಬೇತ್ರದಲ್ಲಿ ಸರ್ವ 
ಸಂಗವನ್ನೂ ಪರಿತ್ಯಾಗಮಾಡಿ, ಚರಾಚರವನ್ನೇ ಅತಿಕ್ರಮಿಸಿ ದೇಹಧಾರಿಯಾಗಿ. 
ರುತ್ತೇನೆ. 

೩೬-೩೭. ಓ ಪಿತಾಮಹ! ಆ ಪುರುಷೋತ್ತಮಕ್ಸೇತ್ರವನ್ನು ಸೃಷ್ಟಿಲಯ 
ಗಳು ಆಕ್ರಮಿಸಿರುವುದಿಲ್ಲವು. ಇಲ್ಲಿ ನನ್ನನ್ನು ಶಂಖಚಕ್ಸಾದಿ ಚಿಹ್ನಿತನನ್ನಾಗಿ 
ಹೇಗೆ ಕಾಣುತ್ತಿರುವೆಯೋ ಹಾಗೆಯೇ ಆ ಕ್ಪೇತ್ರದಲ್ಲಿಯೂ ನೀಲಾಚಲದ 
ಅಂತರ್ಭೂಮಿಯಲ್ಲಿರುವ ಕಲ್ಪವೃಕ್ಸೋಪಮವಾದ ನ್ಯಗ್ರೋಧವೃಕ್ಸದ ಬುಡ 
ದಲ್ಲಿಯೂ ಕಾಣುವೆ 


ಆ ಶ್ರೀ ಸ್ಕಾಂದೆಮ ಹಾಪುರಾಣಂ 


ವಾರುಣ್ಯಾಂ ದಿಶಿ ಯತ್ಯುಂಡಂ ರೌಹಿಣಂ ನಾಮ ವಿಶ್ರುತಂ । 


ತತ್ತೀರೇ ನಿನಸೆಂತಂ ಮಾಂ ಸಶ್ಯಂತಶ್ಚರ್ಮಚಕ್ಟುಷಾ 1 ೩೮ ॥ 
ತದಂಭಸಾ ಕ್ಸೀಣಸಾಪಾ ಮಮ ಸಾಯುಜ್ಯಮಾಪ್ರ್ನುಂಯಂಂ8 | 

ತತ್ರ ವ್ರಜ ಮಹಾಭಾಗ ದೃಷ್ಟ್ಯಾ ಮಾಂ ಧ್ಯಾಯತಸ್ತವ ॥೩೯॥ 
ಪ್ರಕಾಶಂ ಯಾಸ್ಯತೇ ತಸ್ಯ ಸ್ಪೇತ್ರಸ್ಯ ಮಹಿಮಾ$ಹರಃ । 
ಆಶ್ಚರ್ಯಭೂತಃ ಸರಮಸ್ತವಾಹಿ ಚ ಭವಿಷ್ಯತಿ ॥ ೪೦॥ 


ಶ್ರುತಿಸ್ಮೃತೀತಿಹಾಸ ಪುರಾಣಗೋಪಿತಂ 
ಮನ್ಮಾಯಯಾ ತನ್ನಹಿ ಕಸ್ಯ ಗೋಚರಂ। 
ಪ್ರಸಾದತೋ ಮೇ ಸ್ತುವತಸ್ತವಾಧುನಾ 
ಪ್ರಕಾಶಮಾಂಯಾಸ್ಯತಿ ಸರ್ವಗೋಚರಂ ॥ ೪೧॥ 
ವ್ರತೇಷು ತೀರ್ಥೇಷು ಚ ಸರ್ನದಾನಯೋಃ 
ಪುಣ್ಯಂ ಯದುಕ್ತಂ ವಿಮಲಾತ್ಮನಾಂ ಹಿ ತತ್‌ । 
ಅರ್ಹನ್ನಿ ನಾಸಾಲ್ಲಭತೇಃತ್ರ ಸರ್ವಂ 
ನಿಃಶ್ವಾಸವಾಸಾತ್ಸಲು ಚಾಶ್ಚಮೇಧಿಕಂ ॥ ೪೨॥ 


೩೮-೪೦. ಆ ಕ್ಷೇತ್ರದ ವರುಣದಿಶೆಯಲ್ಲಿ ರೌಹಿಣವೆಂದು ಪ್ರಖ್ಯಾತವಾದ 
ಯಾನ ಕುಂಡವುಂಟೋ ಆ ತೀರ್ಥದ ತೀರದಲ್ಲಿಯೇ ನೆಲಸಿರುವ ನನ್ನನ್ನು 
'ಚರ್ಮಚಕ್ಸುಸ್ಸಿನಿಂದ ಸಂದರ್ಶಿಸಿ, ಅದರಲ್ಲಿ ಸ್ಲಾನಮಾಡಿದುದಾದರೆ ಮಾನವರು 
ಕ್ಸೇಣಪಾಪರಾಗಿ ನನ್ನ ಸಾಯುಜ್ಯವನ್ನು ಪಡೆಯುತ್ತಾರೆ. ಎಲ್ಲೆ ಮಹಾ 
ಭಾಗನೇ! ಪ್ರಕೃತದಲ್ಲಿ ನೀನು ಆ ಪುರುಷೋತ್ತಮಕ್ಸೇತ್ರಕ್ಕೆ ಹೊರಡು. ಅಲ್ಲಿ 
ನನ್ನನ್ನು ಧ್ಯಾನಿಸುತ್ತಿರುವಂತೆಯೆ ಆ ಕ್ಷೇತ್ರದ ಪರಮಾಶ್ಚರ್ಯಕರವಾದ 
ಮತ್ತೊಂದು ಮಹಿಮೆಯೂ ನಿನಗೆ ಕಂಡುಬರುವುದು. 

೪೧-೪೨. ಶ್ರುತಿ ಸ್ಮೃತಿ ಪುರಾಣೇತಿಹಾಸಗಳಲ್ಲಿ ಎಲ್ಲಿಯೂ ತಿಳಿದುಬಾರ 
ದಿರುವುದೂ, ಕೇವಲ ನನ್ನ ಮಾಯೆಯಿಂದಲೇ ರಹಸ್ಯವಾಗಿ ಯಾರೊಬ್ಬರಿಗೂ 
ಗೋಚರವಾಗದಿರುವುದೂ ಆದ ಆ ಪುರುಷೋತ್ತಮಕ್ಸೇತ್ರವು ಈಗ ನೀನು 
ನನ್ನನ್ನು ಸ್ತುತಿಸಿ ಸಂತೋಷಗೊಳಿಸಿರುವುದರಿಂದ ಸಮಸ್ತರಿಗೂ ಗೋಚರವಾಗಿ 
ಪ್ರಸಿದ್ಧವಾಗುತ್ತದೆ. ಪರಿಶುದ್ಧವಾದ ಮನಸ್ಸುಳ್ಳ ಮಹಾತ್ಮರಿಗೆ ವ್ರತಗಳನ್ನೆಸಗು 
ವುದರಿಂದಲೂ, ತೀರ್ಥಯಾತ್ರೆಗಳಿಂದಲ್ಕೂ ಯಜ್ಞ ದಾನಾದಿಗಳಿಂದಲೂ ಯಾವ 
ಪುಣ್ಯವು ಲಭಿಸುತ್ತದೆಯೆಂದು ಹೇಳಿದೆಯೊ ಆ ಎಲ್ಲ ಪುಣ್ಯವೂ ಆ ಕ್ಸೇತ್ರದಲ್ಲಿ 
ಒಂದು ಹಗಲು ಮಾತ್ರ ವಾಸಮಾಡುವುದರಿಂದಲೇ ಲಭಿಸುತ್ತದೆ. ಅಲ್ಲಿ ಒಂದು 
ನಿಃಶ್ವಾಸಸಮಯವಿದ್ದರೂ ಅಶ್ಚಮೇಧಾದಿ ಯಜ್ಞಗಳ ಫಲಗಳು ಲಭಿಸುತ್ತವೆ. 
ಆದುದರಿಂದ ನೀನು ಆ ಕ್ಷೇತ್ರಕ್ಕೆ ಹೋಗು.” 


ಪ್ರಥಮೋಠಿಧ್ಯಾಯಃ 


ಇತ್ಯಾದಿಶ್ಯ ವಿಧಿಂ ನಿಪ್ರಾಸ್ತ್ರದಾಸೌ ಪುರುಷೋತ್ತಮಃ । 
ಪಶ್ಯತಸ್ತಸ್ಯ ತತ್ರೈನ ಪ್ರಭುರಂತರಧೀಯತ ॥ ೪೩॥ 
ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸಾ $5 ಸಂಹಿತಾಯಾಂ 


ದ್ವಿತೀಯೇ ವೈಷ್ಣನಖಂಡೇ ಪುರುಷೋತ್ತಮಕ್ಸೆ ತ್ರ 'ಮಾಹಾತೆ ಸ್ಸ್‌ 
ಜೈಮಿನಿಯಷಿಸಂವಾದೇ 44 ಪುರುಷೋತ್ತ ಮಳ್ಸೇತ್ರ ಸ್ಯ ಮುಖ್ಯ ತೈವೆರ್ಣನಂ?”ನಾಮೆ 


ಪ ಕ್ರ ಥಮೋತಧ್ಯಾ ದುಃ 








೪೩. ಎಲೈ pe] ಈ ಪ್ರಕಾರ ಆ ಪುರುಷೋತ್ತಮನು ಬ್ರಹ್ಮ ನಿಗೆ 
ಬೆಸಸಿ ಆತನು ಡುತ, ರುವಂತೆ ಅಲ್ಲಿಯೇ ಅಂತರ್ಧಾನವನೆ ದಿದನು. 


ಇಲ್ಲಿಗೆ ಎಂಬತ್ತೊಂದುಸಂವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರ ಸಿದ್ಧ ವಾದ 
ಶ್ರೀಸಾ ) ೦ದಮ ಹಾಪುರಾಣದ ಎರಡನೆಯ ವೈಷ್ಣನಖಂಡದ ಪುರುಷೋತೆ' ಮಕ್ಸೇತ್ರ 
ಮಾಹಾತ್ಮ ದ ಜೃ ವಿಸಿಯಷಿಸಂವಾದದಲ್ಲ' « ಪುರುಷೋತ್ತ ಮಕ್ಸೇತ್ರ ದ 
ಮುಖ್ಯ ತ pA ES ಮೊದಲನೆಯ ಅಧ್ಯಾಯವು ಮಂಗಿದುನು 


ಟೆ ಶ್ರೀಃ ॥ 
ನ್‌್‌ © 
ಅಥ ದಿ ಿಕೀಯೋಧ್ಯಾಯಃ 
ಬ್ರಹ್ಮಣಃ ಪುರುಷೋತ್ತಮಕ್ಸೇಸ್ತ್ರ ಪ್ರತ್ಯಾಗಮನೆಂ- ಪಾಯ ಸವೃತ್ತಾಂತ ವರ್ಣನಂ 
ಜೈಮಿನಿರುವಾಚ :-- 
ತತೋ ಬ್ರಹ್ಮಾಗಮತ್ತೂರ್ಣಂ ಯತ್ರಾಸ್ತೇ ಭಗವಾನ್ಸ್ವಯಂ | 


ಸ್ತವಾಂತೇಂಸೌ ಯಥಾದೃಷ್ಟಸ್ತಥಾದ್ರಾಕ್ಸೀತ್ಛ್ರಭುಂ ತದಾ ॥೧॥ 

ಪ್ರತ್ಯಭಿಜ್ಞಾನಸಂಹೃಷ್ಟಸ್ತಂ ದೃಷ್ಟ್ವಾ ಪರಮೇಶ್ವರಂ । 

ಅತ್ಯದ್ಭುತಜ್ಞಾ ನನಿಧಿರ್ಭಭೂವಾಸೌ ದ್ವಿಜೋತ್ತಮಾಃ ॥೨॥ 

ಯಾವತ್‌ ಸ್ತೋತುಂ ಸಮಾರೇಭೇ ಹರ್ಷಸಂಘುಲ್ಲಲೋಚನಃ । 

ತಾನದೇವ ಸಮಾಗತ್ಯ ಕುತಶ್ಲಿದ್ವಾಯಸೋತ್ತಮಃ HA 

ಕಾರುಣ್ಯೋದಕೆಸಂಪೂರ್ಣೇ ತಸ್ಮಿನ್ಬುಂಡೇ ನಿಮಜ್ಯ ತಂ । 

ನಿಲೋಕ್ತ ಮಾಧವಂ ನೀಲರತ್ನಕಾಂತಿಂ ಕೈಪಾನಿಧಿಂ ॥೪॥ 

ಕಾಕದೇಹಂ ಸಮುತ್ಸುಜ್ಯ ಲುಶಮಾನೋ ಮುಹುಃ ಕ್ಸಿತೌ । 

ಶಂಖಚಕ್ರಗದಾಪಾಣಿಸ್ತಸ್ಯ ಪಾರ್ಶ್ಸೇ ವ್ಯವಸ್ಥಿತಃ ॥೫॥ 
ಕನ್ನಡದ ಅನುವಾದ 


ಬ್ರಹ್ಮನು ಪುರುಷೋತ್ತಮಕ್ಸ್ಟೇತ್ರಕ್ಕೆ ಬಂದುದು-- ವಾಯಸವೃತ್ತ್ವಾಂತ ವರ್ಣನ 

೧. ಜೈಮಿನಿಯು ಹೇಳುತ್ತಾನೆ:--ತರುವಾಯ ಬ್ರಹ್ಮದೇವನು ಸಾಕ್ಸಾತ್‌ 
ಶ್ರೀಮನ್ನಾರಾಯಣಮೂರ್ತಿಯು ನೆಲಸಿರುವ ಆ ಪುರುಷೋತ್ತಮಕ್ಸೇತ್ರಕ್ಸೆ 
ಬಂದನು. ಅಲ್ಲಿಯಾದರೋ ಆ ಕಮಲಸಂಭವನು ಹಿಂದಿ ತಾನು ವೈಕುಂಠ 
ದಲ್ಲಿ ಸ್ತುತಿಸಿದಂದ್ಕು ಆ ಸ್ವಾಮಿಯು ಎಂತೋ ಅಂತೆಯೇ ಬೆಳಗುತ್ತಿರುವುದನ್ನು 
ಕಂಡನು. 

೨. ಆ ಪರಮೇಶ್ವರನನ್ನು ಗುರುತಿಸಿನೋಡಿ ಹರ್ಷಗೊಂಡು ಆ ವಿಧಾತನು 
ಕೂಡಲೇ ಅತ್ಯದ್ಭುತಜ್ಞಾನನಿಧಿಯಾದನು. 

೩-೫. ಎಲೈ ವಿಪ್ರರೇ! ಆತನು ಸಂತೋಷದಿಂದರಳಿದ ಕಂಗಳುಳ್ಳವನಾಗಿ 
ಆ ದೇವನನ್ನು ಸ್ಪುತಿಸಲಾರಂಭಿಸುವಷ್ಟರಲ್ಲಿಯೇ ಎಲ್ಲಿಂದಲೋ ಒಂದು ವಾಯ 
ಸೋತ್ತಮವು ಕಾರುಣ್ಯನೆಂಬ ಜಲದಿಂದ ತುಂಬಿದ ಆ ರೌಹಿಣಕುಂಡದಲ್ಲಿ 
ಮುಳುಗಿ ನೀಲರತ್ಪೆಕಾಂತಿಯನ್ನು ತಳೆದು, ಕೃಪಾನಿಧಿಯಾಗಿ ಬೆಳಗುತ್ತಿದ್ದ 
ಮಾಧವನನ್ನು ಸಂದರ್ಶಿಸಿ ನೆಲದಮೇಲೆ ಬಾರಿಬಾರಿಗೂ ಹೊರಳಿ ಆ ಕಾಗೆಯ 
ಶರೀರವನ್ನು ತೊರೆಯಿತು. ಆಗ ನಾರಾಯಣಮೂರ್ತಿಯು ಶಂಖಚಕ್ರಗದಾ 
ಪಾಣಿಯಾಗಿ ಅದರ ಪಕ್ಕದಲ್ಲಿ ಆವಿರ್ಭವಿಸಿ ನಿಂತನು. 


ದ್ವಿತೀಯೋ$ಧ್ಯಾಯಃ ೧೧ 


ಕಿರಶ್ಚಸ್ಪಾ,ಂ ಗತಿಂ ದೃಷ್ಟಾ ಕ್ವ ಯೋಗೀಂದ್ರಾಣಾಂ ಸುದುರ್ಲಭಂ । 
ಮೇನೇಸೌ ಮುನಯಃ ಸೃಷ್ಟಿಃ ಕ್ರಮಾತ್‌ ಕ್ಸೀಣಾ ಭವಿಷ್ಯತಿ 


॥೬॥ 
ಮನುಷ್ಯಾಧಿಕೃತೇ ಮುಕ್ತಾ ವೇದಾಂತೇ ಸಂಶಯೋಂಭವತ್‌ । 

ನ ಕಿಂಚಿದ್ದುರ್ಲಭಂ ಚೇಹ ವಿಷ್ಣುಭಕ್ತಸ್ಯ ವಿದ್ಯತೇ nau 
ಪ್ರತ್ಯಕ್ಲೋಭೂದ್ಧಿ ಎಜಶ್ರೇಷ್ಠಾಃ ಪುರಾಣಪುರುಷೋದಿತೇ । 

ಸಂಕೀರ್ತ್ಯ ಯನ್ನಾಮು ನರಃ ಸರ್ವಪಾಪೈಃ ಪ್ರಮುಚ್ಯತೇ ॥ ೮॥ 
ತಸ್ಯ ಸಂದರ್ಶನೇ ವಿಪ್ರಾಃ ವರುಕ್ತಿಃ ಕಿಂ ಖಲು ದುರ್ಲಭಾ । 

ಮನಸಾ ಧ್ಯಾಯಯಸ್ವಿಷ್ಣುಂ ತ್ಯೈಜನ್ಸ್ರಾಣಾನ್ಮಿಮುಚ್ಯತೇ Hen 
ಸಾಕ್ಸಾತೃತೋ ಭಗವತಃ ಕಿಂ ಚಿತ್ರಂ ಮುಕ್ತಿಮೇಶಿ ಯತ್‌ । 
ಪುರುಷೋತ್ತಮಸಂಜ್ವ್ಞ್ಯಾಸ್ಯ ಕ್ಷೇತ್ರಸ್ಯ ಮಹಿಮಾದ್ಭುತಃ tH ೧೦॥ 
ಯತ್ರಕಾಕೋಪಿ ಚ ಹರಿಂ ಸಾಕ್ಸಾತ್ಪಶ್ಯತಿ ಭೋ ದ್ವಿಜಾಃ । 
ಸುದುರ್ಲಭಂ ಕ್ಸೇತ್ರವಿಂಿದಮಜ್ಜಾನಾಂ ಚೆ ವಿಮೋಚೆನಂ ॥ ೧೧ 


೬. ಯೋಗೀಂದ್ರರಿಗೂ ಪರಮ ದುರ್ಲಭವಾಗಿ, ಆ ಕಾಗೆಗೆ ಮಾತ್ರ 
ದೊರೆತ ಸದ್ಗತಿಯನ್ನು: ಕಂಡು ಬ್ರಹ್ಮನು, "" ಇನ್ನುಮೇಲೆ ನನ್ನ ಸೃಷ್ಟಿಯು 
ಕ್ರಮವಾಗಿ ಕ್ಪೇಣವಾಗತೊಡಗುವುದು'? ಎಂದುಕೊಂಡನು. 

೭. ಮಾನವನಿಗೆ ಮುಕ್ತಿಯು ದೊರಕುವುದೇ ಇಲ್ಲವೇ ಎಂಬ ವಿಷಯದಲ್ಲಿ 
ವೇದಾಂತಶಾಸ್ತ್ರ ದಲ್ಲಿಯೂ ಸಂಶಯವೇ ತುಂಬಿದೆ. ಆದರೆ ಈ ಪುರುಷೋತ್ತಮ 
ಕ್ಷೇತ್ರದಲ್ಲಿ ಮಾತ್ರ ವಿಷ್ಣುಭಕ್ತನಾದವನಿಗೆ ದುರ್ಲಭವೆಂಬುದು ಸ್ವಲ್ಪವೂ 
ಇರುವುದಿಲ್ಲವು. 

೮. ಎಲೈ ದ್ವಿಜಶ್ರೇಷ್ಠರೇ! " ನನ್ನ್ನ ನಾಮವನ್ನು ಸಂಕೀರ್ತನಮಾಡಿದ 
ಮಾನವನು ಸಮಸ್ತಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾನೆ? ಎಂದು ಪುರಾಣ 
ಪುರುಷನಾದ ಶ್ರೀಮನ್ನಾರಾಯಣನು ನುಡಿದ ನುಡಿಯು ಈ ಕ್ಬೇತ್ರದಲ್ಲಿ 
ಪ್ರತ್ಯೃಕ್ಸುವಾಯಿತು. 

೯-೧೨. ಇಲ್ಲಿ ಭಗವಂತನ ಸಾಕ್ಸಾತ್ಕಾರವೇ ಆಗುವಾಗ ಮುಕ್ತಿಯು 
ದುರ್ಲಭವೆಂದರೇನು? ಮನಸ್ಸಿಲ್ಲಿಯೇ ಶ್ರೀಮಹಾವಿಷ್ಣುವನ್ನು ಧ್ಯಾನಮಾಡುತ್ತ 
ಪ್ರಾಣಗಳನ್ನು ತೊರೆದವನು ಮುಕ್ತಿಯನ್ನು ಪಡೆದೇ ಪಡೆಯುತ್ತಾನೆ. ಎಂದ 
ಮೇಲೆ ಆ ಪ್ರಭುವನ್ನು ಸಾಕ್ಸ್ರಾತ್ತಾಗಿಯೇ ಸಂದರ್ಶಿಸಿದ ಬಳಿಕ ಮುಕ್ತಿಯನ್ನು 
ಪಡೆಯುವನೆಂಬುದರಲ್ಲಿ ಆಶ್ಚರ್ಯವೇನು? ಪುರುಷೋತ್ತಮವೆಂದು ಹೆಸರಾದ 
ಈಕ್ಸೇತ್ರದ ಮಾಹಾತ್ಮ್ಯವು ಅದ್ಭುತವಾದುದು. ಈ ಕ್ಷೇತ್ರದಲ್ಲಿ ತಿರ್ಯಕ್ಕಾದ 
ಒಂದು ಕಾಗೆಯೂ ಸಹ ಶ್ರೀಹರಿಯನ್ನು ಸಾಕ್ಸಾತ್ರ್ತಾಗಿ ಸಂದರ್ಶಿಸುತ್ತದೆ. 
ಕೇವಲ ತಿಳುವಳಿಕೆಯೇ ಇಲ್ಲದ ಪ್ರಾಣಿಗಳಿಗೂ ಮೋಕ್ಸಪ್ರದವಾದ ಈ ಕ್ಷೇತ್ರವು 


೧೨ ಶ್ರೀ ಸ್ಕಾಂದಮಹಾಪುರಾಣಂ 


ಅಹೋ ಕ್ಷೇತ್ರಸ್ಯ ಮಾಹಾತ್ಮ್ಯಂ ಕಾಕಸ್ಯಾಪಿ ವಿಮುಕ್ತಿದಂ । 

ಕಂ ಪುನಃ ಸತತಂ ಶಾಂತಿವೈರಾಗ್ಯಜ್ಞಾ ನಸೆಂಯು ಜಾಂ H ೧೨॥ 
ಯಷಯ ಊಚುಃ: - 

ನೀಲಾಖ್ಯಂ ಮಾಧವಂ ದೃಷ್ಟ್ವಾ ಕಿಂ ಚಕಾರ ಪಿತಾಮಹಃ । 

ತದ್ದರ್ಶನೇ ಕ್ಸಣಾನ್ನಷ್ಠ 4 ದೇಹಬಿಂಧಂ ಚ ಮಾಯಸಂ ॥ ೧೩೫ 
ಜೆ ಜುತಯವ ಚಃ — 

ಅತ್ರ ೈದ್ಭುತಮಯಂ ದೃಷ್ಟಾ a ಯಾವದ್ಧಾ $ಯತಿ ಮಾಧವಂ । 

ತಾವತ್ಸಿತೃಪತಿಃ ಸಾ ಧಿಕಾರ". ಸತತ ತನನ ॥ ೧೪ ॥ 

ದೀನಾನನೋ ನಿಶ  ಸಸ್ಟ್ರೈ ತತ್ರ ಯಾತಸ್ತ್ಯರಾನ್ವಿತಃ । 

ನೀಲಾದೌ ಮಾಧವಂ ದೃಷ್ಟಾ, ಸಾಂಷ್ಟಾಂಗಂ ಪ್ರಣಿಪತ್ಯ ಚ । 


ತುಷ್ಟಾವ ಸ ಜಗನ್ನಾಥಂ ಸ್ವಾಧಿಕಾರದೃಢಸ್ಥಿತೌ ॥ ೧೫ ॥ 
ಳು 
ಯಮ ಉವಾಚ :-- 
ನಮಸ್ತೇ ದೇವದೇವೇಶ ಸೆ ಸೃಷ್ಟಿಸ್ಥಿ ತ್ಯಂತಕಾರಣ ॥ ೧೬ ॥ 


ತ್ವಯಿ ಪ್ರೋತಮಿದಂ ಸರ್ವಂ ಸೂತ್ರೆ € ಮಣಿಗಣಾ ಯಥಾ । 
ತ್ವಯಾ ಧೃತಂ ತ್ವಯಾ ಸೃಷ್ಟಂ ತ್ವಯಾ ಚಾಸ್ಯಾಯಿತಂ ಜಗತ್‌ ॥ ೧೭ ॥ 
ಬಹು ದುರ್ಲಭವಾದುದು. ಆಹಾ! ಕಾಗೆಗೂ ಮುಕ್ತಿಯನ್ನು ದೊರಕಿಸಿದ 
ಈ ಕ್ಷೇತ್ರದ ಮಾಹಾತ್ಮ್ಯವು ಪರಮಾಶ್ಚ ರ್ಯಕರವಾದುದು ! ಇದರ ಮೇಲಾಗಿ 
ಸತತವೂ ಶಾಂತಿಯನ್ನೊಳಗೊಂಡು ಬ ೈೈರಾಗ್ಯ ಜ್ಞಾ ನಸಂಪನ್ಮರಾಗಿರುವವರಿಗೆ 
ಇಲ್ಲಿ ಮೋಕ್ಸವು ಡೊಕಿತೇ ಜೊಕಿಯುವುದೊಡು ಮತ್ತೆ ಹೇಳಬೇಕಾದುದೇನು? 

೧೩. ಖುಷಿಗಳು ಕೇಳುತ್ತಾರೆ: ಎಲ್ಫೆ ಜೈಮಿನಿಯೇ! ಪಿತಾಮಹನು, 
ನೀಲನೆಂದು ಪ ಸ್ರಖ್ಯಾತನಾದ ಆ ಪರಮಾತ್ಮನನ್ನೂ ಆ ಸ್ವಾ ಮಿಯ ಸಂದರ್ಶನ 
ದಿಂದ ಒಂದು ಕ್ಸಣಕಾಲದಲ್ಲಿಯೇ ದೇಹಬಂಧುವನ್ನು ಕಳೆದ ಆ ಕಾಗೆಯನ್ನೂ 
ಕಂಡಬಳಿಕ ಏನುಮಾಡಿದನು [33 

೧೪-೧೫. ಜೈಮಿನಿಯು ಹೇಳುತ್ತಾನೆ ಅಯ್ಯಾ ವಿಪ್ರರೇ! ಅತ್ಯದ್ಭು ತ 
ವಾದ ಈ ಸಂಗತಿಯನ್ನು ಕಂಡು ಬ್ರ ಬ್ರಹ್ಮ ದೇವನು ಆ ತ್‌ ನನ್ನು ಸ್ತುತಿಸು 
ವಷ್ಟ ರಲ್ಲಿಯೇ, ಯಮರಾಜನ ತನ್ನ ಅಧಿಕಾರದಲ್ಲಿಯೇ ಓಂಶಯವುಳ್ಳಿ ವ 
ನಾಗಿ ಕುಗ್ಗಿದ ಮುಖದಿಂದ ನಿಟ್ಟು ಸಿರಿಡುತ್ತ ತ್ವರೆಯೊಡಗೂಡಿ ಅಭ್ಲಿಗೈತಂದು, 
ನೀಲಾದ್ರಿ ಯಲ್ಲಿ ಮಾಧವನನ್ನು ನಡು ಸಾಸ್ಟ ೦ಗ ಪ್ರಣಾಮಮಾಡಿ ತನ್ನ 
ಅಧಿಕಾರವು ಸ್ಲಿ ಕವಾಗಿರೋಟುಗ ಈರೀತಿ ಸ್ತು da 

೧೬. ಯಮನು ಹೇಳುತ್ತಾನೆ ಸೃಷ್ಠಿ ಸ್ಥಿತಿಲಯಗಳಿಗೆ ಕಾರಣಸ್ವರೂಪ 
ವಾಗಿರುವ ಓ ದೇವದೇವೇಶ್ವರ! ನಿನಗೆ ನಮಸ್ಕಾ ರವು!! 

೧೭. ದೇವಾ! ಈ ಜಗತ್ತೆ ತೈಲ್ಲವೂ, ನಿನ್ನೆ ಫಿಯೇ ದಾರದಲ್ಲಿ ಮಣಿಗಳ 


ದ್ವಿತೀಯೋಳಭ್ಯಾಯೆಃ ೧೩ 


ಚಂದ್ರ ಸೂರ್ಯಾದಿ ರೂಪೇಣ ನಿತ್ಯಂ ಭಾಸಯಸೇಂ ಖಿಲಂ । 
ವಿಶ್ವೇಶ್ವರಂ ಜಗದ್ಯೋನಿಂ ವಿಶ್ವಾವಾಸಂ ಜಗದ್ಗುರುಂ 
ವಿಶ್ವಸಾಕ್ಲಿಣಮಾದ್ಯಂತವರ್ಜಿತಂ ಪ್ರಣಮಾಮ್ಯಹಂ । 
ನಮಃ ಪರಮಕಾರುಣ್ಯಜಲಸಂಭೃತಸಿಂಧವೇ ॥೧೯॥ 
ಪರಾಪರಪರಾತೀತ ವಿಭವೇ ವಿಶ್ವಸಂಭವೇ 


॥ ೧೮ ॥ 


॥೨೦॥ 
ಭವಸಂತಾಪನೀಹಾರಭಾನನೇ ದೀನಬಂಧವೇ । 
ಸ್ವಮಾಯಾರಚಿತಾಶೇಷನಿಭವೇ ಗುಣರಜ್ಜವೇ ॥ ೨೧॥ 
ನಮಃ ಕಮಲಕಿಂಜಲ್ಬಪೀತನಿರ್ಮಲವಾಸಸೇ । 
ಮಹಾಹವರಿಪುಸ್ಕಂಥಕೃಂತಚಕ್ರಾಯ ಚಕ್ರಿಣೇ ॥ ೨೨ ॥ 


ದಂಷ್ಟ್ರೋದ್ಸೃತಕ್ಸಿತಿಭೃತೇ ತ್ರಯಾಮೂರ್ತಿಮುತೇ ನಮಃ । 
ನಮೋ ಯಜ್ಞವರಾಹಾಯ ಚಂದ್ರಸೂರ್ಯಾಗ್ನಿಚಕ್ಸುಷೇ ॥೨೩॥ 


ಸಮೂಹಗಳೆಂತೋ ಅಂತು ಪೋಣಿಸಲಾಗಿದೆ. ನೀನೇ ಇದನ್ನೂ ಧರಿಸಿರುವೆ. 
ಇದನ್ನು ಸೃಷ್ಟಿಸಿದವನೂ ನೀನೆ! ನೀನೇ ಈ ಜಗತ್ತನ್ನು ತೃಪ್ತಿಸಂತೋಷಗಳಿಂದ 
ತುಂಬಿರುವೆ. 

೧೮-೧೯. ಚಂದ್ರಸೂರ್ಯಾದಿಜ್ಯೋತಿಗಳ ಸ್ವರೂಪನಾಗಿ ನಿರಂತರವೂ 
ನೀನೇ ಈ ವಿಶ್ವವನ್ನು ಬೆಳಗಿಸುತ್ತಿರುವೆ. ಇಂತಹ ವಿಶ್ವೇಶ್ವರನೂ, ಜಗತ್ಯಾರ 
ಇನೂ, ಜಗದಂತರ್ಯಾಮಿಯೂ ಜಗದ್ಗುರುವೂ, ಜಗತ್ತಿಗೆ ಸಾಕಿಭೂತನೂ, 
ಆದ್ಯಂತರಹಿತನೂ ಆದ ಎಲೈ ಸ್ವಾಮಿಯೇ! ನಿನ್ನನ್ನು ಇದೋ ನಮಸ್ಕರಿಸು 
ತ್ರೇನೆ. ಪರಮಕಾರುಣ್ಯವೆಂಬ ಜಲದಿಂದ ಪೂರ್ಣವಾಗಿರುವ ಸಮುದ್ರಸ್ವರೂಪ 
ನಾದ (ಕೃಪಾಜಲಧಿಯಾದ) ನಿನಗೆ ನಮೋ ನಮಃ! 

೨೦. ಪರಾ ಅಪರಾ ಎಂಬೆರಡು ವಿದ್ಯೆಗಳಿಗೂ ನಿಲುಕದ ವೈಭವವುಳ್ಳವ 
ನಾಗಿ, ವಿಶ್ವವನ್ನೇ ನಿರ್ಮಾಣಮಾಡಿದ ನಿನಗೆ ನಮಸ್ಕಾರವು! 

೨೧. ಸಂಸಾರದುಃಖವೆಂಬ ಮಂಜನ್ನು ಹೊರದೂಡುವ (ಕರಗಿಸುವ) 
ಸೂರ್ಯೆನೂ, ದೀನಬಂಧುವೂ, ಮಾಯೆಯಿಂದಲೇ ರಚಿಸಲಾದ ಅಖಂಡ 
ವೈಭವವುಳ್ಳವನೂ, ಸತ್ವರಜಸ್ತಮೋಗುಣಗಳು ಹೆಣೆದ ಹಗ್ಗ ವೆನಿಸಿದವನೂ 
ಆದ ನಿನಗೆ ನಮಸ್ಕಾರವು! 

೨೨. ಕಮಲಕೇಸರಗಳಂತೆ ಹಳದಿಯ ಬಣ್ಣದ ಸ್ವಚ್ಛವಾದ ವಸ ಸ್ರ್ರವುಳ್ಳ ವ 
ನಾಗಿ; ಮಹಾಯುದ್ಧ ದಲ್ಲಿ ಶತ್ರುಗಳಾದ ಅಸುರರ ಹೆಗಲುಗಳನ್ನು ಸತ oa 
ಕೆಡವಿದ ಚಕ್ರವನ್ನು ಧರಿಸಿ ಚಕ್ರಿ ಯೆನಿಸಿದ ನಿನಗೆ ನಮೋ ನಮಃ! 

೨೩. 'ವರಾಹರೊಪವನ್ನು ತಾಳಿ ಕೋರೆದಾಡೆಗಳಿಂದಲೇ ಭೂಮಿಯನ್ನುದ್ಧ 
ನಿಸಿದವನೂ, ಬ್ರಹ್ಮ ಒನಿಷ್ಣುಶಿವರೆಂಬ ತ್ತಿ ಕ್ರಿ ಮೂರ್ತಿಸ್ವ ರೂಪನೂ ಆದ ನನಗೆ 


೧೪ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ನರಸಿಂಹಾಯ ದಂಷ್ಟೋಗ್ರಮೂರ್ತಿದ್ರಾವಿತಶಕ್ರವೇ I 


ಯದಪಾಂಗವಿಲಾಸೈಕಸೃಷ್ಟಿಸ್ಥಿತ್ಯುಪಸಂಹೃತಿಃ ॥ ೨೪ ೫ 
ಉಚ್ಚಾವಾಚಾತ್ಮಕೋ ಹ್ಯೇಷಃ ಭವಃ ಸಭವತೇ ಮುಹುಃ । 

ತೆಮಮುಂ ನೀಲಮೇಘಾಭಂ ನೀಲಾತ್ಮಮಣಿವಿಗ್ರಹಂ ॥ ೨೫ ॥ 
ನೀಲಾಚಲಗುಹಾವಾಸಂ ಪ್ರಣಮಾಮಿ ಕೃಪಾನಿಧಿಂ । 

ಶಂಖ ಚಕ್ರ ಗದಾ ಪದ್ಮಧಾರಿಣಂ ಶುಭದಾಯಿನೆಂ ॥ ೨೬ ॥ 
ಪ್ರಣತಾಶೇಷಪಾಪೌ ಘದಾರಿಣಂ ಮುರವೈರಿಣಂ । 

ನಮಸ್ತೇ ಕಮಲಾಸಾಂಗಸಂಘಸಂಸ್ಕಾರಚಕ್ಸುಷೇ ॥ ೨೭ ॥ 
ಶ್ರೀವತ್ಸಕೌಂಸ್ತುಭೋದ್ಭಾಸಿಮನೋಹೃದ್ವ್ಯೂಢವಕ್ಸಸೇ। 
ಯತ್ಪಾದಪಂಕಜದ್ವಂದ್ವಸಂಶ್ರಯೈಶ್ಚರ್ಯಭಾಗಿನೀ ॥ ೨೮ ॥ 
ಶ್ರೀಃ ಸಂರಕ್ಟಿತಾ ಜನೈಃ ಶಶ್ಚತ್ಪೃಥಗೈಶ್ಚರ್ಯದಾಯಿನೀ ! 

ಯಾ ಪರಾಪರಸಂಭಿನ್ನಾ ಪ್ರಕೃತಿಸ್ತೇ ಸಿಸ್ಫಕ್ಸಯಾ ॥೨೯॥ 


ನಮೋ ನಮೋ! ಎಲ್ಫೆ ಯಜ್ಞವರಾಹೆಮೂರ್ತಿಯೆ! ಚಂದ್ರಸೂರ್ಯಾಗ್ನಿಗಳೇ 
ನೇತ್ರಗಳಾಗಿ ಉಳ್ಳ ಸ್ವಾಮಿಯೆ!! ನಿನಗೆ ನಮೋ ನಮೋ! 

೨೪-೨೬. ನರಸಿಂಹನಾಗಿ, ಕೋರೆದಾಡೆಗಳಿಂದ ಭಯಂಕರಾಕಾರವುಳ್ಳವ 
ನಾಗಿ ಶತ್ರುವಾದ ಹಿರಣ್ಯಕಶಿಪುವನ್ನು ಸಿಗಿದವನೂ, ಕುಡಿಗಣ್ಣೋಟನೆಂಬ 
ವಿಲಾಸದಿಂದಲೇ ಸೃಷ್ಟಿಸ್ಥಿತಿಲಯಗಳನ್ನು ಆಗಮಾಡುವವನೂ ಆದ ಿನಗೆ 
ಇದೋ ಮಣಿಯುವೆನು! ಅತ್ಯುತ್ಛೃಷ್ಟ ವಾದ ಈ ಭವವು ಅಡಿಗಡಿಗೂ ಯಾರಿಂದ 
ಉಂಟಾಗುವುದೋ ಅಂತಹ ನೀಲಮೇಘಕಾಂತಿಯನ್ನು ತಳೆದು, ನೀಲಮಣಿ 
ವಿಗ್ರಹನಾಗಿ, ಇಲ್ಲಿ ಕಾಣುತ್ತಿರುವ ನೀಲಾಚಲದ ಗುಹೆಯಲ್ಲಿ ವಾಸವಾಗಿರುವ 
ವನೂ, ಕೃಪಾನಿಧಿಯಾಗಿ ಶಂಖಚಕ್ರಗದಾಪದ್ಮಧಾರಿಯಾಗ್ಯ್ಕಿ ಮಂಗಳದಾಯಕ 
ನಾಗಿ ಬೆಳಗುತ್ತಿರುವ ಎಲೈ ನಾರಾಯಣಮೂರ್ತಿಯೇ ನಿನಗೆ ನಮೋ ನಮಃ! 

೨೭. ಶರಣೆಂದು ಪ್ರಣತರಾಗಿ ಬರುವ ಸಮಸ್ತ ಭಕ್ತರ ಪಾಪಸಮೂಹೆ 
ಗಳನ್ನು ಸೀಳುವವನೂ ನೀನೇ! ಮುರಾಸುರನ ಹಗೆಯೂ, ಲಕ್ಷ್ಮಿಯ ಅಪಾಂಗ 
ದೊಡಬೆರತು ಸಂಸ್ಕೃತವಾದ ಕಣ್ಣುಗಳುಳ್ಳವನೂ ನೀನೇ! ದೇವಾ, ನಿನಗೆ 
ನಮಸ್ಕಾರವು! 

೨೮-೨೯. ಶ್ರೀವತ್ಸಕೌಸ್ತುಭಗಳಿಂದ ಬೆಳಗಿ ಮನೋಹರವಾಗಿ ಕಂಗೊಳಿ 
ಸುವ ವಿಶಾಲವಕ್ಸೃಸ್ಥೃಳವುಳ್ಳ ನಿನ್ನ ಪಾದಕಮಲಗಳನ್ನಾಶ್ರಯಿಸಿದುದರಿಂದಲೇ 
ಐಶ್ವರ್ಯವತಿಯಾಗಿರುವ ಈ ಶ್ರೀದೇವಿಯು ಭಕ್ತಜನರಿಂದ ಸಂಸ್ಕ್ತುತೆಯಾಗಿ 
ಅವರವರಿಗೆ ಬೇಕುಬೇಕಾದ ಸಂಪತ್ತುಗಳನ್ಟೆಲ್ಲ ಕೊಡುವವಳಾಗಿರುವಳು. 
ಆಕೆಯೇ ಸೃಷ್ಟಿಗೋಸುಗವಾಗಿ ಪರಾ ಅಪರಾ ಎಂಬ ಭೇದದಿಂದ ನಿನ್ನಿಂದ 
ಸೃಷ್ಟಳಾಗಿರುವಳು. 


ದ್ವಿತೀಯೋ9ಧ್ಯಾಯಃ ೧೫ 


ಸರ್ವಲಕ್ಷಣಸಂಪೂರ್ಣಾಂ ಲಕ್ಷ್ಮಿತಾಂ ಶುಭಲಕ್ಷಣೈಃ । 
ಲಕ್ಷ್ಮೀಶೋರಸಿ ನಿತ್ಯಸ್ಥಾಂ ಲಕ್ಷ್ಮೀಂ ತಾಂ ಪ್ರಣಮಾನ್ಯುಹೆಂ ॥ ೦॥ 
ಜೈಮಿನಿರುವಾಚ :-- 
ತದೇವಂ ಧರ್ಮರಾಜೇನ ಶ್ರೀಕಾಂತಃ ಪರಿತೋಷಿತಃ । 
ಪಾರ್ತ್ರಸ್ಕಾಂ ವೆಲ್ಲಕೀಹಸ್ತಾ ೦ ನೇತ್ರಾಂತೇನಾದಿಶಚ್ಛ್ರಿಯಂ 1 ೩೧॥ 
ಫೇನ ಸೆಂಭಾನಿತಾ ಲಕ್ಷ್ಮಿ ಬರ್ಛವದುಖವಿನಾಶಿಸೀ 
ಶುಭಾಯ ಸರ್ಕಲ್‌ನ ಯಮಂ ಪ್ರೋವಾಚ ಲೀಲಯಾ ॥ 
ಲಕ್ಷಿ ೀರುವಾಚ :-- 
ಯವರ್ಥಮಾವಾಂ ಸಂಸ್ಕೌಸಿ ಕ್ಲೇತ್ರೇಸ್ಮಿನ್ನುರ್ಲಲಭಂ ಹಿ ತತ್‌ । 
ಅತ್ಯಾಜ್ಯ ಮಾವಯೋರೇತತ್‌ ಶ್ಪೇತ್ರಂ ಶ್ರೀಪುರುಷೋತ್ತಮಂ ॥೩೩॥ 
ಕಲ್ಬಾನಸಾನೇಪ್ಯಾವಾಂ ನೈ ಧ್ರಿಯತೇ ಪರಮೇಷ್ಮಿನಾ । 


ಬ್ರಹ್ಮಾದಿದಿಕ್ರ್ರಭೂಣಾಂ ಹಿ ಸ್ವಾಮಿತ್ವಂ ನೇಹ ವಿದ್ಯತೇ 1 ೩೪॥ 
ನೇಹ ಕರ್ಮಪರೀಷಾಕಾಃ ಸಂಭವಂತಿ ಕದಾಚನ । 
ಅತ್ರ ಪ್ರನಸತಾಂ ನ್ಯೂಣಾಂ ತಿರಶ್ಲಾಮಪಿ ದುಷ್ಕೃತಾಂ ॥ ೩೫1 


೩೦. ನಿರ್ವಿಕಾರವಾದ ಪರಬ್ರಹ್ಮ ನೇ ನೀನಾಗಿ, ವಿಕಾರಗೊಳ್ಳುವ ಈ 
ಜಗತ್ತನ್ನು ಸ ೈಜಿಸಿರುವೆ! ಸರ್ವಲಕ್ಬಣ ಸಂಪೂರ್ಣಳಾಗಿ ಸಮಸ್ತ ಸ್ತ ಶುಭಲಕ್ಸ್ಮಣ 
ಗಳಿಂದ ಲ್ಲಿತಳಾಗಿ ಲಕ್ಷ್ಮಿ ಿಶೆನಾದ ನಿನ್ನ ವಕ್ಸಸ್ಥ ಳದಲ್ಲಿಯೇ 7 ಸತತವೂ ನೆಲ 
ಸಿರುವ ಶ್ರೀ ಲಕ್ಕಿ ದೇವಿಯನ್ನು ನಮಸ್ಕರಿಸುವೆನು? 

೩೧. ಜೈಮಿನಿಯು ಹೇಳುತ್ತಾನೆ:--ಎಲ್ಫೆ ವಿಪ್ರ ರೇ! ಈ ಪ್ರಕಾರವಾಗಿ 
ಆ ಯಮಧರ್ಮರಾಜಠಿಂದ ಸಂಸ್ಕೃತನಾದ ಆ ಶ್ರೀ ಕಾಂತನು ಪರಮಸಂತುಷ್ಟ 
ನಾಗಿ ತನ್ನ ಪಾರ್ಶದಲ್ಲಿಯೇ ಇದ್ದ ವೀಣಾಪಾಣಿಯಾದ ಶ್ರೀ ಮಹಾಲಕ್ಷ್ಮಿ 
ಯನ್ನು ಕಡೆಗಣ್ಣಿನಿಂದಲೇ ಸನ್ನೆ ಮಾಡಿ ಅನುಗ್ರಹಿಸೆಂದು ಅಪ್ಪಣೆಮಾಡಿದನು. 

೩೨. ಈ ರೀತಿ ನಾರಾಯಣನಿಂದ ಸಂಭಾವಿತೆಯಾದ ಲಕ್ಷ್ಮೀದೇವಿಯು 
ಭವದುಃಖವನ್ನು ನಾಶಮಾಡುವವಳಾಗಿ ಸಮಸ್ತೃಪ್ರಜೆಗಳ ಮಂಗಳಕ್ಕಾಗಿ ಯಮ 
ಧರ್ಮರಾಜನನ್ನು ಕುರಿತು ಲೀಲೆಯಿಂದಿಂತೆಂದು 'ಸುಡಿದಳು. 

೩೩. ಲಕಿ ಸವಿಯು ಹೇಳುತ್ತಾಳೆ: ಎಲೈ ಯಮನೇ! ನೀನು 
ನಮ್ಮೀರ್ವರನ್ನು ಏತಕ್ಕಾಗಿ ಸ್ತುತಿಸಿದೆಯೋ ಅದು ದೊರಕುವುದು ಅಸದಳವೇ 
ಸರ. ಈ ಪುರುಷೋತ್ತ ಎ ್ಬೀತ್ರ ವು ನಮ್ಮಾರ್ವರಿಗೂ ಅತ್ಯಾಜ್ಯ ವಾಗಿರುವುದು. 

೩೪. ಈ ಕಲ್ಪವು ಕಳೆದ ಬಳಿಕಲೂ ಸರಮೇಷ್ಠಿ ಯು ನಮ್ಮಾರ್ನರನ್ನೂ 
ಧರಿಸಿಯೇ ನದ: ನೆ. ಬ್ರಹ್ಮನೇ ಮೊದಲಾದ ದಿಕ್ಬಾಲಕರಿಗೆ ಸ್ವಾ ಮಿತ್ತ 
ವೆಂಬುದು ಈಕ್ಸೇತ್ರ ದಲ್ಲಿಯೇ ಇರುವುದಿಲ್ಲವು. 

೩೫. ಇಷ್ಟೆ ಸಿಯಲ್ಲದೆ ಈ ಪುರುಷೋತ್ತಮ ಕ್ಲೇತ್ರದಲ್ಲಿ ವಾಸಮಾಡುವವರು 


(ಗಿ 


೧೬ ಶ್ರೀ ಸ್ಯಾಂದಮಹಾಪುರಾಣಂ 


ದಹ್ಯತೇ ಜ್ವಲಿತಾಗ್ನ್‌ ಹಿ ತೂಲರಾಶಿರ್ಯಥಾ ಭೃಶಂ । 


ಯೇ ಬದ್ಧಾ ಪಾಪಪುಣ್ಯಾಭ್ಯಾಂ ನಿಗಾಢಾಭ್ಯಾಮಹರ್ನಿಶಂ ॥ ೩೬ 0 
ತೇಷಾಂ ಸಂಯಂವಿಂತಾ ತೈಂ ಹಿ ಯಮಃ ಪೂರ್ವವಿನಿರ್ಮಿತಃ । 
ಅತ್ರಸಾಕ್ಸಾದ್ವಪುಸ್ಮಂತಂ ನೀಲೇಂದ್ರಮಣಿಮುಂಜುಲಂ ॥ ೩೭॥ 


ದೃಷ್ಟ್ಯಾ ನಾರಾಯಣಂ ದೇವಂ ಮುಚ್ಯತೇ ಕರ್ಮಬಂಧನಾತ್‌ । 
ಅತೋನ್ಯತಃ ಕರ್ಮಭೂಮಾ ಪ್ರಭುತ್ವಂ ಸೂರ್ಕಸಂಭವ 


1 ೩೮ ॥ 
ವೈಕ್ಲವ್ಯಂ ಕ್ಲೇತ್ರರಾಜೇಸ್ಮಿನ್ಮಾಗಾಸ್ತ್ಯಂ ಯಮ ಸಂಯಮ 1 

ತವಾಪಿ ಭಗವಾನೇಷ ವಿಧಾತಾ ಪ್ರಪಿತಾಮಹಃ Harr 
ತಿರ್ಯಂಚಂ ವಿಷ್ಣುಸಾರೂಪ್ಯಂ ಪ್ರಾಪ್ತಂ ಪಶ್ಯತಿ ಕೌತುಕಾತ್‌ । 

ಏಷ ಕರ್ಮುಪರೀಪಾಕಂ ಸರ್ವೇಷಾಂ ವೇತ್ತಿ ಕಂಜಜಃ ॥ ೪೦॥ 
ಜ್ಞಾತ್ವಾ ಕ್ಸೇತ್ರಸ್ಯ ಮಾಹಾತ್ಮ್ಯಂ ಸ್ತೌತಿ ದೇವಂ ಗದಾಧರಂ । 

ತ್ವದ್ಧಶಂ ಗಂತುಮುಚಿತಾ ನೇಹ ತಿಷ್ಮಂತಿ ಜಂತವಃ ॥ ೪೧॥ 


ಮಾನವರಿಗಾಗಲಿ, ತಿರ್ಯಕ್‌ಜಂತುಗಳಿಗೇ ಆಗಲಿ, ಪಾಪಿಗಳಿಗೇ ಆಗಲಿ 
ಕರ್ಮಪರಿಪಾಕವೆಂಬುದೇ ಇರುವುದಿಲ್ಲವು. 

೩೬-೩೮. ಅವರೆಲ್ಲರ ಪೂರ್ವಜನ್ಮದ್ದೇ ಅಲ್ಲದೆ ಈ ಜನ್ಮದ ಪಾಪಗಳೂ 
ಹತ್ತಿಯ ರಾಶಿಯು ಬೆಂಕಿಯಲ್ಲೆಂತೋ ಅಂತು ದಗ್ಗವಾಗಿಹೋಗುತ್ತವೆ. 
ಅಯ್ಯಾ ಯಮಧರ್ಮರಾಜನೇ! ಪಾಪಪುಣ್ಯಗಳ ಸಂಕೋಲೆಗಳಿಂದ ಸತತವೂ 
ಬಿಗಿಸಲಾಗಿರುವ ಮಾನವರ ಸಂಯಮನಕ್ಕಾಗಿ ಪೂರ್ವದಲ್ಲಿ ನೀನು ಬ್ರಹ್ಮನಿಂದ 
ನಿರ್ಮಿಸಲಾಗಿರುವೆ. ಆದರೆ ಈ ಕ್ಷೇತ್ರದಲ್ಲಿ ಸಾಕ್ಸಾತ್ತಾಗಿ ದೇಹವನ್ನು ಧರಿಸಿ 
ನೆಲಸಿ ಇಂದ್ರನೀಲಮಣಿಕಾಂತಿಯನ್ನು ತಳೆದು ವಿರಾಜಿಸುತ್ತಿರುವ ಶ್ರೀಮನ್ಸಾ 
ರಾಯಣಮೂರ್ತಿಯನ್ನು ಸಂದರ್ಶಿಸಿದ ಮಾನವರೆಲ್ಲರೂ ಕರ್ಮಬಂಧನಗಳಿಂದ 
ಬಿಡುಗಡೆಯಾಗುತ್ತಾರೆ. ಆದುದರಿಂದ ಇಲ್ಲಿ ನಿನ್ನ ಪ್ರಭುತ್ವವೇನೂ ನಡೆಯು 
ವುದಿಲ್ಲವು. ನಿನ್ನ ಪ್ರಭುತ್ವವು ಇಲ್ಲಿಂದ ಬೇರೆಯಾಗಿರುವ ಕರ್ಮಭೂಮಿಯಲ್ಲಿ 
ನಡೆಯುತ್ತದೆ. 

ರ್ಕಿ, ಎಲ್ಫೈ ಯಮನೇ! ನೀನು ದಂಡನೆಯ ವಿಷಯದಲ್ಲಿ ಈಕ್ಸೇತ್ರ 
ದಲ್ಲೆಂದಿಗೂ ತಳಮಳಗೊಳ್ಳಬೇಡ. ಇಲ್ಲಿ ಸಾಕ್ಸಾತ್ತಾಗಿರುವ ಮಹಾವಿಷ್ಣುವು 
ನಿನಗೂ ವಿಧಾತೃವೂ, ಪ್ರವಿತಾಮಹನೂ ಆಗಿರುವನೆಂಬದನ್ನು ತಿಳಿ. 

೪೦. ಈ ಕ್ಸೇತ್ರದಲ್ಲಿ ಬ್ರಹ್ಮನು, ತಿರ್ಯಕ್‌ಜಂತುವಾದ ಒಂದು ಕಾಗೆಯು 
ವಿಷ್ಣು ಸಾರೂಪ್ಯವನ್ನು ಪಡೆದುದನ್ನು ಆಶ್ಚರ್ಯದಿಂದ ನೋಡಿದನಾಗಿ ಇಲ್ಲಿ 
ವಾಸವಾಗಿರುವ ಸಮಸ್ತರ ಕರ್ಮಪರಿಪಾಕವನ್ನೂ ಬಲ್ಲವನಾಗಿರುವನು. 

೪೧. ಆ ಕಮಲಸಂಭವನು ಈ ಕ್ಸೇತ್ರದ ಮಹಿಮೆಯನ್ನು ಚೆನ್ನಾಗಿ 


ದ್ವಿತೀಯೋ$ಧ್ಯಾಯಃ ೧೭ 


ವೈವಸ್ವತ ವಸಂತ್ಯತ್ರ ಜೀವನ್ಮುಕ್ತಾ ಮುಮುಕ್ಸವಃ । 

ತಯಾ ಸಂಜೋಧಿತಸ್ತ್ಲೇನಂ ವಿಷ್ಣುನಾ ಸ್ತ್ರೀಸ್ಕರೂಪಿಣಾ । 

ತತೋಂಹಂಕಾರಲಜ್ಜಾಭ್ಯಾಂ ವಿನೀತಃ ಪ್ರಾಬ್ರನೀದ್ಯಮಃ H ೪೨ 1 
ಯಮ ಉವಾಚೆ:- 

ಮಾತಸ್ತ್ಯಯಾ ಯದಾಜ್ಞಪ್ತಂ ಪುರಾ ನೈತನ್ಮಯಾ ಶ್ರುತಂ ॥೪೩॥ 

ಅಜ್ಞಾನೋಪಹತೋ ವೇದ್ಮಿ ರಹಸ್ಯಂ ಕಥಮುತ್ತಮಂ । 


ಯಸ್ಯೆ ಸ್ವರೂಪಂ ವೇದಾಶ್ಚ ನ ಚ ವೇತ್ತಿ ಪಿತಾಮಹಃ ॥ ೪೪॥ 
ಮಹಿಮಾನಂ ಕಥಂ ತಸ್ಯ ನೇದ್ಮ್ಯಹಂಕಾರಮೋಹಿತಃ । 

ಯದಾದಿಷ್ಟಂ ಸುರೇಶಾನಿ ಕ್ಲೇತ್ರಮೇತದ್ದಿನರುಕ್ತಿದಂ ॥ ೪೫ ॥ 
ಸಾನ್ನಿಧ್ಯಾದ್ಧಾಸುದೇವಸ್ಯ ಈಶ್ವರೇಚ್ಛಾ ನಿರಂಕುಶಾ। 

ಅನ್ಯತ್ರ ಬಂಧದೋ ವಿಷ್ಣುರತ್ರ ಮೋಕ್ಬಂ ದದಾತಿ ಯತ್‌ ॥ ೪೬॥ 
ಮಮಾಪಿ ನಿರಯಾಣಾಂ ಚ ಸ್ಪಷ್ಟ್ರಾಂಸೌ ತ್ರಿದಿನಸ್ಯ ಚ । 
ಮುತಾನಾಮತ್ರಮುಕ್ತಿಶ್ಲೇತ್‌ ತನ್ಮಾಮಂಬ ಸುವಿಸ್ತರಂ ॥ ೪೭॥ 





ತಿಳಿದು ಅಂತಹ ಮಹಿಮೆಗೆ ಕಾರಣನಾಗಿರುವ ಗದಾಧರಸ್ವಾಮಿಯನ್ನು ಸ್ತುತಿಸು 
ತ್ತಿರುವನು. ಎಲೈ ಧರ್ಮರಾಜನೇ! ಕೇಳು; ನಿನ್ನ ಬಳಿಗೈೆದುವ ಯೋಗ್ಯತೆ 
ಯುಳ್ಳ ಯಾವ ಜಂತುವೂ ಇಲ್ಲಿರುವುದಿಲ್ಲವು. 

೪.೨. ವೈವಸ್ವತಾ! ಈ ಕ್ಷೇತ್ರದಲ್ಲಿ ಜೀವನ್ಮುಕ್ತರಾಗಿ ಮೋಕ್ಸವನ್ನು 
ಪಡೆಯಲಪೇಕ್ಸಿಸುತ್ತಿರುವವರು ಮಾತ್ರ ವಾಸವಾಗಿರುತ್ತಾರೆ. ಆದುದರಿಂದ 
ನೀನು ಯೋಚಿಸದಿರು.'' ಎಂಬೀ ಪ್ರಕಾರವಾಗಿ ಸ್ತ್ರೀ (ಲಕ್ಷ್ಮೀ) ಸ್ವರೂಪನಾದ 
ಶ್ರೀ ಮಹಾನಿಷ್ಣುವಿನಿಂದ ಸಂಬೋಧಿತನಾದ ಆ ಯಮಧರ್ಮನು ತಾನು 
ಅಹಂಕಾರಪಟ್ಟುದಕ್ಕೆ ತನ್ನಲ್ಲಿಯೆ ನಾಚಿ ನಮ್ರನಾಗಿ ಆ ದೇವಿಯನ್ನು ಕುರಿತು 
ಹೀಗೆಂದನು: 

೪೩-೪೭. ಯಮನು ಹೇಳುತ್ತಾನೆ: ತಾಯೇ! ನೀನು ಈಗ ಅಪ್ಪಣೆ 
ಕೊಡಿಸಿದ ವಿಷಯವನ್ನು ನಾನು ಹಿಂದಾವಾಗಲೂ ಕೇಳಿರಲಿಲ್ಲ. ಅಜ್ಞಾನದಿಂದ 
ಬುದ್ಧಿ ಶೂನ್ಯನಾಗಿರುವ ನಾನು ಈ ಉತ್ತಮ ರಹಸ್ಯವನ್ನೆಂತುತಾನೆ ತಿಳಿದು 
ಕೊಂಡೇನು? ವೇದಸ್ವರೂಪನೇ ಆಗಿರುವ ಪಿತಾಮಹೆನೂ ಸಹ ಈ ರಹಸ್ಯವನ್ನು 
ತಿಳಿದಿಲ್ಲವೆಂದ ಬಳಿಕ ನನ್ನ ಪಾಡೇನು? ಅಹಂಕಾರ ಮೋಹಿತನಾದ ನಾನದನ್ನು 
ಹೇಗೆ ತಾನೇ ತಿಳಿದೇನು? ಎಲೌ ಸುರೇಶ್ವರಿಯೇ! ವಾಸುದೇವನು ಈ ಕ್ಸೇತ್ರ 
ದಲ್ಲಿ ನೆಲಸಿರುವುದರಿಂದ ಇದು ಮುಕ್ತಿಪ್ರದವಾಗಿರುವುದು. ಈಶ್ವರೇಚ್ಛೆಯು 
ನಿರಂಕುಶವಾದುದು. ಇತರ ಪ್ರದೇಶಗಳಲ್ಲಿ ಸಂಸಾರಬಂಧನದಲ್ಲಿ ತೊಡಗಿಸುವ 
ಭಗವಾನ್‌ ವಿಷ್ಣುವು ಈ ಕ್ಲೇತ್ರದಲ್ಲಿ ಪ್ರಾಣಿಗಳಿಗೆ ಮುಕ್ತಿಯನ್ನು ಕೊಡುತ್ತಿರು 


೧೮ ಶ್ರೀ ಸ್ಕಾಂದಮಹಾಪುರಾಣಂ 


ಸ್ಪೇತ್ರಸಂಸ್ಥಾ ಪ್ರಮಾಣಂ ಹಿ ತತ್ರಸ್ಥಾತಿಫಲಂ ಹಿ ಯಶ್‌ । 


ತೀರ್ಥಾನಿ ಕಾನಿ ಸಂತ್ಯತ್ರ ಕಿಮನ್ಯದ್ವಾ ರಹಸ್ಯಕಂ ॥ ೪೮ ॥ 
ಕಿಮಧಿಷ್ಠಾತ್ಮಕಂ ಕ್ಷೇತ್ರಂ ತತ್ಸರ್ವಂ ಕಥಯಸ್ವ ಮೇ । 
ತದಹಂ ಸಂಪರಿತ್ಯಜ್ಯ ನಿರ್ಭಯಂ ಸಂಚರೇ ಯಥಾ 8೪೯॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತಮಳ್ಪೇತ್ರಮಾಹಾತ್ಮ್ಯೇ 
ಜೈವಿಂನಿಯಷಹಿಸಂವಾದೇ "ಬ್ರಹ್ಮಣಃ ಪುರುಷೋತ್ತಮಕ್ಸೇತ್ರಪ್ರತ್ಯಾಗಮನಂ 
ವಾಯಸವೃತ್ತಾಂತವರ್ಣನಂ??ನಾಮ ದ್ವಿತೀಯೋಂಧ್ಯಾಯಃ 


ವನು. ನನ್ನನ್ನೂ, ನರಕಗಳನ್ನೂ, ಸ್ವರ್ಗವನ್ನೂ ಸೃಷ್ಟಿಸಿರುವವನು 
ಆ ಭಗವಂತನೇ! ಎಲೌ ದೇವೀ! ಇಲ್ಲಿ ಮೃತರಾದವರಿಗೆ ಮುಕ್ತಿಯೇ 
ದೊರಕುವುದಾದರೆ ಈ ಕ್ಟೇತ್ರದ ವಿಷಯವನ್ನು ವಿಸ್ತಾರವಾಗಿ ನನಗೆ ತಿಳಿಸಬೇಕು. 
೪೮-೪೯. ಈ ಕ್ಲೇತ್ರವಿರುವುದೆಷ್ಟು? ಇಲ್ಲಿ ವಾಸಮಾಡುವುದರಿಂದಾವ 
ಫಲವುಂಟಾಗುವುದು? ಇಲ್ಲಿ ಯಾವ ಯಾವ ತೀರ್ಥಗಳಿರುವುವು? ಇಲ್ಲಿಯ 
ಇತರ ರಹಸ್ಯಗಳೇನು? ಈ ಕ್ಷೇತ್ರವು ಯಾವುದನ್ನು ಅಧಿಸ್ಮಿಸಿರುವುದು? 
ಇದೆಲ್ಲವನ್ನೂ ತಿಳಿದುಕೊಂಡು ನಾನು ನಿರ್ಭಯವಾಗಿ ಸಂಚರಿಸುತ್ತೇನೆ. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾ೦ದಮಹಾಪುರಾಣದ ಎರಡನೆಯ ವೈಷ್ಠವಖಂಡದ ಪುರುಷೋತ್ತಮಕ್ಸೇತ್ರ 
ಮಾಹಾತ್ಮ್ಯದ ಜೈಮಿನಿಯ ಹಿಸಂವಾದದಲ್ಲಿ "" ಬ್ರಹ್ಮನು ಪುರುಷೋತ್ತಮಕ್ಸ್ಬೇತ್ರಕ್ಕೆ 
ಬಂದುದು-- ವಾಯ ಸವೃತ್ತಾಂತವರ್ಣನ?'ವೆಂಬ 
ಎರಡನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ 8 
ಅಥ ತೃತೀಯೋಧ್ಯಾಯಃ 
ಯಮಲಕ್ಷ್ಟ್ಮೀಸಂವಾದಃ--ಯ ಮೇಶ್ವರಲಿಂಗಸ್ಥಾ ಸನನರ್ಣನಂ 
ಶ್ರೀರುವಾಚ ಕಾ 
ಸಾಧು ತೇ ಬುದ್ಧಿರುತ್ಸನ್ನಾ ವಿಷ್ಣೋಃ ಸನ್ನಿಧಿಮಾಶ್ರಿತಾ । 


ಅದ್ಭುತಂ ಕಥಯಾಮ್ಯೇತತ್‌ಕ್ಷೇತ್ರಸ್ಯ ರನಿನಂದನ HO 

ಯಥಾಹಂ ಭಗವದ್ವಕ್ಸಃಸ್ಥಲಸ್ಥಾ ದದೃಶೇ ಪುರಾ । 

ಚರಾಚರೇ ಜಗತ್ಯಸ್ಮಿನ್ಬಲೀನೇ ಪ್ರಲಯೇ ಯಮ ॥೨॥ 

ಏತತ್‌ಕ್ಸೇತ್ರಮಹಂ ಚೈವ ದ್ವೇ ಏವೋಪಸ್ಥಿತೇ ತದಾ । 

ಸ ತದಾ ಸಪ್ತಕಲ್ಪಾಯುವರ್ನ್ರಿಕಂಡೋರಾತ್ಮಜೋ ಮುನಿಃ ॥೩॥ 

ಪಣಷ್ಟೇ ಸ್ಥಾವರಚರೇ ನಿಮಗ್ನಃ ಪ್ರಲಯಾರ್ಣನೇ । 

ನಾನಸ್ಥಾನಮವಾಪ್ಯೈವ ಶರ್ಮ ಲೇಭೇ ನ ಕುತ್ರಚಿತ್‌ ॥೪॥ 

ಜಲಾರ್ಣವೇ ಭ್ರಾಮ್ಯಮಾಣಃ ಪ್ರಲಯೇ ಸ ಇತಸ್ತತಃ । 

ಪುರುಷೋತ್ತಮಸಾದೃಶ್ಯೇ ಕ್ಷೇತ್ರೇ ಸ ನಟಿಮೈಕ್ಸೃತ ॥೫॥ 
ಕನ್ನಡದ ಅನುವಾದ 


ಯಮೆಲಕ್ಸಿ ಸೆಂ ವಾದ- ಯಮೇಶ್ವರಲಿಂಗಸ್ಥ್ಯಾಹನವರ್ಣನ 


೧. ಶ್ರೀದೇವಿಯು ಹೇಳುತ್ತಾಳೆ:--ಎಲ್ಫೈ ಯಮಧರ್ಮರಾಜನೇ! 
ಈಗ ವೀನು ಶ್ರೀಮನ್ಮಹಾವಿಷ್ಣುವಿನ ಸನ್ನಿಧಿಯನ್ನಾಶ್ರಯಿಸಿರುವುದರಿಂದ ನಿನಗೆ 
ಸದ್ದುದ್ಧಿಯುಂಟಾಗಿರುವುದು. ಬಹಳ ಸಂತೋಷ. ಓರವಿನಂದನ! ಪ್ರಕೃತ 
ದಲ್ಲಿ ನಾನು ಿನಗೀಕ್ಸೇತ್ರದ ಅದ್ಭುತವನ್ನು ಹೇಳುವೆನು ಕೇಳು. 

೨. ನಾನು ಷಡ್ಗುಣೈಶ್ಚರ್ಯಸಂಪನ್ಮನಾದ ಈ ಮಹಾವಿಷ್ಣುವಿನ ವಕ್ಸ 
ಸ್ಥಳದಲ್ಲಿಯೇ ಸತತವೂ ವಾಸಮಾಡುತ್ತಿರುವೆನಾದುದರಿಂದ, ಪೂರ್ವದಲ್ಲಿ 
ಚರಾಚರಾತ್ಮಕವಾದ ಈ ಜಗತ್ತೆಲ್ಲವೂ ಈತನಲ್ಲಿ ಲೀನವಾದಂದು ಆ ಅದ್ಭುತ 
ವನ್ನು ಕಂಡೆನು. 

೩-೪. ಆ ಸಮಯದಲ್ಲಿ ನಾನು, ಈ ಪುರುಷೋತ್ತಮಕ್ಟೇತ್ರ ಈ ಎರಡು 
ಮಾತ್ರ ಲಯವಾಗದೆ ನೆಲೆಯಾಗಿ ನಿಂತೆವು. ಏಳು ಕಲ್ಪಗಳ ಆಯುಷ್ಯವುಳ್ಳವ 
ನಾದ ಮಾರ್ಕಂಡೇಯಮುನಿಯು ಆಗ ಚರಾಚರ ಜಗತ್ತೆಲ್ಲವೂ ಪ್ರಳಯ 
ಸಮುದ್ರದಲ್ಲಿ ಲಯಿಸಿಹೋಗಲು ನಾವೆಯಿದ್ದೆಡೆಯನ್ನು ಸೇರಿ ಎಲ್ಲಿಯೂ 
ಶಾಂತಿಯನ್ನೇ ಪಡೆಯಲಿಲ್ಲವು. 

೫. ಆ ಮುನಿಯು ಆ ನಾವೆಯಲ್ಲಿಯೇ ಕುಳಿತು ಅಪಾರವಾದ ಆ ಪ್ರಳಯ 


೨೦ ಶ್ರೀ ಸ್ಯಾಂದಮಹಾಪುರಾಣಂ 


ಉತ್ಸ್ಸುತ್ಕೋತ್ಸ್ನುತ್ಕ ಮೂಲಂ ತು ನ್ಯಗ್ರೋಧಸ್ಯೆ ಸಮಿಾಪತಃ । 


ಸುಶ್ರಾನ ಬಾಲವಚನಂ ಮಾರ್ಕಂಡೇಯ ಮುಮಾಂಕಿತಂ Han 
ಪ್ರವಿಶ್ಯ ದುಃಖಮತುಲಂ ಜಹೀಹಿ ಖಲು ಮಾಶುಚಃ । 

ತಚ್ಛ ತ್ವಾ ಜಿತ್ರವಚನಮಪ್ರತರ್ಕ್ಯಂ ತದಾ ಮುನಿಃ ॥೭॥ 
ವಿಸ್ಮಯಂ ಪರಮಂ ಲೇಭೇ ಸ್ವದುಃಖಂ ನಾಪ್ಯಚಿಂತಯತ್‌ । 

ವಾರಿಭಿಃ ಶೀರ್ಯತೇ ನೈತದ್ದಹ್ಯತೇ ಕಾಲವಸ್ನಿನಾ Hen 
ಸಂವರ್ತಕಾದಿಭಿರ್ನೈತಚ್ಛೋಷ್ಯತೇ ನಾಪಿ ಚಾಲ್ಯತೇ । 

ಏಕಾರ್ಣವೇ ಮಹಾಘೋರೇ ನೌರಿವ ಶ್ಪೇತ್ರಮಿಾಕ್ಟ ತೇ ॥೯॥ 
ತತ್ರಾಯಂ ಯೂಪಸದೃ್ಭಶೋ ನ್ಯಗ್ರೋಧಸ್ತಿಷ್ಠತೇ ಮಹಾನ್‌ । 

'ಯಂ ಗೃಹೀತ್ವಾ ಕ್ಲೇತ್ರಮಿದಂ ನ್ಯಗ್ರೋಧ ಈಶಿತಸ್ತನುಃ ॥ ೧೦॥ 
ಮಹಾಪ್ರಲಯವಾತೇನ ಶಾಖಾ ನಾಸ್ಯ ಹಿ ಕಂಪತೇ। 

ತಸ್ಯಾಧಸ್ಮಾತ್ಸ ಹಿ ಮುನಿಃ ಸ್ಥಿತ್ವಾ ಚೈತದಜಿಂತಯತ್‌ ॥ ೧೧॥ 


ಸಾಗರದಲ್ಲಿ ಅತ್ತಿತ್ತ, ಸುತ್ತುತ್ತ ಕಡೆಗೆ ಈ ಪುರುಷೋತ್ತಮ ಕ್ಷೇತ್ರಕ್ಕೆ ಸಮಾನ 
ವಾದ ಒಂದಾನೊಂದು ಕ್ಷೇತ್ರದಲ್ಲಿ ಒಂದಾನೊಂದು ವಟವೃಕ್ಪವನ್ನು ಕಂಡನು. 

೬೯. ಆಗಲಾತನು ಆ ನ್ಯಗ್ರೋಧದ ಬುಡಕ್ಕೆ ಹಾರುವ ಪ್ರಯತ್ನದಲ್ಲಿರು 
ವಾಗ ಅದರ ಬಳಿಯಲ್ಲಿಯೇ ಬಾಲಕನೋರ್ವನಾಡಿದ ಈ ಮಾತನ್ನು ಕೇಳಿದನು. 
ತ ಎಲ್ಫೈ ಮಾರ್ಕಂಡೇಯನೇ! ನನ್ನ್ನ ಬಳಿಗೆ ಬಾ; ಅಪಾರವಾದ ಈ ದುಃಖವನ್ನು 
ತೊರೆ; ಶೋಕಿಸಬೇಡ.'' ಆಗಲಾಮುನಿಯು ಊಹೆಗೂ ನಿಲುಕದ ವಿಚಿತ್ರವಾದ 
ಆ ಮಾತನ್ನು ಕೇಳಿ ಅತ್ಯಾಶ್ಚರ್ಯಭರಿತನಾಗಿ ತನ್ನ ದುಃಖವನ್ನು ಕುರಿತು 
ಸ್ವಲ್ಪವೂ ಶೋಕಿಸಲಿಲ್ಲವು. ಆ ಸಮಯದಲ್ಲಿ ಈ ಕ್ಷೇತ್ರವಾದರೋ ಪ್ರಳಯ 
ಸಮುದ್ರದ ನೀರಿನಿಂದ ಸೀಳಲಿಲ್ಲ; ಪ್ರಳಯಾಗ್ಟಿಯಿಂದಲೂ ಸುಡಲಿಲ್ಲ; 
ಸಂವರ್ತಕಾದಿಗಳ್ಲಿಂದ ಶೋಷಿಸಡೆಯೂ, ಕಟ್ಟಕದಲದೆಯೂ, ಎತ್ತೆತ್ತಲೂ 
ಏಕಾಕಾರವಾಗಿಯೇ ಕಾಣುತ್ತಿರುವ ಮಹಾಘೋರವಾದ ಆ ಸಾಗರದಲ್ಲಿ ಒಂದು 
ಹಡಗಿನಂತೆ ಕಾಣುತ್ತಿರುವುದು. 

೧೦. ಅಲ್ಲಿಯೇ ಮಹತ್ತರವಾದ ಈ ನ್ಯಗ್ರೋಧ ವೃಕ್ಪವು ಯೂಪಸ್ತಂಭಕ್ಕೆ 
ಸಮಾನವಾಗಿ ನೆಲಸಿರುವುದು. ಈ ಮಹಾವೃಕ್ಸವನ್ನೊಳಕೊಂಡೇ ಈ ಕ್ಷೇತ್ರ 
ವಾಗಿರುವುದು. ಇದು ಪರಮಾತ್ಮನ ಮೈಯಾಗಿರುವುದು. 

೧೧. ಮಹಾಪ್ರಳಯದ ಗಾಳಿಯಿಂದಲೂ ಈ ವೃಕ್ಬದ ಕೊಂಬೆಗಳು 
ಅಲುಗುವುದಿಲ್ಲವು. ಅಯ್ಯಾ ಯಮನೇ! ಆ ಮಾರ್ಕಂಡೇಯನು ಈ ಮರದಡಿ 
ಯಲ್ಲಿಯೇ ನಿಂತು ಈ ರೀತಿ ಯೋಚಿಸಿದನು. 


ತೃತೀಯೋ8ಧ್ಯಾಯಃ ೨೧ 


ಖಕಾರ್ಣವೇಂಸ್ಮಿನ್ರಲಯೇ ನಷ್ಟೇ ಸ್ಥಾವರಜಂಗಮೇ । 
ಭೂಪ್ರದೇಶಃ ಸ್ಥಿರತರಃ ಕಥಮೇಷ ನಿಭಾವ್ಯತೇ 


1 ೧೨॥ 
ಯತ್ರಾಯಂ ಶಾಖಿಪ್ರವರಃ ಕೋಮಲಃ ಪರಿದೃಶ್ಯತೇ। 
ಮಾರ್ಕಂಡೇಯಾಗಚ್ಛೆ ಮಂಹುರಿತಿ ಸ ಪ್ರಶ್ರಯಂ ನಚಃ 1 ೧೩ ॥ 
ಕುತೋ ನಿರಾಶ್ರಯಮಿದಂ ಜಿಂತಯನ್ನಿತಿ ಪೂರ್ವವತ್‌ । 
ಶಂಖಚಕ್ರ ಗದಾಪಾಣಿಂ ನಾರಾಯಣವಂಲೋಕೆಯತ್‌ ॥ ೧೪ 
ತದಂಗಪೆದ್ಮಾಸನಗಾಂ ಮಾಂ ಚ ವನೈವಸ್ವತೈಕ್ಸತ । 
ವಿವಶೋ ಜಲವಾತಾಭ್ಯಾಂ ತದಾ ಸುಸ್ಮೋವ್ಯವಸ್ಥಿತಃ ॥ ೧೫ ॥ 
ಹೃಷ್ಟಾಂತರಾತ್ಮಾ ಸ ಮುನಿರಾನಾಂ ಸಾಷ್ಟಾಂಗಮಾನತಃ । 
ಪ್ರಸಾದನಾಯ ದೇವಸ್ಯ ಸ್ತೋತ್ರಮೇತದುದಾಹರತ್‌ ॥ ೧೬ ॥ 
ಮಾರ್ಕಂಡೇಯ ಉವಾಚ: 
ತ್ವತ್ಪಾದಪದ್ಮಾನುಸರಾನುಷಂಗಂ 
ರುದ್ರೇಂದ್ರಪದ್ಮಾಸನಸಂ ಪದಾಢ್ಯಂ। 
ತ್ವದ್ಬಕ್ತಿಹೀನಂ ಪರಿತಃ ಪ್ರತಪ್ತಂ 
ದೀನಂ ಪರಿತ್ರಾಹಿ ಕೃಷಾಂಬಂಧೇ ಮಾಂ ॥ ೧೭॥ 


೧೨. " ಪ್ರಳಯ ಮಹಾಸಮುದ್ರದಲ್ಲಿ ಸ್ಮಾವರಜಂಗಮಾತ್ಮಕವಾದ ಈ 
ಜಗತ್ತೇ ನಾಶವಾಗಿರುವಾಗ ಈ ಭೂಪ್ರದೇಶವು ಮಾತ್ರ ಸ್ಥಿರವಾಗಿರುವುದೆಂತು? 

೧೩-೧೪. ಇಲ್ಲಿಯಾದರೋ ಈ ವಟಿವೃಕ್ಸೆವು ಕೋಮಲವಾಗಿ ಕಂಗೊಳ 
ಸುತ್ತ “ಮಾರ್ಕಂಡೇಯ ಬಾ, ಬಾರೆಂದು ಕನಿಕರದಿಂದ ಅಡಿಗಡಿಗೂ 
ನುಡಿಯುತ್ತಿದೆ. ಆಶ್ರಯವೇ ಇಲ್ಲದೆ ಈ ವೃಕ್ಸವು ಇಲ್ಲಿ ನಿಂತಿರುವುದು ಹೇಗೆ" 
ಎಂದು ಚಿಂತಿಸುತ್ತ ಆ ಮುನಿಯು ಅಂತೆಯೇ ತೇಲಿಕೊಂಡು ಹೋಗಿ ಅಲ್ಲಿ 
ಶಂಖಚಕ್ರಗದಾಪಾಣಿಯಾಗಿ ವಿರಾಜಿಸುತ್ತಿದ್ದ ಶ್ರೀಮನ್ನಾರಾಯಣನನ್ನು 
ಕಂಡನು. 

೧೫. ಎಲ್ಫೈ ವೈವಸ್ವತನೇ! ಆ ಮುನಿಯು ಪರಮಾತ್ಮನ ಅಂಗಕವುಲ 
ದಲ್ಲಿ ಸುಖಾಸೀನೆಯಾಗಿದ್ದ ನನ್ನನ್ನೂ ಕಂಡನು. ತರುವಾಯ ಆತನು ನಮ್ಮ 
ಪ್ರಸಾದದಿಂದಲೇ ಆ ಪ್ರಳಯಸಾಗರದ ಜಲದಿಂದ ಪಾರಾಗಿ ಸುಖವಾಗಿ ನಿಂತನು. 

೧೬. ಬಳಿಕ ಸಂತುಷ್ಠಾಂತರಂಗನಾಗಿ ಆತನು ನಮ್ಮ್ಮ್ಮಾರ್ವರಿಗೂ 
ಸಾಷ್ಟಾಂಗನಮಸ್ಕಾರಗಳನ್ನೆಸಗಿ, ಶ್ರೀಮನ್ನಾರಾಯಣನನ್ನು ಪ್ರಸನ್ನಗೊಳಿಸು 
ವವನಾಗಿ ಈ ರೀತಿ ಸ್ತುತಿಸಿದನು. 

೧೭. ಮಾರ್ಕಂಡೇಯನು ಹೇಳುತ್ತಾನೆ :--""ಓ ಪರಮಾತ್ಮಾ, ದಯಾ 
ಸಾಗರ! ರುದ್ರೇಂದ್ರಕಮಲಾಸನಾದಿಗಳ ಸಂಪತ್ತಿನಿಂದ ಪ್ರಪೂರ್ಣವಾದ ನಿನ್ನ 


೨೨ ಶ್ರೀ ಸ್ಥಾಂದಮಕಾಪುರಾಣ್ಣ 


ಬ್ರಹ್ಮಾದಿಭಿರ್ಯತ್ಸರಿಚರ್ಯಮಾಣಂ 
ಪದಾಂಬುಜದ್ವಂದ್ಹಮಚಿಂತ್ಯಶಕ್ತಿ । 
ಶ್ವಃಶ್ರೇಯಸಪ್ರಾಪ್ತಿನಿಧಾನತತ್ವಂ 
ದೀನಂ ಪರಿತ್ರಾಹಿ ಕೃಷಾಂಬುಧಥೇ ಮಾಂ ॥ ೧೮ ॥ 
ಯದಂಗಭೂತಂ ಜಗದಂಡಮೇತ 
ದನೇಕಕೋಟ ಪ್ರಗುಣಂ ವಿಭಾತಿ । 
ಲೀಲಾವಿಲಾಸ ಸ್ಥಿತಿಸೃಷ್ಟಿಲೀನಂ 
ತನ್ಮಾಂ ಸುದೀನಂ ಪರಿರಕ್ಸ ನಿಷ್ಣೋ Horn 
ಏಕಂ ಸುವರ್ಣಂ ಕಟಕಾದಿಭೇದೈ 
ರ್ನಾನಾವಿಧಂ ವಾ ನಭಸೋದಿತೋಂರ್ಕಃ । 
ಆಧಾರ ವೈಷಮ್ಯ ಜಲೇಷು ತಾದೃಗ್‌ 
ವಿಭಾವ್ಯಸೇ ನಿರ್ಗುಣ ಏಕ ಏನ ॥ ೨೦ ॥ 
ಅಶೇಷ ಸಂಪೂರ್ಣರುಚಿಪ್ರಹೀಣ್ಯೋ 
ಸಾದಾನಸಂಕಲ್ಪ ವಿನರ್ಜಿತೋಫಿ । 
ದೀನಾನುಕಂಪಾನುಗುಣಂ ಭಿಭರ್ಷಿ 
ಯುಗೇ ಯುಗೇ ದೇಹಮಪಾರಶಕ್ಕೇ ॥ ೨೧ ॥ 
ಪಾದಪದ್ಮವನ್ನು ನೆಮ್ಮಿ, ನಿನ್ನಲ್ಲಿ ಸ್ಥಿರ ಭಕಿಯಿಲ್ಲದೆ ಕೇವಲ ದೀನನಾಗಿರುವ 
ನನ್ನನ್ನು ಕಾಪಾಡು! 

೧೮. ಎಲೈ ವಿಷ್ಣುವೇ! ಬ್ರಹ್ಮಾದಿದೇವತೆಗಳಿಂದ ಸಂಸೇವಿತವಾದ ಪಾದ 
ಕಮಲದ್ವಂದ್ವವುಳ್ಳವನಾಗಿ, ಯೋಚಿಸಲಸದಳವಾದ ಶಕ್ತಿಯುಳ್ಳವನಾಗಿ, 
ಪರಮಶ್ರೇಯೋರೂಪವಾದ ಮೋಕ್ಸಸಪ್ರಾಪ್ತಿಗೆ ನಿದಾನನಾಗಿರುವ ಓ ಪರಮಾ 
ತ್ಮನೇ! ಕೃಪಾಸಮುದ್ರನೇ! ದೀನನಾಗಿರುವ ನನ್ನನ್ನು ಕಾಪಾಡು!! 

೧೯. ನಿನ್ನ ಅಂಗಭೂತವೇ ಆಗಿರುವ ಈ ಬ್ರಹ್ಮಾಂಡವೆಲ್ಲವೂ ಅನೇಕ 
ಕೋಟಸಂಖ್ಯಾಕವಾಗಿ ವಿರಾಜಿಸುತ್ತಿರುವುದು. ಇದರ ಸೃಷ್ಟಿಸ್ಥಿತಿಲಯಗಳೆಲ್ಲವೂ 
ನಿನ್ನ ಲೀಲಾವಿಲಾಸಕ್ಕಾಗಿಯೇ ಪ್ರವೃತ್ತವಾಗಿರುವುದು. ಇಂತಹ ಮಹಾ 
ಪ್ರಭಾವಶಾಲಿಯಾದ ನೀನು ಬಹುದೀನನಾಗಿರುವ ನನ್ನನ್ನು ರಕ್ಷಿಸಬೇಕು. 

೨೦. ಒಂದೇ ಬಂಗಾರದಿಂದಲೇ ಮಾಡಿದ ಕಟಕಾದಿಗಳು ಹೇಗೆ ಬೇರೆ 
ಬೇರೆಯಾಗಿ ತೋರುವುದೋ, ಗಗನದಲ್ಲುದಿಸಿದೆ ಸೂರ್ಯನು ಹಳ್ಳತಿಟ್ಟುಗಳ 
ನೀರುಗಳಲ್ಲಿ ಬೇರೆಬೇರೆಯಾಗಿ ಹೇಗೆ ತೋರುವನೋ ಹಾಗೆಯೇ ನಿರ್ಗುಣನಾದ 
ನೀನು ಒಬ್ಬನೇ ಆದರೂ ಬೇರೆಬೇರೆಯಾಗಿ ತೋರುವೆ! 

೨೧. ಅಶೇಷಸಂಪೂರ್ಣಗಳೆಂಬ ರುಚಿಗಳಿಲ್ಲ ದವನೂ, ಉಪಾದಾನಸಂಕಲ್ಪ 


ತೃತೀಯೋ9ಧ್ಯಾಯಃ ಪಿತ್ಗಿ 


ತೃತ್ಪಾದಸದ್ಮಂ ಜಗದೀಶ ಪೂರ್ವ 

ಮಸೇವ್ಯತಾನಾತ್ಮಧಿಯಾ ಮಯಾ ಯತ್‌ । 
ತತ್ಯರ್ಮುಣಾ ದಾರುಣಪಾಕೆಭಾಜಂ 

ದೀನಂ ಪರಿತ್ರಾಹಿ ಕೃಪಾಂಬಂಧೇ ಮಾಂ ॥ ೨೨ ॥ 
ಅಶೇಷ ಲೋಕಸ್ಥಿತಿಸೃಷ್ಟಿಲೀನ 

ವಿಲಾಸಿ ಯತ್ತೇ ತ್ರಿಗುಣಂ ವಿಭಾತಿ । 
ವಪುರ್ಮುಹಾತ್ಮನ್ಮಹದಾದಿ ಹೇತುಃ 

ಹೇತುರ್ನಮಸ್ತೇ ಪ್ರಕೃತೇಃ ಪರಸ್ಯ ॥೨೩॥ 
ಸರ್ವತ್ರ ಗತ್ವಾ ಬೃಹದಪ್ರಮೇಯಂ 

ಪ್ರವರ್ಧಮಾನಂ ತ್ವಯಿ ಬೃಂಹಿತಂ ಚೆ । 
ತದ್ಬ್ರಹ್ಮರೂಪಂ ಪರಿಣಾಮುಹೇತುಂ 


ಸ್ವ್ಮಾಧ್ಯಾತ್ಮ ನಿಶ್ವಾತ್ಮಕಮಾಶ್ರಯಾನಿಂ ॥ ೨೪ ॥ 
ಏಕಾರ್ಣವೇ ಮಹಾಘೋರೇ ನಾವಸ್ಥಾತುಂ ಪ್ರದೇಶಭೂಃ । 
ಅಸ್ತಿ ಲಕ್ಷ್ಮೀಪತೇ ಮೇಘವಾರಿವಾತಪ್ರಕಂಪನಾತ್‌ ॥ ೨೫ ॥ 


ಗಳಿಂದ ಬಿಡಲಾದವನೂ ಆದರೂ, ದೀನರಲ್ಲಿ ಅನುಕಂಪವನ್ನು ತಾಳುವ ಗುಣ 
ವುಳ್ಳವನಾದುದರಿಂದ ಅಪಾರಶಕ್ತಿಯುತನಾದ ನೀನು ಯುಗಯುಗದಲ್ಲಿಯೂ 
ಅವತಾರಗಳನ್ನು ತಾಳುವೆ! 

೨೨. ಓ ಜಗದೀಶ! ಪೂರ್ವದಲ್ಲಿ ನಾನು ಅಜ್ಞಾನದ ದೆಸೆಯೆಂದ ನಿನ್ನ 
ಪಾದಪದ್ಮಗಳನ್ನು ಸೇವಿಸದಿದ್ದ ಕರ್ಮಪರಿಪಾಕದಿಂದ ಈಗ ಭಯಂಕರವಾದ 
ಫಲವನ್ನನುಭವಿಸುತ್ತಿರುವೆನು. ಓ ಕೃಪಾಂಬುಧಿಯೇ! ಇಂತಹ ದೀನನಾದ 
ನನ್ನನ್ನು ಕಾಪಾಡು! 

೨೩-೨೪. ಸಮಸ್ತ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳೆಂಬ ವಿಲಾಸರೂಪ 
ವಾದ ನಿನ್ನ ಶರೀರವು ಸತ್ತ್ವ ರಜಸ್ಸು ತಮಸ್ಸೆಂಬ ಮೂರುಗುಣಗಳುಳ್ಳದಾಗಿ 
ಪ್ರಕಾಶಿಸುತ್ತಿದೆ. ಎಲ್ಲೆ ಮಹಾತ್ಮನೇ! ಮಹತ್ತ್ವೇ ಮೊದಲಾದುವುಗಳಿಗೆ 
ಹೇತುಸ್ವರೂಪನ್ಕೂ ಮೂಲಕಾರಣನೂ, ಪ್ರಕೃತಿಗೂ ನಿಲುಕದಿರುವವನೂ ಆದ 
ಫಿನಗೆ ನಮಸ್ಕಾರವು. ಎಲೈ ಸ್ವಾಮಿಯೇ! ನಾನು ಎಲ್ಲಿಗೇಹೋದರೂ ಬೃಹತ್ತೂ. 
ಅಪ್ರಮೇಯವೂ, ನಿನ್ನಲ್ಲಿಯೇ ಬೆಳೆಯುತ್ತ ವ್ಯಾಪಿಸುತ್ತಿರುವುದೂ, ಪರಿಣಾಮ 
ಹೇತುವೂ, ಸ್ವಾಧ್ಯಾತ್ಮ ವಿಶ್ವಾತ್ಮಕವೂ ಆದ ಬ್ರಹ್ಮೆರೂಸವನ್ನೇ ಆಶ್ರಯಿಸುತ್ತೇನೆ. 

೨೫. ಎಲ್ಲೆ ಲಕ್ಷ್ಮೀಪತಿಯೇ! ಮಹಾಘೋರವಾಗಿ ಎತ್ತೆತ್ತಲೂ 
ಏಕಾಕಾರವಾಗಿರುವ ಈ ಪ್ರಳಯ ಸಾಗರದಲ್ಲಿ ಎಲ್ಲಿಯೂ ಮಳೆಗಾಳಿಗಳೇ ಅವರಿಸಿ 
ನಡುಗಿಸುತ್ತಿರುವುದರಿಂದ ನಿಲ್ಲಲವಕಾಶವೇ ಇಲ್ಲವಾಗಿದೆ. 


೨೪ ಶ್ರೀ ಸ್ಯಾಂದಮ ಹಾಫುರಾಣಂ 


ತ್ರಾಹಿ ನಿಷ್ಣೋ ಜಗನ್ನಾಥ ಮಗ್ಗಂ ಸಂಸಾರಸಾಗರೀ । 

ಮಾಮುದೃರಾಸ್ಮಾದ್ಲೋವಿಂದ ಕೃಪಾಪಾಂಗನಿಲೋಕೆನಾತ್‌ ॥ ೨೬॥ 
ಶ್ರೀರುವಾಚ :-- 

ಸ್ತುನಂತಮೇವಂ ಬ್ರಹ್ಮರ್ಷಿಂ ಸಾಕ್ಸಾನ್ನಾರಾಯಣೋ ವಿಭುಃ । 


ವಿಲೋಕ್ಕಾನುಗೃಹದೃಶಾ ವಾಕ್ಯಂ ಚೇದಮುವಾಚಹ 1 ೨೭ ॥ 
ಶ್ರೀಭಗವಾನುವಾಚ :-- 

ಮಾರ್ಕಂಡೇಯ ಸುದೀನೋ ಸಿ ಮಾಮಜ್ಞಾಯ ದ್ವಿಜೋತ್ತಮ । 

ದುಶ್ಚರಂ ತು ತಪಸ್ತಪ್ತಂ ದೀರ್ಫಾಯುಸ್ತೇನ ಕೇವಲಂ ॥ ೨೮ ॥ 


ಶಯಾನಂ ಪತ್ರಪುಟಿಕೇ ಪಶ್ಯ ಕಲ್ಪನಟೋರ್ಧ್ವಗಂ । 
ಬಾಲಸ್ವರೂಪಂ ಸರ್ವೇಷಾಂ ಕಾಲಾತ್ಮಾನಂ ಮಹಾವನೇ ಟ 


ಪ್ರವಿಶ್ಯ ವಿಸ್ತೃತಂ ವಕ್ಚ್ರಂ ತತ್ತಾನಸ್ಮಾತುಮರ್ಹಸಿ ॥೨೯॥ 
ಶ್ರೀರುವಾಚ ವದ 
ಏನಮುಕ್ತ್ಯೋ ಭಗವತಾ ಸ ಮುನಿರ್ನಿಸ್ಮಿತಾನನಃ ॥೩೦॥ 


ಆರುಹ್ಯ ದದೃಶೇ ಬಾಲರೂಪಂ ತಸ್ಯಾವಿಶನ್ಮುಖೇ ಃ 
ಪ್ರವಿಷ್ಟಃ ಕಂಠಮಾರ್ಗೇಣ ಮಹಾಯಾಮಂ ಮಹೋದರಂ ॥೩೧॥ 

೨೬, ಎಲ್ಫೈ ವಿಷ್ಣುವೇ! ಜಗನ್ನಾಥನೇ, ಗೋವಿಂದ! ! ಸಂಸಾರಸಾಗರದಲ್ಲಿ 
ಮುಳುಗಿರುವ ನನ್ನನ್ನು ನಿನ್ನ ಕೃಪಾದೃಷ್ಟಿಯಿಂದ ಉದ್ಧರಿಸು [22 

೨೭. ಶ್ರೀದೇನಿಯು ಹೇಳುತ್ತಾಳೆ: ಎಲೈ ಯಮನೇ! ಈ ರೀತಿ ಸ್ತುತಿ 
ಸುತ್ತಿರುವ ಆ ಬ್ರಹ್ಮರ್ಹ್ಷಿಯನ್ನು ಕಂಡು ವಿಭುವಾದ ಸಾಕ್ಸಾತ್‌ನಾರಾಯಣ 
ಮೂರ್ತಿಯು ಆತನನ್ನು ಅನುಗ್ರ ಹದೃಷ್ಟಿಯಿಂದೀಕ್ಸಿಸಿ ಈ ಮಾತನ್ನು ಹೇಳಿದನು. 

೨೮. ಶ್ರೀ ಭಗವಂತನು ಹೇಳುತ್ತಾನೆ: "“ ಅಯ್ಯಾ ದ್ವಿಜೋತ್ತಮನಾದ 
ಮಾರ್ಕಂಡೇಯನೇ! ನೀನು ನನ್ನನ್ನು ಅರಿತುಕೊಳ್ಳದೆ ಬಹಳ ಕಂಗೆಟ್ಟಿರುವೆ. 
ನೀನು ದುಶ್ಚರವಾದ ತಪಸ್ಸನ್ನಾಚರಿಸಿ ದೀರ್ಫಾಯುಷ್ಯವನ್ನು ಪಡೆದಿರುವುದು 
ನಿಷ್ಟಲವೇಸರಿ. 

೨೯. ಎಲೈ ಮುನಿಯೇ! ಈ ಕಲ್ಪ (ವಟ) ವೃಕ್ಸದ ಮೇಲೆ ಪತ್ರ ಪುಟ 
ದಲ್ಲಿ ಮಲಗಿರುವವನೂ ಬಾಲರೂಪಧರನೂ, ಎಲ್ಲರಿಗೂ ಕಾಲಸ್ವರೂಪನೂ 
ಆಗಿರುವ ನನ್ನನ್ನು ನೋಡು. ನೀನು ಅಗಲವಾಗಿ ತೆರೆದಿರುವ ನನ್ನ ಬಾಯನ್ನು 
ಹೊಕ್ಕು ಅಲ್ಲಿ ನಿಲ್ಲುವವನಾಗು”” 

೩೦-೩೨. ಶ್ರೀ ದೇವಿಯು ಹೇಳುತ್ತಾಳೆ:--ಎಲೈ ಧರ್ಮರಾಜನೇ ! 
ಭಗವಂತನಿಂತೆನಲು ಆ ಮಾರ್ಕಂಡೇಯನು ಆಶ್ಚರ್ಯಭರಿತನಾಗಿ ಆ ವಟವೃಕ್ಟ 
ವನ್ನೇರಿ ಅಲ್ಲಿ ಬಾಲರೂಪನಾಗಿದ್ದ ಆತನನ್ನು ಕಂಡು ಒಡನೆಯೇ ಆತನ 


ತೃತೀಯೋಳ9ಧ್ಯಾಯಃ 


ತತ್ರಾಃಸೌ ದದೃಶೇ ವಿಪ್ರೋ ಭುವನಾನಿ ಚತುರ್ದಶ । 


೨೫ 


ಬ್ರಹ್ಮಾದಿ ದಿಕ್ಬಾಲಕಾನ್ಸುರಾನ್ಸಿದ್ಧಗಂಧರ್ವ ರಾಕ್ಚಸಾನ್‌ ॥ ೩೨ ॥ 
*ುಹೀನ್ಹಿವ್ಯಯುಹೀಂಶ್ಚೈನ ಭೂತಲಂ ಸಾಗರಾಂಕಿತಂ । 
ನಾನಾತೀರ್ಥ್ಶೈರ್ನದೀಭಿಶ್ಚ ಪರ್ವತೈಃ ಕಾನನೈಸ್ಮಥಾ ॥ ೩೩ 
ಲಕ್ಸ್ಷಿತಂ ಪತ್ತನೆಪುರಂ ಗ್ರಾಮಖರ್ವಟಕೈರ್ಯುತಂ । 

ಪಾತಾಲಾನಿ ತಥಾ ಸಪ್ತ ನಾಗಕನ್ಯಾಃ ಸಹಸ್ರಶಃ ॥ ೩೪॥ 
ಮಹಾರ್ಥ್ಯನುಣಿಸೌ ಧೈಶ್ನ ಸುಧಾಪಾತ್ಸೈಃ ಸಮುಜ್ಜ ಲೈಕ 1 
ಅನರ್ಫ್ಯಮಣಿಭಿರ್ನಾಗೈಃ ಸೇವಿತಂ ಪರಮಾದುುತಂ ॥ ೩೫ ॥ 
"ಜಗತಾಂ ಧಾರಿಣಂ ಶೇಷಂ ಸಹಸ್ಪಫಣಮಂಡಿತಂ | 
ವ್ಯಾಕರ್ತಾರಮಶೇಷಾಣಾಂ ಶಾಸಾ ಶ್ತ್ರಿಣಾಂ ಶಿಷ್ಯ ಮಧ್ಯಗೆಂ ॥ ೩೬ ॥ 
ಬ್ರಹ್ಮಾಂಡೋದರಗಂ ವಸ್ತು ಯತ್ಯಿಂಚಿತ್ಸರಮೇಷ್ಮಿನಾ । 

ಸೃಷ್ಟಂ ಸರ್ವಂ ದದೃಶೇಂಸೌ ತತ್ಕುಕ್ಟೌ ಸ ಮಹಾಮುನಿಃ ॥ ೩೭॥ 
ನಾಪಶ್ಯದಂತಂ ಕುಕ್ಸೇಸ್ತು ಭ್ರಮಮಾಣ ಇತಸ್ತತಃ । 

ತತೋ ವಿನಿಷ್ಕ್ರಮ್ಮ ಪುನರ್ದದೃಶೇ ಚ ಮಯಾ ಸಹ ॥ ೩೮ ॥ 





ಬಾಯನ್ನು ಹೊಕ್ಕು ಕಂಠಮಾರ್ಗವಾಗಿ ಬಹು ವಿಶಾಲವಾಗಿದ್ದ ಆತನ ಉದರ 
ವನ್ನು ಪ್ರವೇಶಿಸಿದನು. ಅಲ್ಲಿಯಾದರೋ ಆ ವಿಪ್ರನು ಹದಿನಾಲ್ಕು ಲೋಕ 
ಗಳನ್ನೂ ಕಂಡನು. ಬ್ರಹ್ಮಾದಿ ಲೋಕಪಾಲಕರನ್ನೂ , ದೇವತೆಗಳನ್ನೂ, ಸಿದ್ಧ 
ಸನ್ನ್ಯೂ ಗಂಧರ್ವರಾಕ್ಸಸರನ್ನೂ ಕಂಡನು. 

೩೩-೩೬. ಇಷ್ಟೆಯಲ್ಲದೆ ಆ ಮುನಿಯು ಆ ಭಗವಂತನುದರದಲ್ಲಿ ಖುಷಿ 
ಗಳನ್ನೂ, ದಿವ್ಯ ಖುಷಿಗಳನ್ನೂ, ಸಾಗರಪರಿವೇಷ್ಟಿ ತವಾದ ಭೂತಲವನ್ನೂ, 
ಅದರಲ್ಲಿರುವ ನಾನಾ ತೀರ್ಥ ನದಿಗಳನ್ನೂ ಗಿರಿ ಕಾನನಗಳನ್ನೂ ಒಳಗೊಂಡಿ 
ಮವ ಪಟ್ಟಣಗಳನ್ನೂ, ಪುರಗಳನ್ನೂ, ಗ್ರಾಮ, ಖರ್ವಟಗಳನ್ನೂ, ಇದಾದ 
ಬಳಿಕ ಸಪ್ತಪಾತಾಳಗಳನ್ನೂ, ಅಲ್ಲಿರುವ ಸಹಸ್ರಾರು ನಾಗಕನ್ನಿಕೆಯರನ್ನೂ 
ಕಂಡನು. ಅಲ್ಲಿಯೇ ಬಹು ಅಮೂಲ್ಯಗಳಾದ ರತ್ತದುಪ್ಪರಿಗೆಗಳಿಂದೊಪ್ಪಿ 
ಸುಧಾಪಾತ್ರೆಗಳಿಂದ ಕಂಗೊಳಿಸಿ, ಅನರ್ಫ್ಯಮಣಿಗಳುಳ್ಳನಾಗರಿಂದ ಸೇವಿತ 
ನಾಗಿ ಪರಮಾದ್ಭುತವಾಗಿ ತೋರುತ್ತ, ಜಗತ್ತನ್ನೇ ಧರಿಸಿರುವ ಸಹಪ್ರಫಣಾ 
ಮಂಡಿತನಾದ ಆದಿಶೇಷನು ಸಮಸ್ತ ಶಾಸ್ತ್ರಗಳನ್ನೂ ವ್ಯಾಖ್ಯಾನಿಸುತ್ತ ಶಿಷ್ಯರ 
ಮಧ್ಯದಲ್ಲಿ ಶೋಭಿಸುತ್ತಿರುವುದನ್ರೂ ಕಂಡನು. 

೩೭. ಎಲೈ ಯಮನೇ! ಆ ಮುನಿಯು ಭಗವಂತನುದರದಲ್ಲಿ ಈ ಬ್ರಹ್ಮಾಂಡ 
ದಲ್ಲಿ ಆತನು ಸೃಜಿಸಿರುವ ಸಮಸ್ತ ವಸ್ತುಗಳನ್ನೂ ಕಂಡನು. 

೩೮. ಅಲ್ಲಿಂದಿಲ್ಲಿಗೆ ಸುತ್ತುತ್ತ ಆತನು ಎಲ್ಲಿಯೂ ಆ ಪರಮಾತ್ಮನುದರದಲ್ಲಿ 


೨೬ ಶ್ರೀ ಸ್ಕಾ೦ದಮಹಾಪುರಾಣಂ 


ಪೊರ್ವಮಾಲಕ್ಸಿತಂ ಯದ್ವದಾಸ್ಥಿತಂ ಪುರುಷೋತ್ತಮಂ 1 
ವಿಸ್ಮಯೋತ್ಸುಲ್ಲನಯನಃ ಪ್ರಣಪತ್ಯೇವಮಬ್ರವೀತ್‌ ॥೩೯॥ 
ಮಾರ್ಕಂಡೇಯ ಉವಾಚ :- 
ಭಗವನ್ಹೇನದೇವೇಶ ಕಿಮಮ್ಸತನಿದಂ ಪ್ರಭೋ! 
ಮಹಾಪ್ರಲಯಸಂರೋಧೇ ಸೃಷ್ಟಿರತ್ರವಿಭಾವ್ಯತೇ ॥ ೪೦॥ 
ತೈನ್ಮಾಯಾ ದುರವಚ್ಛೇದ್ಯಾ ಕಥಂ ವೈ ಜ್ಞಾಯತೇ ಮಯಾ 8 ೪೧॥ 
ಶ್ರೀಭಗವಾನುವಾಚ :-- 
ಮುನೇ ಕ್ಟೇತ್ರನಿಂದಂ ಚಿತ್ರಂ ಶಾಶ್ವತಂ ಮೇ ವಿಭಾವಯ । 
ನ ಸೃಷ್ಟಿಪ್ರಲಯಾವತ್ರ ನಿದ್ಯತೇ ನ ಚ ಸಂಸ್ಕೃತಿಃ ॥ ೪೨ ॥ 
ಸದೈೆಕರೂಪಂ ಪುರುಷೋತ್ತಮಾಖ್ಯಂ 
ಮುಕ್ತಿಪ್ರದಂ ಮಾಮಿಹ ಸಂಪ್ರಬುದ್ಧ್ಧ್ವಾ । 
ಅತ್ರ ಪ್ರನಿಷ್ಟೋ ನ ಪುನಃ ಪ್ರಯಾತಿ 
ಗರ್ಭಸ್ಥಿತಿಂ ಸಾಂದ್ರಸುಖಸ್ಕರೂಪಃ ॥ ೪೩ 





4 — — ಕಾರಾ 





ತಡಿಯನ್ನೇ ಕಾಣದೆ ಹೋದನು. ತರುವಾಯ ಅಲ್ಲಿಂದ ಹೊರಬಂದು. 
ನನ್ನೊಡನಿದ್ದ ಆ ಸ್ವಾಮಿಯನ್ನು ನೋಡಿದನು. 

೩೯. ಆ ಪ್ರಭುವು ಹಿಂದೆಂತೋ ಅಂತೆಯೇ ಬಾಲರೂಪನಾಗಿದ್ದುದನ್ನು 
ಕಂಡು ಆ ಮಾರ್ಕಂಡೇಯನು ಆಶ್ಚರ್ಯದಿಂದರಳಿದ ಕಂಗಳುಳ್ಳವನಾಗಿ ಆ 
ಪುರುಷೋತ್ತಮನಿಗೆ ಪ್ರಣಾಮಮಾಡಿ ಇಂತೆಂದನು. 

೪೦-೪೧. ಮಾರ್ಕಂಡೇಯನು ಹೇಳುತ್ತಾನೆ: ಭೋ ಭಗವನ್‌, 
ದೇವದೇವೇಶ! ಇದೇನೀ ಅದ್ಭುತವು!! ಮಹಾಪ್ರಲಯದ ಈ ದುಷ್ಕಾಲ 
ದಲ್ಲಿಯೂ ನಿನ್ನೀ ಉದರದಲ್ಲಿ ಬ್ರಹ್ಮಾಂಡ ಸೃಷ್ಟಿಯು ಕಾಣುತ್ತಿರುವುದು? 
ಪ್ರಭುವೇ! ನಿನ್ನ ಮಾಯೆಯು ಬಿಡಿಸಲಾಗದ ಒಂದು ದೊಡ್ಡ ತೊಡಕು. 
ಅದನ್ನರಿಯಲು ನನ್ಸಿಂದೆಂತು ಸಾಧ್ಯವಾದೀತು??? 

೪೨-೪೩. ಶ್ರೀ ಭಗವಂತನು ಹೇಳುತ್ತಾನೆ:-- ಎಲ್ಲೆ ಮಾರ್ಕಂಡೇಯ 
ಮುನಿಯೇ! ಈ ಕ್ಷೇತ್ರವೇ ಅಂತಹ ವಿಚಿತ್ರವೂ, ಶಾಶ್ವತವೂ ಆಗಿರುವುದೆಂದು. 
ತಿಳಿ. ಇಲ್ಲಿ ಸೃಷ್ಟಿಸ್ಥಿತಿಲಯಗಳಾವುವೂ ನಡೆಯುವುದಿಲ್ಲ. ಎಲ್ಲ ಕಾಲಗಳಲ್ಲಿಯೂ. 
ಪುರುಷೋತ್ತಮವೆಂಬ ಈ ನನ್ನ ಕ್ಷೇತ್ರವು ಒಂದೇ ರೂಪವುಳ್ಳುದು; ಇಲ್ಲಿರುವ 
ಮುಕ್ತಿದಾಯಕನಾದ ನನ್ನನ್ನು ಅರಿತು ಇಲ್ಲಿ ಪ್ರವೇಶಿಸುವ ಮಾನವನು ಮತ್ತೆ 
ಇಲ್ಲಿಂದ ಹಿಂತಿರುಗಿ ಜನ್ಮವನ್ನು ಪಡೆಯುವುದಿಲ್ಲ. ಅವನು ಆನಂದ ಸ್ವರೂಪ 
ವನ್ನು ತಳೆದು ಮುಕ್ತಿಯನ್ನೇ ಪಡೆಯುತ್ತಾನೆ. 


ತೃತೀಯೋ$ಧ್ಯಾಯಃ ೨೭ 


ಇತ್ಯಾಜ್ಞಸ್ತೇ ಭಗವತೌ ಮಾರ್ಕಂಡೇಯೋ ಮಹಾಮುನಿಃ । 

ಅತ್ರ ವಾಸಂ ಕರಿಷ್ಯಾಮಾತ್ಯನ್ಯತೀರ್ಥಪರಾಜ್ಮುಖಃ | 

ಪ್ರಹೃಷ್ಟನದನಃ ಪ್ರಾಹ ಪ್ರಣಿಪತ್ಯ ಜಗದ್ಗುರುಂ । 

ಉವಾಚ ಸ ತಥಾವಿಷ್ಣುಂ ಭಕ್ತಿಶ್ರದ್ಧಾಸಮಸ್ವ್ಚಿತಃ ॥ ೪೪॥ 
ಮಾರ್ಕಂಡೇಯ ಉವಾಚ :-- 


ಅನುಗ್ರಹೀಷ್ವ ಭಗವನ್ಸ್ಸೇತ್ರೇಸ್ಮಿನ್ಸುರುಷೋತ್ತಮೇ । 


ತಥಾ ಸ್ಥಿತೋ ಮೃತ್ಯುವಶಂ ನ ವ್ರಜೇ ಪುರುಷೋತ್ತಮ ॥ ೪೫ ॥ 
ಶ್ರೀಭಗವಾನುವಾಚ :-- 

ಅತ್ರ ಸ್ಥಿತಿಂ ಮೇ ವಿಪ್ರರ್ಷೇ ಕ್ಟೇತ್ರೇ ಮೋಕ್ಬಪ್ರಸಾಧಕೇ। 

ಕರಿಷ್ಯಾಮಿ ನ ಸಂದೇಹೋ ಯಾವದಾಭೂತಸಂಪ್ಲವಂ ॥ V೬ Nn 

ಪ್ರಲಯಾನಸಾನೇ ತೀರ್ಥಂ ತೇ ರಚೆಯಿಷ್ಯಾಮಿ ಶಾಶ್ವತಂ ॥ ೪೭ ॥ 

ಯತ್ತೀರೇ ತಪ ಆಸ್ಥಾಯ ಮದ್ದಿತೀಯತನುಂ ಶಿವಂ । 

ಆರಾಧ್ಯ ಮದನುಕ್ರೋಶಾನ್ಮ ಎತ್ಯುಂ ಜೇಷ್ಯಸಿ ನಿಶ್ಚಿತಂ ॥೪೮॥ 


೪೪. ಷಡ್ಗುಣೈಶ್ವರ್ಯಪರಿಪೂರ್ಣನಾದ ಆಪುರುಷೋತ್ತಮನಿಂತು 
ಆಣತಿಯಾಯಲು ಮಾರ್ಕಂಡೇಯ ಮಹಾಮುನಿಯು ಇತರ ತೀರ್ಥಕ್ಷೇತ್ರ 
ಗಳಲ್ಲಿ ವಾಸಮಾಡಬೇಕೆಂದು ತನಗಿದ್ದ ಅಪೇಕ್ಷೆಯನ್ನು ದೂರಮಾಡಿ ಅಲ್ಲಿಯೇ 
ವಾಸಮಾಡುವುದಾಗಿ ಸಂಕಲ್ಪಿಸಿ ಜಗದ್ಗುರುವಾದ ಆ ಪ್ರಭುವಿಗೆ ಮಣಿದು 
ಬಹು ಸಂತೋಷದಿಂದಲೂ ಭಕ್ತಿಶ್ರದ್ಧೆ ಗಳಿಂದಲೂ ಆ ಮಹಾವಿಷ್ಣುವನ್ನು 
ಕುರಿತು ಈರೀತಿ ವಿಜ್ಞಾನಿಸಿಕೊಂಡನು ಕ್ಯಾ 

೪೫. ಮಾರ್ಕಂಡೇಯನು ಹೇಳುತ್ತಾನೆ:-"“" ಭಗವನ್‌ ಓ ಪುರುಷೋ 
ತಮಾ! ಉತ್ತಮೋತ್ತಮವಾದ ಈ ಕ್ಷೇತ್ರದಲ್ಲಿ ನೆಲಸುವ ನಾನು ಮೃತ್ಯು 
ಮುಖವನ್ನು ಹೊಗದಂತೆ ನನ್ನನ್ನು ಅನುಗ್ರಹಿಸು.” 

೪೬. ಶ್ರೀಭಗವಂತನು ಹೇಳುತ್ತಾನೆ“ ಎಲ್ಕೈ ಬ್ರಹೈರ್ಸಿಯೆ! ಸಮಸ್ತ 
ಭೂತಗಳೂ ಪ್ರಳಯವಾಗುವವರೆಗೆ ಈ ನನ್ನ ಕ್ಬೇತ್ರದಲ್ಲಿ ನಿನಗೆ ವಾಸವನ್ನು 
ಕಲ್ಪಿಸಿಕೊಡುತ್ತೇನೆ. 

೪೭-೪೮. ತರುವಾಯ (ಪ್ರಳಯವಾದ ಬಳಿಕ) ನಿನ್ನ ಹೆಸರಿನಿಂದ ಶಾಶ್ವತ 
ವಾಗಿರುವಂತಹ ತೀರ್ಥವೊಂದನ್ನು ನಿರ್ಮಾಣಮಾಡುತ್ತೇನೆ. ಅದರ ತೀರ 
ದಲ್ಲಿ ತಪಸ್ಸನ್ನೆಸಗಿ ನನ್ನ ಎರಡನೆಯ ಶರೀರವೆನಿಸಿರುವ ಶಿವನನ್ನಾರಾಧಿಸಿ 
ನನ್ನ ಕೃಪೆಯಿಂದ ನೀನು ಮೃತ್ಯುವನ್ನೂ ಜಯಿಸುವೆಯೆಂಬುದರಲ್ಲಿ ಸಂದೇಹ 
ಎಲ್ಲವು. ೨2 


೨೮ ಶ್ರೀ ಸ್ಕಾಂದಮಹಾಪುರಾಣಂ 


ಜೈಮಿನಿರುವಾಚ :- 
ಏವಂ ಪುರಾ ದತ್ತವರೋ ಮಾರ್ಕಂಡೇಯೋ ಮಹಾಮುನಿಃ । 
ಗ್ರೋಧವಾಯವ್ಯಕೋಣೇ ಖಾತಂ ಚಕ್ರೇಣ ವೈ ಹರೇಃ 1೪೯% 
ಪಾವನಂ ಗರ್ತಮಾಸ್ಮಾಯ ಪೂಜಯಿತ್ವಾ ಮಹೇಶ್ವರಂ । 
ಮಹತಾ ತಪಸೋ ವಿಪ್ರೋ ಬಿತವಾನ್ನ ತ್ಯಾ ಮಂಜಸಾ 1 ೫೦೫ 


ಮುನೇಸ್ತಸ್ಕೈನ ನಾಮ್ನಾತಯಂ ಪ್ರಖ್ಯಾತೋ ಗರ್ತ ಉತ್ತಮಃ ! 

ಯತ್ರ ಸ್ನಾತ್ವಾ ಶಿನಂ ದೃ ಸ್ಟಾ , ವಾಜಿಮೇಧಫಲಂ ಲಭೇತ್‌ u ೫೧॥ 
ಶ್ರಿ ಸ J 

ಪಂಚಳ್ರೊ €ಶಮಿಡಂ ಕ್ಷೇತ್ರಂ ಸಮುದ್ರಾ ಂತವ್ಯ ೯ವಸ್ಥಿ ತೆಂ! 

ದ್ವಿಕ್ಟೊ ಫ್ರೀಶಂ ತೀರ್ಥರಾಜಸ್ಯ ತಟಭೂವತ್‌ ಜುಸಿರ್ಮಲ ॥ ೫೨ ॥ 

ER. ನೀಲಸರ್ವತಶೋಭಿತಂ ! 

ಯೋಸೌ ವಿಶ್ವೇಶ್ವರೋ ದೇವಃ ಸಾಕ್ಸಾನ್ನಾರಾಯಣಾತ್ಮಕಃ ॥ ೫೩॥ 

ಸಂಯನ್ಯು ವಿಷಯಗ್ರಾಮಂ ಸಮುದ್ರತಟಮಾಸ್ಥಿತಃ । 

ಉಪಾಸಿತುಂ ಜಗನ್ನಾಥಂ ಚತುಃಷಸ್ಮಿಸಮಃ ಪ್ರಭುಃ ॥ ೫೪ ॥ 

೪೯-೫೦. ಜೈಮಿನಿಯು ಹೇಳುತ್ತಾನೆ: ಎಲ್ಲೆ ಮಹರ್ಷಿಗಳಿರಾ ! 
ಇಂತು ೭.೪೯ ಮಾರ್ಕಂಡೇಯ ಮುನಿಯು ಆ ನ್ಯಗ್ರೋಧವೃಕ್ಸದ 
ವಾಯವ್ಯಕೋಣದಲ್ಲಿ ಶ್ರೀ ಹೆರಿಯೇ ಚಕ್ರದಿಂದ ತೋಡಿದ ಪಾವನವಾದ. 
ಗರ್ತದ ಕರದಲ್ಲಿ ಕುಳಿತು ಮಹೇಶ್ವರನನ್ನು ಪೂಜಿಸಿ ಮಹತ್ತರವಾದ ತಪಸ್ಸ 
ನ್ರೈಸಗಿ ಬಹು ಜಾಗ್ರತೆಯಾಗಿಯೇ ಮೃ ) ತ್ಯುವನ್ನು ಜಯಿಸಿದನು. 

೫೧. ಉತ್ತ | ಸೋತ್ತ ಮವಾದ ಆ ಗರ್ತವು ಮಾರ್ಕಂಡೇಯ ಮಹಾ 
ಮುನಿಯ ಹೆಸರಿನಿಂದಲೇ ಇಂದಿಗೂ ಪ ಪ್ರಸಿದ್ಧ ವಾಗಿರುವುದು. ಅಲ್ಲಿ ಸ್ನಾನಮಾಡಿ 
ಪರಮಶಿವನನ್ನು ಸಂದರ್ಶಿಸಿದುದಾದರೆ ಮಾನವರಿಗೆ ಅಶ್ವನೇಧಯಾಗದ ಫಲವು, 
ದೊರಕುತ್ತದೆ. 

೫೨-೫೫. ಶ್ರೀ ದೇವಿಯು ಹೇಳುತ್ತಾಳೆ: ಅಯ್ಯಾ ಯಮನೇ! 
ಈ ಪುರುಷೋತ್ತಮ ಕ್ಲೇತವು ಐದು ಕ್ರೋಶಗಳ ವಿಸ್ತಾರವುಳ್ಳುದಾಗಿ ಸಮುದ್ರ 
ಮಧ್ಯದಲ್ಲಿ ನೆಲಸಿರುವುದು ; ಎರಡು ಕ್ರೋಶಗಳ ವಿಸ್ತಾರವುಳ್ಳ ಮಾರ್ಕಂಡೇಯ 
ತೀರ್ಥರಾಜದಿಂದ ಕೂಡಿ ಬಹು ನಿರ್ಮಲವಾದುದಾಗಿ, ಚಿನ್ನದ ಮರಳು. 
ಹರಡಿರುವ ಅದರ ತೀರದಲ್ಲಿಯೇ ಶೋಭಿಸುತ್ತಿರುವ ನೀಲ ಪರ್ವತದಿಂದ 
ಕಂಗೊಳಿಸುತ್ತಿರುವುದು. ಅಲ್ಲಿಯೇ ಸಾಕ್ಸಾತ್‌ ನಾರಾಯಣಸ್ವರೂಪನಾದ 
ವಿಶ್ವೆ ಶ್ವ ರನು ಜಿತೇಂದ್ರಿಯನಾಗಿ ಜಗನ್ನಾಥಸ್ವಾಮಿಯನ್ನು ತಪಸ್ಸಿನಿಂದ ಸೇವಿ 
ಹ ರುಪ ನ್ರತೀರಕ್ಕೆ ಬಂದುದು; ಆತನೇ ಅರುವತ ತ್ರನಾಲ್ಯನೆಯ ಜಗತ್‌ 


ತೃತೀಯೋ8ಧ್ಯಾಯೆಃ ೨೯ 


ಯಮೇಶ್ವರ ಇತಿ ಖ್ಯಾತೋ ಯೆಮಸಂಯಮನಾಶನಃ । 
ಯಂ ದೃಷ್ಟಾ 4 ಪೂಜಯಿತ್ವಾ ತು ಕೋಟಲಿಂಗಫಲಂ ಲಭೇತ್‌ ॥ ೫೫ ॥ 


ಇತಿ ಶ್ರೀ ಸ್ವಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ಸೈತೀಯೇ ವೈಷ್ಣವಖಂಡೇ ಪುರುಷೋತ್ತ ಮಕ್ಸೆ ತ್ತ 'ಮಾಹಾತ್ಮೆ 3 
ಜೈನಿಂನಿಯಹಿಸಂವಾದೇ "ಯಮಲಕಿ ಶ್ಸ್ಮೀಸಂವಾದಃ-ಯನೇಶ್ವರಲಿನಿಗಸ್ನಾ ಪನ 
ವರ್ಣನಂ ನಾಮ” ತ ೈತೀಯೋತಧ್ಯ್ಕಾ ಯಃ 





ಪ್ರಭುವಾಗಿ, ಯಮನನ್ನು ಸಂಯಮನಗೈದು ನಾಶಮಾಡಿದವನೂ ಆದೆ 
ಮೃತ್ಯುಂಜಯನನ್ನು ಸಂದರ್ಶಿಸಿ ಪೂಜಿಸಿದುದಾದಕೆ ಕೋಟಲಿಂಗಪೂಜೆಯ 
ಫಲವು ಲಭಿಸುತ್ತದೆ. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ ಪ್ರಸಿದ್ಧವಾದ 
ಶ್ರೀಸಾ ) ೨ದೆಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಪುರುಷೋತ್ತಮಕ್ಟೇತ್ರ 

ಮಾಹಾತ್ಮ್ಯದ ಜೈವಿನಿಯಸಿಸಂವಾದದಲ್ಲಿ  ಯಮಲಕ್ಪ್ಟ್ಮೀಸಂವಾದ- 
ಯಮೇಶ್ವರಲಿಂಗಸ್ಥಾಹನವರ್ಣನ''ವೆಂಬ ಮೂರನೆಯ ಅಧ್ಯಾಯವು ಮುಗಿದುದು 


8 ॥ 
ಅಥ ಚತುರ್ಥೋಂಧ್ಯಾಯಃ 
ಪುರು ಹೋತ್ತಮ ಕ್ಲೇತ್ರಸ್ಲಿತ ವಿವಿಧೆ ತೀರ್ಥ ಕಫಾಕಥನ ವರ್ಣನಂ 
ಶ್ರೀರುವಾಚ :-- 
ಇ 
ಸೀಮಾಪ್ರತೀಚೀ ಶ್ಪೇತ್ರಸ್ಯ ಶಂಖಾಕಾರಸ್ಯಮೂರ್ಥನಿ 1 


ಸರ್ವಕಾಮಪ್ರದೋ ದೇವಃ ಸ ಆಸ್ತೇ ವೃಷಭಧ್ವಜಃ non 
ಶಂಖಾಗ್ರೇ ನೀಲಕಂಠಃ ಸ್ಯಾದೇತತ್ಕೊ ಶಂ ಸುದುರ್ಲಭಂ 1 

ಪರಮಂ ಪಾವನಂ ಕ್ಷೇತ್ರಂ ಸಾಕ್ಸಾನ್ನಾರಾಯಣಸ್ಯ ವೈ ॥೨॥ 
ಸಿಂಧುರಾಜಸ್ಯ ಸಲಿಲಾದ್ಯಾವನ್ಮೂಲಂ ವಟಸ್ಯ ವೈ | 
ಶಂಖಸ್ಕೋದರಭಾಗಸ್ತು ಸಮುಜ್ರೋದಕಸಂಪ್ಲುತಃ nan 
ಯತ್ಸಂಪರ್ಕಾತ್ಸನುದ್ರೋಂತ್ರ ತೀರ್ಥರಾಜತ್ವಮಾಗತಃ । 

ಯಥಾಯಂ ಭಗವಾನ್ಮುಕ್ತಿಪ್ರದೋ ದೃಷ್ಟಿಸಥೆಂಗತಃ ॥೪॥ 


ತಥೇದಂ ಮರಣಾತ್‌ ಕ್ಷೇತ್ರಂ ಸಿಂಧುಃ ಸ್ನಾನಾದ್ವಿವರಿಕ್ತಿ ದಃ । 
ಚಿಚ್ಛೇದ ಬ್ರಹ್ಮಣಃ ಪೂರ್ವಂ ರುದ್ರಃ ಕ್ರೋಧಾತ್ತು ಪಂಚಮಂ ॥ ೫ ॥ 





ಕನ್ನಡದ ಅನುವಾದ 
ಪುರುಷೋತ್ತಮಕ್ಸೆ ತ್ರಸ್ಥಿತ ವಿವಿಧತೀರ್ಥಕಥಾಕಥನ ವರ್ಣನ 

೧-೩. ಶ್ರೀದೇವಿಯು ಹೇಳುತ್ತಾಳೆ:-- "ಎಲ್ಫೈ ಯಮಧರ್ಮನೇ! 
ಶಂಖಾಕಾರವಾಗಿರುವ ಈ ಪುರುಷೋತ್ತಮಕ್ಸೇತ್ರದ ಪಶ್ಚಿಮ ದಿಕ್ಕಿನ ತುದಿ 
ಯೆನಿಸಿರುವ ಶಂಖಾಗ್ರಭಾಗದಲ್ಲಿ ಭಕ್ತರ ಸಕಲಾಭೀಷ್ಟಗಳನ್ನೂ ನೆರವೇರಿಸಿ 
ಕೊಡುವವನಾಗಿರುವ, ವೃಷಭವಾಹನನಾದ ನೀಲಕಂಠನು ನೆಲಸಿರುವನು. 
ಪರಮ ದುರ್ಲಭವೂ, ಪರಮ ಪಾವನವೂ ಆದ ಈ ನಾರಾಯಣಕ್ಸೇತ್ರವು 
ಸಮುದ್ರ ತೀರದಿಂದ ಮೊದಲ್ಗೊಂಡು ವಟಿನೃಕ್ಸದ ಬುಡದವರೆಗೂ ವ್ಯಾಪಿಸಿರು 
ತ್ತದೆ. ಈ ಕ್ಷೇತ್ರದ ಶಂಖೋದರ ಭಾಗನೆನಿಸಿರುವ ಪ್ರದೇಶವು ಸಮುಜ್ರೋ 
ದಕದಿಂದ ತೋಯ್ದಿರುತ್ತದೆ. 

೪-೬. ಈ ಕ್ಷೇತ್ರದ ಸಂಪರ್ಕವಿರುವುದರಿಂದಲೇ ಇಲ್ಲಿರುವ ಸಾಗರವು 
ತೀರ್ಥರಾಜವೆಂದು ಪ್ರಸಿದ್ಧಿಯನ್ನೈದಿರುವುದು. ಇಲ್ಲಿ ಭಕ್ತಜನರಿಗೆ ಮುಕ್ತಿ 
ಯನ್ನು ಕೊಡುವ ಪುರುಷೋತ್ತಮನು ದೃಗ್ಲೋಚರನಾಗುವುದರಿಂದ ಇಲ್ಲಿ 
ನೆಲಸಿ ಮೃತಿಯೊಂದುವುದರಿಂದಲೂ, ಇಲ್ಲಿಯ ಸಮುದ್ರಸ್ನಾನದಿಂದಲೂ 
ಮಾನವರಿಗೆ ಮೋಕ್ಬವು ಲಭಿಸುತ್ತದೆ. ಪೊರ್ವದಲ್ಲಿ ರುದ್ರನು ಬಹಳವಾಗಿ 
ಕನಲಿ, ಬ್ರಹ್ಮನ ಐದನೆಯ ಶಿರಸ್ಸನ್ನು ಕತ್ತರಿಸಿ ಕೆಡವಿದನಷ್ಟೆ ! ಆತನು ದುಸ್ಕ್ರಜ 


ಚತುರ್ಥೋತಧ್ಯಾಯೆಃ ೩೧ 


ತಚ್ಛಿರೋ ದುಸ್ಯಜಂ ಗೃಹ್ಮನ್ಸ್ರಹ್ಮಾಂಡಂ ಪರಿಬಭ್ರಮೇ । 


ಅತ್ರಾಗತೋ ಯದಾ ಬ್ರಹ್ಮೆಕಪಾಲಂ ಪರಿಮುಕ್ತವಾನ್‌ HH 
ಕಪಾಲಮೋಚನಂ ಲಿಂಗಂ ದ್ವಿತೀಯಾವರ್ತಸಂಸ್ಕಿತಂ | 
ಕಪಾಲಮೋಚನಂ ಪಶ್ಯೇತ್ಪೂಜಯೇತ್ಪ್ರಣಮೇಚ್ಚ ಯಃ Hu 
ಬ್ರಹ್ಮಹತ್ಯಾದಿ ಸಾಪಾನಾಂ ಕಂಚುಕಂ ನಿಜಹಾತ್ಯಸೌ । 
ತಸ್ಯದಕ್ಸಿಣಪಾರ್ಶ್ರೇ ತು ಮರಣಂ ಭವಮೋಚನಂ Hou 
ತೃತೀಯಾವರ್ತಗಾಮಾದ್ಯಾಂ ಶಕ್ತಿಂ ಮೇ ನಿಮಲಾಹ್ವೆಯಾಂ ಃ 
ಜಾನೀಹಿ ಧರ್ಮರಾಜ ತ್ವಂ ಭಕ್ತಿಮುಕ್ತಿಫಲಪ್ರವಾಂ uF 
ಯ ಇಮಾಂ ಪೂಜಯೇದ್ಭಕ್ತ್ಯಾ ಪ್ರಣಮೇಶ್ಕೀರ್ತಯೇತ್ತುವಾ ! 
ಸರ್ವಾನ್ಯಾಮಾನವಾಪ್ನೋತಿ ಮುಕ್ತಿಂ ಚಾಂತೇ ಚೆ ವಿಂದತಿ ॥೧೦॥ 
ನಾಭಿದೇಶೇ ಸ್ಥಿತಂ ಹ್ಯೇತತ್ವ್ವಯಂ ಕುಂಡಂ ವಬೋ ವಿಭುಃ । 
ಕಸಾಲಮೋಚನಾದ್ಯಾವದರ್ಧಾಶಿನೀ ಪ್ರತಿಷ್ಠಿತಾ ॥೧೧॥ 
ಮಧ್ಯಂ ಶಂಖಸ್ಯ ಜಾನೀಯಾತ್ಸುಗುಪ್ತಂ ಚಕ್ರಪಾಣಿನಾ । 
ಅರ್ಧಮಶ್ನಾತಿಸಲಿಲಂ ಮಹಾಪ್ರಲಯವರ್ಥಿತಂ ॥ ೧೨॥ 


ವಾದ ಆ ಶಿರಸ್ಸನ್ನೇ ಹಿಡಿದುಕೊಂಡು ಬ್ರಹ್ಮಾಂಡವೆಲ್ಲವನ್ನೂ ಸುತ್ತುತ್ತ ಕಟ್ಟಿ 
ಕಡೆಗೆ ಈ ಪುರುಷೋತ್ತಮ ಕ್ಬೇತ್ರಕ್ಕೆ ಬಂದನು. ಆಗಲಾ ಬ್ರಹ್ಮಕಪಾಲವು 
ಆತನ ಕೈಯಿಂದ ಕಳಚಿಬಿದ್ದಿತು. 

೭-೮. ಆ ಕಪಾಲಮೋಚನ ಲಿಂಗವು ಕ್ಲೇತ್ರದ ದ್ವಿತೀಯಾವರ್ತದಲ್ಲಿರು 
ವುದು. ಅದನ್ನು ಯಾರು ಸಂದರ್ಶಿಸಿ ಪೂಜಿಸುವರೋ ಅವರು ಬ್ರಹ್ಮಕತ್ಯಾದಿ 
ಪಾಪಗಳ ತೊಡಿಗೆಯನ್ನು ಕಳಚಿಹಾಕುವದು. ಅಲ್ಲದೆ ಆ ಕಪಾಲಮೋಚನದ. 
ದಕ್ಷಿಣ ಪಾರ್ಶ್ವದಲ್ಲಿ ಮರಣವು ಭವಮೋಚನವೆಸುತ್ತದೆ. 

೯. ಎಲ್ಫೈ ಧರ್ಮರಾಜನೇ ! ಈ ಕ್ಲೇತ್ರದ ತೃತೀಯಾವರ್ತದಲ್ಲಿ ಭಕ್ತಿ 
ಮುಕ್ತಿ ಫಲಪ್ರಡೆಯೆನಿಸಿ, ವಿಮಲೆಯೆಂದು ಹೆಸರುಗೊಂಡಿರುವ ನನ್ನ ಆದಿ 
ಶಕ್ತಿಯು ನೆಲಸಿರುವುದಾಗಿ ತಿಳಿಯುವವನಾಗು. 

೧೦. ಈಕೆಯನ್ನು ಭಕ್ತಿಯಿಂದ ಪೂಜೆಗೈದು, ನಮಸ್ಕರಿಸಿ, ಸ್ತುತಿಸುವವನು 
ಸಕಲಾಭೀಷ್ಟಗಳನ್ನೂ ಪಡೆಯುವನಲ್ಲದೆ ಕಡೆಗೆ ಮೋಕ್ಸವನ್ನೂ ಹೊಂದುತ್ತಾನೆ. 

೧೧. ಈ ಕ್ಷೇತ್ರದ ನಾಭಿದೇಶದಲ್ಲಿ ಕುಂಡ್ಕ ವಟವೃಕ್ಸ, ಪುರುಷೋತ್ತಮ 
ಪ್ರಭು ಈ ಮೂರೂ ನೆಲಸಿರುತ್ತವೆ. ಕಪಾಲನೋಚನವಾದಿಡೆಯಲ್ಲಿಯೇ 
ಅರ್ಧಾಶಿನೀದೇವಿಯು ಪ್ರತಿಷ್ಠಿತೆಯಾಗಿರುತ್ತಾಳೆ. 

೧೨. ಶಂಖದ ಮಧ್ಯಭಾಗವು ಚಕ್ರಪಾಣಿಯಾದ ಪುರುಷೋತ್ತಮನಿಂದ 


ಷ್ಠಿ೨ ಶ್ರೀ ಸ್ಕಾಂದೆಮಹಾಪುರಾಣಂ 


ಸೃಷ್ಟ್ಯಾದೌ ಧರ್ಮರಾಜೇಯಂ ಶಕ್ತಿರ್ಮೇಂರ್ಧಾಂಶಿನೀ ಸ್ಮೃತಾ। 


ತಾಂ ದೃಷ್ಟ್ಯಾ ಪ್ರಣಮೇದ್ಯಸ್ತು ಭೋಗಾನ್ಯೋಶಶ್ನಾತಿ ಶಾಶ್ವತಾನ್‌ ॥ 
ಸಿಂಧುರಾಜಸ್ಯ ಸಲಿಲಾದ್ಯಾವನ್ಮೂಲಂ ವಟಿಸ್ಯ ವೈ। 


ಕೀಟಿಪಕ್ಸಿಮನುಷ್ಯಾಣಾಂ ಮರಣಾನ್ಮುಕ್ತಿದೋ ಮತಃ ॥ ೧೪॥ 
ಅಂತರ್ಮೇದೀ ತ್ರ್ರಿಯಂ ಪುಣ್ಯಾ ವಾಂಛ್ಯತೇ ತ್ರಿದಶೈರಪಿ 1 

ಯತ್ರ ಸ್ಥಿತಾಂಹಿ ಪಶ್ಯಂತಿ ಸರ್ವಾಂಶ್ಚಕ್ರಾಬ್ಜಧಾರಿಣಃ ॥ ೧೫ ॥ 
ಪೃಥಿವ್ಯಾಂ ಯಾನಿ ತೀರ್ಥಾನಿ ಗಗನೇ ಚೆ ತ್ರಿವಿಷ್ಟಸೇ | 

ಸಾರ್ಧತ್ರಿ ಕೋಟಸಂಖ್ಯಾನಿ ಸ್ವರ್ಗಮೋಕ್ಸಪ್ರದಾನಿವೈ ॥ ೧೬ ॥ 


ತೇಷಾಮಯಂ ತೀರ್ಥರಾಜಃ ಕೀರ್ತಿತಃ ಪುರುಷೋತ್ತಮಃ ! 
ಸರ್ವೇಷಾಂ ಮುಕ್ತಿಕ್ಸೇತ್ರಾಣಾಮಿದಂ ಸಾಯುಜ್ಯದಂ ಮತಂ ॥ ೧೭ ॥ 
ಅತ್ರ ಸ್ಥಿತಾ ನ ಶೋಚಂತಿ ಜರಾಜನ್ಮಮೃತಿಷ್ಟಪಿ । 

ಕುಂಡಂ ಹ್ಯೇತದ್ರೋಹಿಣಾಖ್ಯಂ ಕಾರುಣ್ಯಾಖ್ಯಜಲೇನ ನೈ ॥ ೧೮ ॥ 
ಸಂರಕ್ಸಿತವಾಗಿರುತ್ತದೆ. ಇಲ್ಲಿಯ ಶಂಖಮಧ್ಯಭಾಗವು ಮಹಾಪ್ರಳಯಕಾಲದಲ್ಲಿ 
ವೃದ್ಧಿಗೊಳ್ಳುವ ಜಲದ ಅರ್ಧಭಾಗವನ್ನು ನುಂಗುತ್ತದೆ. 

೧೩. ಎಲ್ಫೈ ಬ್ರಹ್ಮನೇ! ಸೃಷ್ಟ್ವಾದಿಯಲ್ಲಿ ಈ ನನ್ನ ಶಕ್ತಿಯು ಅರ್ಧಾಶಿನಿ 
ಯೆಂಬ ಹೆಸರಿನಿಂದ ಸ್ಮರಿಸಲಾಗಿರುವುದು. ಯಾವನಾದರೆ ಅರ್ಧಾಶಿನೀ 
ಹೇವಿಯನ್ನು ಸಂದರ್ಶಿಸಿ ನಮಸ್ಕರಿಸುವನೋ ಅವನು ಶಾಶ್ವತ ಭೋಗಭಾಗ್ಯ 
ಗಳನ್ನನುಭವಿಸುತ್ತಾನೆ. 

೧೪. ಸಮುದ್ರತೀರವು ಮೊದಲಾಗಿ ವಟವೃಕ್ಸಮೂಲದವರೆಗಣ ಈ ಪುಣ್ಯ 
ಕ್ಸೇತ್ರದ ಭೂಮಿಯು ಕೀಟ ಪಕ್ಷಿ ಮೃಗಾದಿಗಳಿಗೂ ಮಾನವರಿಗೂ ಮರಣಾ 
ನಂತರ ಮುಕ್ತಿ ಪ್ರದವಾದುದೆಂದು ತಿಳಿಯಲಾಗಿದೆ. 

೧೫. ಚಕ್ರವನ್ನೂ, ಕಮಲವನ್ನೂ ಧರಿಸಿ ನೆಲಸಿರುವ ಶ್ರೀಪುರುಷೋತ್ತಮ 
ಸ್ವಾಮಿಯ ಈ ಪುಣ್ಯಕ್ಸೇತ್ರದಲ್ಲಿರುವ ಅಂತರ್ವೇದಿಯಾದರೋ ನಿಂತು 
ನೋಡುವವರಿಗೆ ಎಲ್ಲವೂ ಕಾಣುವುದರಿಂದ ಪುಣ್ಯಕರವೆನಿಸಿ ದೇವತೆಗಳಿಂದಲೂ 
ಆಶಿಸಲ್ಪಟ್ಟುದಾಗಿದೆ. 

೧೬-೧೭. ಭೂಮಂಡಲದಲ್ಲಿಯೂ, ಗಗನದಲ್ಲಿಯ್ಕೂ ಸ್ವರ್ಗಲೋಕ 
ದಲ್ಲಿಯೂ ಸ್ವರ್ಗಮೋಕ್ಸಪ್ರ ದಗಳೆನಿಸಿರುವ ಮೂರೂವರೆಕೋಟ ಮಹಾತೀರ್ಥ 
ಕ್ಪೇತ್ರಗಳಿಗೂ ಈ ಪುರುಷೋತ್ತಮಕ್ಸೇತ್ರವು ತೀರ್ಥರಾಜವೆನಿಸಿರುವುದಲ್ಲದೆ 
ಎಲ್ಲಾ ಮುಕ್ತಿಕ್ಟೇತ್ರಗಳಿಗಿಂತಲೂ ಸಾಯುಜ್ಯಪ್ರದವೆಂದೂ ತಿಳಿಯಲಾಗಿದೆ. 

೧೮-೨೦. ಇಲ್ಲಿ ವಾಸಮಾಡುವವರು ಮುಪ್ಪು, ಹುಟ್ಟು, ಸಾವುಗಳಲ್ಲಿಯೂ 
ಸಹ ದುಃಖಿಸುವುದಿಲ್ಲವು. ಇಲ್ಲಿರುವ ರೋಹಿಣವೆಂಬ ಕುಂಡವಾದರೊ€ 


ಚತು ರ್ಥೊೋಭ್ಯಾಯಃ ಷಷ್ಠಿ 


ಸಂಭೃತಂ ತಿಷ್ಕತೇ ನಿತ್ಯಂ ಸ್ಪರ್ಶೆನಾದೃಂಧಮುಕ್ತಿದಂ | 


ಅತ್ರ ಪ್ರತಿಷ್ಠಿತಂ ವಾರಿ ಪ್ರಲಯೇ ಯತ್ಛ್ರನರ್ಧತೇ ॥೧೯॥ 
ಅತವ ಲೀಯತೇ ಪಶ್ಚಾತ್ತಸ್ಮಾದ್ರೋಹಿಣಸಂಜ್ಞೆತಂ । 

ತಸ್ಮಾತ್ತೇ ಮಾಂತ್ರ ಚಿಂತಾಸ್ತು ಸ್ವಾಧಿಕಾರವಿಷರ್ಯಯೇ ॥೨೦॥ 
ಮೋಕ್ಸಾಧಿಕಾರಿಣಾಮತ್ರ ನೇಶ್ವರತ್ವಂ ಪರೇತರಾಬ್‌ । 

ಫರ್ಮರಾಜಂ ಸಮಾದಿಶ್ಯ ಲಕ್ಷ್ಮೀರೇವಂ ಪುರಃಸ್ಥಿತಾಂ ॥ ೨೧ 
ಬ್ರಹ್ಮಾಣಮಾಹ ಜಗತಾಮಂಬಾ ಸಪ್ರಶ್ರಯಾಗಿರಾ । 

ಪಿತಾಮಹ ಜಗನ್ನಾಥ ವಿದಿತಂ ಸರ್ವಮೇವ ಯತ್‌ ॥ ೨೨॥ 
ಮೋಕ್ಷದಂ ಸರ್ವಜಂತೂನಾಮೇತತ್‌ಕ್ಬೇತ್ರಂ ಸಮಾದಿಶ । 
ಕಾಮಾಖ್ಯಂ ಕ್ಲೇತ್ರಪಾಲಂ ಚ ನಿಮಲಂ ವಾ ತಸಸ್ಥಿತಾ NH ೨೩ ॥ 


ಸಾಕ್ಸಾದ್ಬ್ರಹ್ಮಸ್ಥರೂಪೋಃಸೌ ನೃಸಿಂಹೋ ದಕ್ಷಿಣೇ ವಿಭೋಃ । 
ಹಿರಣ್ಯಕಶಿಪೋರ್ವಕ್ಟೋ ವಿದಾರ್ಯಾಯಂ ಪ್ರಭೋಜ್ಞಲಃ ॥ ೨೪ ॥ 
ಪರ್ಶನಾದಸ್ಯ ನಶ್ಯಂತಿ ಪಾತಕಾನಿ ನ ಸಂಶಯಃ । 

ಭಕ್ತೇರರ್ಮಿಕ್ಕೇಶ್ಚ ಯೋಗ್ಯಃ ಸ್ಕಾನ್ನಾತ್ರಕಾರ್ಯಾ ವಿಚಾರಣಾ ॥ ೨೫ ॥ 
ಕರುಣಾರಸಪರಿಪೂರ್ಣವಾದುದಾಗಿ ಸ್ಪರ್ಶನಮಾತ್ರದಿಂದಲೇ ಮುಕ್ತಿ ಪ್ರದವೆಸಿಸಿ 
ರುತ್ತದೆ. ಇಲ್ಲಿ ಪ್ರತಿಷ್ಠಿತವಾಗಿರುವ ಜಲವು ಪ್ರಳಯಕಾಲದಲ್ಲಿ ವರ್ಧಿಸುತ್ತಲೂ, 
ಆ ತರುವಾಯ ಇಲ್ಲಿಯೇ ಅಡಗುತ್ತಲೂ ಇರುತ್ತದೆಯಾಗಿ ಈ ಕುಂಡಕ್ಕೆರೋಹಿಣ 
ವೆಂದು ಹೆಸರು ಬಂದಿರುವುದು. ಆದುದರಿಂದೆಲೈ ಯಮನೇ! ಇಲ್ಲಿ ನಿನ್ನ 
ಅಧಿಕಾರವು ನಡೆಯದುದಕ್ತಾಗಿ ಚಿಂತಿಸಬೇಡ. 

೨೧-೨೬. ಈ ಕ್ಷೇತ್ರದಲ್ಲಿ ವಾಸಮಾಡುತ್ತಿರುವವರೆಲ್ಲರೂ ಮೋಕ್ಬಕ್ಕೆ 
ಅಧಿಕಾರಿಗಳು. ಇವರಿಗೆ ಪ್ರೇತರಾಜನಾದ ನೀನು ಪ್ರಭುವಲ್ಲ.?” ಎಂಬೀಪ್ರಕಾರ 
ವಾಗಿ ಆ ಧರ್ಮರಾಜನಿಗೆ ಬೆಸಸಿ ಜಗದಂಜೆಯಾದ ಶ್ರೀ ಲಕ್ಷ್ಮೀದೇವಿಯು 
ತನ್ನೆದುರಿನಲ್ಲಿಯೇ ಇದ್ದ ಬ್ರಹ್ಮನನ್ನು ಕುರಿತು ಮಧುರವಾದ ಮಾತುಗಳಿಂದ 
ia ಎಲ್ಫೈ ಜಗನ್ನಾಥನಾದ ಪಿತಾಮಹನೇ! ಸಮಸ್ತ ಜಂತುಗಳಿಗೂ ಈ ಪುರುಷೋ 
ತ್ರಮಕ್ಷೇತ್ರವು ಮೋಕ್ಬಪ್ರದವೆಂಬುದೇ ಮೊದಲಾದ ವಿಷಯಗಳೆಲ್ಲವೂ ತಿಳಿಯಿ 
ತಷ್ಟೆ! ಇನ್ನು ನೀನು ಇಲ್ಲಿ ವಿರಾಜಿಸುತ್ತಿರುವ ಕಾಮನೆಂಬ ಕ್ಸೇತ್ರಪಾಲನನ್ನೂ 
ತಪಸ್ಥಿತೆಯಾದ ವಿಮಲಾಂಬಿಕೆಯನ್ನೂ ಸಮಸ್ತಪ್ರಪಂಚಕ್ಕೂ ಸಾರುವವನಾಗು. 
ಇದೂ ಅಲ್ಲದೆ ಇಲ್ಲಿ ನೆಲಸಿರುವ ಶ್ರೀ ಪುರುಷೋತ್ತಮಸ್ವಾಮಿಯ ಬಲಗಡೆಯಲ್ಲಿ 
ಕುವ ನೃಸಿಂಹೆಮೂರ್ತಿಯು ಸಾಕ್ಸಾತ್‌ ಬ್ರಹ್ಮಸ್ವರೂಪನಾಗಿರುವನು. ಈತನು 
ಹಿರಣ್ಯಕಶಿಪುವಿನ ವಕ್ಚಸ್ಥಳವನ್ನು ಸೀಳಿ, ಪ್ರಭೆಯಿಂದ ಉಜ್ಜ್ವಲವಾಗಿ ಬೆಳಗು 
ತ್ರಿರುವನು. ಈತನನ್ನು ಸಂದರ್ಶಿಸುವುದರಿಂದ ಮಾನವನು ಪಾತಕಗಳೆಲ್ಲವನ್ನೂ 

2 


a೪ ತ್ರೀ ಸ್ಕಾಂದೆಮ ಹಾಫಪುರಾಣಂ 


ಅಸ್ಯಾಗ್ರೇ ಸಂತ್ಯಜನ್ರಾಣಾನ್ಸ್ರಹ್ಮಸಾಯೆಂಜ್ಯಮಾಪ್ಲುಯಾತ್‌ । 
ಯತ್ನಿಂಚಿತ್ಯುರುತೇ ಕರ್ಮ ಕೋಟಕೋಟಗುಣಂ ಭವೇತ್‌ ॥ ೨೬॥ 
ಛಾಯೈಷಾ ಕಲ್ಪವೃಕ್ಪಸ್ಯ ನೃಸಿಂಹಾರ್ಕೇಣ ಭಾಸಿತಾ । 


ತಸ್ಯಾಂ ನಶ್ಯತೃವಿದ್ಯಾ ಹಿ ಜ್ಞಾನತೋಂಜ್ಞಾನತೋ ಮೃತೌ 8 ೨೭॥ 
ವೇದಾಂತೇಷು ಪ್ರಸಿದ್ಧೈಸ್ತೆ ರ್ಪಿಜ್ಞಾ ನೈಃ ಶ್ರವಣಾದಿಭಿಃ । 

ಮೂೂಢಾನಾಂ ದುರ್ಲಭೈರ್ವಿಪ್ರಾ ವಿನಾಪ್ಯತ್ರ ನಿಮೋಚನಂ u ೨೮ ॥ 
ಅನಿಮುಕ್ತೇ ಮುಮುಕ್ಪೋಸ್ತು ಕರ್ಣಮೂಲೇ ಮಹೇಶ್ವರಃ । 

ದಿಶತಿ ಬ್ರಹ್ಮಸಂಜ್ಞಾ ನಂ ಬೋಥೋಪಾಯಂ ಕೃಪಾನಿಧಿಃ ॥ ೨೯ ॥ 
ತೇನ ಬುಧ್ಯಾ ಸಮಭ್ಯಸ್ಯ ಕ್ರಮಾನ್ಮೋಕ್ಷಮವಾಪು ಯತ್‌ । 
ಉಪದೇಷ್ಟುರ್ಮಹಿಮ್ನಾ ಹಿ ತಸ್ಯ ಜ್ಞಾನಂ ನ ಹೀಯತೇ 1೩೦0 


ಅತ್ರ ತ್ಯಜಂತಿ ಯೇ ಪ್ರಾಣಾಂಸ್ಕೇಷಾಂ ತತ್‌ಕ್ಷಣ ಏವ ಹಿ! 
ಸ್ವರೂಪಾತ್‌ ಜಾಯತೇ ಮುಕ್ತಿ8 ಸಂಶಯೋ ಮಾಂಸ್ತುತೇ ಯಮ ॥ 
ಕಳೆದು, ಭುಕ್ತಿಮುಕ್ತಿಗಳಿಗೆ ಯೋಗ್ಯನಾಗುವನೆಂಬುದರಲ್ಲಿ ಯಾವ ವಿಚಾರ 
ವನ್ನೂ ಮಾಡಬೇಕಾಗಿಲ್ಲವು. ಈ ಪ್ರಭುವಿನಮುಂಗಡೆ ಪ್ರಾಣಗಳನ್ನು ತೊರೆದ 
ವನು ಬ್ರಹ್ಮಸಾಯುಜ್ಯವನ್ನು ಪಡೆಯುತ್ತಾನೆ. ಮಾನವನು ಈ ಕ್ಷೇತ್ರದಲ್ಲಿ 
ಎಷ್ಟು ಸ್ವಲ್ಪಕರ್ಮವನ್ನೇ ಮಾಡಿದರೂ ಅದು ಕೋಟಿಯಷ್ಟು ಅಧಿಕವಾಗುತ್ತದೆ. 

೨೭-೨೮. ನೃಸಿಂಹಸ್ವಾಮಿಯೆಂಬ ಸೂರ್ಯನಿಂದ ಬೆಳಗುತ್ತಿರುವ ಈ 
ಕಲ್ಪವೃಕ್ಸದ ನೆರಳಿನಲ್ಲಿ ಅವಿದ್ಯೆಯು ನಾಶಹೊಂದುವುದು. ಈ ನೆರಳನ್ನಾಶ್ರಯಿ 
ಸುವವರೆಲ್ಲರಿಗೂ ಜ್ಞಾನಪ್ರಾಪ್ಲಿಯಾಗುವುದು. ಜ್ಞಾನವಿದ್ದಾಗಲಿ, ಜ್ಞಾನವಿಲ್ಲದೆ 
ಯಾಗಲಿ ಇಲ್ಲಿ ಮರಣವಾದರೂ ಮೋಕ್ಬವೇ ಲಭಿಸುತ್ತದೆ. ಮೂಢರಾದವರಿಗೆ 
ದೊರಕಲಸದಳವಾಗಿ ವೇದಾಂತ ಶಾಸ್ತ್ರದಲ್ಲಿ ಪ್ರಸಿದ್ಧವಾದ ತತ್ತ್ವ್ವವಿಜ್ಞಾನ 
ಗಳಾಗಲಿ, ಅವುಗಳ ಶ್ರವಣವಾಗಲಿ ಇಲ್ಲದೆಯೇ ಈ ಪ್ರದೇಶದಲ್ಲಿ ಮೋಕ್ಬವು 
ದೊರಕುತ್ತದೆ. 

೨೯-೩೦. ಅವಿಮುಕ್ತಕ್ಸೇತ್ರದಲ್ಲಿ ಮುಮುಕ್ತುವಾದವನಿಗೆ ಕೃಪಾನಿಧಿ 
ಯಾದ ಮಹೇಶ್ವರನು ಕವಿಯಲ್ಲಿ ಜ್ಞಾನೋಪಾಯವನ್ನುನದೇಶಮಾಡುವನು. 
ಅದನ್ನು ಅವನು ಬುದ್ಧಿ ಬಲದಿಂದ ಅಭ್ಯಾಸಮಾಡಿ ಕ್ರಮವಾಗಿ ಮೋಕ್ಸೃವನ್ನು 
ಹೊಂದುತ್ತಾನೆ. ಉಪದೇಷ್ಟ್ರೃವಾದ ಮಹೇಶ್ವರನ ಮಹಿಮೆಯಿಂದ ಉಪದಿಷ್ಟ 
ನಾದ ಮುಮುಕ್ಸುವಿನ ಜ್ಞಾನವು ಕುಂದುವುದಿಲ್ಲ.” 

೩೧. ಅಯ್ಯಾ ಯಮನೇ! ಈ ಕ್ಷೇತ್ರದಲ್ಲಿಯಾದರೋ ಯಾರು ಪ್ರಾಣ 
ಗಳನ್ನು ತ್ಯಜಿಸುವರೋ ಅವರಿಗೆ ಆ ಕ್ಷಣದಲ್ಲಿಯೇ ಸಾರೂಪ್ಯಮೋಕ್ಸವು 
ಜೊರಕುವುದು. ಇದರಲ್ಲಿ ನಿನಗೆ ಯಾವ ಸಂಶಯವೂ ಇಲ್ಲದಿರಲಿ 


ಚತುರ್ಥೋಳ*ಧ್ಯಾಯಃ ೩೫ 


ಗತಾಗತಪ್ರಸಕ್ತಾನಾಂ ಕರ್ಮಿಣಾಂ ಮೂಢಚೇತಸಾಂ । 


ವೈವಸ್ವತ ಕದಾಚಿನ್ನೋ ನಿಶ್ಚಾಸೋ ಹ್ಯತ್ರ ಜಾಯತೇ ॥ ೩೨ ॥ 
ಉತ್ಸೃಜ್ಯ ವಾರಿ ಗಾಂಗೇಯಂ ಸ್ವಾದು ಶಾಂತಂ ಸುನಿರ್ಮಲಂ । 
ಪಿಪಾಸುಃ ಪಲ್ವಲಂ ಯಾತಿ ತದ್ವತ್ತೇ ಮೂಢಚೇತಸಃ ॥ ೩೩ ॥ 
ಭ್ರಮಂತಿ ತೀರ್ಥಾನ್ಯನ್ಯಾನಿ ತ್ಯಕ್ತ್ವೈತತ್‌ ಕ್ಲೇತ್ರಮುತ್ತಮಂ । 
ಫಲಾಶಾನೋದಕ್ಕೆಸ್ತೃಸ್ತಾ ಲಭಂತೇ ಶ್ರಮಜಂ ಫಲಂ ॥ ೩೪॥ 
ಸ್ನಾನಾದಬ್ಬಿರ್ದಶಾ ದೇವಶ್ಛಾಯಯಾ ಕಲ್ಪಷಾದಪಃ । 

ಯತ್ರ ಕುತ್ರಾಪಿ ಚ ಕ್ಟೇತ್ರಂ ಮರಣಾನ್ಮುಕ್ಕದಂ ನೃಪ ॥ ೩೫ ॥ 
ಯೋ ಯತ್ರ ನಿಷಯೇ ಭಕ್ತ್ಯಾ ನಿಶ್ವಾಸಂ ಕುರುತೇ ನರಃ । 

ಸತು ತೇನೈವ ಮುಚ್ಯೇತ ನೇದೃಶಂ ತೀರ್ಥಮಸ್ತಿವೈ ॥ ೩೬॥ 


ಏತತ್ರ್ಯಕ್ಸ್ವಾನ್ಯತೀರ್ಥೆೇ ವೈ ನಿದಧಾತಿ ರುಚಿಂ ತು ಯಃ । 

ನೂನಂ ಸ ಮಾಯಯಾ ವಿಷ್ಣೋರ್ವಂಚಿತೋ ಲೋಭಲಾಲಸಃ ॥ ೩೭ ॥ 
ಉಪದೇಶೇನ ಬಹುನಾ ನ ಪ್ರಯೋಜನಮಸ್ತಿ ತೇ। 

ಪ್ರತ್ಯಕ್ಟೋ ಹೃನುಭೂತೋಯಂ ಕರಟೋ ವಿಷ್ಣುರೂಪಧೃಕ್‌ ॥ 

೩೨. ಎಲ್ಫೆ ವೈವಸ್ವತನೇ! ಗತಾಗತಗಳಲ್ಲಿ ತೊಡಗಿರುವ ಮೂಢಬುದ್ಧಿ 
ಗಳಾದ ಕರ್ಮಿಗಳಿಗೆ ಈ ಕ್ಲೇತ್ರದ ವಿಷಯದಲ್ಲಿ ನಂಬಿಕೆಯುಂಟಾಗುವುದಿಲ್ಲವು. 

೩೩-೩೫. ಬಾಯಾರಿದವನು ಯಾವರೀತಿ, ರುಚಿಯೂ ಶುಚಿಯೂ, 
ತೀತಳವೂ ಆದ ಗಂಗಾಜಲವನ್ನು ತೊರೆದು ಯಾವುದೋ ಒಂದು ಹಳ್ಳಕ್ಕೆ 
ಹೋಗುವನೋ, ಅದೇರೀತಿ ತಿಳಿವಿಲ್ಲದವರೂ ಈ ಕ್ರೇತ್ರವನ್ನು ಬಿಟ್ಟು ಇತರ 
ತೀರ್ಥಗಳನ್ನು ಕುರಿತು ಅಲೆಯುತ್ತಾರೆ. ಅವರು ಕೇವಲ ಫಲಾಶಾನೋದಕ 
ಗಳಿಂದ ಮಾತ್ರವೇ ತಮ್ಮ ಶ್ರಮದಿಂದುಂಟಾಡ ಫಲವನ್ನು ಪಡೆಯುತ್ತಾರೆ. 
ಸ್ನಾನದಿಂದ ಸಮುದ್ರವೂ, ದರ್ಶನದಿಂದ ಪುರುಷೋತ್ತಮಸ್ವಾಮಿಯೂ, 
ನೆರಳನ್ನಾಶ್ರಯಿಸುವುದರಿಂದ ಕಲ್ಪವೃಕ್ಸುವೂ, ನೆಲಸುವುದರಿಂದ ಈ ಕ್ಷೇತ್ರವೂ 
ಮಾನವರಿಗೆ ಮರಣಾನಂತರ ಮುಕ್ತಿಪ್ರದವಾದುದು. 

೩೬. ಯಾವನು ಯಾವ ಕ್ಸೇತ್ರದಲ್ಲಿ ಭಕ್ತಿಯಿಂದ ನಂಬುಗೆಯನ್ನುಡು 
ವನೋ ಅವನು ಅದರಿಂದಲೇ ಮೋಕ್ತವನ್ನು ಪಡೆಯುತ್ತಾನೆ. ಆದರೆ ಇಂತಹ 
ತೀರ್ಥವು ಎಲ್ಲಿಯೂ ಇರುವುದಿಲ್ಲವು. 

೩೭. ಈ ಕ್ಷೇತ್ರವನ್ನು ತೊರೆದು ಯಾವನು ಇತರ ಕ್ಲೇತ್ರಗಳಲ್ಲಿ ಅಭಿಲಾಷೆ 
ಗೊಳ್ಳುವನೋ ಆ ಲೋಭಿಯು ದಿಟವಾಗಿಯೂ ವಿಷ್ಣುಮಾಯೆಯಿಂದ 
ವಂಚಿತನೇ ಸರಿ. 

೩೮. ಸುಮ್ಮನೆ ಬಹಳವಾಗಿ ನಿನಗೆ ಉಪದೇಶಮಾಡುವುದರಿಂದ ಏನೂ 


4೬ ಶ್ರೀ ಸ್ಕ್ಯಾಂದೆಮೆಹಾಪುರಾಣಂ 


ಅಂತರ್ಮೇದೀರಕ್ಸ್ಸಣಾರ್ಥಂ ಶಕ್ತಯೋಷ್ಟೌ ಪ್ರಕೀರ್ತಿತಾಃ । 


ಉಗ್ರೇಣ ತಪಸಾ ಪೂರ್ವಮಹಂ ರುದ್ರೇಣ ಭಾವಿತಾ WACK 
ಪತ್ಸ್ಯರ್ಥಂ ಸಾ ಮಯಾ ಸೃಷ್ಟಾ ಗೌರೀ ತಸ್ಕಾಥ ಭಾಮಿನೀ । 
ಸರ್ವಸೌಂದರ್ಯವಸತಿರ್ವಪುಷೋ ಮೇ ವಿನಿರ್ಗತಾ ॥ ೪೦॥ 
ತದಾದಿಷ್ಟಾ ಮಯಾ ಭದ್ರೇ ವಚನಂ ಮೇ ಪ್ರಿಯಂ ಕುರು । 
ಅಂತರ್ನೇದೀಂ ರೆಕ್ಟ್ಸ ಮಮ ಪರಿತಸ್ತ್ವಂ ಸ್ವಮೂರ್ತಿಭಿಃ 1 ೪೧॥ 
ಸಾತು ತಿಷ್ಕತಿ ಮತ್ರೀತ್ಯಾ ಅಷ್ಟಧಾ ದಿಕ್ಸು ಸಂಸ್ಥಿತಾ | 

ಮಂಗಲಾ ವಟಮೂಲೇತು ಪಶ್ಚಿಮೇ ವಿಮಲಾ ತಥಾ ॥ ೪೨ ॥ 
ಶಂಖಸ್ಯ ಸೃಷ್ಠಭಾಗೇ ತು ಸಂಸ್ಥಿತಾ ಸರ್ವಮಂಗಳಾ । 

ಅರ್ಧಾಶಿನೀ ತಥಾ ಲಂಬಾ ಕುಬೇರದಿಶಿ ಸಂಸ್ಥಿತಾ 1೪೭॥ 
ಕಾಲರಾತ್ರಿರ್ದಕ್ಸಿಣಸ್ಯಾಂ ಪೂರ್ವಸ್ಯಾಂ ತು ಮರೀಚಿಕಾ । 
ಕಾಲರಾತ್ರ್ಯಾಸ್ತಥಾ ಪಶ್ಚಾಚ್ಚಂಡರೂಷಾ ವ್ಯವಸ್ಥಿತಾ ॥ ೪೪ ॥ 


ಕ್ಮ ವ ವಿವಿ ಸವಸ ಲಸ_ಲಅಂ್ಞಳ7 


ಪ್ರಯೋಜನವಿಲ್ಲ. ಇಲ್ಲಿ ಕಾಗೆಯೂ ವಿಷ್ಣುಸಾರೂಪ್ಯವನ್ನು ಪಡೆದುದು ನೀನು 
ಪ್ರತ್ಯಕ್ಸವಾಗಿ ಕಂಡು ಅನುಭವಿಸಿದ ವಿಷಯವಷ್ಟೆ ! 

೩೯-೪೦. ಈ ಕ್ಲೇತ್ರದ ಅಂತರ್ಮೇದಿಯನ್ನು ರಕ್ಷಿಸುವುದಕ್ಕಾಗಿ ಇಲ್ಲಿ 
ಎಂಟು ಮಂದಿ ಶಕ್ತಿದೇವಿಯರಿರುವರೆಂದು ಹೇಳಲ್ಪಟ್ಟದೆ. ಪೂರ್ವದಲ್ಲಿ 
ರುದ್ರನು ನನ್ನನ್ನು ಕುರಿತು ಉಗ್ರವಾದ ತಪಸ್ಸನ್ನೆಸಗಿದನು. ಆಗ ನಾನು 
ಮುಂದೆ ಆತನಿಗೆ ಪತ್ರಿಯಾಗುವ ಗೌರಿದೇವಿಯನ್ನು ಸೃಜಿಸಿದೆನು. ಸರ್ವ 
ಸೌಂದರ್ಯಕ್ಕೂ ವಸತಿಯೆನಿಸಿದ ಆ ದೇವಿಯು ನನ್ನ ಮೈಯಿಂದಲೇ ಹೊರ 
ಬಂದವಳು. 

೪೧. ಆಗ ನಾನು ಆಕೆಗೆ “ ಎಲೆ ಭದ್ರೇ! ನೀನು ನನಗೊಂದು ಪ್ರಿಯ 
ವನ್ನೆಸಗು. ನೀನು ನಿನ್ನ ಮೂರ್ತಿಗಳಿಂದಲೇ ಇಲ್ಲಿ ನೆಲಸಿ ಈ ಕ್ಷೇತ್ರದ 
ಅಂತರ್ವೆೇದಿಯನ್ನು ರಕ್ಸಿಸು'' ಎಂದು ಆಣತಿಯಿತ್ತೆನು. 

೪೨-೪೪. ಆ ಗೌರಿಯಾದರೋ ನನಗೆ ಪ್ರೀತಿಯನ್ನುಂಟುಮಾಡುವ 
ನಿಮಿತ್ತದಿಂದ ಈ ಕ್ಷೇತ್ರದ ಎಂಟು ದಿಕ್ಕುಗಳಲ್ಲಿಯೂ ಎಂಟು ರೂಪಗಳನ್ನು 
ತಾಳಿ ನೆಲಸಿರುತ್ತಾ ಳೆ. ವಟವೃಕ್ಸದ ಬುಡದಲ್ಲಿ ಮಂಗಲೆ, ಪಶ್ಚಿಮದಲ್ಲಿ ವಿಮಲೆ, 
ಶಂಖದ ಹಿಂಭಾಗದಲ್ಲಿ ಸರ್ವಮಂಗಲೆ, ಅರ್ಧಾಶಿನೀ, ಲಂಬಾ ಇವರು 
ಕುಬೇರದಿಕ್ಸಿನಲ್ಲಿ, ದಕ್ಷಿಣದಲ್ಲಿ ಕಾಳರಾತ್ರಿ, ಪೂರ್ವದಿಶೆಯಲ್ಲಿ ಮರೀಚಿಕೆ, 
ಕಾಳರಾತ್ರಿಯ ಹಿಂಭಾಗದಲ್ಲಿಯೇ ಚಂಡರೂಪೆ ಈರೀತಿ ಆ ದೇವಿಯು 
ಎಂಟು ರೂಪಗಳನ್ನು ತಾಳಿ ಇಲ್ಲಿ ನೆಲಸಿರುವಳು. 


ಚತುರ್ಥೊೋಧ್ಯಾಯಃ ೩೭ 


ಏತಾಭಿರುಗ್ರ ರೂಪಾಭಿಃ ಶಕ್ತಿಭಿಃ ಪರಿರಕ್ಸಿತಂ । 


ಅಲ್ಪಪುಣ್ಯಸ್ಯ ಪುಂಸೋ ಹಿ ಸ್ಥಾನಮೇತತ್ಸುದುರ್ಲಭಂ ॥ ೪೫ ॥ 
ಏತಾಸಾಮಷ್ಟಶಕ್ತೀನಾಂ ದರ್ಶನಾತ್ಮೀರ್ತನಾತ್ರ್ವಥಾ । 

ನಶ್ಯಂತಿ ಸರ್ವಪಾಪಾನಿ ಹಯಮೇದಧಫಲಂ ಲಭೇತ್‌ ॥ ೪೬ ॥ 
ರುದ್ರಾಣ್ಯಾಶ್ಚಾಷ್ಟಧಾ ಭೇದಂ ದೃಷ್ಟಾ IR ರುದ್ರೋಸಿ ಶಂಕರಃ । 
ಆತ್ಮಾನಮಷ್ಟಧಾ ಭಿತ್ತ್ವಾ ಉಪಾಸ್ತೇ ಸರಮೇಶ್ವರಂ ॥ ೪೭ ॥ 
ಆರಾಧ್ಯ ತಪಸಾ ವಿಷ್ಣುಂ ಪ್ರಾರ್ಥಯ ದ್ವಾರಮುತ್ತಮಂ । 

ಯತ್ರ ತ್ವಂ ದೇವ ತತ್ರಾಹಂ ವಸೇಯಂ ಹಿ ಯಥಾಸುಖಂ ॥ ೪೮ ॥ 


ತ್ವಾಮೃತೇ ಕಮಲಾಕಾಂತ ನಾನ್ಯನ್ನಿರ್ವಾಣಕಾರಣಂ | 
ಅಂತರ್ಯಾಮಿನ್ಬ್ರಭೋ ಮೇ ತ್ವಂ ತ್ವಾಂ ವಿನಾ ವಿಗ್ರಹಃ ಕುತಃ ॥ ೪೯॥ 
ಮೂಢಾ ಯೇ ತ್ವಾಂ ನ ಜಾನಂತಿ ಪೃಷ್ಯಂತಿ ವಿಷಯೇ ಶುಚೌ । 
ನಿರ್ಮಲಾಂಬರಸಂಕಾಶಂ ತ್ವಾಮಹಂ ಶರಣಂಗತಃ ॥ ೫೦ ॥ 

೪೫, ಅಯ್ಯಾ ಧರ್ಮರಾಜನೇ! ಉಗ್ರರೂಪಿಣಿಯರಾದ ಈ ಎಂಟು 
ಮಂದಿ ಶಕ್ತಿದೇವಿಯರಿಂದ ಸರಿರಕ್ಸಿತವಾಗಿರುವ ಈ ಕ್ಸೇತ್ರವು ಅಲ್ಪಪುಣ್ಯನಾದ 
ಮಾನವನಿಗೆ ಸುದುರ್ಲಭವಾದುದೇ ಸರಿ. 

೪೬. ಈ ಎಂಟು ಮಂದಿ ಶಕ್ತಿದೇವಿಯರ ದರ್ಶನದಿಂದಲೂ, ಕೀರ್ತನ 
ದಿಂದಲೂ ಸಮಸ್ತ ಪಾಪಗಳೂ ಕಳೆದು ಅಶ್ವಮೇಧಯಜ್ಞದ ಫಲವು ಲಭಿಸು. 
ತ್ತದೆ. 

೪೭. ರುದ್ರಾಣಿಯ ಈ ಎಂಟು ರೂಪಗಳನ್ನು ಕಂಡು ರುದ್ರನಾದ 
ಶಂಕಠನೂ ಸಹ ಎಂಟು ರೂಪಗಳನ್ನು ತಳೆದು ಪರಮೇಶ್ವರನನ್ನು ಉಪಾಸನೆ 


ಗೈಯುತ್ತಿರುವನು. 
೪೮-೪೯. ಆತನು ಮಹಾವಿಷ್ಣುವನ್ನು ತಪಸ್ಸಿನಿಂದ ಸಂತೋಷಗೊಳಿಸಿ 
ಉತ್ತಮೋತ್ತಮವಾದ ಈ ವರವನ್ನು ಕೋರಿದನು: "ದೇವ! ನೀನು 


ಎಲ್ಲಿರುವೆಯೋ ಅಲ್ಲಿಯೇ ನಾನೂ ಸುಖವಾಗಿ ವಾಸಮಾಡಿಕೊಂಡಿರುತ್ತೇನೆ. 
ಓ ಕಮಲಾಕಾಂತ! ನಿನ್ನನ್ನು ಬಿಟ್ಟರೆ ಮೋಕ್ಬಕ್ಕೆ ಕಾರಣನಾದ ಬೇರಾವ 
ದೇವನೂ ಇರುವುದಿಲ್ಲವು. ಎಲ್ಫೈ ಅಂತರ್ಯಾಮಿಯೇ! ನೀನೇ ನನ್ನ ಪ್ರಭುವು. 
ನಿನ್ನನ್ನು ಬಿಟ್ಟರೆ ನನಗೆ ಈ ಮೂರ್ತಿಯೆತ್ತಣದು? 

೫೦. ಎಲೈ ಸ್ವಾಮಿಯೆ ! ಯಾರು ನಿನ್ನನ್ನರಿಯದೆ ಅಶುಚಿಯಾದ ವಿಷಯ 
ಗಳಲ್ಲಿ ತೊಡಗಿ ಸಂತೋಷಗೊಳ್ಳುವರೋ ಅವರು ತಿಳಿಗೇಡಿಗಳೇ ಸರಿ! 
ನಾನಾದರೋ ನಿರ್ಮಲಾಕಾಶಪ್ರಕಾಶನಾಗಿ ಬೆಳಗುತ್ತಿರುವ ನಿನ್ನನ್ನೇ ಶರಣು 
ಹೊಕ್ಳಿರುವೆನು. 


೩೮ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಜೈಮಿನಿರುವಾಚ :- 
ಭಗವಾನಪಿ ರುದ್ರಂ ತಂ ಕ್ಷೇತ್ರಸಾಲಂ ತಥಾ ವಿಭುಃ । 
ಸ್ಥಾ ಸಯಾಮಾಸ ಪರಿತಃ ಸ್ವಯಂ ಮಧ್ಯೇ ವ್ಯವಸ್ಥಿತಃ 1೫೧೫ 
ಕಪಾಲಮೋಚನಂ ನಾಮ ಕ್ಟೇತ್ರಸಾಲಂ ಯಮೇಶ್ವರಂ 1 
ಮಾರ್ಕಂಡೇಯಂ ತಥೇಶಾನಂ ಬಿಲ್ವೇಶಂ ನೀಲಕಂಠಕಂ ॥ ೫೨ ॥ 


ವಟಮೂಲೇ ನಟೇಶಂ ಚೆ ಲಿಂಗಾನ್ಯಷ್ಟೌ ಮಹೇಶಿತುಃ । 
ಯಾನಿ ದೃಷ್ಟ್ಯಾ ತಥಾ ಸೃಷ್ಟ್ವಾ ಪೂಜಯಿತ್ವಾ ವಿಮುಚ್ಯತೇ H BAN 
ಅತ್ರ ಕ್ಷೇತ್ರೇ ಮೃತಾ ಯೇಚ ನ ತೇಷಾಂ ತ್ವಂ ಪ್ರಭುರ್ಯವಮಂ । 


ಉಯಂದರ್ಥಮಾಗತಸ್ತ್ವಂ ಹಿ ತದನ್ಯತ್ರ ಪ್ರಸಾದಯ ॥ ೫೪ ॥ 
ತಥಾಪ್ಯಸೌ ಜಗನ್ನಾಥೋ ಭಕ್ತಾಯಾತ್ಮಸಮರ್ಪಕಃ । 
ಯಮೇನ ತೋಷಿತೋ ಭಕ್ತ್ಯಾ ಪ್ರಸನ್ನಾರ್ತಿಹರಃ ಪ್ರಭುಃ ॥ ೫೫ ॥ 
ಸುದರ್ಶನೇನ ಚಳ್ರೇಣ ಮಾಯಾಂ ಚ ವ್ಯವದಾಸ್ಯತಿ । 
ಅತ್ಯಾಜ್ಯೇಃಸ್ಮಿನ್‌ ಸ್ಟೇತ್ರವರೇ ಸ್ವರ್ಜವಾಲುಕಯಾ ವೃತೇ ॥ ೫೬ ॥ 


೫೧. ಜೈಮಿನಿಯು ಹೇಳುತ್ತಾನೆ:--ಅಯ್ಯಾ ವಿಪ್ರರೇ! ಶ್ರೀ ಮಹಾ 
ವಿಷ್ಣುವೂ ಸಹ ಕ್ಲೇತ್ರಪಾಲನಾದ ಆ ರುದ್ರನನ್ನು ಕ್ಬೇತ್ರದ ಸುತ್ತಲೂ ಸ್ಥಾಪಿಸಿ 
ತಾನೇ ಮಧ್ಯಭಾಗದಲ್ಲಿ ನೆಲಸಿದನು. 

೫೨-೫೩. ಅಯ್ಯಾ ಖುಸಿಗಳಿರಾ! ಕಪಾಲಮೋಚನ, ಕ್ಷೇತ್ರಪಾಲ, 
ಯಮೇಶ್ವರ, ಮಾರ್ಕಂಡೇಯ, ಈಶಾನ, ಬಿಲ್ಹೇಶ, ನೀಲಕಂಠ, ವಟಮೂಲ 
ದಲ್ಲಿ ಪ್ರತಿಷ್ಠಿತವಾಗಿರುವ ವಟೀಶ ಎಂಬಿವೇ ಮಹೇಶ್ವರನ ಎಂಟು ಲಿಂಗಗಳು. 
ಇವುಗಳನ್ನು ಸಂದರ್ಶಿಸಿ, ಸ್ಪರ್ಶಿಸಿ, ಪೂಜಿಸಿದುದಾದರೆ ಮಾನವನು ಮೋಸ್ಟ್ನ 
ವನ್ನು ಪಡೆಯುತ್ತಾನೆ. 

೫೪. ತರುವಾಯ ಶ್ರೀದೇವಿಯು ಯಮನನ್ನು ಕುರಿತು, “ ಎಲ್ಫೈ 
ಯೆಮನೇ! ಈ ಪುಣ್ಯಕ್ಷೇತ್ರದಲ್ಲಿ ಮೃತಿಹೊಂದಿದವರಿಗೆ ನೀನು ಪ್ರಭುವಲ್ಲ. 
ಆದುದರಿಂದ ನೀನು ಯಾವ ಕಾರ್ಯಕ್ಕಾಗಿ ಬಂದಿರುವೆಯೋ ಅದನ್ನು 
ಬೇರೊಂದೆಡೆಯಲ್ಲಿ ವಿಶೇಷವಾಗಿ ಸಾಧಿಸು” ಎಂದು ಅಪ್ಪಣೆಮಾಡಿದಳು. 

೫೫. ಅಂತೆಯೇ ನಡೆಸುವವನಾಗಿ ಆ ಯಮನು ಭಕ್ತರಾದವರಿಗೆ ತನ್ನನ್ನೇ 
ಒಪ್ಪಿ ಸುವವನೂ, ಪ್ರಪನ್ನರ ದುಃಖಗಳನ್ನು ಕಳೆಯುವವನೂ ಆದ ಜಗನ್ನಾಥ 
ಪ್ರಭುವನ್ನು ಭಕ್ತಿಯಿಂದ ಸ್ತುತಿಸಿ ಸಂತೋಷಗೊಳಿಸಿದನು. 

೫೬. ಚಿನ್ನದ ಮರಳಿನಿಂದ ಸುತ್ತಲೂ ಹರಡಿರುವುದಾಗಿಯೂ, ಪುಣ್ಯಾತ್ಮ 
ರಾರೂ ಬಿಡಬಾರದುದಾಗಿಯೂ ಇರುವ ಈ ಕ್ಷೇತ್ರದಲ್ಲಿ ಶ್ರೀ ಜಗನ್ನಾಥನು 
ಭಕ್ತರನ್ನು ತಳಮಳಗೊಳಿಸುವ ಮಾಯೆಯನ್ನು ತನ್ನ ಸುದರ್ಶನಚಕ್ರದಿಂದ 
ಪತ್ತರಿಸುವನು. 


ಚತುರ್ಥೊೋಕಧ್ಮಾಯಃ ರ್ನ 


ತಂ ಯಮಂ ವಂಚಯಿತ್ವಾತು ಪ್ರ ಸ್ಕಾ ಸ್ಯ ಚೆ ಯೆಮಾಲಂಯಂಂ ! 


ಸಾಧು ಮತ್ತಾ ತತಃ ಪ್ರಾ ಹಬ ಬ್ರಹ್ಮಾ; ವ ಪುರತಃ ಸ್ಥಿತಂ ॥ ೫೭ ॥ 
ಶ್ರಿ (ಮಾಜ ತ 

ಇಂದ್ರಮ್ಯಮ್ನೋ ನಾಮ ರಾಜಾ ಯುಗೇ ಸತ್ಯೇ ಭವಿಷ್ಯತಿ । 

ವೈ ಷ್ಟ ವಃ ಸರ್ವಯಜ್ಞಾ ನಾಮಾಹರ್ತಾ ಶಾಸ ಕೋವಿದ ॥ ೫೮ ॥ 

ಅತ್ತಾ ಗತ್ಯ ಮಹಾಭಕ್ತ! 0 ಕರಿಷ್ಯತಿ ನೃಪೋತ್ತನ ಮಃ । 

ಭಗನಶ್ರೀತಯೇ ಯೇನ ನಾಜಿಸೇಧಸಹಸ್ತಕಂ ॥೫೯॥ 

ಕರಿಸ್ಯತೇ ಪ್ರಜಾನಾಥಸ್ತ ದನುಗ್ರ ಹಕಾರಣಾತ್‌ । 

ಏಕದಾರುಸಮುತ್ಪನ್ನಶ್ಚ ತುರ್ಧಾ ಸಂಭವಿಷ್ಯತಿ ॥೬೦॥ 

ದಾರವಪ್ರತಿಮಾನಾನಿ ವಿಶ್ವಕರ್ಮಾ ಘಟಷ್ಯತಿ । 

ಪ್ರತಿಷ್ಠಾಸಯಿತಾ ತ್ವಂ ಹಿ ಇಂದ್ರದ್ಯುಮ್ನ ಪ್ರಸಾದಿತಃ ॥೬೧॥ 

ಅಸ್ಮಾ' ಕಂ ಸದೃಶಾನಾಂಚ ಪ ಸ ತಿಮಾನಾಂ ಮವ | 

ತದ್ರೂ ಪಕಾ ಪ್ರತಿಷ್ಠಾಹಿ ಘಟನಾ ಚೆ ಭವಿಷ್ಯತಿ ॥ ೬೨ ॥ 


ಇತಿ ತು ತ್ವಾ ಶ್ರಿಯೋ ವಾಕ್ಯಂ ಚತುರ್ವಳ್ಕ್ರೋ ಯಮಶ್ಚ ಸಃ । 
ಸ್ವಂ ಸ್ವಂ ಪುರಂ ಜಗ ತುಸ, ಮುದಾ ಪರನುಯಾಯುತೌ ॥ ೬೩ ॥ 








೫೭. ಎಲೈ ವಿಸ್ರರೇ! ಈ ರೀತಿ ಶ್ರೀದೇವಿಯು ಯಮನನ್ನು ವಂಚಿಸಿ 
ಯಮಾಲಯಕ್ಕೆ ಕಳುಹಿಸಿದ ತರುವಾಯ ತನ್ನ ಲ್ಲಿಯೆ ಚೆನ್ನಾಗಿ ಯೋಚಿಸಿ ತನ್ನ 
ಮುಂಗಡೆಯೇ ಇದ್ದ ಬ್ರಹ್ಮನನ್ನು ಕುರಿತು ಈ ತ ಹೇಳಿದಳು :-- 

೫೮. ಶ್ರೀದೇವಿಯು ಹೇಳುತ್ತಾಳೆ:-- * "ಎಲೈ ಬ್ರ ಬ್ರ ಹ್ಮನೇ ! ಮುಂದಿನ 
ಸತ್ಯಯುಗದಲ್ಲಿ ವಿಷ್ಣುಭಕ್ಕನೂ, ಸಮಸ್ತ ಯಜ್ಞ ಗಳನ್ನು ಮಾಡುವವನೂ, 
ಶಾಸ ಸ್ತ್ರಕೋವಿದನೂ ಆದ ಇಂದ ಪ್ರದ್ಯುಮ್ನ ನೆಂಬ ದೊರೆಯು ಹುಟ್ಟು ತ್ತಾನೆ. 

೫೯೨೬೨, ಆ ನೃ ಪೋತ್ತಮನು ಈ ಕ್ಷೇತ ಶ್ರಕ್ಕೆ ಬಂದು ಭಗವತಿ ತಿಗಾಗಿ 
ಸಹಸ್ರ ಸಂಖ್ಯೆ ಯ ಜತ ಮೇಧಯಾಗಗಳನ್ನು ಮಾಡುತ್ತಾನೆ. "ಅವನನ್ನು 
ಅನುಗ್ರಹಿಸರೋಸುಗ ಒಂದೇ ಮರದಿಂದ ಆವಿರ್ಭವಿಸುವ ಈ ಜಗನ್ನಾಥ 
ಸ್ವಾಮಿಯು ನಾಲ್ಕು ಭಾಗವಾಗಿ ಅವತರಿಸುತ್ತಾನೆ. ಆಗ ವಿಶ್ವಕರ್ಮನು 
ಆ ನಾಲ್ಕು ಮರದ ತುಂಡುಗಳಿಂದಲೂ ಪ್ರಭುವಿನ ನಾಲ್ಕುಮೂರ್ತಿಗಳನ್ನು 
ನಿರ್ಮಿಸುತ್ತಾನೆ. ನೀನು ಆ ಸಮಯದಲ್ಲಿ ಇಂದ್ರದ್ಯುಮ್ನ ಮಹಾರಾಜನಿಂದ 
ಸಂತೋಷಗೊಳಿಸಲ್ಪ ಟ್ವವನಾಗಿ ಆ ಮೂರ್ತಿಗಳನ್ನಿಲ್ಲಿ ಪ್ರತಿಷ್ಠಿಸು. ಎಲೈ 
ಪಿತಾಮಹನೇ! ನಮ್ಮ ರೂಪಗಳು ಹೇಗಿರುವುವೋ ಹಾಗೆಯೇ ಆ ಪ್ರತಿಮೆ 
ಗಳೂ ಸಹ ಸುಪ್ರತಿಷ್ಠ್ಮಿತಗಳಾಗಿ ಇಲ್ಲಿ ವಿರಾಜಿಸುತ್ತವೆ.?? 

೬೩. ಈ ಪ್ರಕಾರವಾಗಿ ನುಡಿದ ಶ್ರೀದೇವಿಯ ನುಡಿಗಳನ್ನಾಲಿಸಿ ತರುವಾಯ 


೪೦ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಕ್ಸೇತ್ರಸ್ಯ ಮಹಿಮಾನಂ ತಂ ಸಂಸ್ಕೃತ್ಯ ಚ ಮುಹುರ್ಮುಹುಃ । 


ವಿಸ್ಮಯೇನ ಚ ಹರ್ನೇಣ ರೋಮಾಂಚಾಂಚಿತವಿಗ್ರಹೌ ॥೬೪॥ 
ಸಾಂಪ್ರತಂ ಮುನಯೆಸ್ತಸ್ಮಿನ್ನಿಂದ್ರಮ್ಯುನ್ನು ಪ್ರ ಸಾದಿತಃ । 

ತೆಂಖಚೆಕ ಕೈಧರಃ ಶಿ ಶ್ರೀಮಾನ್ಸ್ನಿಲಜೀಮೂತಸನ್ನಿ ಭಃ 1 ೬೫॥ 
ಸೀಲಾಚಲಗುಹಾಂತಸೊ ಸೀ ಬಿಭ್ರದ್ಹಾರುಮಯಂ ವಪುಃ । 

ಆಸ್ತೇ ಲೋಕೋಪಕಾರಾಯ ಬಲೇನ ಚ ಸುಭದ್ರಯಾ ॥೬೬॥ 
ಸುದರ್ಶನೇನ ಚಕ್ರೇಣ ದಾರುಣಾ ನಿರ್ಮಿತೇನ ಚ । 

ಸಹಿತಃ ಪ್ರಣತಾರ್ತೀನಾಂ ನಾಶನಃ ಕರುಣಾರ್ಣವಃ 1 ೬೭॥ 
ಯಂ ದೃಷ್ಟ್ಯಾ ಸಾಪಬಂಧೇನ ಸುದೃಢೇನ ವಿಮುಚ್ಯತೇ 
ಸುಕಮೌ೯ಫಪರೀಪಾಕೋ ಯಂಗಪತ್ಸ ಮುಪಸ್ಥಿ ತಃ ॥೬೮॥ 
ಪಶ್ಯ ತಾಂ ಭೋ ಮುಫಿಶೆ ಶ್ರೇಷ್ಠಾಸ್ಪಾ _ಪತ್ತಯಸುಧಾನಿಧಿಂ | 

ಬಹವೋ ಹ್ಯನತಾರಾ ಬ ವಿಷ್ಟೋರ್ದಿನ್ಯಾತ್ಚಮಾನುಷಾಃ ॥೬೯॥ 


ಚತುರ್ಮುಖನಾದ ಆ ಬ್ರಹ್ಮದೇವನೂ, ಯಮಧರ್ಮರಾಜನೂ ಪರಮಾನಂದ 
ಭರಿತರಾಗಿ ತಂತಮ್ಮ ಲೋಕಗಳನ್ನು ಕುರಿತು ತೆರಳಿದರು. 

೬೪. ಅವರೀರ್ವರೂ ಆ ಪುರುಷೋತ್ತಮಕ್ಸೇತ್ರದ ಮಹಿಮೆಯನ್ನು 
ಅಡಿಗಡಿಗೂ ನೆನೆದು ಆಶ್ಚರ್ಯಹರ್ಷಗಳಿಂದ ಕೋಮಾಂಚಗೆಳ್ಳುತ್ತಿ ತ್ತಿದ್ದರು. 

೬೫-೬೭, ಎಲೈ ವಿಪ ಸ್ರಕೇ! ಈಗಲಾದರೋ ಆ ಕ್ಸೇತ್ರದಲ್ಲಿ ಹ ್ಸ ದ್ಯುಮ್ನ 
ರಾಜನಿಂದ ಪ್ರಸನ್ನ Rie ಪ್ರಭುವು es ಕೃಧರನೂ, ವಿರಾಜಮಾನ 
ವಾದ ನೀಲಮೇಘಶ್ಯಾಮಳವರ್ಣನೂ ಆಗಿ ME ದೇಹವನ್ನು 
ತಾಳಿ ಅಲ್ಲಿಯೇ ಕಂಗೊಳಿಸುತ್ತಿರುವ ನೀಲಾಚಲದ ಗುಹೆಯಲ್ಲಿ ಸುಪ್ರತಿಷ್ಠಿತ 
ವಾಗಿ ಲೋಕೋಪಷಕಾರಕ್ಸಾಗಿಯೇ ದಾರುನಿರ್ಮಿತಗಳಾದ ಬಲರಾಮ, 
ಸುಭದ್ರಾ ದೇವಿ, ಸುದರ್ಶನಚಕ್ರಮೂರ್ತಿಗಳಿಂದ ಸಹಿತನಾಗಿ ನೆಲಸಿರುವನು. 
ಆಸ್ವಾ ಮಿಯು ಅಲ್ಲಿ ಪ್ರಣತಾರ್ತಿಹರನಾಗಿಯೂ, ಕರುಣಾಸಮುದ್ರನಾಗಿಯೂ 
ಕಂಗೊಳಿಸುತ್ತಿ ರುವನು. 

೬೮-೭೦. ಆ ಜಗನ್ನಾಥಸ್ವಾಮಿಯನ್ನು ಸಂದರ್ಶಿಸುವ ಮಾನವನು 
ಎಂತಹ ಬಲವಾದ ಪಾಸದಸಂಕೋಲೆಗಳಿಂದಾದರೂ ಬಿಡುಗಡೆ ಹೊಂದುತ್ತಾನೆ. 
ಎಲ್ಫೈ ಮುನಿಶ್ರೇಷ್ಠರೇ! ತಾಪತ್ರಯಗಳನ್ನು ದೂರಗೊಳಿಸುವ ಕ್ಸೀರಸಮುದ್ಧ 
ಪ್ರಾಯನಾದ ಆ ಭಗವಂತನ ಸಂದರ್ಶನಮಾತ್ರದಿಂದಲೇ ಸಮಸ್ತಪುಣ್ಯಕರ್ಮ 
Af ಫಲಗಳೆಲ್ಲವೂ ಏಕಕಾಲದಲ್ಲಿಯೆ ಭಕ್ತನಿಗೆ ದೊರಕುತ್ತವೆ. ವಿಷ್ಣುವಿಗೆ 
ದಿವ್ಯಗಳ್ಳೂ ಮಾನುಷಗಳೂ ಆದ ಅವತಾರಗಳು ಅನೇಕವಾಗಿರುವವಷ್ಟೆ! ಆ 
ಅವತಾರಗಳಲ್ಲಿ ಭಗವಂತನ ಅತ್ಯದ್ಭುತಕಾರ್ಯಗಳೂ, ಮಾಹಾತ್ಮ್ಯಗಳೂ 


ಚತುರ್ಥೊೋ9$ಧ್ಯಾಯಃ ೪೧ 


ಅತ್ಯದ್ಭುತಾನಿ ಕರ್ಮಾಣಿ ಮಾಹಾತ್ಮ್ಯಂ ಚಾಪಿ ವರ್ಣಿತಂ । 
ಸಾರಿಚಿತ್ಯಾನ್ಮನುಷ್ಯಾಂಸ್ತು, ನಮಸ್ಯಂತೇ ಸುರಾ ಅಪಿ 


॥೭೦॥ 
ದೇವಾಸುರಮನುಷ್ಯಾಣಾಂ ಗಂಧರ್ವೋರಗರಕ್ಪಸಾಂ । 

ತಿರಶ್ಹಾನುಪಿ ಭೋ ನಿಪ್ರಾಸ್ತಸ್ಥಿನ್ನಾರುಮಯೇ ಹರೌ ॥೭೧॥ 
ಸರ್ವಾತ್ಮಭೂತೇ ವಸತಿ ಚಿತ್ತಂ ಸರ್ವಸುಖಾವಹೇ । 

ಉಪಜೀವಂತ್ಯಸ್ಯ ಸುಖಂ ಯಸ್ಯಾನನ್ಯಸ್ಪರೂಪಿಣಃ ॥ ೭೨ ॥ 
ಬ್ರಹ್ಮಣಃ ಶ್ರುತಿನಾಗಾಹೇತ್ಯೇತವತ್ರಾನುಭೂಯತೇ । 

ದೃತಿ ಸಂಸಾರದುಃಖಾನಿ ದದಾತಿ ಸುಖಮವ್ಯಯಂ Han 
ತಸ್ಮಾದ್ಧಾರುಮಯಂ ಬ್ರಹ್ಮ ವೇದಾಂತೇಷು ಪ್ರಗೀಯತೇ 

ನಹಿ ಕಾಷ್ಟಮಯಿಾ ಮೋಕ್ಟಂ ದದಾತಿ ಪ್ರತಿಮಾ ಕೃಚಿತ್‌ ॥ ೭೪॥ 
ಕೃತೇನಾಕೃತತಾ ವಿಪ್ರಾಃ ಕದಾಚಿನ್ನೋಸಲಭ್ಯತೇ । 

ಅಕೃತೋ ಹ್ಯಪವರ್ಗಸ್ತು ಕೃತಾದ್ವಾ ದಾರುಣಃಕಥಂ ॥ ೭೫ ॥ 
ಅಧಿಷ್ಕಾನಂ ವಿನಾ ಬ್ರಾಹ್ಮ್ಯಮೈಶ್ಚರ್ಯಂ ನೋಪಲಭ್ಯತೇ ! 
ರಹಸ್ಯಮೇತತ್ಪರಮಂ ವಿಷ್ಣೋಃ ಸ್ಥಾನಮನುತ್ತಮಂ ॥೭೬॥ 





ವರ್ಣಿತವಾಗಿವೆ. ಇವುಗಳನ್ನೆಲ್ಲ ಪರಿಚಯಮಾಡಿಕೊಂಡಿದ್ದಮಾತ್ರಕ್ಕೇ ಜೀವತೆ 
ಗಳು ಮಾನವರನ್ನು ಗೌರವಿಸಿ ನಮಸ್ಕರಿಸುತ್ತಾರೆ. 

೭೧-೭೩. ಎಲೈ ವಿಪ್ರಕೇ! ದೇವಾಸುರ ಮನುಷ್ಯರು, ಗಂಧರ್ವೋರಗ 
ರಾಕ್ಸಸರು, ಕಡೆಗೆ ತಿರ್ಯಕ್‌ ಜಂತುಗಳು ಇವೇ ಮುಂತಾದವುಗಳ ಚಿತ್ತವೆಲ್ಲವೂ 
ಸಮಸ್ತ ಜಗತ್ತಿಗೂ ಸುಖಪ್ರದವಾದುದೂ, ಸರ್ವಾತ್ಮಸ್ವರೂಪವಾದುದೂ ಆದ 
ಶ್ರೀಹರಿಯ ದಾರುಮಯಮೂರ್ತಿಯಲ್ಲಿ ನೆಲೆಗೊಂಡಿರುತ್ತದೆ. ಅಲ್ಲದೆ ಇವುಗ 
ಳೆಲ್ಲವೂ ಅನನ್ಯ ಸ್ವರೂಪಿಯಾದ ಆ ಪರಮಾತ್ಮನ ಸುಖವನ್ನು ಅನುಸರಿಸಿಯೆ 
ಜೀವಿಸುತ್ತಿರುತ್ತವೆ. ಚತುರ್ಮುಖಬ್ರಹ್ಮನ ವೇದವಾಣಿಯು ಈ ರೀತಿ ಅಪ್ಪಣೆ 
ಕೊಡಿಸಿತು. ಪರಮಾನಂದವೆಂಬುದು ಈ ಕ್ಸೇತ್ರದಲ್ಲಿ ಮಾನವರಿಂದ ಅನುಭವಿಸ 
ಲಾಗುವುದು. ಶ್ರೀಹರಿಯ ಈ ದಾರುಮಯಮೂರ್ತಿಯು ಸಂಸಾರ ದುಃಖ 
ಗಳನ್ನು ಛೇದಿಸಿ ಮಾನವರಿಗೆ ಶಾಶ್ವತ ಸುಖವನ್ನುಂಟುಮಾಡಿಕೊಡುತ್ತದೆ. 

೭೪-೭೫. ಈ ಕಾರಣದಿಂದಲೇ ದಾರುಮಯ ಬ್ರಹ್ಮವು ಉಪನಿಷತ್ತು 
ಗಳಲ್ಲಿ ಬಹಳವಾಗಿ ಹೊಗಳಲಾಗಿದೆ. ಕಾಷ್ಮಮಯವಾದ ಮೂರ್ತಿಯು ಎಂದಿಗೂ 
ಮೋಕ್ಸವನ್ನು ಕೊಡಲಾರದು. ಕೃತಕವಾದ ಪ್ರತಿಮೆಯಿಂದ ಅಕೃತಕವಾದ 
ಮೋಕ್ಬವೆಂದಿಗೂ ದೊರಕುವುದಿಲ್ಲವು.ಅಪವರ್ಗ(ಮೋಕ್ಬ)ವುಅಕೃತಕವಾದುದು. 
ಮಾಡಿಟ್ಟರುವ ಮರದ ಪ್ರತಿಮೆಯಿಂದ ಅದು ದೊರೆಯುವ ಬಗೆಯೆಂತು? 

೭೬-೭೭. ಎಂದರೆ ಅದೇ ಇಲ್ಲಿನ ಮಾಹಾತ್ಮ್ಯವು. ಪರಬ್ರಹ್ಮನ 


F 


೪೨ ಶ್ರೀ ಸ್ಕಾಂದಮಹಾಪುರಾಣಂ 


ಅಲೌಕಿಕೀ ಸಾ ಪ್ರತಿಮಾ ಲೌ ಕಿಕೀತಿ ಪ್ರಕಾಶಿತಾ । 


ಕುತ್ರ ಶ್ರುತಾ ವಾ ದೃಷ್ಟಾ ವಾ ಪ್ರತಿಮಾ ವ್ಯಾಹರೇದಿತಿ ॥ ೭೭ 
ಇಂದ್ರದ್ಯುಮ್ಮಾಯ ಸ ನರಂ ತದಾ ದಾರುವಪುರ್ದದೌ । 
ವೀನಾನಾಥೈಕಶರಣಂ ತರಣಂ ಭವವಾರಿಧೇಃ ॥೭೮॥ 
ಚರಾಚರಸದಾವಂದ್ಯಚರಣಂ ತಂ ಪರಾಯಣಂ | 

ನಾರಾಯಣಂ ಜಗದ್ಯೋನಿಂ ಸೃಷ್ಟಿಸಂಹೃತಿಕಾರಣಂ 1 ೭೯॥ 
ಮೋಕ್ಷಣಂ ಸರ್ವಪಾಪಾನಾಂ ದಾರಣಂ ಸಕಲಾಪದಾಂ 
ಪಿಭೂತೀನಾಂ ವಿಸರಣಂ ವರಣಂ ಸರ್ವಯೋಗಿನಾಂ H ೮೦॥ 
ಭರಣಂ ಸರ್ವಜಂತೂನಾಂ ಧರಣಂ ಜಗತಾಮಹಿ | 

ಭಾಷಣಂ ಸರ್ವಭಾಷಾಣಾಂ ದೂಷಣಂ ಸರ್ವದುಷ್ಕೃತಾಂ ॥ ೮೧ ॥ 
ಶೋಷಣಂ ಸರ್ವಪಂಕಾನಾಂ ನಿಲಾದ್ರಿಶರಣಂ ಹರಿಂ । 

ಶರಣಂ ಪ್ರಯಾತ ಮುನಯೋ ಹ್ಯನನ್ಯಶರಣಂ ವಿಭುಂ ॥ ೮೨ ॥ 





ಅಧಿಷ್ಕಾನವಿಲ್ಲದೆ ಮೋಕ್ಸ್ಫೈಶ್ವರ್ಯವೆಂದಿಗೂ ಲಭಿಸುವುದಿಲ್ಲವು. ಇದೇ ಇಲ್ಲಿನ 
ಪರಮರಹಸ್ಯವು. ಇದು ಶ್ರೀ ಮಹಾವಿಷ್ಣುವಿನ ಉತ್ತಮಕ್ಲೇತ್ರ. ಇಲ್ಲಿ 
ನೆಲೆಗೊಂಡಿರುವ ದಾರುಪ್ರತಿಮೆಯು ಅಲೌಕಿಕವಾದುದು. ಆದರೂ (ನೋಡು 
ವವರಿಗೆ) ಲೌಕಿಕವಾಗಿ (ಕೃತಕವಾಗಿ) ಕಾಣುತ್ತ ಪ್ರಕಾಶಿಸುತ್ತಿದೆ. ಎಲೈ 
ವಿಪ್ರರೇ! ಹಾಗಿಲ್ಲದಿದ್ದರೆ ಎಲ್ಲಿಯಾದರೂ ಪ್ರತಿಮೆಯು ಮಾತನಾಡಿದುದನ್ನು 
ಹೇಳಿರುವುದಾಗಲಿ, ಕಂಡಿರುವುದಾಗಲಿ ಉಂಟಿ? 

೭೮-೮೨. ಬ್ರಹ್ಮನು ಶ್ರೀಮನ್ಮಕಾವಿಷ್ಣು ವಿನ ದಾರುಮಯಮೂರ್ತಿ 
ಯನ್ನು ಆ ಕ್ಷೇತ್ರದಲ್ಲಿ ಪ್ರತಿಷ್ಠಿಸಿದಾಗ ಆ ಸ್ವಾಮಿಯು ಇಂದ್ರದ್ಯುಮ್ನಮಹಾ 
ರಾಜನಿಗೆ ವರಪ್ರದಾನ ಮಾಡಿರುವನು. ಆದುದರಿಂದಲೈ ಮುಫಿಗಳಿರಾ! 
ನೀವೆಲ್ಲರೂ, ದೀನರೆಲ್ಲರಿಗೂ ಪ್ರಭುವಾಗಿ, ಏಕಶರಣನೂ, ಭವಸಾಗರದಿಂದ 
ಕಡೆಹಾಯಿಸುವವನೂ, ಚರಾಚರ ಜಗತ್ತಿನಿಂದ ಸರ್ವಕಾಲಗಳಲ್ಲಿಯೂ 
ನಮಸ್ಕೃತವಾದ ಚರಣಗಳುಳ್ಳವನೂ, ಪರಾಯಣನೂ, ನಾರಾಯಣನೂ, 
ಜಗತ್ಸಾರಣನೂ, ಸೃಷ್ಟಿ ಸ್ಥಿತಿ ಲಯಕಾರಣನೂ, ಸಮಸ್ತ್ರಪಾಸಪಗಳನ್ನೂ 
ಕಳೆಯುವವನೂ, ಸಮಸ್ತ ಸಂಕಟಿಗಳನ್ನೂ ಸೀಳುವವನೂ, ಐಶ್ವರ್ಯಪ್ರದನೂ, 
ಸಮಸ್ತ ಯೋಗಿಗಳಿಗೂ ಶರಣ್ಯನೂ, ಸಮಸ್ತ ಜಂತುಗಳನ್ನೂ ರಕ್ಸಿಸುವವನೂ, 
ಜಗದ್ಮರನೂ, ಸಕಲ ಭಾಷೆಗಳಿಗೂ ಭಾಷಣಸ್ವರೂಸನೂ, ಸರ್ವಪಾಪಗಳಿಗೂ 
ದೂಷಣನೂ, ಎಲ್ಲ ಕೊಳೆಗಳನ್ನೂ ಬತ್ತಿಸುವವನೂ, ನೀಲಾದ್ರಿಶರಣನೂ, 
ಅನನ್ಯಶರಣನೂ ಆದ ವಿಭುವನ್ನು ಶರಣುಹೋಗಿರಿ. 


ಚತು ರ್ಥೊೋಳಧ್ಯಾಯಃ ೪೩ 


ನಿಶ್ಚೇಷ್ಟೋ ದಾರುವರ್ಷ್ಮಾಪಿ ದಿನ್ಯಲೀಲಾವಿಲಾಸಕೃತ್‌ । 


ಕ್ಸಮತೇ ಸ್ವಲ್ಪಭಕ್ಕಾಪಿ ಸೋಂಪರಾಧಶತಂ ನೃಣಾಂ ॥ ೮೩ 0 
ಅತ್ರ ವಃ ಕಥಯಿಷ್ಯಾಮಿ ಚರಿತಂ ಸಾಪನಾಶನಂ । 

ಲೀಲಯಾ ದಾರುದೇಹಸ್ಯ ಮುನಯಃ ಪರಮಾತ್ಮನಃ ॥ ೮೪ ॥ 
ಕುರುಳ್ಸೇತ್ರೇ ಸಮುದ್ಧೂತೌ ಬ್ರಾಹ್ಮಣಕ್ಸೃತ್ರಿಯಾವುಭೌ । 

ಸಖಾಯೌ ಜಗ್ಮತುಃ ಪ್ರೀತ್ಯಾ ಏಕಾಹಾರವಿಹಾರಿಣೌ ॥ ೮೫ ॥ 
ವೃತ್ತಚ್ಯುತೌ ನಿಷಿದ್ಧಾನಾಮಾಹರ್ತಾರೌ ನಿನೋಹಿತೌ । 
ಅಸ್ವಾಧ್ಯಾಯವಷಟ್ಕಾರೌ ಸೃಧಾಸ್ಕಾಹಾನಿವರ್ಜಿತೌ ॥ ೮೬ ॥ 
ಅಪಾತ್ರಭೂತೌ ಧರ್ಮುಸ್ಯ ಮಹಾಪಾತಕದೂಷಿತೌ । 

ಮಧುಭಕ್ಸಾ ಪಣ್ಯಯೋಷಿತ್ಸಹವಾಸೌ ಮುದಾನ್ಮಿತೌ ॥ ೮೩೭ ॥ 


ಸಾರಲೌಕಿಕಜಿಂತಾತು ತಯೋಃ ಸ್ವಸ್ಟೇಂಪಿ ನಾಗತಾ । 

ಏನಂ ಪ್ರವರ್ತಮಾನೌ ತಾವಾಯುಸೋಂರ್ಧಂಚ ನಿನೈತುಃ ॥ ೮೮ ॥ 
ಏಕದಾ 'ಭ್ರಮುಮಾಣ್‌ ತೌ ಯಜ್ಞ ವಾಟಮಗಚ್ಛ ತಾಂ। 

ಶ್ರ ಕೈಣ್ವಂತೌ ದೂರತಃ ಸ್ತೋತ್ರಂ ಶಾಸ್ತ್ರ ಶಬ್ದ ಮನೋಹರಂ ॥೮೯॥ 





೮೩. ಎಲೈ ಮುನಿಗಳಿರಾ! ಆ ಪ್ರಭುವು ದಾರುಮಯನೂ, ನಿಶ್ಚೇಷ್ಟನೂ 
ಆಗಿದ್ದರೂ ದಿವ್ಯಲೀಲಾವಿಲಾಸಗಳನ್ನೂ ಮೆರೆಯುವವನು. ಆತನು ಸ್ವಲ್ಪ 
ಭಕ್ತಿಯಿಂದಲೇ ಭಕ್ತನ ಶತಾಪರಾಧಗಳನ್ನೂ ಕ್ಪಮಿಸುತ್ತಾನೆ. 

೮೪-೮೫. ಈ ವಿಷಯದಲ್ಲಿ ಪಾಪನಾಶಕವಾದೊಂದು ಪುಣ್ಯಚರಿತ್ರೆ ಯನ್ನು 
ನಿಮಗೆ ತಿಳಿಸುವೆನು; ಕೇಳಿರಿ. ಅಯ್ಯಾ ಮುನಿಗಳಿರಾ! ದಾರುದೇಹಧರನಾದ 
ಆ ಪರಮಾತ್ಮನ ಲೀಲೆಯಿಂದಲೇ ಕುರುಕ್ಸೈೇತ್ರದಲ್ಲಿ ಒಬ್ಬ ಬ್ರಾಹ್ಮಣನೂ, 
ಕ್ಸತ್ರಿಯನೂ ಹುಟ್ಟಿದರು. ಇವರಿಬ್ಬರೂ ಪರಸ್ಪರ ಮಿತ್ರರಾಗಿ ಪ್ತಿ ್ರೀತಿಯಿಂದ 
ಏಕಾಹಾರವಿಹಾರಗಳನ್ನು ನಡೆಸುವವರಾದರು. 

೮೬-೮೮. ಇಬ್ಬರೂ ಒಳ್ಳೆಯ ನಡತೆಯಿಂದ ಜಾರಿಬಿದ್ದವರು; ನಿಷಿದ್ಧ 
ಕರ್ಮಗಳನ್ನೈ ಸಗುವ ಉನ್ಮತ್ತರು ; ಸ್ವಾಧ್ಯಾಯ, ವಷಟ್ಠಾರ, ಸ್ವಧಾಸ್ವಾಹಾ 
ಕಾರಗಳಿಂದ ಬಿಡಲ್ಬ ಟಬ ಕವರು; ಧರ್ಮಕ್ಕೆ ಅಪಾತ್ರರಾದವರು; ಮಹಾಪಾತಕ 
ಗಳಿಂದ Wek. ES ಸೂಳೆಯ8 ಸಹವಾಸದಿಂದಲೇ 
ಸಂತೋಷಗೊಳ್ಳುತ್ತಿದ್ದವರು. ಇವರಿಗೆ ಪಾರಲೌಕಿಕ ಚಿಂತೆಯೆಂಬುದು ಸ್ವಪ್ನ 
ದಲ್ಲಿಯೂ ಬಂದಿರಲಿಲ್ಲವು. ಈ ರೀತಿಯಾದ ನಡೆವಳಿಯನ್ನೇ ನಡೆಸುತ್ತಿದ್ದ 
ಇವರಿಬ್ಬರೂ ಅಂತೆಯೇ ಅರ್ಧಾಯುಷ್ಯವನ್ನು ಕಳೆದರು. 

೮೯. ಹೀಗಿರಲು ಒಂದಾನೊಂದು ಕಾಲದಲ್ಲಿ ಇವರೀರ್ವರೂ ಅಲ್ಲಲ್ಲಿ 
ಅಲೆಯುತ್ತ ಒಂದಾನೊಂದು ಯಜ್ಞಶಾಲೆಗೈ ತಂದರು. ಅಲ್ಲಿ ದೂರದಲ್ಲಿಯೇ 


೪೪ ಶ್ರೀ ಸ್ಕಾಂದೆಮಹಾಪುರಾಣಂ 


ದೃಷ್ಟ್ಟಾ ತಾಸ್ತಾಃ ಕ್ರಿಯಾಃ ಸರ್ವಾಃ ಶ್ರುತಿಸಂಚೋದಿತಾ ದ್ವಿಜಾಃ । 


ತೌತದಾ ಚಳ್ರತುಃ ಶ್ರದ್ಧಾಂ ಧರ್ಮೇ ವರ್ತ್ವನ್ಯಧಾರ್ನಿಕೌ ॥೯೦॥ 
ಸಂಸ್ಮರಂತೌ ಸ್ವಜಾತಿಂ ತೌ ಪುಂಡರೀಕಾಂಬರೀಷಳೌ । 


ನಿಂದಂತೌ ದುಶ್ಚರಿತ್ರಂ ಸ್ವಂ ಪರಸ್ಪರಮಭಾಷಿತಾಂ ॥೯೧॥ 
ಕಥಮಾವಾಂ ಕರಿಷ್ಕ್ಯಾವೋ ದುಷ್ಕತಾರ್ಣವಮುಲ್ಬಣಂ। 

ಇಹೈನ ಜನ್ಮನ್ಯಜರಂ ಬುದ್ಧಿ ಸೂರ್ವಮುಪಾರ್ಜಿತಂ ॥೯೪೨॥ 
ನತಚ್ಛಾಸ್ಟ್ರಂ ಹಿ ಜಾನಾತಿ ಯದಾವಾಭ್ಯಾಂ ಚೆ ದುಷ್ಕೃತಂ । 

ಸಂಚಿತಂ ತಸ್ಯ ಘೋರಸ್ಕ ಪ್ರಾಯಶ್ಚಿತ್ತಂ ಸುದುರ್ಲಭಂ ॥೯೭॥ 
ತಥಾಪಿ ಬ್ರಾಹ್ಮಣಾನೇತಾನ್ಸ್ರಹ್ಮಿಸ್ಮಾನ್ನೈ ಸದೋಗತಾನ್‌ । 
ಪ್ರಣಿಪಾತಪ್ಪಪನ್ನಾನ್ಸೈ ಪೃಚ್ಛಾವೋಂತ್ರ ಚ ನಿಪ್ಪತಿಂ ॥ ೯೪೫ 


ಇತಿ ನಿಶ್ಚಿತ್ಯ ತೌ ನಿಪ್ರಾನಭ್ಯವಾದ್ಯಾಭ್ಯಪೃಚ್ಛ ತಾಂ | 
ಯಥಾವತ್ಯಲ್ಮಷಂ ಸ್ವಂಸ್ಕಂ ವಿಜ್ಞಾಪ್ಯ ಚೆ ಮುಹುರ್ಮುಹುಃ ॥ ೯೫ ॥ 





ನಿಂತು ಅವರು ಮನೋಹರವಾದ ದೇವತಾಸ್ತೋತ್ರವನ್ನೂ, ವೇದಶಾಸ್ತ್ರಧ್ವನಿ 
ಯನ್ನೂ ಕೇಳಿದರು. 

೯೦. ಅಲ್ಲಿ ನಡೆಯುತ್ತಿದ್ದ ಆಯಾ ವೇದೋಕ್ತಕರ್ಮಗಳನ್ನೂ ಕಂಡು 
ಒಡನೆಯೇ ಅವರೀರ್ವರೂ ಧಾರ್ಮಿಕರಾಗಿ ಧರ್ಮದಲ್ಲಿ ಶ್ರದ್ಧೆಯನ್ನು ತಾಳಿದರು. 

೯೧. ಅವರೀರ್ವರಲ್ಲಿ ಒಬ್ಬನು ಪುಂಡರೀಕ; ಇನ್ನೊಬ್ಬನು ಅಂಬರೀಷ. 
ಇಬ್ಬರೂ ಆಗ ತಂತಮ್ಮ ಜಾತಿಗಳನ್ನು ನೆನೆಸಿಕೊಂಡು ತಮ್ಮ ದುರ್ನಡತೆಯನ್ನೂ 
ಕಂಡು ನಿಂದಿಸಿಕೊಳ್ಳುತ್ತ ಒಬ್ಬರಿಗೊಬ್ಬರು ಈ ರೀತಿ ಮಾತನಾಡಿಕೊಂಡರು. 

೯೨೨೯೩. ಆ ಅಕ್ಕಟ! ನಾವು ಅತಿಕಠಿನವಾಗಿರುವ ಈ ದುಷ್ಕೃತ ಸಮುದ್ರ 
ವನ್ನು ದಾಟುವುದೆಂತು? ನಾವು ಈ ಜನ್ಮದಲ್ಲಿಯೇ ಬುದ್ಧಿ ಪೂರ್ವಕವಾಗಿ ಪಾಪ 
ಗಳನ್ನು ಸಂಪಾದಿಸಿದೆವು. ನಾವು ಮಾಡಿರುವ ಪಾಪಗಳನ್ನು ಶಾಸ್ತ್ರವೇ ತಿಳಿದಿರು 
ವುದಿಲ್ಲ. ಈ ರೀತಿ ನಾವು ಗಳಿಸಿರುವ ಪಾಪಕ್ಕೆ ಪ್ರಾಯತ್ಚ್ರಿತ್ತವೇ ದುರ್ಲಭವಾಗಿರು 
ವುದು. ಆದರೂ ಸನ್ಮಾರ್ಗಗಾಮಿಗಳೂ, ಬ್ರಹ್ಮಜ್ಞಾನಿಗಳೂ ಆದ ಈ ಬ್ರಾಹ್ಮಣ 
ರನ್ನು ನಮಸ್ಕರಿಸಿ ಶರಣುಹೊಂದಿ ಈ ಪಾಪಗಳಿಗೆ ಪ್ರಾಯಶ್ಚಿತ್ತವೇನೆಂದು 
ಕೇಳೋಣ!” 

೯೪-೯೫. ಎಲ್ಲೆ ಮುನಿಗಳಿರಾ! ಈ ಪ್ರಕಾರವಾಗಿ ಆ ಪುಂಡರೀಕ, 
ಅಂಬರೀಷ ರೆಂಬೀರ್ವರೂ ನಿಶ್ಚಯಿಸಿಕೊಂಡು ಅಲ್ಲಿದ್ದ ಬ್ರಾಹ್ಮಣರ ಬಳಿಗೈದಿ 
ಅವರನ್ನು ನಮಸ್ಕರಿಸಿ ತಮ್ಮತಮ್ಮ ಪಾಪಗಳೆಲ್ಲವನ್ನೂ ಇದ್ದುದನ್ನಿದ್ದಂತೆಯೇ 
ಪುನಃ ಪುನಃ ಅವರಿಗೆ ತಿಳಿಸಿ ಅವುಗಳಿಗೆ ಪ್ರಾಯತ್ಚಿತ್ತವೇನೆಂದು ಪ್ರಶ್ನಿಸಿದರು. 


ಚತು ರ್ಥೊೋಳಧ್ಯಾಯಃ ೪೫ 


ತೇ ತಯೋರ್ವಚನಂ ಶ್ರುತ್ವಾ ಮಾಲಿತಾಕ್ಸಾ ದ್ವಿಜೋತ್ತಮಾಃ । 
ನಾಬ್ರುವನ್ಯಿಂಸ್ವಿದನ್ಯೋನ್ಯಂ ವೀಕ್ಸತೋ ವಿಸ್ಮಿತಾನನಾಃ ॥ ೯೬॥ 
ಅಹೋ ಸಂಘೋರಕರ್ಮಾಜೆ ಸಂಚಿತಾಸಿ ದುರಾತ್ಮನೋಃ । 

ಯೇಷು ಶಾಸ್ತ್ರಂ ಪದಂ ದಾತುಂ ಪ್ರಾಯಶ್ಚಿತ್ತಾಯ ನ ಹ್ಯಲಂ ॥ ೯೩॥ 
ಶಕ್ಲುಮೋ ನೆನಯಂ ತಸ್ಮಾದನಯೋರ್ನಿಷ ಎತೌವಿತಿ । 


ತೇಷಾಂ ಮಧ್ಯೇ ಸದೋಮುಖ್ಯಃ ಕಶ್ಲಿದ್ವೈಷ್ನವಪುಂಗವಃ ॥ ೯೮॥ 

ಭಗವದ್ಭಕ್ತಿ ಮಾಹಾತ್ಮ ತಕೈಸಿತಾಶೇಷಕಲ್ಮಸಃ | 

ತಾನುವಾಚ ನಿಹಸ್ಯೇದಂ ವಾಕ್ಯಂ ವಾಕ್ಯವಿದಾಂ ವರಃ teen 
ವೈಷ್ಣನ ಉವಾಚ:- 


ಭೋ ದ್ವಿಜ ಕ್ಲತ್ರನಾಯಾದ ಪಾಪರಾಶೇಃ ಸುದಾರುಣಾತ್‌ । 

ಮುಕ್ತಿಂ ಚೇದ್ವಾಂಛತಸ್ತೂರ್ಣಂ ಗಚ್ಛತಂ ಪುರುಷೋತ್ತಮಂ ॥೧೦೦॥ 
ಶ್ಸೇತ್ರೋತ್ತಮಂ ದಾರುಮಯೋ ಯತ್ರಾಸ್ತೇ ಪುರುಷೋತ್ತಮಃ । 
ಇಂದ್ರದ್ಯುಮ್ನುಸ್ಯ ರಾಜರ್ಷೇರ್ಭಕ್ಕ್ಯಾನುಗ್ರಹಕೃದ್ವಿಭುಃ ॥ ೧೦೦೪ 
ತಮಾರಾಧ್ಯ ಜಗನ್ನಾಥಂ ಶಂಖಚೆಕ್ರೈಗದಾಧರೆಂ । 

ಹಾಷಕ್ಸಯಂ ವಾ ಮುಕ್ತಿಂ ವಾ ಸ್ಟೇಚ್ಛಯಾ ಪ್ರಾಸ್ಸ್ಯಥ ಧ್ರುವಂ ॥ 

೯೬-೯೯. ಆ ದ್ವಿಜೋತ್ತಮರಾದಕೋ ಅವರ ಮಾತುಗಳನ್ನು ಕೇಳಿದ 
ಬಳಿಕ ಕಣ್ಣುಗಳನ್ನು ಮುಗಿದೇ ಬಹಳ ಕಾಲ ಯೋಚಿಸಿ ಏನೂ ಮಾತನಾಡದೆ 
ಆಶ್ಚರ್ಯಭರಿತರಾಗಿ ಒಬ್ಬರನ್ನೊಬ್ಬರು ನೋಡತೊಡಗಿದರು. “ ಅಯ್ಯೋ! 
ಈ ದುರಾತ್ಮರಿಬ್ಬರೂ ಶಾಸ್ತ್ರದಲ್ಲಿ ಪ್ರಾಯಶ್ಚಿತ್ತವೇ ಕಾಣದ ಅತ್ಯಂತ ಘೋರ 
ಸರ್ಮಗಳನ್ನೆಲ್ಲ ಮಾಡಿರುವರು. ಆದುದರಿಂದ ನಾವು ಇವರ ನಿಷ್ನತಿಯೆ ವಿಷಯ 
ದಲ್ಲಿ ಹೀಗೆಂದೇ ಹೇಳಲು ಶಕ್ಯರಲ್ಲವು'' ಎಂದರು. ಆ ಬ್ರಾಹ್ಮಣರೆಲ್ಲರೂ 
ಈ ರೀತಿ ನುಡಿಯಲು ಆ ಸದರಸ್ಯರಲ್ಲಿ ಮುಖ್ಯ ಸದಸ್ಯನೂ, ವೈಷ್ಣವಶ್ರೇಷ್ಮನೂ, 
ಭಗವದ್ಭಕ್ತಿಯಿಂದುಂಟಾದ ಮಾಹಾತ್ಮ್ಯದಿಂದ ತೊಳೆದ ಸಮಸ್ತ ಕಲ್ಮಷಗಳುಳ್ಳ 
ವನೂ, ಮಾತುಬಬ್ಲವರಲ್ಲಿ ಅಗ್ಗಳೆಯನೂ ಆದ ಓರ್ವ ಭಕ್ತಶ್ರೇಷ್ಠನು ಅವರನ್ನು 
ಸುರಿತಿಂತೆಂದನು. 

೧೦೦. ವೈಷ್ಣವನು ಹೇಳುತ್ತಾನೆ: ಅಯ್ಯಾ ಬ್ರಾಹ್ಮಣನೇ, ಎಲೈ 
ಶ್ಪತ್ರಿಯಬಂಧುವೆ! ನೀನೀರ್ವರೂ ಭಯಂಕರವಾದ ನಿಮ್ಮ ಪಾಪಗಳಿಂದ ಬಿಡು 
ಗಡೆಯನ್ನು ಬಯಸುವಿರಾದರೆ ಕೂಡಲೆ ಪುರುಷೋತ್ತಮಕ್ಸೇತ್ರಕ್ಕೆ ಹೋಗಿರಿ. 

೧೦೧-೧೦೨, ಆ ಕ್ಸೇತ್ರೋತ್ತಮದಲ್ಲಿ ಪುರುಷೋತ್ತಮನಾದ ಶ್ರೀಮನ್ಮ 
ಹಾವಿಷ್ಣುವು, ಹಿಂದೆ ರಾಜರ್ಷಿಯಾದ ಇಂದ್ರ ದ್ಯುಮ್ನ ಮಹಾರಾಜನ ಭಕ್ತಿಗೆ 
ಮೆಚ್ಚ ಅನುಗ್ರಹಿಸಿ ದಾರುಮಯಮೂರ್ತಿಯಾಗಿ ನೆಲಸಿ ವಿರಾಜಿಸುತ್ತಿರುವನು. 


೪೬ ಶ್ರೀ ಸ್ಕಾಂದೆಮೆ ಹಾಪುರಾಣಂ 


ಘೋರದುಷ ಮತತೂಲೌ ಘದಾವಾಗ್ನಿಸದೃಶಸ್ತು ಸಃ । 


ತಪಸೈತತ್‌ಕ್ಸೃಯಂ ನೇತುಂ ನ ಶಕ್ಯಂ ಜನ್ಮಕೋಟಏಭಿಃ H ೧೦೩ ॥ 
ಯುಗಪತ್ಸಂಕ್ಟ್ಟಯಂ ಯಾತಿ ಯಂ ದೃಷ್ಟ್ಯಾ ಸರ್ವಕಿಲ್ಪಿಸಂ | 
ತನ್ಮಾನಿಲಂಬಂ ಕುರುತಂ ಪ್ರಯಾತಂ ತತ್ರ ಸತ್ವರಂ ॥ ೧೦೪ ॥ 
ಸುಪ್ರಣ್ಯೇ ಚೋತ್ಕಲೇ ದೇಶೇ ದಕ್ಷಿಣಾರ್ಣವತೀರಗೇ 1 
ನೀಲಾದ್ರಿಶಿಖರಾವಾಸಂ ವ್ರಜತಂ ಶರಣಂ ವಿಭುಂ ॥ ೧೦೫ ॥ 
ಸೋಂಭೀಷ್ಟಸಿದ್ಧಿಂ ವಾಂ ದೇವಃ ಪ್ರದಾಸ್ಯತಿ ಕೃಸಾನಿಧಿಃ । 

ಇತ್ಯಾದಿಷ್ಟಾ ತತೋ ವಿಪ್ರಕ್ಪತ್ರಿಯೌ ಹರ್ಷಸಂಯುತೌ ॥ ೧೦೬ ॥ 


ತೇನೈನ ನರ್ತ್ಮನಾ ವಿಪ್ರಾಃ ಪ್ರಯಾತೌ ಪುರುಷೋತ್ತಮಂ ॥ ೧೦೭ 8 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸೆಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತ ಮಕ್ಸೇತ್ರಮಾಹಾತ್ಮ್ಯೇ ಜೈಮಿನಿಯಸಿ 
ಸಂವಾದೇ  ಪುರುಷೋತ್ತಮಕ್ಟೇತ್ರ ಸ್ಥಿತ ವಿವಿಧ ತೀರ್ಥಕಥಾಕಥನವರ್ಣನಂ ”? 
ನಾಮೆ ಚತುರ್ಥೀೋತಧ್ಯಾಯಃ 








ಶಂಖಚಕ್ರ ಗದಾಧರನಾದ ಆ ಜಗನ್ನಾಥನನ್ನು ಆರಾಧಿಸಿದರೆ ನೀವೀರ್ವರೂ 
ನಿಮ್ಮ ಅಪೇಕ್ಷೆಯಂತೆ ಪಾಸಕ್ಸಯವನ್ನೋ, ಮುಕ್ತಿಯನ್ನೋ ಖಂಡಿತ 
ವಾಗಿಯೂ ಹಡೆಯುತ್ತೀರಿ. 

೧೦೩-೧೦೪. ಆ ಜಗನ್ನಾಥಸ್ವಾಮಿಯು ಭಯಂಕರವಾದ ಪಾಪಗಳೆಂಬ 
ಹತ್ತಿಯರಾಶಿಗೆ ದಳ್ಳುರಿಯಂತಿರುವನು. ಕೋಟ ಜನ್ಮಗಳನ್ನೆತ್ತಿದರೂ ನೀವು 
ಮಾಡಿರುವ ಈ ಪಾಪಗಳನ್ನು ನೀಗಿಕೊಳ್ಳುವುದು ಸಾಧ್ಯವಾಗಲಾರದಷ್ಟೆ. 
ಇಂತಹ ನಿಮ್ಮ ಪಾಪಗಳೆಲ್ಲವೂ ಆ ಪ್ರಭುವಿನ ಸಂದರ್ಶನಮಾತ್ರದಿಂದ ಒಂದೇ 
ತಡನೆಯೇ ಕ್ಲೆಯಿಸಿಹೋಗುತ್ತವೆ. ಆದುದರಿಂದ ನೀವಿನ್ನು ತಡಮಾಡಬೇಡಿರಿ. 
ಜಾಗ್ರತೆಯಾಗಿ ಅಲ್ಲಿಗೆ ಹೋಗಿರಿ. 

೧೦೫-೧೦೭. ಮಹಾಪುಣ್ಯಕರವಾದ ಉತ್ಕಲದೇಶದಲ್ಲಿ ದಕ್ಬಿಣ ಸಮುದ್ರ 
ತೀರದ ನೀಲಾದ್ರಿಶಿಖರದಲ್ಲಿ ವಾಸವಾಗಿರುವ ಆ ಜಗನ್ನಾಥವಿಭುವನ್ನು ಕುರಿತು 
ಶರಣುಹೋಗಿರಿ. ಕೃಪಾನಿಧಿಯಾದ ಆ ದೇವನು ನಿಮಗೆ ಅಭೀಷ್ಟಸಿದ್ಧಿಯನ್ನು 
ಉಂಟುಮಾಡಿಕೊಡುವನು.?' ಎಂಬೀ ಪ್ರಕಾರವಾಗಿ ಆ ವೈಷ್ಣವನು ಅಪ್ಪಣೆ 
ಕೊಡಿಸಲು ಆ ಬ್ರಾಹ್ಮಣ ಕ್ಸತ್ರಿಯರಿಬ್ಬರೂ ಸಂತುಷ್ಟರಾಗಿ ಅದೇ ಮಾರ್ಗ 
ವಾಗಿಯೇ ಪುರುಷೋತ್ತಮಕ್ಬ್ಸೇತ್ರಕ್ಕೆ ಪ್ರಯಾಣ ಹೊರಟರು. 

ಇಲ್ಲಿಗೆ ಎಂಬತ್ತೊಂದು ಸಾವಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ದವಾದ 

ಶ್ರೀ ಸ್ಕಾಂದೆಮ ಹಾಪುರಾಣದ ಎರಡನೆಯ ವೈಷ್ಮವಖಂಡದ ಪುರುಸೋತ್ತಮಕ್ಸೇತ್ರ 
ಮಾಹಾತ್ಮ್ಯ್ಯದ ಜೈಮಿನಿಯಷಿ ಸಂವಾದದಲ್ಲಿ "" ಪುರುಷೋತ್ತಮಕ್ಸೇತ್ರ ಸ್ಥಿತ 
ವಿವಿಧ ತೀರ್ಥಕಥಾಕಥನವರ್ಣನ?ವೆಂಬ ನಾಲ್ಯನೆಯ ಅಧ್ಯಾಯವು ಮುಗಿದುದು 


u ಶ್ರೀ 8 
ಅಥ ಪಂಚಮೋಧ್ಯಾಯಃ 
ಪುಂಡರೀಕಾಂಬರೀಷಕಥಾಕಥನವರ್ಣನಂ 
ಜೈಮಿನಿರುವಾಚ ಕ 

ನಿರ್ನಿಣ್ಣ ಚೇತಸೌ ತೌತು ತ್ಯಕ್ತ್ವಾ ವೇಶ್ಯಾದಿಸಂಗತಿಂ । 
ದ್ಯಾಯಂತೌ ಮನಸಾ ವಿಷ್ಣುಂ ಶುದ್ಧಾಹಾರವ್ರತಾವುಭೌ Huon 
ಕಾಲೇನ ಕಿಯೆತಾ ಪ್ರಾಪ್ತ ನೀಲಾದ್ರಿನಿಲಯಂ ಹರೇಃ । 
ತೀರ್ಥರಾಜಜಲೇ ಸ್ನಾತ್ಮಾ ಯಥಾನದ್ವಿಧಿಚೋದಿತಂ Won 
ಪ್ರಾಸಾದದ್ವಾರಿ ತಿಸ್ಮಂತೌ ಸಾಷ್ಟಾಂಗಂ ಪ್ರಣಿಪತ್ಯಚ । 
ಭಗನಂತಂ ಸಿರೀಕ್ಸೇತೇ ನಾಪಶ್ಯತಾಂ ತದಾ ದ್ವಿಜಾಃ HA 
ವಿನರ್ಣವದನೌ ದೇವಮದೃಷ್ಟ್ಯಾ ಚಿಂತಯಾಕುಲೌ । 
ಆರಭೇತೇ ಹ್ಯನಶನಂ ಭಗವದ್ದೆರ್ಶನಾವಧಿ HY 
ಕೀರ್ತಯಂತೇ ಭಗವತೋ ನಾಮ ಕಲ್ಮಸನಾಶನಂ | 
ತೃತೀಯಸ್ಕಾಂ ತ್ಲಿ ಶ್ರಿಯಾಮಾಯಾಂ ಜ್ಯೋತಿರೇಕಮಪಶ್ಯತಾಂ HN 


ಕನ್ನಡದ ಅನುವಾದ 
ಪುಂಡರೀಕಾಂಬರೀಷಕಥಾಳಫನವರ್ಣನ 

೧-೩. ಜೈಮಿನಿಯು ಹೇಳುತ್ತಾನೆ: ಎಲೈ ವಿಪ್ರರೇ! ತರುವಾಯ 
ಪುಂಡರೀಕ, ಅಂಬರೀಷರೆಂಬ ಆ ಬ್ರಾಹ್ಮಣ ಕ್ಸತ್ರಿಯರೀರ್ವರೂ ವಿರಕ್ಷಿಯನ್ನು 
ತಾಳಿದ ಮನಸುಳ್ಳವರಾಗಿ ವೇಶ್ಯಾಸಹವಾಸವೇ ಮೊದಲಾದೆ ದುರ್ನಡತೆಗಳನ್ನು 
ದೂರಮಾಡಿ, ಶುದ್ಧವಾದ ಆಹಾರವನ್ನೇ ತೆಗೆದುಕೊಳ್ಳುತ್ತ ವ್ರತನಿಷ್ಠರಾಗಿ 
ಮನಸಾ ಮಹಾವಿಷ್ಣುವನ್ನೇ ಧ್ಯಾನಿಸುತ್ತ ಸ್ವಲ್ಪಕಾಲದಲ್ಲಿಯೇ ಪುರುಷೋತ್ತಮ 
ಸ್ಲೇತ್ರವೆಂದು ಪ್ರಸಿದ್ಧವಾದ ಶ್ರೀಹರಿಯ ಆ ನೀಲಾಧ್ರಿನಿಲಯವನ್ನು ಸೇರಿದರು. 
ಬಳಿಕ ಅಲ್ಲಿಯ ತೀರ್ಥರಾಜದಲ್ಲಿ ಶಾಸ್ತ್ರೋಕ್ತವಿಧಿಯಿಂದ ಸ್ನಾನವನ್ನು 
ಮಾಡಿದನರಾಗಿ ದೇವಾಲಯ ದ ಮಹಾದ್ವಾರದ ಬಳಿಸಾರಿ ಸಾಷ್ಟಾಂಗ 
ಪ್ರಣಾಮವನ್ನೆಸಗಿ ಆ ದೇವ ದೇವನನ್ನು ಸಂದರ್ಶಿಸಬಯಸಿದರು. ಆದರೆ 
ಸ್ವಾಮಿಯು ಅವರಿಗೆ ಕಾಣಿಸಲಿಲ್ಲವು. 

೪-೫. ಆ ಜಗನ್ನಾಥನನ್ನು ಕಾಣದುದರಿಂದ ಅವರೀರ್ವರೂ ನಿವರ್ಣವದನ 
ಪಾಗಿ ಚಿಂತೆಯಿಂದ ತಳಮಳಗೊಂಡು ಭಗವದ್ದರ್ಶನವಾಗುವವರೆಗೂ ನಿರಶನ 
ವ್ರತವನ್ನು ಕೈಕೊಂಡರು. ಸಮ ಸ್ತ ಕಲ್ಮಷಗಳನ್ನೂ ನಾಶಗೊಳಿಸುವ 
ಭಗವನ್ನಾಮಾಮೃತವನ್ನೇ ಸೇವಿಸುತ್ತಲಿದ್ದ ಅವರೀರ್ವರೂ ಮೂರನೆಯ ದಿನದ 
ರಾತ್ರಿಯಲ್ಲಿ ಒಂದಾನೊಂದು ಜ್ಯೋತಿಯನ್ನು ಕಂಡರು. 


೪೮ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ತ್ರೀಣ್ಯಹಾನಿ ಪುನಸ್ತೌ ಚ ತದೋಪವಾಸತಾಂ ಸ್ಥಿತೌ । 


ಮಧ್ಯೇ ಸಪ್ತಮರಾತ್ರೇಸ್ತು ಭಗವಂತಮಪಶ್ಯತಾಂ nan 
ತ್ರಿಷಶಾನಾಂ ಸ್ತುತಿಃ ಶ್ರುತ್ವಾ ದಿವ್ಯಜ್ಞಾನೌ ಬಭೂವತುಃ । 
ಅಪಾಸ್ತಪಾಪನಿರ್ಮೋಕ್‌ ಸಾಕ್ಸಾದ್ದೇವಮಪಶ್ಯತಾಂ ॥೭॥ 
ಶಂಖ ಚಕ್ರ ಗದಾಪಾಣಿಂ ದಿವ್ಯಾಲಂಕಾರಭೂಷಿತಂ | 

ರತ್ನಸಾದುಕಯೋಃ ಪೃಷ್ಠೇ ವಿನ್ಯಸ್ತಚರಣಾಂಬುಜಂ ॥೮॥ 


ವ್ಯಾಕೋಶಪುಂಡರೀಕಾಕ್ಟಂ ಪ್ರಸನ್ನವದನಂ ವಿಭುಂ । 
ವಾಮಸಾರ್ಶ್ಶೇ ಸ್ಥಿತಾಂ ಲಕ್ಷ್ಮೀಂ ನಾಮೇನಾಲಿಂಗ್ಯಬಾಹುನಾ “uh 
ನಾಗನಲ್ಲೀದಲಂ ಬದ್ಧಮಾದದಾನಂ ಶ್ರಿಯಾಹೃತಂ | 


ರತ್ನವೇತ್ರಕರಾಃ ಕಾಶ್ಚಿತ್ಯಾಶ್ಚಿಚ್ಚಾಮುರಪಾಣಯಃ ॥೧೦॥ 
ಗಂಧತೈಲಪ್ರದೀಪಾಸ್ತು ರತ್ಸವರ್ತಿಪ್ರದೀಪಿಕಾಃ । 
ಕಾಶ್ಚಿದ್ದಧಾನಾಃ ಸ್ವಕರೈಯಾೌ ೯ವನಾಢ್ಯಾಃ ಸುಭಾಷಿತಾಃ ॥ ೧೧॥ 





೬-೭. ಮತ್ತೆ ಮೂರು ದಿನಗಳ ಉಪವಾಸ ವ್ರತವನ್ನುಮಾಡಿ ಅವರು 
ಸ್ಥಿರಚಿತ್ತರಾಗಿರಲು ಏಳನೆಯ ದಿನದ ಮಧ್ಯರಾತ್ರಿಯಲ್ಲಿ ಆ ಭಗವಂತನನ್ನು 
ಸಂದರ್ಶಿಸಿದರು. ಅಂದಿನ ಆ ಸಮಯದಲ್ಲಿಯೇ ಅವರು ದೇವತೆಗಳೆಸಗುತ್ತಿದ್ದ 
ಭಗವತ್ಸ್ಲೋತ್ಪವನ್ನಾಲಿಸಿ ದಿವ್ಯಜ್ಞಾನವನ್ನು ಪಡೆದು, ಕಳಚಿಬಿದ್ದ ಪಾಪದ 
ಪೊರೆಯುಳ್ಳವರಾಗಿ ಒಡನೆಯೇ ಆ ಜಗನ್ನಾಥಸ್ವಾಮಿಯನ್ನು ಸಾಕ್ಸಾತ್ತಾಗಿ 
ಸಂದರ್ಶಿಸಿದರು. 

೮-೧೧. ಶಂಖಚಕ್ರಗದಾಪಾಣಿಯಾಗಿ, ದಿವ್ಯಾಲಂಕಾರ ಭೂಷಿತನಾಗಿ, 
ರತ್ನದ ಪಾದುಕೆಗಳನ್ನು ಮೆಟ್ಟಿದ ಪಾದಕಮಲಗಳುಳ್ಳವನಾಗಿ, ಅರಳಿದ 
ತುಂಬತಾವರೆಗೆ ಸಾಟಯಾದ ಕಂಗಳಿಂದೊಪ್ಪಿ ಆ ಪುರುಷೋತ್ತಮ ವಿಭುವು 
ಪ್ರಸನ್ನವಾದ ಮುಖಮುದ್ರೆಯಿಂದ ವಿರಾಜಿಸುತ್ತಿದ್ದನು. ವಾಮಪಾರ್ಶ್ವ 
ದಲ್ಲಿದ್ದ ಶ್ರೀಮಹಾಲಕ್ಸ್ಮಿಯನ್ನು ಒಂದು ತೋಳಿನಿಂದಾಲಿಂಗಿಸಿದವನಾಗಿ 
ಆ ದೇವನು ಮತ್ತೊಂದು ಕೈಯಿಂದ ಆ ದೇವಿಯು ನೀಡುತ್ತಿದ್ದ ತಾಂಬೂಲ 
ವನ್ನು ಕೈಕೊಳ್ಳುತ್ತಿದ್ದನು. ಇಂತಹ ವೈಭವವನ್ನು ಮೆರೆಯುತ್ತಿದ್ದ ಆ ಪ್ರಭು 
ವನ್ನು ಆ ಪುಣ್ಯಶಾಲಿಗಳೀರ್ವರೂ ಕಣಯ್ತಂಬ ನೋಡಿದರು. ಆಗಲಾಪ್ರಭು 
ಸನ್ಲಿಧಿಯಲ್ಲಿ ರತ್ನದ ಬೆತ್ತಗಳನ್ನು ಹಿಡಿದಿರುವವರೂ, ಚಾಮರಧಾರಿಣಿಯರೂ 
ಆದ ಕೆಲವರು ಪರಿಚಾರಿಣಿಯರು ಆತನನ್ನೋಲೈಸುತ್ತಿದ್ದರು. ಗಂಧದೆಣ್ಣೆಯ 
ದೀವಟಗೆಗಳನ್ನೂ, ರತ್ನವರ್ತಿಗಳ ದೀವಟಗೆಗಳನ್ನೂ ಹಿಡಿದಿರುವ ಯುವತಿ 
ಯರೂ, ಸರ್ವಾಭರಣಭೂಷಿತೆಯರೂ ಆದ ಕೆಲವರು ದಿವ್ಯಸಖಿಯರೂ 
ಅಂತೆಯೇ ಆ ಸ್ವಾಮಿಯನ್ನು ಸೇವಿಸುತ್ತಿದ್ದರು. 


ಪಂಚಮೋರಿಧ್ಯಾಯಃ ೪೯ 


ಪೆಶ್ಚಾದ್ರೆತ್ನಮುಯಂ ಛತ್ರಂ ಬಿಭ್ರತೀ ಕಾಚಿದುಜ್ಜ್ವಲಾ । 


ಧೂಪಪಾತ್ರಂ ಮುಖಾಭ್ಯಾಶೇ ಕೃಷ್ಣಾಗರುಸುಧೂಪಿತಂ ॥ ೧೨ ॥ 
ಕಾಚಿದ್ದಧಾನಾ ಪ್ರನ್ಲೋಜಇಂ ಹಸಂತೀಂ ವಿಗ್ರಹಶ್ರಿಯಾ । 
ಲೀಲಾಲಕದೃಶಾ ದೇವಾನನುಗೃಹ್ನಂತಮಗ್ರ ತಃ ॥ ೧೩॥ 
ಬದ್ಗಾಂಜಲಿಪುಟಾನ್ನಮ್ರಕಂಧರಾನ್ಸು,ವತಃ ಪೃಥಕ್‌ । 
ಸಿದ್ಧಾನ್ಮುನಿಗಣಾನ್ಹಿ ವ್ಯಾನ್‌ ಸನಕಾದೀಸ್ಸ್ಮಿತೇನ ಚ ॥ ೧೪ ॥ 
ನಾರದಾದೀಂಶ್ಚ ಗಂಧರ್ವಾನ್ನಿನ್ಯಗಾನನುನೋಹರಾನ್‌ । 
ದತ್ತಾವಧಾನಂ ಶ್ರವಣೇ ಲೀಲಯೈವಾನುಕಂಪಿನಂ ॥ ೧೫ ॥ 
ಪ್ರಹ್ಲಾದಾದೀನ್ಸೈಷ್ಣನಾಗ್ರ್ಯಾನ್ಸ್ಪರೂಪಂ ಧ್ಯಾಯತೋಂಗ್ರತಃ | 
ಚಿತ್ತಾಕರ್ಷಣಸಂಲೀನಾಂ ವಿದಧಾನಂ ಸ್ವವಿಗ್ರಹೇ ॥ ೧೬ ॥ 
ವಕ್ಸ್ಚಃಸ್ಥಲಪ್ರವಿಲಸತ್ಕೌಸ್ತುಭಪ್ರತಿಬಿಂಬಿತೈಃ । 
ದೇವಾದಿಭಿರ್ವಿಶ್ಚರೂಪಮೂರ್ತೆಃ ಸ್ವಸ್ಯಾಃ ಪ್ರಕಾಶಿಕಂ ॥ ೧೭॥ 
ಉಪರ್ಯೂಪರಿ ದಿವ್ಯಾಯಾಃ ಪುಷ್ಪವೃಷ್ಟೇರಧಃ ಸ್ಥಿತಂ । 
ಶ್ರೀಸನ್ನಿಧಾನವಿಗತಶ್ರಿಯಮಪ್ಸರಸಾಂಗಣಂ ॥ ೧೮ ॥ 


೧೨-೨೦. ಆ ಪ್ರಭುವಿನ ಹಿಂಗಡೆ ಒಬ್ಬಾನೊಬ್ಬಳ ರತ್ನಮಯವಾದ 
ಛತ್ರವನ್ನು ಹಿಡಿದು ಬೆಳಗುತ್ತಿದ್ದಳು. ಮತ್ತೋರ್ವ ದೇವಕನ್ಯೆಯು ಕೃಷ್ಣಾಗರು 
ಧೂಪದಿಂದ ಸುವಾಸಿತವಾದ ಧೂಪಪಾತ್ರೆಯನ್ನು ಆ ಸ್ವಾಮಿಯ ಮುಖದೆಡೆ 
ಹಿಡಿದು ಬೆಳಗುತ್ತಿದ್ದಳು. ಅವಳು ತನ್ನೊಂದು ದೇಹಸೌಂದರ್ಯದಿಂದ 
ಶ್ರೀ ಸಹಚರಿಯಾದ ಪ್ರಮ್ಲೋಜೆಯನ್ನು ಮಾರಿಸಿ ನಸುನಗೆಯನ್ನು ಬೀರಿ 
ಮೆರೆಯುತ್ತಿದ್ದಳು. ಆಗಲಾ ಪ್ರಭುವಾದರೋ ಲೀಲಾವಿಲಾಸ ಪೂರಿತವಾದ 
ದೃಷ್ಟಿಕ್ಸ್ವೇಪದಿಂದ ತನ್ನ ಮುಂಗಡೆ ಕೈಗಳನ್ನು ಮುಗಿದು ಬೇರೆಬೇರೆಯಾಗಿಯೆ, 
ಸ್ತುತಿಸುತ್ತ ತಲೆಬಾಗಿನಿಂತಿದ್ದ ಸಿದ್ದಗಣಮುನಿಗಣಗಳನ್ನೂ, ದೇವಮುನಿಗಳಾದ 
ಸನಕಸನಂದನಾದಿಗಳನ್ನೂ, ನಾರದಾದಿ ಬ್ರಹ್ಮರ್ಷಿಗಳನ್ನೂ, ದಿವ್ಯಗಾನವನ್ನು 
ಮಾಡುತ್ತಿದ್ದ ಗಂಧರ್ವರನ್ನೂ ತನ್ನೊಂದು ವಿಲಾಸದಿಂದಲೇ ಅನುಗ್ರಹಿಸುತ್ತ 
ಅವರ ಸ್ತುತಿಗಾಯನಗಳನ್ನು ಕಿವಿಗೊಟ್ಟು ಕೇಳುತ್ತಿದ್ದನು; ತನ್ನ ರೂಪವನ್ನೇ 
ಧ್ಯಾಸಿಸುತ್ತಲಿದ್ದ ಪ್ರಹ್ಲಾದನೇ ಮೊದಲಾದ ವೈಷ್ಣವಾಗ್ರಣಿಗಳನ್ನು ತನ್ನಲ್ಲಿಯೇ 
ನೆಟ್ಟಿಮನಸ್ಸುಳ್ಳವರನ್ನಾಗಿ ಮಾಡುತ್ತಿದ್ದನು; ವಕ್ಸಸ್ಥಳದಲ್ಲಿ ಅತ್ಯಂತವಾಗಿ 
ಪ್ರಕಾಶಿಸುತ್ತಿರುವ ಕೌಸ್ತುಭಮಣಿಯಲ್ಲಿ ಪ್ರತಿಬಿಂಬಿತರಾದ ದೇವಾದಿದೇವತೆ 
ಗಳನ್ನೊಳಗೊಂಡು ವಿಶ್ವರೂಪವನ್ನು ಪ್ರಕಟಗೊಳಿಸುತ್ತಿದ್ದನು; ಆ ಪ್ರಭು 
ವಿನ ಮೇಲೆ ಅಡಿಗಡಿಗೂ ಪುಷ್ಪವೃಷ್ಟಿಯಾಗುತ್ತಿದ್ದಿತು. ಆ ಪುಷ್ಪವೃಷ್ಟಿಯ 
ನಡುವೆ ಆತನು ಬಹುವಾಗಿ ಶೋಭಿಸುತ್ತಿದ್ದನು. ಆ ಸ್ವಾಮಿಯ ಸನ್ನಿಧಿ 


೨೦ ಶ್ರೀ ಸ್ಕಾಂದಮೆ ಹಾಪುರಾಣಂ 


ಪಶ್ಯಂತಂ ವಿವಿಧಂ ನಿತ್ಯಮಂಗಹಾರಮನೋಹರಂ । 

ದಿವ್ಯಲೀಲಾವಿಲಾಸಂ ತಂ ದೃಷ್ಟ್ವಾ ತೌ ದ್ವಿಜಬಾಹುಜೌ ॥ ೧೯॥ 

ಬಭೂವತುಃ ಕ್ಸಣಾತ್ಸರ್ವವಿದ್ಯಾನಾಂ ಪಾರಗೌ ದ್ವಿಜಾಃ । 

ತ್ರಿಃ ಪರಿಕ್ರಮ್ಯ ದೇವೇಶಂ ಕೃತಾಂಜಲಿಪುಟಾವುಭೌ । 

ಸಾಷ್ಟಾಂಗಪಾತಪ್ರಣತೌ ತುಷ್ಪುವಾತೇ ಮುದಾಸ್ವಿತೌ ॥ Sou 
ಪುಂಡರೀಕ ಉವಾಚ: 

ನಮಸ್ತೇ ಜಗದಾಧಾರ ಸರ್ಗಸ್ಥಿತ್ಯಂತಕಾರಣ । 


ನಾರಾಯಣ ನಮಸ್ತೇಸ್ತು ಸರಮಾತ್ಮನ್ಸರಾಯಣ ॥ ೨0 
ಪರಮಾರ್ಥಸ್ತ್ಯಮೇವೈಕೋ ಭವಾಪ್ಮಯವಿವರ್ಜಿತಃ । 
ನಿತ್ಯಾನಂದಸ್ವರೂಪಂ ತ್ವಾಂ ವಿದಂತಿ ಧ್ಯಾನಚಕ್ಸುಷಃ ॥ ೨೨ ॥ 


ಚಿನ್ಮಾತ್ರಂ ಜಗತಾಮಿಾಶಮಧಿಷ್ಕಾನಂ ಪರಾತ್ಸರಂ | 
ಕಥಂನು ಮೂಢಹೃದಯಾಸ್ತ್ವಾಂ ಜಾನಂತಿ ಸುನಿರ್ನುಲಂ ॥ ೨೩॥ 








ಯಲ್ಲಿದ್ದ ಅಪ್ಸರಸಮೂಹವೆಲ್ಲವೂ ಶ್ರೀ ದೇವಿಯ ಸನ್ನಿಧಿಯ ದೆಸೆಯಿಂದ 
ಕಾಂತಿ ಕುಗ್ಗಿದ್ದಿತು. ಶಾಶ್ವತನೂ, ಅಂಗಹಾರಾದಿಗಳಿಂದ ಮನೋಹರನ್ಮೂ 
ದಿವ್ಯಲೀಲಾವಿಲಾಸನೂ ಆದ ಆ ಪುರುಷೋತ್ತಮನು ಈ ರೀತಿಯಾಗಿರುವ 
ಅಪ್ಸರೋ ಗಣವನ್ನು ನೋಡುತ್ತಿದ್ದನು. ಇಂತಹ ಆ ದೇವ ದೇವನನ್ನು 
ಆ ಬ್ರಾಹ್ಮಣ ಕ್ಪತ್ರಿಯರಿಬ್ಬರೂ ಸಂದರ್ಶಿಸಿ ಒಂದು ಕ್ಲಣಕಾಲದಲ್ಲಿಯೇ ಸಕಲ 
ವಿದ್ಯಾಪಾರಂಗತರಾದರು. ಎಲ್ಫೈ ನಿಪ್ರರೇ! ಅವರೀರ್ವರೂ ಕೈಮುಗಿದು 
ಕೊಂಡು ಆ ಸ್ವಾಮಿಗೆ ಮೂರಾವೃತ್ತಿ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ 
ಸಂತೋಷಗೊಂಡವರಾಗಿ ಆ ಪ್ರಭುವನ್ನು ಈರೀತಿ ಸ್ಮುತಿಸಿದರು. 

೨೧. ಪುಂಡರೀಕನು ಹೇಳುತ್ತಾನೆ:--""ಜಗತ್ತಿಗೆ ಆಧಾರಭೂತನೂ, 
ಬ್ರಹ್ಮಾಂಡದ ಸೃಷ್ಟಿಸ್ಥಿ ತಿಲಯ ಕಾರಣನೂ ಆದ ಎಲ್ಫೈ ಸ್ವಾಮಿಯೇ! ವಿನಗೆ 
ನಮಸ್ಕಾರವು! ಪರಮಾತ್ಮ! ಸಮಸ್ತಕ್ಕೂ ಪರಾಯಣನಾದ ಓ ನಾರಾಯಣ! 
ನಿನಗೆ ನಮಸ್ಕಾರವು! 

೨೨. ಸುಖದುಃಖ ರಹಿತನಾದ ನೀನೊಬ್ಬನೇ ಜಗತ್ತಿನಲ್ಲಿ ಪ್ರತಿಯೊಬ್ಬ 
ಭಕ್ತನೂ ಸಾಧಸಬಯಸುವ ಪರಮಾರ್ಥಸ್ವರೂಪವಾದ ಮೋಕ್ಸ ಸ್ಥಾನವು. 
ಧ್ಯಾನಚೆಕ್ಸುಗಳಾದ ಮಹರ್ಷಿಗಳೆಲ್ಲರೂ ನಿತ್ಯಾನಂದ ಸ್ವರೂಪನಾದ ನಿನ್ನನ್ನು 
-ತಿಳಿದಿರುವರು. 

೨೩. ಕೇವಲ ಜ್ಞಾನಸ್ವರೂನನೂ, ಜಗದೀ ಶ್ವರನೂ, ಜಗದಧಿಷ್ಮಾನ 
ಭೂತನೂ, ಪರಾತ್ಸರನೂ, ಅತ್ಯಂತನಿರ್ಮಲನೂ ಆದ ನಿನ್ನನ್ನು ತಿಳಿಗೇಡಿ 
ಗಳಾದ ಮಾನವರು ತಿಳಿಯುವುದೆಂತು? 


ಪಂಚಮೋ$ಧ್ಯಾಯಃ ೫೧ 


ಕಾಮಾರ್ಥಲಿಷ್ಸಾಸಂಭ್ರಾಂತಚೇತಸೋಂತ್ಯಂತದುಃಖನಃ । 


ಗತಾಗತಪಥೇಶ್ರಾಂತಾಃ ಸುಖಭಾಜಃ ಕದಾಚನ ॥ ೨೪ ॥ 
ಅನುಕಂಪಯ ಮಾಂ ನಾಥ ಸುದೀನಂ ಶರಣಾಗತಂ । 
ಮೂಢಂ ದುಷ pO ಪತಿತಂ ಭನಸಾಗರೇ ॥ ೨೫ ॥ 
ಕೋಂನೃಸ್ತ್ಮೃತ್ಸದೃ್ಧಶೋ ಬಂಧುರ್ಬ್ರಹ್ಮಾಂಡೇ ನಾಥ ವರ್ತತೇ। 
ಸ್ವಕರ್ತವ್ಯಾನಸೇಕ್ಸೋ ಯೋ ಜಾ ತಡಟಸ ಲತ ॥೨೬॥ 
ಉಚ್ಚಾನಚಭ | ಮಾಡದ್ದುಃಖಂ ಜಲಯಂತ್ರ ತ್ರಘಟೀವಿಂವ । 
ಅಜಸ್ಪಮಧಿಕರ್ತಾರಂ ಪರಿತ್ರಾಹಿ ಕೃಪಾಂಬುಧೇ ॥ ೨೭॥ 
ಯೋಗಕ್ಟ್ಟೇಮಾಭಿಸಂಧಾನಾ ಯೇ ಮೂಢಾಸ್ತ್ವಾಮುಪಾಸತೇ । 
ಲೀಲಾವಿಮುಕ್ತಿದಂ ತೇ ನೈ ತೃನ್ಮಾಯಾಪರಿಮೋಹಿತಾಃ ॥ ೨೮॥ 
ನಾರಾಯಣೇತಿ ತೃನ್ನಾಮು ಕೀರ್ತಿತಂ ತು ಯದೃಚ್ಛಯಾ | 

ತ್ತೋಂಧಿಕಂ ಜಗನ್ನಾಥ ಚತುರ್ವರ್ಗ್ಸೈಕಸಾಧನಂ ॥೨೯॥ 


೨೪. ತೃ ತೀಯ ಪುರುಷಾರ್ಥವಾದ ಕಾಮದಲ್ಲಿಯೇ ಆಸಕ್ತರಾಗಿ ಭ್ರಾ 
ಗೊಂಡ ಮನಸ್ಸು ಳ್ಳವರಾಗಿ, ಅತ್ಯಂತ ದುಃಖಿತರಾಗಿ ಎಲ್ಲರೂ ii 
ಜನನಮರಣ ಮಾರ್ಗದಲ್ಲಿ ನಡೆನಡೆದು ಆಯಾಸಗೊಂಡಿರುವವರು ಎಂದಿ 
ಗಾದರೂ ಸುಖಕ್ಕೆ ಪಾತ್ರರಾಗುವುದುಂಟಿ? 

೨೫. ಓ ಸ್ವಾಮಿಯೇ! ಬಹಳ ದೀನನಾಗಿ ನೀನೇ ಗತಿಯೆಂದು ನಿನ್ನನ್ನೇ 
ಶರಣುಹೊಕ್ಕಿರುವವನೂ, ಮೂಢನೂ, ಪಾಪಕರ್ಮಗಳನ್ನೇ ಮಾಡಿ ಭವಸಾಗರ 
ದಲ್ಲಿ ಬಿದ್ದಿರುವವನೂ ಆದ ನನ್ನಲ್ಲಿ ಕೃಪೆದೋರು. 

೨೬. ಎಲ್ಲೆ ಜಗನ್ನಾಥನೇ! ನಿನಗೆ ಸಮಾನವಾದ ಬಂಧುವು ಈ 
ಬ್ರಹ್ಮಾಂಡದಲ್ಲಿ ಮತ್ತಾವನು ತಾನೆ ಇರುವನು? ನೀನು ಸ್ವಕರ್ತವ್ಯದಲ್ಲಿ 
ಅಪೇಕ್ಸೆಯಿಲ್ಲದವನಾಗಿ ದೀನರನ್ನೂ , ಅನಾಥರನ್ನೂ ಅನುಗ್ರಹಿಸುವ ದಯಾಳು 
ವಾಗಿರುವೆ! 

೨೭. ಎಲೈ ಕೃಪಾಸಾಗರನೇ! ಎಲ್ಲೆ ಮಾರಿದ ಚಿತ್ತಭ್ರ್ರಮೆಯಿಂದ, 
ಜಲಯಂತ್ರ ದೆಗಡಿಗೆಯಂತೆ ಸಂತತವೂ ದುಃ ಖವನ್ನುಂಟುಮಾಡಿಕೊಳ್ಳು ತ್ತಿ ರುವ 
ನನ್ನನ್ನು ಘಪುತು. 

೨೮. ಯಾವ ಮೂಢರು ಲೀಲೆಯಿಂದಲೇ ಮೋಕ್ಸವನ್ನು ದಯೆಗೈಯುವ 
ನಿನ್ನನ್ನು ತಂತಮ್ಮ ಯೋಗಕ್ಟ್ವೇಮಗಳಿಗಾಗಿಯೆ ಉಪಾಸಿಸುತ್ತಾ ಕೆಯೋ ಅವರು 
ನಿನ್ನ ಯಿಯ ದ ಮೋಹಗೊಂಡವರೇ ಸರಿ. 

೨೯. ಎಲ್ಫೈ ಸ್ವಾಮಿಯೇ! ಆಕಸ್ಮಿಕವಾಗಿ ಒಮ್ಮೆ ಮಾತ್ರ ನುಡಿದ 
ನಾರಾಯಣ ತ ನಿನ್ನೆ ನಾಮವು ಧರ್ಮಾರ್ಥಕಾದುಮೋಕ್ಟ ಕೈಗಳನ್ನು 
ಸಾಧಿಸುವುದರಲ್ಲಿ ನಿನಗಿಂತಲೂ ಅಧಿಕವಾದುದು. 


೫೨ ಶ್ರೀ ಸ್ಕಾಂದೆಮೆಹಾಪುರಾಣಂ 


ತ್ವಂ ತು ತೈಸ್ಕೈಃ ಪೃಥಗೈಚ್ಲೈಸ್ತಾಸ್ತಾಃ ಸಿದ್ಧೀಃ ಪ್ರಯಚ್ಛೈಸಿ | 


ತ್ವನೇಕಃ ಶರಣಂ ನಾಥ ಪತಿತಾನಾಂ ಭವಾರ್ಣವೇ H 40 
ಜ್ಞ್ಞಾನನೌಕಾ ಸಮಾರೂಢಃ ಕರುಣಾಕ್ಸೇಪಣೀಕರಃ । 

ಪರಂ ಪಾರಂ ಪ್ರಭೋ ನೇತುಂ ಸಂಸಾರಾಚ್ಸೀರ್ನಿಚೇತನಂ H 40 
ತ್ವಮೇಕ ಈಶಿಷೇ ಭಕ್ತ್ಯಾಂನನ್ಯಯಾ ಪರಿಚಿಂತಿತಃ । 

ಯೇಂನ್ಯೇ ಮುಕ್ತಿಪ್ರದಾ ದೇವಾಃ ಶಾಸ್ತ್ರೇಷು ಪರಿಸಿಷ್ಮಿತಾಃ ॥ ೩೨ ॥ 


ದುಃಖಾಬ್ಧಿ ಕುಂಭಯೋನಿಂ ತೇ ತ್ವದ್ಭಕ್ತಿಂ ಪ್ರಾಪಯಂತಿ ವೈ ॥ ೩೩॥ 
ತನ್ಮೇ ಪ್ರಸೀದ ಭಗವನ್ಪದಪಂಕಜೇ ತೇ 
ಭಕ್ತಿಂ ದೃಢಾಂ ವಿತರ ನಾಥ ಭವಾಬ್ದಿಮುಚ್ಛೆಃ । 
ಘೋರಂ ಸುದುಸ್ತರಮವಮುಂ ಹಿ ಯಯಾ ತರೇಯ- 
ಮಷ್ಟಾಂಗಯೋಗಜನಿತಶ್ರಮುಮರ್ಜಿತೋಪಿ ॥ ೩೪॥ 
ಧರ್ಮಾರ್ಥಕಾಮ ನಿಚೆಯೆ,ಃ ಕುಮತಿಪ್ರಗೃಹ್ಯೈಃ 
ಕ್ಸುದ್ರೈರನಿನಾಭಿರಹಿತಾಲ್ಪಸುಖೈರ್ನ ಕಾರ್ಯಂ । 
ಆಜ್ಞಾ ಪಯಾಂಘ್ರಿನಲಿನದ್ದಯಚಿಂತನೇದ್ಯ 


ಸಾಂದ್ರಾನುನರ್ಧಿತಸುಖಾರ್ಣವಮಜ್ಜನಂ ಮೇ ॥೩೫॥ 


೩೦. ಎಲೈ ಜಗನ್ನಾಥನೇ! ನೀನಾದರೋ ಬೇರೆ ಬೇರೆಯಾಗಿರುವ ಆ ಆ 
ಯಜ್ಞಗಳಿಗೆ ತಕ್ಕಂತೆ ಸಿದ್ಧಿಗಳನ್ನು ಅನುಗ್ರಹಿಸುವೆ. ಎಲೈ ಸ್ವಾಮಿಯೇ! 
ಈ ಭವಾರ್ಣವದಲ್ಲಿ ಬಿದ್ದಿರುವವರೆಲ್ಲರಿಗೂ ನೀನೊಬ್ಬನೇ ಶರಣ್ಯನು! 

೩೧-೩೩. ಅನನ್ಯವಾದ ಭಕ್ತಿಯಿಂದ ಧ್ಯಾನಿಸಲ್ಪಟ್ಟು ಜ್ಞಾನವೆಂಬ 
ಹಡಗನ್ನೇರಿ, ಕರುಣೆಯೆಂಬ ಮಾಟನ್ನು ಕೈಯಲ್ಲಿ ಹಿಡಿದು ಮಾನವರನ್ನು 
ಸಂಸಾರಸಾಗರದ ಪಾರವನ್ನು ಮುಟ್ಟಸುವ ಪ್ರಭುವು ನೀನೇ! ಮುಕ್ತಿಪ್ರದ 
ಕೆಂದು ಶಾಸ್ತ್ರಗಳಲ್ಲಿ ನಿರೂಪಿತರಾಗಿರುವ ಇತರ ದೇವತೆಗಳೆಲ್ಲರೂ ದುಃಖ 
ಸಮುದ್ರಕ್ಕೆ ಅಗಸ್ಫಪ್ರಾಯನಾದ ನಿನ್ನಲ್ಲಿ ಭಕ್ತಿಯಿರುವಂತೆ ಮಾಡುವರು. 

೩೪. ಆದುದರಿಂದಲೈ ಭಗವಂತನೇ! ಅಷ್ಟಾಂಗ ಯೋಗದಿಂದುಂಟಾದ 
ಯಾವ ಶ್ರಮವೂ ಇಲ್ಲದಿರುವ ನಾನು ಯಾವುದರಿಂದ ಘೋರವೂ, 
ದಾಟಲಶಕ್ಕವೂ ಆದ ಈ ಭವ ಮಹಾಸಾಗರವನ್ನು ದಾಟುವೆನೋ ಅಂತಹ ನಿನ್ನ 
ಪಾದಕಮಲಗಳಲ್ಲಿ ದೃಢವಾದ ಭಕ್ತಿಯನ್ನು ಕರುಣಿಸು; ಪ್ರಸನ್ನನಾಗು! 

೩೫. ಕೇವಲ ಕುಮತಿಗಳಿಂದ ಮಾತ್ರ ಗ್ರಾಹೈಗಳೆನಿಸುವ ಧರ್ಮಾರ್ಥ 
ಕಾಮಗಳ ಗುಂಪುಗಳಿಂದ ನನಗಾವಕಾರ್ಯವೂ ಇರುವುದಿಲ್ಲವು. ಆದುದರಿಂದ 
ಎಲ್ಫೈ ಪ್ರಭುವೇ! ನಿನ್ನ ಪಾದಕಮಲಗಳ ಚಿಂತನೆಯಲ್ಲಿ ಯಾವಾಗಲೂ ತೊಡಗಿ 
ಏಕಪ್ರಕಾರವಾಗಿ ವೃದ್ಧಿಗೊಳ್ಳುವ ಸುಖಸಮುದ್ರದಲ್ಲಿ ನಾನು ಮಜ್ಜನಗೈಯು 
ವಂತೆ ಅನುಗ್ರಹೆಮಾಡು!” 


ಪಂಚಮೋ$ಧ್ಯಾಯಃ ೫ತ 


ಸ್ತುತ್ವೇತ್ಸಂ ಜಗದೀಶಸ್ಯ ಸಾದಪದ್ಮಾಂತಿಕೇ ದ್ವಿಜಃ । 

ಪಪಾತ ತ್ರಾಹಿ ಕೃಷ್ಣೇತಿ ವದನ್ಪಾಷ್ಸಾರ್ದ್ರಿಯಾ ಗಿರಾ । 

ತಸ್ಕೌ ಸ ಪುನರುತ್ಥಾಯ ಕೃತಾಂಜಲಿಪುಟಃಸ್ತುವನ್‌ ॥೩೬॥ 
ಅಂಬರೀಷೆ ಉವಾಚ 2. 

ಪ್ರಸೀದ ದೇವ ಸರ್ವಾತ್ಮನ್ನಸಂಖ್ಯೇಯಶಿರೋಭುಜ । 

ಅಸಂಖ್ಯಘ್ರಾಣನಯನ ಪಾಣಿಪಾದ ನಮೋಸ್ತು ತೇ 


॥ ೩೭॥ 
ಷಟ್‌ತ್ರಿಂಶತ್ತತ್ತ್ಯಾತೀತೋಸಿ ನಿಸ್ಪ್ರ ಸಂಚಪ್ರಪಂಚಕಃ । 
ಚೆತುರ್ವಿಧಜಗೆದ್ಧಾಮ ವಿಶ್ವನೂರ್ತೇ ನಮೋಸ್ತುತೇ UH ೩೮ 
ಖಕಷಾದಸ್ತ್ರಿಪಾದಶ್ಚ ತೀರ್ಥಸಾದೋಂತರಿಕ್ಟ ಪಾತ್‌ । 
ಯಸ್ಯಪಾದೋದ್ಬನಾ ಗಂಗಾ ಪುನಾತಿ ಭುನನತ್ರಯಂ ॥೩೯॥ 
ಬ್ರಹ್ಮಹತ್ಕಾದಿಸಾಷಾನಾಂ ಶೋಧಕಂ ಯಸ್ಯ ನಾಮ ವೈ । 

ಕೀರ್ತಿತಂ ಸರ್ವಶುಭದಂ ನಮಸ್ತಸ್ಮೈ ಶುಭಾತ್ಮನೇ ॥ ೪೦॥ 


ದೇನ ತ್ವನ್ನಾಮುಕೀರ್ತ್ಕ್ಯಾಪಿ ಜಾಯಂತೇ ಸರ್ವಸಿದ್ಧಯಃ ಃ 
ಕೌತುಕಾತ್ರ್ಸ್ವಾಂ ಹಿ ಮೃಗ್ಯಂತಿ ವಿದ್ವಾಂಸೋ ಬುದ್ಧಿಶಾಲಿನಃಣ ॥ ೪೧॥ 





೩೬. ಎಲೈ ವಿಪ್ರರೇ! ವಿಪ್ರನಾದ ಆ ಅಂಬರೀಷನು ಈ ಪ್ರಕಾರವಾಗಿ 
ಸ್ತುತಿಸಿ ಆ ಜಗದೀಶ್ವರನ ಪಾದಕಮಲಗಳ ಬಳಿ ಕಂಬನಿಗರೆದು ಗದ್ಗದವಾದ 
ಧ್ವನಿಯಿಂದ ""ಓ ಕೃಷ್ಣ! ರಕ್ಷಿಸು'' ಎಂದು ಹೇಳುತ್ತ ನೆಲದಲ್ಲಿಬಿದ್ದು ಆ ಬಳಿಕ 
ಮೇಲಕ್ಕೆದ್ದು ಅಂಜಲಿಬದ್ಧನಾಗಿ ಸ್ಮುತಿಸುತ್ತ ನಿಂತನು. 

೩೭. ಅಂಬರೀಷನು ಹೈಳುತ್ತಾನೆ;-- *ಎಲ್ಫೈ ಸರ್ವಾ ತ್ಮಕನೇ! 
ಅಸಂಖ್ಯಾತವಾದ ಶಿರಸ್ಸುಗಳೂ, ಭುಜಗಳೂ, ಅಸಂಖ್ಯಾತವಾದ ನಾಸಿಕೆಗಳೂ, 
ಸೇತ್ರಗಳೂ, ಕೈಗಳೂ, ಪಾದಗಳೂ ಉಳ್ಳ ನಿನಗೆ ನಮೋ ನಮಃ. 

೩೮. ಎಲ್ಫೈ ಸ್ವಾಮಿಯೇ! ನೀನು ಮೂವತ್ತಾರು ತತ್ತ್ವಗಳಿಗೂ ಅತೀತ 
ಮಾಗಿರುವೆ. ನಿಷ್ಟ್ರಪಂಚ ಪ್ರಪಂಚಕನಾಗಿರುವೆ! ಅಂಡಜ ಸ್ವೇದಜೋದ್ಭಿಜ್ಜ 
ರಾಯುಜಗಳೆಂಬ ಚತುರ್ವಿಧ ಜಗತ್ಸ್ಛಷ್ಟಿಗೆ ನೆಲೆಮನೆಯಾಗಿರುವೆ! ಇಂತಹ 
ವಿಶ್ವಮೂರ್ತಿಯಾದ ನಿನಗೆ ನಮಸ್ಕಾರವು. 

೩೯-೪೦. ಏಕಪಾದನೂ, ತ್ರಿಪಾದನೂ, ತೀರ್ಥಪಾದನೂ, ಅಂತರಿಕ 
ಪಾದನೂ ನೀನೇ ಆಗಿರುವೆ. ನಿನ್ನ ಪಾದಸಂಭವೆಯಾದ ಗಂಗೆಯು ಭುವನತ್ರಯ 
ವನ್ನೂ ಪಾವನಗೊಳಿಸುತ್ತಿರುವಳು. ಯಾವ `ನಿನ್ನ ನಾಮವು ಬ್ರಹ್ಮೆಹತ್ಯಾದಿ ಪಾಪ 
ಗಳನ್ನು ಶೋಧಿಸುವುದಾಗಿರುವುದೋ, ಯಾವುದನ್ನು ಕೀರ್ತಿಸಿದುದಾದರೆ ಸಮಸ್ತ 
ಸನ್ಮಂಗಳಗಳನ್ನೂ ನೀಡುವುದೋ ಅಂತಹ ಶುಭಾತ್ಮನಾದ ನಿನಗೆ ನಮಸ್ಕಾರವು. 

೪೧. ದೇವ! ನಿನ್ನ ನಾಮಸಂಕೀರ್ತನದಿಂದ ಸಕಲ ಸಿದ್ಧಿಗಳೂ ಉಂಟಾ 


೫೪ ಶ್ರೀ ಸ್ಕಾಂದಮಹಾಪುರಾಣಂ 


ನಾಥ ತ್ವತ್ಪಾದಸಲಿಲಂ ಸಂಶ್ರಯಾತ್ತಾಪಹಾರಕಂ । 


ತಾಪತ್ರಯಾಭಿಭೂತಸ್ಯ ಭಕ್ತಿಂ ಮೇಂತ್ರ ದೃಢಾಂ ಕುರು ॥ ೪೨ 0 
ಅನನ್ಯಸ್ವಾನಿನೋ ಮೇಂದ್ಯ ನಾಸ್ಕ್ಯನ್ಯತ್ಪ್ರಾರ್ಥನೀಯಕಂ । 

ಪ್ರಣಿಪತ್ಯ ಜಗನ್ನಾಥ ತ್ವಾಂ ಪ್ರಯಾಚೇ ಸಹಸ್ರಧಾ ॥ ೪೩ ॥ 
ಸಮಸ್ತ ಪುರುಷಾರ್ಥಸ್ಯ ಬೀಜಂ ತ್ವತ್ಪಾದಪಂಕಜೇ । 
ಯಾನತ್ನ್ರಾಣಾನ್ಸಾರಯಾಮಿ ತಾವದ್ಭಕ್ತಿರ್ದಢಾಸ್ತೂ ಮೇ ॥೫೪೪॥ 
ಸೃಷ್ಟಿಂ ನಿನಿರ್ನುಮೇ ಚೇಮಾಂ ಯಯಾಭಕ್ಕ್ಯಾ ಪಿತಾಮಹಃ । 
ಸಂಹರಂತ್ಯಖಲಂ ರುದ್ರೋ ಲಕ್ಷ್ಮ್ಮೀಶ್ವೈಶ್ಚರ್ಯದಾಯಿನೀ ॥ ೪೫ ॥ 
ದೀನಾನುಕಂಪಿಂಸ್ತಾಂ ಭಕ್ತಿಂ ಪ್ರಾರ್ಥಯೇನಾನ್ಯಮಾನಸಃ । 
ಅನಾದ್ಯನಿದ್ಯಾಪಂಕೇಸ್ಮಿನ್ಸುದೃಥೇ ಮುಸ್ತರೇ ಭೃಶಂ ॥ ೪೬ ೧ 





ಗುತ್ತವೆ. ಆದರೆ ಜ್ಞಾನಿಗಳಾದ ಪಂಡಿತರು ಅಂತಹ ನಿನ್ನ ನಾಮಸ್ಮರಣೆ 
ಯನ್ನು ಮಾಡದೆ ಮೂಢರಾಗಿ ಕೌತುಕದಿಂದ ನಿನ್ನನ್ನು (ಎಲ್ಲೆಲ್ಲಿಯೋ) 
ಹುಡುಕುತ್ತಾರೆ. 

೪೨-೪೪. ಎಲೈ ಜಗನ್ನಾಥನೇ! ನಿನ್ನ ಪಾದಸಲಿಲವನ್ನು ಆಶ್ರಯಿಸಿದರೆ 
ತಾಪವನ್ನು ಕಳೆಯುತ್ತದೆ. ಇಂತಹ ದಿವ್ಯಸಲಿಲಪೂರ್ಣವಾದ ನಿನ್ನ ಆ ಭವ್ಯಪಾದ 
ಗಳಲ್ಲಿ, ತಾಪತ್ರಯಗಳಿಂದ ತಿರಸ್ಕೃ ತನಾಗಿರುವ ನನಗೆ ಭಕ್ತಿಯು ಸ್ಥಿರವಾಗಿರು 
ವಂತೆ ಅನುಗ್ರಹಿಸು. ಅನನ್ಯಸ್ವಾಮಿಯಾದ ನಿನ್ನನ್ನು ಪಡೆದಿರುವ ನಾನು ನಿನ್ನಲ್ಲಿ 
ಬೇರಾವ ಬಗೆಯ ಪ್ರಾರ್ಥನೆಯನ್ನೂ ಮಾಡತಕ್ಕುದಿರುವುದಿಲ್ಲವು. ಓ ಜಗನ್ನಾಥ! 
ಆದರೆ ಇದೋ ನಾನೀಗ ನಿನಗೆ ಪ್ರಣಾಮವಂ ಮಾಡಿ ಸಹಸ್ರಧಾ ಯಾಚಿಸು 
ತ್ತೇನೆ: ನಾನೆದುವರೆಗೆ ಪ್ರಾಣಗಳನ್ನು ಧರಿಸಿರುತ್ತೇನೆಯೋ ಅದುವರೆಗೂ ನನಗೆ 
ಸಕಲ ಪುರುಷಾರ್ಥಗಳಿಗೂ ಬೀಜರೂಪವಾಗಿರುವ ನಿನ್ನ ಪಾದಕಮಲದಲ್ಲಿ, 
ದೃಢವಾದ ಭಕ್ತಿಯು ನೆಲಗೊಂಡಿರಲಿ. 

೪೫. ಓ ಪರಮಾತ್ಮಾ! ಯಾವ ಸಿನ್ನ ಪಾದಕಮಲಗಳಲ್ಲಿನ ದೃಢಭಕ್ತಿ 
ಯಿಂದ ಪಿತಾಮಹನಾದ ಚತುರ್ಮುಖಬ್ರಹ್ಮನು ಈ ಜಗತ್ತನ್ನು ನಿರ್ಮಾಣ 
ಮಾಡಿದನೋ, ರುದ್ರನು ಸಮಸ್ತವನ್ನೂ ಲಯಗೊಳಿಸುವನೋ, ನಿನ್ನ ಅನ 
ಪಾಯಿನಿಯಾದ ಲಕ್ಷ್ಮೀದೇವಿಯು ಸಮಸ್ತರಿಗೂ ಐಶ್ವರ್ಯವನ್ನು ದಯೆಪಾಲಿ 
ಸುವವಳಾಗಿರುವಳೋ, ಅಂತಹವುಗಳಲ್ಲಿ ನನಗೆ ಸ್ಥಿರವಾದ ಭಕ್ತಿಯಿರಲಿ, 

೪೬-೪೭ ಎಲ್ಫೈ ದೀನಶರಣ್ಯನೇ! ಇದೋ ನಾನು ಅನನ್ಯಮನಸ್ಯನಾಗಿ 
ನಿನ್ನಲ್ಲಿ ಭಕ್ತಿಯನ್ನೇ ಪ್ರಾರ್ಥಿಸುತ್ತಿರುವೆನು. ಎಲ್ಲೆ ಜಗನ್ನಾಥನೇ! ಬಹಳ 
ಬಲವಾದುದೂ, ದುಸ್ತರವಾದುದೂ ಆಗಿ, ಅನಾದಿಯಾದ ಅಜ್ಞಾನವೆಂಬ 
ಆಳವಾದ ಕೆಸರಿನಲ್ಲಿ ಬಹಳವಾಗಿ ಮುಳುಗಿ ಆಸರೆಯೇ ಇಲ್ಲದೆ ನಾಶವಾಗುತ್ತಿರುವ 


ಪಂಚಮೋ9ಭ್ಯಾಯಃ ೫೫ 


ಫಿಮಗ್ಗೆಸ್ಯ ಜಗನ್ನಾಥ ನಿರಾಲಂಬಂ ಪ್ರಣಶ್ಯತಃ । 


ಮಹಾಮಹಿಮ್ಮ ಸ್ತ್ವದ್ಧ ಕ್ರೇರ್ನಾನ್ಯದಸ್ತಿ ಪರಾಯಣಂ ॥ ೪೭॥ 
ತ್ರುತಿಸ್ಮ ಎತ್ಯಾದಿ ಸಂಭಿನ್ನಮಾರ್ಗಾಃ ಸಂಮೋಹಹೇತವಃ ! 
ತ್ನದೃಕ್ತಿಮಸಹಾಯೈತೇ ನ ಪ್ರವರ್ತಿತುಮಾಶ್ವರಾಃ ॥ ೪೮॥ 
ಅನಸ್ಕಶರಣಂ ಸ್ವಾಮಿನ್ನನುಕಂಪಯ ವಾಂ ವಿಭೋ! 
ಇತಿಸ್ತುವಜ್ಜಗನ್ನಾಥಸಾದಸದ್ಮಾಂತಿಕೇ ಮುದಾ ॥೪೯॥ 
ಹಪಾಶ ದಂಡವದ್ಧೂಮೌ ಪ್ರಸೀದೇತಿ ವದನ್ಮುಹುಃ ! 

ತತಸ್ತೇ ದೇವತಾಃ ಸರ್ವೇ ಸ್ತುತ್ತ್ವಾ ಸಂಪೂಜ್ಯಕೇಶವಂ ॥೫೦॥ 
ತಲ್ಲೀಲಾಪಾಂಗಸಂತುಷ್ಟಾಃ ಪ್ರಯಾತಾಃ ಸ್ತ್ರಿದಿನಂ ಪುನಃ । 

ತತ ಉನ್ಮೀಲಿತದೃಶೌ ಪುಂಡರೀಕಾಂಬರೀಷಕೌ 1 ೫೦ 
ಮಾಯಯಾ ಮೋಹಿತೌ ವಿಷ್ಣೋಃ ಸ್ವಪ್ನದೃಷ್ಟಮಬುಧ್ಯತಾಂ । 

ಯಾಂ ದೃಷ್ಟ್ಯಾ ದಿವ್ಯಲೀಲಾಂ ಹಿ ಸಾಕ್ಸಾತ್ಸಲಲಚಕ್ಟುಷ್ಟಾ ॥೫೨॥ 
ಪುನರ್ಮಾನುಷಭಾವೌತಾೌ ದಿವ್ಯಸಿಂಹಾಸನಸ್ಸಿತಂ । 

ನೀಲಜೀಮೂ ತಸಂಕಾಶಂ ಫುಲ್ಲಪದ್ಮಾಯತೇಕ್ಬ್ಷಣಂ ॥ ೫೩ ಬ 





ನನಗೆ ಮಹಾಮಹಿಮೆಯುಳ್ಳ ನಿನ್ನ ಭಕ್ತಿಯೊಂದನ್ನುಳಿದು ಬೇರೊಂದು ಗತಿಯೇ 
ಇರುವುದಿಲ್ಲವು! 

೪೮-೫೧. ಎಲ್ಲೆ ಸ್ವಾಮಿಯೇ! ಶ್ರುತಿ ಸ್ಮೃತಿ ಪುರಾಣೇತಿಹಾಸಗಳಲ್ಲಿ 
ನಿರೂಪಿತವಾದ ಮೋಕ್ಬಮಾರ್ಗಗಳು ಭಿನ್ನಭಿನ್ನವಾಗಿರುವುವು. ಅವುಗಳಾವುವೂ 
ನಿನ್ನ ಭಕ್ತಿಯಿಲ್ಲದಿದ್ದರೆ ಎಂದಿಗೂ ಮೋಕ್ಬವನ್ನು ದೊರಕಿಸಿಕೊಡಲು ಸಮರ್ಥ 
ಗಳಾಗಲಾರವು. ಭೋ ಸ್ವಾಮಿನ್‌! ಮತ್ತಾರೂ ರಕ್ಷಕರಿಲ್ಲದ ಅನಾಥನಾದ 
ನನ್ನಲ್ಲಿ ದಯೆತೋರು, ವಿಭೋ!’ ಎಲೈ ವಿಪ್ರರೇ! ಅಂಬರೀಷನು ಈ ಪ್ರಕಾರ 
ವಾಗಿ ಸ್ತುತಿಸುತ್ತ ಜಗನ್ನಾಥಸ್ವಾಮಿಯ ಪಾದಪದ್ಮಗಳ ಬಳಿ "ಪ್ರಭುವೇ! 
ಪ್ರಸನ್ನನಾಗು” ಎಂದು ಬಾರಿ ಬಾರಿಗೂ ನುಡಿಯುತ್ತ ದಂಡದಂತೆ ನೆಲದಲ್ಲಿ 
ಬಿದ್ದನು. ತರುವಾಯ ಅಲ್ಲಿದ್ದ ದೇವತೆಗಳೆಲ್ಲರೂ ಆ ಕೇಶವನನ್ನು ಸ್ತುತಿಸಿ, 
ಪೂಜಿಸಿ, ಆ ಸ್ವಾಮಿಯ ವಿಲಾಸಯುಕ್ತವಾದ ಅಪಾಂಗವೀಕ್ಸೈಣದಿಂದ ಸಂತುಷ್ಟ 
ರಾಗಿ ಮತ್ತೆ, ಸ್ವರ್ಗಲೋಕಕ್ಕೆ ಹಿಂತಿರುಗಿದರು. ಆಗ ಪುಂಡರೀಕಾಂಬರೀಷ 
ರೀರ್ವರೂ ಮುಗಿದ ಕಣ್ಣುಗಳನ್ನು ಬಿಟ್ಟು ನೋಡಿದರು. 

೫೨. ಆ ಭಗವಂತನ ಯಾವ ದಿವ್ಯಲೀಲೆಯನ್ನು ಅವರೀರ್ವರೂ 
ಸಾಕ್ಸಾತ್ತಾಗಿಯೇ ಚರ್ಮಚಕ್ಸುಸ್ಸಿಠಿಂದ ಕಂಡಿದ್ದರೋ ಅದನ್ನೇ ವಿಷ್ಣು ಮಾಯೆ 
ಯಿಂದ ಮೋಹಿತರಾಗಿ ಸ್ವಪ್ನದಲ್ಲಿ ಕಂಡುದನ್ನಾಗಿ ತಿಳಿದರು. 

೫೩-೫೮. ಅವರೀರ್ವರೂ ಮತ್ತೆ ಮಾನುಷಭಾವವನ್ನು ಹೊಂದಿ, 
ದಿವ್ಯ ಸಿಂಹಾಸನವನ್ನು ಮಂಡಿಸಿ, ನೀಲಮೇಘದಂತೆ ಶ್ಯಾಮಲವರ್ಣನಾಗಿ, 


೫೬ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಶೋಣಾಧರಂ ಚಾರುನಾಸಂ ದಿವ್ಯಕುಂಡಲಭೂಷಿತಂ । 


ಶಂಖಚಕ್ರಗದಾಪದ್ಮಧಾರಿಣಂ ವನಮಾಲಿನಂ H ೫೪0 
ಹಿನೋರಸಾಂ ಚಾರುಹಾರಮನರ್ಫ್ಥ್ಯಮುಕುಟೋಜ್ಜ 3೮೦! 
ಶ್ರೀವತ್ಸಕೌಸ್ತುುಭೋರಸ್ಕಂ ದಿವ್ಯಾಂಗದ ವಿಭೂಷಿತಂ ॥ ೫೫ ॥ 
ಪ್ರಲಂಬಬಾಹುಂ ದೀನಾರ್ತಪರಿತ್ರಾಣಸಮುದ್ಯತಂ । 
ಸುವರ್ಣಸೂತ್ರಸಂನದ್ಭಮಧ್ಯಗ್ರಂಥಿಮಣೇಯುತಂ 1 ೫೬ ॥ 
ದಿನ್ಯಪೀತಾಂಬರಧರಂ ದಿವ್ಯಸ್ಪಗ್ಗಂಧವಿಭೂಷಿತಂ । 
ಸ್ಪರ್ಣಪದ್ಮಾಸನಾಸೀನಂ ಸರ್ವಾಂಗಾಲಿಂಗಿತಶ್ರಿಯಂ ! ೫೭ ೫ 
ಪ್ರಪನ್ನಸಂತಾಪಹರಂ ಸುಧಾಸಾಗರಮುಲ್ಬಣಂ | 
ಅಶೇಷವಾಂಛಾಫೆಲದಂ ಕಲ್ಪವೃಕ್ಸಂ ಸುಪುಷ್ಟಿತಂ ॥ ೫೮ ॥ 
ದಕ್ಸಪಾರ್ಶ್ವಸ್ಥಿತಂ ತಸ್ಯ ದದೃಶಾತೇ ಹಲಾಯುಧಂ । 

ಬಿಭರ್ತಿಯೇನ ಬ್ರಂಹ್ಮಾಂಡಂ ಬಲೇನ ಮಹತಾವಿಭುಃ ॥೫೯॥ 
ತಂ ಬಲಂ ನಾಗರಾಜಾನಂ ಫಣಾಸಪ್ತೆಕಮಂಡಿತಂ । 
ಕೈಲಾಸಶಿಖರೋತ್ತುಂಗಂ ಧವಳಂ ಕುಂಡಲೋಜ್ಜ್ವಲಂ ॥೬೦॥ 


ಅರಳಿದ ಕೆಂದಾವರೆಯಂತೆ ವಿಶಾಲವಾದ ಕಂಗಳಿಂದೊಫ್ಪಿ, ಕೆಂದುಟಿಗಳೂ, 
ಸೊಗಸಾದ ಮೂಗೂ ಉಳ್ಳವನಾಗಿ, ದಿವ್ಯವಾದ ಕರ್ಣಕುಂಡಲಗಳಿಂದ ಭೂಷಿತ 
ನಾಗಿ, ಶಂಖಚಕ್ರಗದಾಪದ್ಮಗಳನ್ನು ನಾಲ್ಕೂ ಕೈಗಳಲ್ಲಿ ಧರಿಸಿ ವನಮಾಲಾ 
ಲಂಕೃತನಾಗಿ, ಉಬ್ಬಿದ ಉರಸ್ಕಳವುಳ್ಳವನೂ, ಮನೋಹರವಾದ ಹಾರವುಳ್ಳೆ 
ವನೂ, ಅಮೂಲ್ಯವಾದಕಿರೀಟಿದಿಂದ ಬೆಳಗುತ್ತಿರುವವನೂ, ಶ್ರೀವತ್ಸಕಾಸ್ತುಭ 
ಸಮನ್ವಿತವಾದ ವಕ್ಸಸ್ಥಳದಿಂದೊಪ್ಪಿ, ದಿವ್ಯಾಂಗದವಿಭೂಷಿತನಾಗಿ, ನಿಡಿದಾದ 
ತೋಳುಗಳುಳ್ಳವನಾಗಿ, ದೀನರ ಸಂಕಟಿಗಳನ್ನು ಪರಿಹೆರಿಸಲು ಅವತೆರಿಸಿರು 
ವವನೂ, ಚಿನ್ನದ ಜನಿವಾರದ ನಡುವೆ ವಿರಾಜಿಸುತ್ತಿರುವ ಮಧ್ಯ ಗ್ರಂಥಮಣಿ 
ಯಿಂದ ಕೂಡಿರುವವನೂ, ದಿವ್ಯ ಪೀತಾಂಬರಥರನೂ, ದಿವ್ಯಪುಷ್ಪಮಾಲೆ 
ಗಳಿಂದಲೂ, ಸುಗಂಧದಿಂದಲೂ ಭೂಷಿತನಾಗಿರುವವನೂ, ಸ್ವರ್ಣ ಪದ್ಮಾಸನ 
ದಲ್ಲಿ ಕುಳಿತು ಸರ್ವಾಂಗಗಳಲ್ಲಿಯೂ ಶ್ರೀದೇವಿಯಿಂದ ಆಲಿಂಗಿತನಾಗಿರು 
ವವನೂ, ಪ್ರಪನ್ನರ ಸಂತಾಪವನ್ನು ನೀಗುವವನೂ, ಅಪಾರ ಸುಧಾ ಸಮುದ್ರ 
ಪ್ರಾಯನೂ, ಸಮಸ್ತಾಭೀಷ್ಟಗಳನ್ನು ಸಲ್ಲಿಸಿಕೊಡುವ ಹೂಮೊಳೆತ ಕಲ್ಪವೃಕ್ಸ 
ಸ್ವರೂಪನೂ ಆದ ಆ ಜಗನ್ನಾಥನ ಮೂರ್ತಿಯನ್ನು ಕಂಡರು. 

೫೯. ಆ ಸ್ವಾಮಿಯ ಬಲಗಡೆಯಲ್ಲಿ ನಿಜಬಲದಿಂದಲೇ ಬ್ರಹ್ಮಾಂಡ 
ವನ್ನು ಭರಿಸಿರುವ ಹಲಾಯುಧಪಾಣಿಯಾದ ಬಲರಾಮ ವಿಭುವನ್ನು ಕಂಡರು. 

೬೦-೬೨, ನಾಗರಾಜನಾದ ಆ ಬಲದೇವನು ಏಳು ಹೆಡೆಗಳಿಂದೊಪ್ಪಿ, 
ಕೈಲಾಸಗಿರಿಯ ಶಿಖರದಂತೆ ಉನ್ನತನಾಗಿ, ಬೆಳ್ಳಗೆ ಬೆಳಗುತ್ತ, ಕರ್ಣಕುಂಡಲ 


ಪಂಚಮೋರಧ್ಯಾಯೆಃ ೫೭ 


ವಿಚಿತ್ರವನಮಾಲಾಢ್ಯಂ ದಿವ್ಯನೀಲನಿಚೋಲಿನಂ । 

ಹೆತೆತೆಂ ವಾರುಣೀಕ್ಸೀಬಘೂರ್ಣೋನ್ನಯನಪಂಕಜಂ ॥೬೧॥ 
ಫಿಮ್ನಪೃ್ಪಷ್ಠೋನ್ನತೋರಸ್ಕಂ ಕುಂಡಲೀಕೃತವಿಗ್ರಹಂ । 

ತಂಬಿ ಚಕ್ರ ಗೆದಾಪದ್ಮಸಮುಜ್ದ ಎಲಿಚತುರ್ಭುಜಂ!। 
ನಾನಾಲಂಕಾರರುಚಿರಂ ನತಕಲ್ಮಷನಾಶನಂ N೬೨ 
ತಯೋರ್ಮಧ್ಯೇ ಸ್ಥಿತಾಂ ಭದ್ಭಾಂ ಸುಭದ್ರಾಂ ಕುಂಕುಮಾರುಣಾಂ ॥ 
ಸರ್ವಲಾವಣ್ಯವಸತಿಂ ಸರ್ವದೇನನಮಸ್ಕೃತಾಂ | 

ಲಕ್ಷಿ («ಲಕ್ಷಿ ಒಶೆಹೃದಯಪಂಕಜಸ್ಥಾಂ ಪೃಥಕ್‌ ಸ್ಥಿತಾಂ ॥೬೪॥ 
ವರಾಬ್ದ ಧಾರಿಣೀಂ ದೇವೀಂ ದಿನ್ಯನೇಪಥ್ಯಭೂಷಣಾಂ । 
ಪ್ರಪನ್ನಕಲ್ಪಲತಿಕಾಂ ಸರ್ವಕಲ್ಮಷನಾಶಿನೀಂ । 
ಸಂಸಾರಾರ್ಣವಮಗ್ನಾನಾಂ ತಾರಿಣೀಂ ದೇವತಾರಿಣೀಂ ॥೬೫॥ 
ವಾಮಪಾರ್ಶ್ರಸ್ಸಿತಂ ವಿಷ್ಣೋರದ್ರಾಷ್ಟಾಂ ಚಕ್ರ ಮುತ್ತನುಂ ॥೬೬॥ 





ಗಳಿಂದ ಉಜ್ಜ್ವಲನಾಗಿ, ವಿಚಿತ್ರವಾದ ವನಮಾಲೆಯಿಂದೊಪ್ಪಿ, ದಿವ್ಯನೀಲಾಂ 
ಬರಧಾರಿಯಾಗಿ, ಸತತವ್ಯ್ಕೂ ಸುರೆಸವಿದು ತೆಳ್ಳಗಾಗಿ ಆಲುತ್ತಿರುವ ನಯನ 
ಕಮಲಗಳುಳ್ಳವನಾಗಿ, ತಗ್ಗಾದ ಪೃಷ್ಠಭಾಗವೂ, ಉನ್ನತವಾದ ಉರಸ್ಥಳವೂ 
ಉಳ್ಳವನಾಗಿ, ಕುಂಡಾಲಾಕಾರವಾದ ಶರೀರದಿಂದೊಪ್ಪಿ, ಶಂಖ, ಚಕ್ರ, ಗದಾ 
ಪದ್ಮಗಳಿಂದ ಬೆಳಗುತ್ತಿರುವ ಚತುರ್ಭುಜಗಳುಳ್ಳವನಾಗಿ, ನಾನಾಲಂಕಾರ 
ಗಳಿಂದ ಮನೋಹರನಾಗಿ, ನಮಸ್ಕರಿಸಿದ ಭಕ್ತರ ಸಕಲಪಾಷಗಳನ್ನೂ ಕಳೆಯು 
ವವನಾಗಿ ವಿರಾಜಿಸುತ್ತಿದ್ದನು. 

೬೩-೬೫. ಇವರೀರ್ವರ ನಡುವೆ ಮಂಗಳಕರೆಯೂ, ಕುಂಕುಮದಂತೆ 
ಅರುಣವರ್ಣೆಯೂ, ಸಮಸ್ತ ಲಾವಣ್ಯಕ್ಕೆ ನೆಲೆಯೂ, ಸಕಲದೇವನಮಸ್ಕ್ರತೆಯೂ, 
ಲಕ್ಷ್ಮೀಶ ಹೃದಯಪಂಕಜ ನಿವಾಸಿನಿಯಾಗಿದ್ದರೂ, ಬೇರೆಯಾಗಿ ಕಂಗೊಳಿಸು 
ತ್ತಿರುವ ಲಕ್ಷ್ಮೀಸ್ಪರೂಪಿಣಿಯ್ಕೂ ಕಮಲವನ್ನು ಕೈಯಲ್ಲಿ ಹಿಡಿದಿರುವವಳೂ, 
ದಿವ್ಯಾಲಂಕೃತೆಯೂ, ಶರಣಾಗತರಿಗೆ ಕಲ್ಪಲತೆಯಂತಿರುವವಳೂ, ಸರ್ವ 
ಕಲ್ಮನನಾಶಿನಿಯೂ, ಸಂಸಾರ ಸಮುದ್ರದಲ್ಲಿ ಮುಳುಗಿರುವ ಮಾನವರನ್ನು 
ಕಡಹಾಯಿಸುವವಳ್ಳೂ ದೇವತೆಗಳನ್ನೂ ಉದ್ಭರಿಸುವವಳೂ ಆದ ಸುಭದ್ರಾ 
ಜೀವಿಯನ್ನು ಕಂಡರು. 

೬೬-೭೮. ಶ್ರೀಜಗನ್ನಾ ಥಪ್ರಭುವಿನ ವಾಮಪಾಶ ರ್ಟ್ವೆದಲ್ಲಿ ಆತನ ಉತ್ತಮ 
ವಾದ ಚಕ್ರಾಯುಧವು ನೆಲಸಿದ್ದುದನ್ನೂ ಆ ಭಕ್ತರೀರ್ವರೂ ಕಂಡರು. ಎಲೈ 
ವಿಪ್ರಕೇ! ಮರದ ಶುಂಡುಗಳಿಂದ ನಿರ್ಮಿತವಾಗಿ ಚಿನ್ನದ ಹೊದಿಕೆಗಳಿಂದ 
ಬೆಳಗುತ್ತ ನಾಲ್ಕು ಬಗೆಯಾಗಿ ನೆಲಸಿದ್ದ ಆ ವಿಷ್ಣುವನ್ನು ಕಂಡು ಆ ಬ್ರಾಹ್ಮಣ 


೫೮ ಶ್ರೀ ಸ್ಯಾಂದೆಮಹಾಪುರಾಣಂ 


ದಾರ್ವಗ್ರನಿರ್ಮಿತಂ ವಿಪ್ರಾಃ ಸ್ವರ್ಣಭಕ್ತಿಸಮುಜ್ಞ್ಞಲಂ ! 


ಚತುರ್ಧಾವಸ್ಥಿತಂ ವಿಷ್ಣುಂ ದೃಷ್ಟ್ವಾ ತೌ ದ್ವಿಜಬಾಹುಜೌ 1 ೬೭॥ 
ಅರುಣೋದಯುನೇಲಾಯಾಂ ಶ್ರಮಂ ಸಾರ್ಥಮಮನ್ಯತಾಂ ! 
ಸಂಸ್ಕೃೃತ್ಯ ತಾಂ ಸ್ವಪ್ನುಲೀಲಾಂ ವಿಸ್ಮಯಂ ಜಗ್ಮೆತುಸ್ಮಮಾ ॥ ೬೮ ॥ 
ನ ದಾರು ಪ್ರತಿಮಾ ಚೇಯಂ ಸಾಕ್ಸಾದ್ಬ್ರಹ್ಮ ಪ್ರಕಾಶತೇ। 
ಸದೋಗತಾನಾಂ ವಿಪ್ರಾಣಾಂ ವಾಕ್ಯಂ ಶ್ರದ್ಧಧತುಶ್ಚತೌ ॥೬೯॥ 
ಕ್ಹಾವಾಂ ಮಹಾಪಾತಕಿನೌ ಯಾತನಾಕ್ರಮಭಾಗಿನೌ । 

ಕ್ವೇದಂ ಸುರಸಮಾಕ್ರಾಂತಸ್ಥಿತಂ ವಿಷ್ಣೋಃ ಪ್ರದರ್ಶನಂ How 
ಮೂರ್ವಯೋರಾವಯೋ ರಷ್ಟಾದಶನಿದ್ಯಾಪ್ರನೀಜತಾ । 
ಯಸ್ಮಾತ್ತಸ್ಮಾನ್ನ ಚ ಭ್ರಾಂತಿಜ್ಞಾನಂ ತತ್ಸಮವಾದಿನಃ ॥೭೧॥ 
ಯದೂಚುರ್ವಾರನಂ ಬ್ರಹ್ಮ ತೀರ್ಥರಾಜತಖೇಸ್ಥಿತಂ | 

ವಟಮೂಲೇ ಪ್ರಕಾಶಂತಂ ದೃಷ್ಟಾ ಜಂತುರ್ನಿಮುಚ್ಯತೇ ॥೭೨॥ 
ತದೇವಾಯಂ ಜಗನ್ನಾ ಥಶ್ಚತುರ್ಧಾ ಸಂವ್ಯವಸ್ಥಿ ತಃ । 

ಕ್ಷಿತೌ ಯದಾನತರತಿ ಚತೂರೂಪಃ ಪ್ರಕಾಶತೇ ॥ ೭೩॥ 


ಕ್ಸತ್ರಿಯರೀರ್ವರೂ, ಅರುಣೋದಯ ಸಮಯದಲ್ಲಿ ತಾವು ಕನಸಿನಲ್ಲಿ ಕಂಡ 
ಆ ಜೀವದೇವನ ದಿವ್ಯಲೀಲಾವೈಭವವನ್ನು ಸ್ಮರಿಸಿಕೊಂಡು ಆಶ್ಚರ್ಯಗೊಂಡರು. 

೬೯. "ಇದು ದಾರುಪ್ರತಿಮೆಯಲ್ಲ; ಸಾಕ್ಸಾತ್‌ ಬ್ರಹ್ಮನೇ ಈ ರೀತಿ 
ಪ್ರಕಾಶಿಸುತ್ತಿದೆ?? ಎಂದು ನುಡಿದ ಸಾಧುಗಳ ಮತ್ತು ಆ ಬ್ರಾಹ್ಮಣರ ವಾಕ್ಯ 
ವನ್ನವರು ಆ ಸಮಯದಲ್ಲಿ ನಂಬಿದರು. 

೭೦. ಆಹಾ! ಮಹಾಪಾತಕಿಗಳೂ ಯಾತನೆಗಳೆಲ್ಲಕ್ಕೂ ಕ್ರಮವಾಗಿ 
ಭಾಗಿಗಳೂ ಆದ ನಾವೆಲ್ಲಿ! ದೇವತಾಸಮೂಹದಿಂದ ಸುತ್ತುವರೆದ ಈ ಮಹಾ 
ವಿಷ್ಣುವಿನ ಸಂದರ್ಶನವೆಲ್ಲಿ!! 

೭೧. ನಮ್ಮ ಮುಖದಲ್ಲಿಯೇ ಹದಿನೆಂಟು ವಿದ್ಯೆಗಳಲ್ಲಿಯ ಈ ಪ್ರವೀಣ 
ತೆಯು ಯಾವ ಕಾರಣದಿಂದ ನೆಲಸಿದುದಾಯಿತೋ ಆ ಕಾರಣದಿಂದಲೇ ಈಗ 
ನಮಗೆ ಈ ದಾರುಮೂರ್ತಿಯಲ್ಲಿ ಹುಟ್ಟಿರುವ ಸರಬ್ರಹ್ಮಜ್ಞಾನವೂ ಭ್ರಾಂತಿ 
ಜ್ಞಾನವಲ್ಲವು. 

೭೨-೭೩. ತೀರ್ಥರಾಜದ ತೀರದಲ್ಲಿರುವ ವಟವೃಳ್ಸ ಮೂಲದಲ್ಲಿ ದಾರವ 
ಬ್ರಹ್ಮವು ನೆಲಸಿರುವುದು. ಅದನ್ನು ಸಂದರ್ಶಿಸಿದುದಾದರೆ ಜಂತುವು ಮೋಕ್ಸ 
ವನ್ನು ಪಡೆಯುತ್ತಜೆ ಎಂದು ಆ ಸತ್ಯವಾದಿಗಳು ನುಡಿದರು, ಈ ಜಗನ್ನಾಥನು 
ಆ ದಾರವ ಬ್ರಹ್ಮವೇ! ನಾಲ್ಕು ಬಗೆಯಾಗಿ ನೆಲಸಿರುವನು. ಮಹಾವಿಷ್ಣುವು 
ಪೃಥ್ವಿಯಲ್ಲಿ ಅವತಾರ ಮಾಡಿದಾಗ ನಾಲ್ಕು ರೂಪಗಳಿಂದಲೇ ಪ್ರಕಾಶಿಸುತ್ತಾನೆ. 


ಪಂಚಮೋ9ಧ್ಮಾಯಃ ೫೯ 


ತಬಾಸ್ಯ ಸನ್ನಿ ಧಾವಾವಾಂ ಸ್ಥಾ ತಸ್ಯಾವಃ ಪ್ರಾಣಧಾರಿಣೌ । 


ಯಾವನ್ನಾನ್ಯತ್ರ ಗಚ್ಛಾವಃ ಕ್ಲ ದ್ರಕಾಮಪೆರಾಜ್ದು ಖೌ ॥ ೭೪॥ 

ಇತಿ ಶಿಶ್ಚಿತ್ಯ ಮುನಯೋ ವಿಷ್ಣಾ ಭಕ್ತಿಪರಾಯಣ್‌ೌ । 

ಸಾರಾಯಣಾಖ್ಯಂ ಸತತಂ ಜಪೆಂಫೌ ಮುಕ್ತಿಮಾಗತೌ ॥ ೭೫॥ 
ಜೈನಿನಿರುವಾಚ :-- 

ಪ್ರಸಂಗಾತ್ಕಥಿತಂ ಹ್ಯೇತದ್ರಹಸ್ಯಂ ಪಾಪನಾಶನೆಂ । 

ತೈಣ್ವಂತಿ ಯೇ ತು ಚರಿತಂ ಪುಂಡರೀಕಾಂಬರೀಷಯೋಃ ॥೭೬॥ 

ಸತತಂ ಕೀರ್ತಯಂತಶ್ಚ ಮುದಾ ಪರಮಯಾ ಯಂತಾಃ । 

ವ್ರಜಂತಿ ವಿಷ್ಣುರ್ನಿಲಯಂ ತೇಂಪಿ ನಿರ್ಧೂತಕಲ್ಮಷಾಃ ೭೭॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಕಾ$್ರಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತಮಳ್ಲೇತ್ರಮಾಹಾತ್ಮೆ 8" ಜೈವಿಿನಿಯಷಿ 
ಸಂವಾದೇ «* ಪುಂಡರೀಕಾಂಬರೀಷಕಥಾಳಥನವರ್ಣನ್‌' ನಾಮ 
ಪಂಚಮೋಂಧ್ಯಾಯಃ 





೭೪. ಆದುದರಿಂದ ನಾವೀರ್ವರೂ ಈ ಪ ತ್ರಭುವಿನ ಸಸ್ಫಿಧಿಯಲ್ಲಿಯೇ 
ಪ್ರಾಣಗಳನ್ನುಳುಹಿಕೊಂಡು ವಾಸಮಾಡುತಿ ಶಿಕೋ. ಅಲ್ಪ ವಾದ ಆಸೆಗಳಿಗೊ 
ಳಗಾಗಿ ನಾವಿನ್ನು ಮುಂದೆ ಬೇರೆಲ್ಲಿಗೂ ಹೋಗುವುದು ಬೇಡ. ತಿ 
೭೫. ಎಲೈ ವಿಪ್ರರೇ! ಪುಂಡರೀಕಾಂಬರೀಷರೆಂಬಾ ಬಾ ಬ್ರಾಹ್ಮಣ ಕ್ಪತ್ರಿಯ 
ನೀರ್ವರೂ ಈ ಪ ಪ್ರಕಾರವಾಗಿ ನಿಶ್ಚ ಯಿಸಿಕೊಂಡು ಭಕ್ತಿಪರಾಯಣರಾಗಿ ನಾರಾ 
ಯಣ ಮಹಾಮಂತ್ರ ವನ್ನು ಸತತವೂ ಜಪಿಸುತ್ತ ಕಡೆಗೆ ಮುಕ್ತಿ ಯನ್ನು ಪಡೆದರು. 
೭೬-೭೭. ಜೈಮಿನಿಯು ಹೇಳುತ್ತಾನೆ :--ಎಲೈ ಬ್ಹಾ ತ್ರಾಹ್ಮಣರಿರಾ! ನಾನು 
ಪ್ರಸಂಗವಶದಿಂದ ಪಾಪನಾಶಕವಾದ ಈ ರಹಸ್ಯವೃ ತಾ ಸ¥ಂತವನ್ನು ನಿಮಗೆ 
ತಿಳಿಸಿದೆನು. ಪುಂಡರೀಕಾಂಬರೀಷರ ಈ ಚರಿತ್ರೆ ಯನ್ನು ಯಾರು ಕೇಳುವರೋ, 
'ಯಾರು ಸತತವೂ ಸರಮಸಂತೋಷದಿಂದ ಇದನ್ನು ಇತರರಿಗೆ ಹೇಳುವರೋ 
ಅವರೆಲ್ಲರೂ ಪರಮಾನಂದಭರಿತರಾಗಿ ಶ್ರೀ ಮಹಾವಿಷ್ಣುವಿನ ನಿಲಯವಾದ 
ವೈಕುಂಠವನ್ನು ಸೇರಿ ಸುಖಿಸುತ್ತಾರೆ. ಅವರ ಪಾಪಗಳೆಲ್ಲವೂ ಕಳೆದು ಹೋಗು 
ವ್ರದೆಂದು ಹೇಳಬೇಕಾದುದೇನು? 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ ಪ್ರಸಿದ್ಧವಾದ 
ಶ್ರೀಸಾ ) ಂಡಮಹಜಾಪುರಾಣದ ಎರೆಡನೆಯ ವೈಷ್ಣವಖಂಡದ ಪುರುಷೋತ್ತಮಕ್ಟೇತ್ರ 
ಮಾಹಾತ್ಮ ೬ದ ಜೈಮಿನಿಯಹಷಿಸಂವಾದದಲ್ಲಿ " ಫೆಂಡರೀಕಾಂಬರೀಷಕಥಾಕಥನವರ್ಣಸ್‌” 
ವೆಂಬ ಐದನೆಯ ಅಧ್ಯಾಯವು ಮೊಗಿದುದು 


| ಶ್ರೀಃ ॥| 
ಅಥ ಷಮೊ ) 6ಧ್ಯಾಯಃ 
ಓಢ್ರ ಜೀಶನರ್ಣನಂ 
ವಖನಯ ಊಚುಃ: 


ಕಸ್ಮಿನ್ನೇಶೇ ದ್ವಿಜಶ್ರೇಷ್ಠ ತತ್‌ಕ್ಟೇತ್ರಂ ಪುರುಷೋತ್ತಮ । 

ಯತ್ರ ನಾರಾಯಣಃ ಸಾಕ್ಟಾದ್ಹಾರುರೂಪೀ ಪ್ರಕಾಶತೇ ॥೧॥ 
ಜೈಮಿನಿರುವಾಚ :-- 

ಉತ್ಕಲೋ ನಾಮ ದೇಶೋಸ್ತಿ ಖ್ಯಾತಃ ಪೆರಮಪಾವನಃ । 

ಯತ್ರ ತೀರ್ಫಾನ್ಯನೇಕಾನಿ ಪುಣ್ಯಾನ್ಯಾಯತನಾನಿ ಚೆ Hon 

ದಕ್ಟಿಣಸ್ಕೋದಥೇಸ್ತೀರೇ ಸ ತು ದೇಶಃ ಪ್ರತಿಷ್ಠಿತಃ । 

ಯತ್ರ ಸಿ ಸ್ಥಿತಾ ವೈ ಪುರುಷಾಃ ಸದಾಚಾರನಿದರ್ಶನಾಃ Ha 

ವೃತ್ತಾಧ್ಯಯನಸಂಪನ್ನಾ ಯಜ್ಜ್ಞಾನೋ ಯತ್ರಭೂಸುರಾಃ । 

ಸ್ಟ ಷ್ಟ್ಟಾದೌ ಕ್ರತವೋ ವೇದಾ ವೇವಶಾಸ್ತ್ರ ಪ್ರೆ ರ್‌ ॥೪॥ 

ಅಷ್ಟಾ ಜನಾ ನಿದ್ಯಾನಾಂ ನಿಧಾನಂ ಸಂಪ. ಕೀರ್ತಿತಂ । 

ಗೃ ಹೇ ಗೃಹೇ ನಿವಸತಿ ಲಕ್ಷಿ ಕ ೋೀರ್ನಾರಾಯಣಾಜ್ಞಯಾ ೫೫ 


ಕನ್ನಡದ ಅನುವಾದ 
ಓಡಢ್ರದೀಶವರ್ಣನ 

೧. ಮುನಿಗಳು ಕೇಳುತ್ತಾರೆ: ಎಲೈ ಜೈಮಿನಿಮುನಿಯೇ! ಶ್ರೀಮ 
ನ್ಲಾರಾಯಣಮೂರ್ತಿಯು ಸಾಕ್ಸಾತ್‌ ದಾರುರೂಪಧರನಾಗಿ ನೆಲಸಿರುವ ಆ 
ಪುರುಷೋತ್ತಮ ಕ್ಲೇತ್ರವು ಯಾವ ದೇಶದಲ್ಲಿರುವುದು? ಅದನ್ನು ದಯೆವಿಟ್ಟು 
ತಿಳುಹುವವನಾಗು?? 

೨. ಜೈಮಿನಿ ಮುನಿಯು ಹೇಳುತ್ತಾನೆ —್‌ ಎಲ್ಪೆ ಮುನಿಗಳಿರಾ! ಬಹಳ 
ವಾಗಿ ಪ ಪ್ರಖ್ಯಾತಿಯನ್ನೈ ದಿದುದೂ, ಸರಮಪಾವನವಾದುದೂ ಆದ ಉತ್ಕಲವೆಂಬ 
ದೇಶವೊಂದಿರುವುದು. ಆ ದೇಶದಲ್ಲಿ ಅನೇಕ ತೀರ್ಥಗಳೂ, ಪುಣ್ಯಕರವಾದ 
ಅನೇಕ ದೇವಾಲಯಗಳೂ ಇರುವುವು. 

೩. ಆ ಉತ್ಕಲದೇಶವು ದಕ್ಷಿಣಾರ್ಣವತೀರದಲ್ಲಿ ನೆಲೆಗೊಂಡಿರುವುದು. 
ಅಲ್ಲಿರುವ ಪುರುಷರೆಲ್ಲರೂ ಸದಾಚಾರಕ್ಕೆ ನಿದರ್ಶನಪ್ರಾಯರಾಗಿರುವರು. 

೪-೫. ಗುರು ಮುಖದಿಂದಲೇ ಯಥಾನುಕ್ರಮವಾಗಿ ವೇದಾಧ್ಯಯನ 
ವನ್ನು ಮಾಡಿ ಯಾಗಗಳನ್ನು ಗೈಯುತ್ತಿ ರುವ ಭೂಸುರರು ಅಲ್ಲಿ ವಾಸವಾಗಿರು. 
ವರು. ಅವರು ಈ ಬ್ರಹ್ಮಾಂಡ ಸೃಷ್ಟಿಯಾದಂದು ಕ್ಷ ಕ್ರತುಗಳನ್ನೂ , ವೇದಗಳನ್ನೂ, 
ಚತುಶ್ಶಾಸ್ಟ ಸ್ತ್ರಗಳನ್ನೂ ಪ್ರ ಬರ್ತತಗೊಳಿಸಿದವರು. ಆ ದೇಶವು ಅಷ್ಟ್ರಾದಶ ವಿದ್ಯೆ 
ಗಳಿಗೂ ಸೆ ಸ್ವರೂಪವಾದುಜಿಂದು ಕೀರ್ತಿತವಾಗಿದೆ. ಅಲ್ಲಿನ ಪ್ರತಿ ಮನೆ 





ಸಸ್ಕೋ$ಧ್ಯಾಯಃ ೬೧ 


ಲಜ್ಞಾ ಶೀಲಾ ವಿನೀತಾಶ್ಚ ಆಧಿವ್ಯಾಧಿವಿವರ್ಜಿತಾಃ । 


ಪಿತ್ಳಮಾತೃರತಾಃ ಸತ್ಯವಾದಿನೋ ವೈಷ್ಣವಾ ಜನಾಃ ॥೬॥ 
ನ ತತ್ಪಾಂವೈಷ್ಣನಃ ಕಶ್ಲಿನ್ನಾಸ್ತಿಕೋ ವಾಸಿ ವರ್ತತೇ । 

ಸರ್ವೇ ಪರಹಿತಾಸ್ತತ್ರ ನಲುಬ್ಮಾ ನ ಶಠಾಃ ಖಲಾಃ “Hen 
ದವೀರ್ಫಾಯುಷಸ್ತತ್ರ ಜನಾಃ ಸ್ತ್ರಿಯಶ್ಚ ಪತಿದೇವತಾಃ । 

ಸುಶೀಲಾ ಧರ್ಮಶೀಲಾಶ್ಚ ತ್ರಪಾಚಾರಿತ್ರಭೂಷಿತಾಃ ॥೮॥ 
ರೂಪಯಾ ವನಗರ್ವಾಢ್ಯಾಃ ಸರ್ವಾಲಂಕಾರಭೂಷಿತಾಃ ! 
ಕುಲಶೀಲವಯೋವೃತ್ತಾನುರೂಪಾಚಾರಚಂಚವಃ nn 
ಸ್ಪಕರ್ಮನಿರತಾಸ್ತತ್ರ ಪ್ರಜಾರಕ್ಷಣದೀಕ್ಷಿತಾಃ । 

ಕ್ಚತ್ರಿಯಾ ದಾನಶೌಂಡಾಶ್ಚ ಶಸ್ತ್ರಶಾಸ್ತ್ರವಿಶಾರದಾಃ ॥ ೧೦॥ 


ಯಜಂತೇ ಕ್ರತುಭಿಃ ಸರ್ವೇ ಸತತಂ ಭೂರಿದಕ್ಸಿಣೈಃ । 

ದೀಪ್ಯಂತೇ ಚಿತ್ತಯೋ ಯೇಷಾಂ ಯೂಪಾಃ ಕಾಂಚನಭೂಷಿತಾಃ ॥ 
ಯಲ್ಲಿಯೂ ಸಂಪದಭಿಮಾನಿದೇವತೆಯಾದ ಮಹಾಲಕ್ಷ್ಮಿಯು ಶ್ರೀಮನ್ನಾರಾ 
ಯಣನ ಆಣತಿಯಂತೆ ಯಾವಾಗಲೂ ವಾಸವಾಗಿರುವಳು. 

೬. ಅಲ್ಲಿ ವಾಸಮಾಡುತ್ತಿರುವ ಜನಗಳೆಲ್ಲರೂ ಲಜ್ಜಾಶೀಲರೂ, ವಿನೀತರೂ 
ಆದವರು; ಅವರಿಗೆ ಆಧಿ ವ್ಯಾಧಿಗಳಾವುವೂ ಇರುವುದಿಲ್ಲವು; ತಂದೆ ತಾಯಿ 
ಯರಲ್ಲಿ ಭಯಭಕ್ತಿಗಳಿಂದ ನಡೆದುಕೊಳ್ಳುವವರು; ಗುರುಹಿರಿಯರ ಶುಶ್ರೂಷೆ 
ಯಲ್ಲಿಯೇ ಆಸಕ್ತರಾದವರು ; ಸತ್ಯವಾದಿಗಳು ; ವೈಷ್ಣವರು. 

೭. ವೈಷ್ಣವರಲ್ಲದವರಾಗಲಿ, ನಾಸ್ತಿಕರಾಗಲಿ ಒಬ್ಬರೂ ಆ ದೇಶದಲ್ಲಿ 
ಇರುವುದಿಲ್ಲ. ಎಲ್ಲರೂ ಪರಹಿತದಲ್ಲಿಯೇ ಆಸಕ್ತಿಯುಳ್ಳವರು. ಅವರಲ್ಲಿ ಯಾರೂ. 
ಲುಬ್ಬರೂ, ಶಠರೂ, ದುಷ್ಟರೂ ಆಗಿರುವುದಿಲ್ಲವು. 

೮. ಅಲ್ಲಿನ ಜನಗಳೆಲ್ಲರೂ ದೀರ್ಫಾಯುಷ್ಯವಂತರು. ಸ್ತ್ರೀಯರಾದರೋ 
ಪತಿಯೇ ಪರದೈವನೆಂದು ನಂಬಿ ನಡೆಯುವರು. ಸುಶೀಲೆಯರು; ಧರ್ಮ 
ಶೀಲೆಯರು; ಲಜ್ಜಾವತಿಯರು; ಒಳ್ಳೆಯ ನಡತೆಯಿಂದೊಪ್ಪು ತ್ತಿರುವವರು. 

೯. ರೂಪಯೌವನಗಳಿಂದ ಗರ್ವಿತರಾಗಿ, ಸರ್ವಾಲಂಕಾರ ಭೂಷಿತೆಯ. 
ರಾಗಿ, ಕುಲ-ಶೀಲ-ವಯಸ್ಸು-ನಡತೆ, ಅದಕ್ಕನು ರೂಪವಾದ ಆಚಾರಗಳಿಂದೊಪ್ಪಿ 
ದವರು. 

೧೦. ಕ್ಲೈತ್ರಿಯರಾದರೋ ಶಸ್ತ್ರಗಳಲ್ಲಿಯೂ, ಶಾಸ್ತ್ರಗಳಲ್ಲಿಯೂ ವಿಶಾರದ. 
ರಾಗಿ ಸ್ವಕರ್ಮಗಳಲ್ಲಿ ನಿರತರಾಗಿ, ಪ್ರಜೆಗಳನ್ನು ರಕ್ಷಿಸುವುದರಲ್ಲಿಯೇ ದೀಕ್ಷಿತ 
ರಾಗಿರುವರು. 

೧೧. ಅವರೆಲ್ಲರೂ ಸತತವೂ ಭೂರಿದಕ್ಸಿಣೆಗಳುಳ್ಳ ಕ್ರತುಗಳನ್ನು ಮಾಡಿ 


43 ಶ್ರೀ ಸ್ಕಾಂದೆಮಹಾಪುರಾಣಂ 

ಯೇಷಾಂ ಗೃಹೇಷ್ಟತಿಫೆಯಃ ಕಾಮಾದಧಿಕಪೂಜಿತಾಃ 1 

ವೈಶ್ಯಾಶ್ಚ ಕೃಷಿನಾಣಿಜ್ಯಗೋರಕ್ಸಾವೃತ್ತಿಸಂಸ್ಸಿ ತಾಃ ॥ ೧೨ ॥ 
ದೇವಾನ್ನುರೂಸ್ಹಿ ಎಜಾನ್ಸಕ್ಯಾ ಪ್ರೀಣಯಂತಿ ಧನೈರಪಿ । 
ಏಕಸ್ಯ ದ್ವಾರಿ ಯಾತೋಂರ್ಥಿೀ ನಗಚ್ಛೇದನ್ಯನೇಶ್ಮಸಿ 
ಗೀತಕಾವ್ಯಕಲಾಶಿಲ್ಪಕುಶಲಾಃ ಪ್ರಿಯವಾದಿನಃ । 
ಶೂದ್ರಾತ್ಹ ಧಾರ್ಮಿಕಾಸ್ತೃತ್ರ ಸ್ನಾನದಾನಕ್ರಿಯಾರತಾಃ 
ಕರ್ಮಣಾ ಮನಸಾ ವಾಚಾ ಧನೈಶ್ಚ ದ್ವಿಜಸೇವಕಾಃ । 
ಯೋಂನ್ಯೇ ಸಂಕರಜಾತಾಸ್ತೇ ಸ್ವೇ ಸ್ವೇ ಧರ್ಮೇ ಪ್ರತಿಷ್ಠಿತಾಃ ॥ ೧೫ ॥ 
ನ ನಿಪರ್ಯಂತಿ ಯತವೋ ನಾಕಾಲೇ ವರ್ಷತೇ ಘನಃ । 
ನ ಸಸ್ಯಹಾನಿರ್ನನುರುಕ್ಸುನ್ನಾ ಪೀಡಯತಿ ಪ್ರಜಾಃ 


H ೧೩ 


"avr 


॥ ೧೬ ॥ 
ಮರ್ಭಿಕ್ಸಮುರಕೇನಾತ್ರ ರಾಷ್ಟ್ರಭಂಗಃ ಪ್ರಜಾಯತೇ । 
ನಾಲಭ್ಯಂ ತತ್ರವಸ್ತ್ಯಸ್ತಿ ಯತ್ಕಿಂಚಿತ್ಸೃಥಿನೀಗತಂ ॥ ೧೭॥ 


ಯಜ್ಞ ವೇದಿಗಳನ್ನು ಬೆಳಗಿಸುತ್ತಿರುವರು. ಅವರು ನೆಟ್ಟ ಯೂಪಸ್ತಂಭಗಳು 
ಕಾಂಚನ ಭೂಷಿತಗಳಾಗಿ ಇಂದಿಗೂ ಅಚ್ಚಳಿಯದೆ ಬೆಳಗುತ್ತಿರುವುವು. 

೧೨-೧೩. ಎಲೈ ಮುನಿಗಳಿರಾ! ಆ ಕ್ಪತ್ರಿಯೋತ್ತಮರ ಅರಮನೆಗಳಲ್ಲಿ 
ಬಂದು ಹೋಗುವ ಅತಿಥಿಗಳು ಅವರ ಬಯಕೆಗಳಿಗಿಂತಲೂ ಅಧಿಕವಾಗಿಯೇ 
ಪೂಜಿಸಲ್ಪಡುತ್ತಿರುವರು. ಆ ದೇಶದ ವೈಶ್ಯರಾದರೋ ಕೃಷಿ, ವಾಣಿಜ್ಯ, ಗೋ 
ರಕ್ಪಣೆಗಳಲ್ಲಿ ತೊಡಗಿ ಧರ್ಮಶೀಲರಾಗಿರುವರು; ದೇವತೆಗಳನ್ನೂ, ಗುರು 
ಗಳನ್ನೂ, ಬ್ರಾಹ್ಮಣರನ್ನೂ ಧನಗಳಿಂದಲೂ ಇತರ ದಾನಾದಿಗಳಿಂದಲೂ 
ಸಂತೋಷಗೊಳಿಸುವರು. ಅವರಲ್ಲಿ ಒಬ್ಬನ ಮನೆಯ ಬಾಗಿಲಿಗೆ ಹೋದ 
ಯಾಚಕನು ಮತ್ತೊಂದು ಮನೆಗೆ ಹೋಗುವುದೇ ಇಲ್ಲವು. ಅವನು ತೃಪ್ತ 
ನಾಗಿಯೇ ಹಿಂದಿರುಗುವನು. 

೧೪-೧೫. ಶೂದ್ರರಾದರೋ ಗೀತಕಾವ್ಯಕಲಾಶಿಲ್ಪಗಳಲ್ಲಿ ಕುಶಲರಾಗಿ, 
ಯಾವಾಗಲೂ ಪ್ರಿಯವನ್ನೇ ನುಡಿಯುವವರಾಗಿ, ಧಾರ್ಮಿಕರಾಗಿ, ಸ್ನಾನ 
ದಾನಾದಿಗಳಲ್ಲಿ ನಿರತರಾಗಿರುವರು. ಅವರು ಕಾರ್ಯದಿಂದಲ್ಕೂ ಮನಸ್ಸಿ 
ನಿಂದಲೂ, ಮಾತಿನಿಂದಲೂ, ತಂತಮ್ಮ ಐಶ್ವರ್ಯಗಳಿಂದಲೂ ದ್ವಿಜರ ಸೇವೆ 
ಯನ್ನು ಮಾಡುತ್ತಿರುವರು. ಇನ್ನುಳಿದ ಇತರ ಸಂಕರ ಜಾತಿಯ ಜನಗಳು 
ತಂತಮ್ಮ ಧರ್ಮಗಳಲ್ಲಿ ಮಾತ್ರವೇ ತೊಡಗಿರುತ್ತಾರೆ. 

೧೬-೧೭. ಎಲೈ ಮುಠಿಶ್ರೇಷ್ಮರೆ! ಇಂತಹ ಪುಣ್ಯದೇಶವಾದ ಆ ಉತ್ಕಲ 
ದೇಶದಲ್ಲಿ ವಸಂತಾದಿ ಷಡೃತುಗಳಾವುವೂ ವಿಪರ್ಯಾಸವನ್ನು ಹೊಂದುವುದಿಲ್ಲವು. 
ಅಕಾಲದಲ್ಲಿ ಮಳೆಗಳಾಗುವುದಿಲ್ಲ. ಬೆಳೆಗಳು ಹಾಳಾಗಿ, ವಿಸರೀತವಾಗಿ 


ಸಸ್ಠೋಳಧ್ಯಾಯಃ। ೬4 


ಏನಂ ಸರ್ವಗುಣ್ಛೈರ್ಯೂಕ್ಟೋ ನಾನಾದ್ರುಮುಲತಾಕುಲಃ । 


ಅರ್ಜುನಾಶೋಕಪುನ್ನಾಗತಾಲಹಿಂತಾಲಶಾಲಕೈಃ ॥ ೧೮ ॥ 
ಪ್ರಾಚೀನಾಮಲಕೈರ್ಲೊೋಫ್ಸೈರ್ಬಕುಲೈರ್ನಾಗಕೇಸರೈಃ । 

ನಾರಿಕೇಲೈಃ ಸ್ರಿಯಾಲೈಶ್ಚ ಸರಲೈರ್ದೇವದಾರುಭಿಃ ॥ ೧೯॥ 
ಧವೈಶ್ಚ ಖದಿರೈರ್ಜಿಲ್ಹೈಃ ಪನಸೈಶ್ಚ ಕಪಿತ್ನಕೈಃ 1 

ಚೆಂಪಕೈೈಃ ಕರ್ಣಿಕಾರೈಶ್ಚ ಕೋವಿದಾಕೈಃ ಸಪಾಟಿಲೈಃ ॥ ೨೦॥ 
ಕದಂಬನಿಂಬನಿಚುಲರಸಾಲಾಮಲಕ್ಕೆಸ್ಮಥಾ । 
ನಾಗರಂಗೈಶ್ಚಜಂಬೀರೈರ್ನೀಪಕೈರ್ಮಾತುಲುಂಗಕ್ಕೆಃ ॥ ೨೧॥ 


ಮಂದಾಕೈಃ ಪಾರಿಜಾತೈಶ್ಚ ನ್ಯಗ್ರೋಧಾಗರುಚಂದನೈಃ | 
ಖರ್ಜೂರಾಮೃತಕ್ಕೆಃ ಸಿದ್ಧೈಮರ್ಮಚುಕುಂದೈಃ ಸ ಕಿಂಶುಕೈಃ ॥ ೨೨ ॥ 
ತಿಂದುಕೈಃ ಸರ್ಪಪರ್ಣೈಶ್ಚ ಅಶ್ವತ್ಸೈಶ್ವ ವಿಭೀತಕ್ಕೈಃ । 
ಅನ್ಕೈಶ್ವ ವಿವಿಧೈರ್ವ್ಯಕ್ಸೈಃ ಪ್ರಕೀರ್ಣಃ ಸುಮನೋಹಕರೈಃ ॥ ೨೩ ॥ 
ಮಾಲತೀಕುಂದಬಾಣೈಶ್ನ ಕರವೀರೈಃ ಸಿತೇತರೈಃ । 
ಕೇತಕೀನನಷಂಡೈಶ್ಚ ಅತಿಮುಕ್ಕೈಃ ಸಕುಬ್ಜಕ್ಕೆಃ ॥ ೨೪ ॥ 
ಏಲಾಲವನಂಗಳಂಕೋಲದಾಡಿಮೈರ್ಜೀಜಪೂರಕ್ಕೆಃ । 
ಶ್ರೇಣೀಕೃತೈಃ ಪೂಗವನೈರುದ್ಯಾನೈಃ ಶತಶೋ ವೃತಃ ॥ ೨೫ ॥ 
ಗಾಳಿಯ ಹೊಡೆತವಾಗಲಿ, ದುರ್ಭಿಕ್ಟವಾಗಲಿ ಜನಗಳನ್ನು ತೊಂದರೆಗೊಳಿಸುವು. 
ದಿಲ್ಲ. ಅಲ್ಲಿ ದುರ್ಭಿಕ್ಸ್ಟ ದುರ್ಮರಣಗಳು ಸಂಭವಿಸಿ ದೇಶಕ್ಟೋಭೆಯಾಗುವುದೇ 
ಇಲ್ಲವು. ಆ ದೇಶದಲ್ಲಿ ಭೂಮಂಡಲದಲ್ಲಿರುವ ಯಾವ ವಸ್ತುವೇ ಆದರೂ ದೊರಕು. 
ವುದಿಲ್ಲವೆಂಬುವುದಿಲ್ಲವು. 

೧೮-೨೫. ಹೀಗೆ ಸಮಸ್ತ ಸದ್ಗುಣಗಳಿಂದಲೂ ತುಂಬಿ ತುಳುಕುತ್ತಿರುವ 
ಆ ದೇಶದಲ್ಲಿ ಅರ್ಜುನ, ಅಶೋಕ, ಪುನ್ನಾಗ, ತಾಲ, ಹಿಂತಾಲ, ಶಾಲಕ, 
ಆಮಲಕ, ಲೋಧ್ರ, ಬಕುಲ, ನಾಗಕೇಸರ, ನಾರಿಕೇಲ, ಪ್ರಿಯಾಲ, ಸರಲ, 
ದೇವದಾರು, ಧವ, ಖದಿರ, ಬಿಲ್ವ, ಪನಸ್ಕ ಕಪಿತ್ಮ, ಚಂಸಕ, ಕರ್ಣಿಕಾರ, 
ಕೋವಿದಾರ, ಪಾಟಲ, ಕದಂಬ, ಥಿಂಬ, ನಿಚುಲ, ರಸಾಲ, ನಾಗರಂಗ, 
ಜಂಬೀರ, ನೀಪ, ಮಾತುಲಂಗ, ಮಂದಾರ, ಪಾರಿಜಾತ, ನ್ಯಗ್ರೋಧ, 
ಅಗುರುಚಂದನ, ಖರ್ಜೂರ, ಆಮ್ರಾತಕ, ಸಿದ್ಧ, ಮುಚುಕುಂದ, ಕೆಂಶುಕ, 
ತಿಂದುಕ, ಸಪ್ತಪರ್ಣ, ಅಶ್ವತ್ಥ, ವಿಭೀತಕವೇ ಮೊದಲಾದ ಬಗೆಬಗೆಯ ಪುಷ್ಪ 
ಫಲ ವೃಕ್ಸಗಳೆತ್ತೆತ್ತಲೂ ದಟ್ಟವಾಗಿ ಬೆಳದು ಬಳಸಿರುವುವು. ಮಾಲತಿ, ಕುಂದ, 
ಬಾಣ, ಕರವೀರ, ಕಮಲ, ಕನ್ನೈದಿಲೆ, ಕೇತಕಿ, ಅತಿಮುಕ್ತ, ಕುಬ್ಬಕ, 
ಏಲಾ ಲವಂಗ, ಕಂಕೋಲ, ದಾಡಿಮ, ಬೀಜಪೂರವೇ ಮೊದಲಾದ ಲತಾ 


4೪ ಶ್ರೀ ಸ್ಯಾಂದಮಹಾಪುರಾಣಂ 


ನಾನಾದ್ರುಮಲತಾಕೀರ್ಣಃ ಪರ್ವತ್ಯೆಃ ಸಿಂಧುಭಿರ್ವೃತಃ । 
ಸ ಏಷದೇಶಪ್ರ ವರ ಉತ್ಕೃಲಾಖ್ಯೋ ಇ ್ಯಿಜೋತ್ತ ಮಾಃ 
ಖುಷಿಕುಲ್ಯಾ ೦ ಸಮಾಸಾದ್ಯ ದಕ್ಕಿ ಕ್ಸಿಣೋದಧಿಗಾಮಿನೀಂ । 
ಸ ರ್ಜರೇಖಾ ಮಾಹಾನಕೊ ೀರ್ಮಡ್ಯೇದೇಶಃ ಪ್ರತಿಷ್ಠಿತಃ ೨೭ ॥ 
ಸಂತ್ಯತ [ತ್ರಪುಣ್ಯಾಯತನೇ ಕ್ಲೇತ್ರಾಣಿ ಸುಬಹೂನ್ಯೆ ಪಿ। 

ಪೂರ್ವಾ ನಸ್ತೀರ್ಥಯಾತ್ರಾಯಾಂ ವರ್ಣಿತಾನಿ' ಮಯಾದ್ವಿಜಾಃ । 
ಭೂಸ್ಕರ್ಗಃ ಕಥಿಕೋಹೈೇಷಕಥಿತಃ ಪುರುಷೋತ್ತಮಃ ॥ ೨೮॥ 


॥ ೨೬ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರಾ 19 ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತಮಕ್ತ್ಸೇತ್ರ ಮಾಹುತೆ ಹೇ ಜೈಮಿನಿಯಷಿ 
ಸಂವಾದಃ 44 ಓಡ ದೇಶವರ್ಣನಂ ನಮ ಷಷೊ ಥ್ಯಾಯಃ 





ಸನಿಚಯದಿಂದಲೂ, ಭೂರಮಣಿಯ ಶ್ರೋಣೀತರಲವೆಂಬಂತೆ ಶೋಭಿಸುತ್ತಿರುವ 
ಅಡಕೆಯ ತೋಟಗಳಿಂದಲೂ, ಇತರ ನೂರಾರು ಉದ್ಯಾನಗಳಿಂದಲೂ ಆ 
ದೇಶವು ಸುತ್ತುವರೆದಿರುವುದು. 

೨೬. ಅಯ್ಯಾ ದ್ವಿಜೋತ್ತಮರೇ! ಈ ರೀತಿ ಅನೇಕ ದ್ರುಮಲತೆಗಳಿಂದ 
ತುಂಬಿ ಪರ್ವತಗಳಿಂದಲೂ, ನದಿಗಳಿಂದಲೂ ಸುತ್ತುವರೆದಿರುವ ಈ ದೇಶ 
ಪ್ರವರವೇ ಉತ್ಕಲವೆಂದು ಹೆಸರಾದುದು. 

೨೭. ಈ ದೇಶದಲ್ಲಿ ದಕ್ಷಿಣಸಾಗರವನ್ನು ಕುರಿತು ಹೋಗುತ್ತಿರುವ 
ಖುಷಿಕಲ್ಯಾನದಿಯೊಡನೆ ಸಂಗಮವಾಗಿ ಹರಿಯುತ್ತಿರುವ ಸ್ವರ್ಣರೇಖಾ 
ಮಹಾನದಿಯು ಮಧ್ಯ ರಾಷ್ಟ್ರದಲ್ಲಿ ಪ್ರತಿಷ್ಠಿತವಾಗಿರುವುದು. 

೨೮. ಎಲೈ ದ್ವಿಜರೇ! ಪುಣ್ಯಾಯ ತನವಾದ ಈ ಉತ್ಕಲ ದೇಶದಲ್ಲಿ ಇ 
ತೀರ್ಥಯಾತ್ರಾಪ್ರಸಂಗದಲ್ಲಿ ನಾನು ವರ್ಣಿಸಿರುವ ಅನೇಕ ತೀರ್ಥಕ್ಸೇ 
ಗಳಿರುವುವು. ಈ ದೇಶದಲ್ಲಿರುವ ಪುರುಷೋತ್ತಮ ಕ್ಷೇತ್ರವಾದರೋ ನ 
ಸ್ವರ್ಗವೆಂದೇ ಹೇಳಲಾಗುವುದು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ ಪ್ರಸಿದ್ಧವಾದ 
ಶ್ರಿ «ಸ್ಥಾ ೦ದ ಮೇಹಾಪುರಾಣದ ಎರಡನೆಯ ಮೈ ಷ್ಕ ವಖಂಡದ ಪುರುಷೋತ್ತ ಮಕ್ಸೆ ತ್ರ 
ಮಾಹಾತೆ ಕಯ ಜೈಮಿನಿಯಸಷಿ ಸಂವಾದದಲ್ಲಿ " ಓಡ ದೇಶವರ್ಣನ”? ನೆಂಬ 
"ರಸೆಯ ಅಧ್ಯಾಯವು "ಮುಗಿದುದು 


॥ ಶ್ರೀಃ ॥ 
ಅಥ ಸಪ್ತಮೋ*ಧ್ಯಾಯಃ 
ಇಂದ್ರದ್ಯುಮ್ನವೃತ್ತಾಂತಃ-- ವಿದ್ಯಾಪತಿ ಶಬರಸೆ:ಭಾಷಣಂ 
ಮುಫೆಯ ಊಚುಃ: 
ಕಸ್ಮಿನ್ಯುಗೇ ಸತು ನೃಪ ಇಂದ್ರದ್ಯುಮ್ನೋಂಭವನ್ನುನೇ | 


ಕೆಸ್ಮಿನ್ನೇಶೇಂಸ್ಯ ನಗರಂ ಕಥಂವಾ ಪುರುಷೋತ್ತೆಮಂ HOW 

ಗತ್ವಾ ಚ ನಿಷ್ಣೋಃ ಪ್ರತಿಮಾಂ ಕಾರಯಾಮಾಸ ವಾ ಕಥಂ। 

ಏತತ್ಸರ್ವಂ ವಿಸ್ತರತಃ ಕಥಯಸ್ವ ಮಹಾಮುನೇ ॥೨॥ 

ಯಾಘಥಾತಥ್ಯೇನ ಸರ್ವಜ್ಞ ಪರಂ ಕೌತೂಹಲಂ ಹಿ ನಃ HAN 
ಜೈಮಿನಿರುವಾಚ :-- 

ಸಾಧು ಸಾಧು ದ್ವಿಜಶ್ರೇಷ್ಠಾಃ ಯತ್ಸ ಕ್ಛೃಚ್ಛ್ಚ ತ್ಸ ಧ್ವಂ ಪುರಾತನಂ | 

ಸರ್ನಪಾಪಹರಂ" ಪುಣ್ಯಂ ಭುಕ್ತಿ ಮುಕ್ತಿಪ್ರದಂ ಶುಭಂ Hen 


ಚರಿತಂ ತಸ್ಯ ನಕ್ಸ್ರ್ಯಾನಿಂ ತಥಾವೃತ್ತಂ ಕೃತೇ ಯುಗೇ । 
ತೃಣುಧ್ವಂ ಮುನಯಃ ಸರ್ವೇ ಸಾನಧಾನಾ ಜಿತೇಂದ್ರಿಯಾಃ ೪೫॥ಏ 


ಕನ್ನಡದ ಅನುವಾದ 
ಇಂದ್ರದ್ಯುಮ್ನು ವೃತ್ತಾಂಶ- ವಿದ್ಯಾಪತಿ ಶಬರ ಸಂಭಾಷಣ 

೧-೩. ಮುನಿಗಳು ಕೇಳುತ್ತಾರೆ:--""ಎಲೈ ಜೈಮಿನಿಯೇ! ನೀನು ಮೊದಲು 
ನಿರೂಪಿಸಿದ ಇಂದ್ರದ್ಯುಮ್ನನೃಪಾಲನು ಯಾವ ಯುಗದಲ್ಲಿದ್ದನು? ಅವನಿದ್ದ 
ಹೇಶವೂ ನಗರವೂ ಯಾವುದು? ಪುರುಷೋತ್ತಮ ಕ್ಷೇತ್ರವು ನಿರ್ಮಾಣವಾದು 
ಜಿಂತು? ಇಂದ್ರದ್ಯುಮ್ನ ಮಹಾರಾಜನು ಅಲ್ಲಿಗೆ ಹೋಗಿ ವಿಷ್ಣುಪ್ರತಿಮೆಯನ್ನು 
ಮಾಡಿಸಿ ಪ್ರತಿಷ್ಠಿಸಿದುದು ಹೇಗೆ? ಎಲ್ಫೈ ಮಹಾಮುನಿಯೆ! ನೀನು ಈ ವಿಷಯ 
ಗಳೆಲ್ಲವನ್ನೂ ನಮಗೆ ವಿಸ್ತಾರವಾಗಿ ತಿಳಿಸುವವನಾಗು. ಎಲ್ಫೈ ಸರ್ವಜ್ಞನೇ! 
ನೀನು ಈ ವೃತ್ತಾಂತವನ್ನುಯಥಾರ್ಥವಾಗಿಯೇ ನಮಗೆ ಅಪ್ಪಣೆಕೊಡಿಸಬೇಕು ; 
ಹೇಳಲು ನಮಗೆ ಬಹಳ ಕುತೂಹೆಲವಿರುವುದು.” 

೪-೫. ಜೈಮಿನಿಯು ಹೇಳುತ್ತಾ ನೆ:-“"ಎಲ್ಫೆ ದ್ವಿಜಶ್ರೇಷ್ಠರೇ! ಸಾಧು! 
ಸಾಧು!! ಸರ್ವಪಾಪಹರವೂ, ಪುಣ್ಯಪ್ರ ದವೂ, ಭುಕ್ತಿಮುಕ್ತಿಗಳನ್ನು ದೊರಕಿ 
ಸುವುದ್ಕೂ ಮಂಗಳಕರವೂ, ಪುರಾತನವೂ ಆದ ವಿಷಯವನ್ನೇ ಕೇಳಿದಿರಿ. ಈಗ 
ನಾನು ಕೃ ತಯುಗದಲ್ಲಿ ನಡೆದ ಇಂದ್ರ ಪ್ರದ್ಯುಮ್ನ ರಾಜನ ಚರಿತ್ರೆಯನ್ನು ನಡೆದುದು 
ಸಜಿದಂತಿಯೇ ನಿಮಗೆ. ತಿಳಿಸುತ್ತೇನೆ. ಜಿತೇಂದ್ರಿಯರಾದ 'ಫೀನೆಲ್ಲರೂ ಅದನ್ನು 
ಸಾವಧಾನಮನಸ್ಕರಾಗಿ ಕೇಳಿರಿ. 

3 


೬೬ ಶ್ರೀ ಸ್ಕಾಂದಮ ಹಾಪುರಾಣಂ 


ಆಸೀತ್ಯತಯುಗೇ ವಿಪ್ರಾ ಇಂದ್ರದ್ಯುಮ್ನೋ ಮಹಾನೃಪಃ । 
ಸೂರ್ಯವಂಶೇ ಸ ಧರ್ಮಾತ್ಮಾ ಸ್ರಷ್ಟುಃ ಪಂಚಮಪೂರುಷಃ ॥೬॥ 
ಸತ್ಯವಾದೀ ಸದಾಚಾರೋಂವದಾತಃ ಸಾತ್ರ್ವಿಕಾಗ್ರಣಿಃ । 


ನ್ಯಾಯಾತ್ಸದಾ ಪಾಲಯೆತಿ ಪ್ರಜಾಃ ಸ್ಥಾ ಇವ ಸ ಪ್ರಜಾಃ Han 
ಅಧ್ಯಾತ್ಮನಿಜ್ಞಾ ನೆಶೌಂಡಃ ಶೂರಃ ಸಂಗಾ ಶ್ರಮವರ್ಧನಃ । 

ಸಜದೋದ್ಯತಃ ಸದಾ ವಿಪ್ರಪೂಜತಃ ಪಿತೈಭಕ್ತಿಮಾನ್‌ ॥೮॥ 
ಅಷ್ಟಾದಶಸು ವಿದ್ಯಾಸು ಬೃಹಸ್ಸತಿರಿವಾಪರಃ । 

ಐಶ್ಚರ್ಯೇಣ ಸುರಾಧೀಶಃ ಕುಬೇರಃ ಕೋಶಸಂಚಯೇ nei 
ರೂಪವಾನ್ಸುಭಗಃ ಶೀಲೀ ದಾತಾ ಭೋಕ್ತಾ ಪ್ರಿಯಂವದಃ । 

ಯಷ್ಟಾ ಸಮಸ್ತಯಜ್ಞಾನಾಂ ಬ್ರಹ್ಮಣ್ಯಃ ಸತ್ಯಸಂಗರಃ ॥ ೧೦ 
ವಲ್ಲಭೋ ನರನಾರೀಣಾಂ ಪೌರ್ಣಿಮಾಸ್ಯಾಂ ಯಥಾ ಶಶೀ। 

ಆದಿತ್ಯ ಇವ ದುಷ್ಟ್ರೇಶ್ಸ್ಯಃ ಶತ್ರುಪಕ್ಸಕ್ಸಯಂಕರಃ ॥ ೧೧॥ 
ವೈಷ್ಣನಃ ಸತ್ಯಸಂಪನ್ನೋ ಜಿತಕ್ರೋಢೋ ಜಿತೇಂದ್ರಿಯಃ । 
ರಾಜಸೂಯಂ ಕ್ರತುವರೆಂ ವಾಜಿಮೇಧಸಹಸ್ರಕಂ ॥ ೧೨ ॥ 





೬-೭. ಎಲ್ಫೈ ವಿಪ್ರರೇ! ಆ ಇಂದ್ರ ದ್ಯುಮ್ಮಮಹಾರಾಜನು ಕೃತಯುಗ 
ದಲ್ಲಿದ್ದನು. ಆ ಧರ್ಮಾತ್ಮನು ಸೂರ್ಯವಂಶದಲ್ಲಿ ಬ್ರಹ್ಮನಿಂದ ಐದನೆಯ 
ಮಹಾಪುರುಷನು; ಸತ್ಯವಾದಿಯೂ, ಸದಾಚಾರಸಂಪನ್ರನೂ, ದಾನಶೀಲನೂ, 
ಸಾತ್ವಿಕಾಗ್ರಣಿಯೂ ಆಗಿ ಪ್ರಜೆಗಳೆಲ್ಲರನ್ನೂ ತನ್ನ ಸ್ವಂತ ಮಕ್ಕಳನ್ನೆಂತೋ 
ಅಂತು ಬಹು ಧರ್ಮದಿಂದ ಪಾಲಿಸುತ್ತಿದ್ದನು. 

೮-೧೪. ಅಧ್ಯಾತ್ಮವಿಜ್ಞಾನದಲ್ಲಿ ನಿಷ್ಣಾತನು; ಶೂರನು ; ಯುದ್ಧದಲ್ಲಿ 
ಅತುಲ ಪರಾಕ್ರಮವನ್ನು ತೋರಿ ವಿಜೃಂಭಿಸುವವನು ; ಯಾವಾಗಲೂ ಜಾಗ 
ರೂಕನಾಗಿರುವವನು ; ಯಾವಾಗಲೂ ಬ್ರಾಹ್ಮಣರನ್ನು ಸತೃರಿಸುವವನು ; 
ಪಿತೃಭಕ್ತಿಸಂಪನ್ನನು; ಹದಿನೆಂಟು ವಿದ್ಯೆಗಳನ್ನೂ ಬಲ್ಲವನಾಗಿ ಎರಡನೆಯ 
ಬೃಹಸ್ಸತಿಯೇ ಎಂಬಂತಿರುವವನು; ಐಶ್ವರ್ಯದಲ್ಲಿ ಮಹೇಂದ್ರನು; ಕೋಶ 
ಸಂಚಯದಲ್ಲಿ ಕುಬೇರನು; ರೂಪವಂತನು; ಭಾಗ್ಯಶಾಲಿಯು ; ಶೀಲವಂತನು; 
ದಾತೃವು; ಭೋಕ್ಕೃವು; ಪ್ರಿಯವಾದಿಯು; ಸಮಸ್ತ ಯಜ್ಞಗಳನ್ನೂ 
ಮಾಡಿದವನು; ಬ್ರಹ್ಮಣ್ಯನು ; ಸತ್ಯಪರಿಪಾಲನೆಗಾಗಿಯೇ ಪ್ರತಿಜ್ಞೆಯನ್ನು 
ಕೈಕೊಂಡವನು ; ನರನಾರಿಯರೆಲ್ಲರಿಗೂ ವಲ್ಲಭನಾಗಿ ಹುಣ್ಣಿಮೆಯ ಚಂದ್ರನಂತೆ 
ಬೆಳಗುತ್ತಿರುವವನು; ಶತ್ರುಪಕ್ಸದವರೆಲ್ಲರನ್ನೂನಾಶಗೊಳಿಸುವವನಾಗಿ ಅಹಿತರಿಗೆ 
ನೋಡಲೂ ಅಸದಳನಾದವನು; ವೈಷ್ಣವನಾಗಿ ಸತ್ಯಸಂಪನ್ನನಾಗಿ, ಜಿತ 
ಕ್ರೋಧನೂ, ಜಿತೇಂದ್ರಿಯನೂ ಆಗಿ ರಾಜಸೂಯವೆಂಬಉತ್ತಮ ಯಾಗವನ್ನೂ, 


ಸಪ್ತ ಮೋರ$ಧ್ಯಾಯಃ ೬೭ 


ಇಯಾಜ ಪರಮಃ ಶ್ರೀಮಾನ್ಮುಮುಕ್ಸುರ್ಧರ್ಮತತ್ತ ರಃ । 


ಏವಂ ಸರ್ವಗುಣೋಪಹೇತಃ ಸ ಪೃಥ್ವೀಂ ಪಾಲಯನ್ನೃ ಪಃ ॥೧೩॥ 
ಅನಂತೀಂ ನಾಮ ನಗರೀಂ ಮಾಲವೇ ಭುವಿ ವಿಶ್ರುತಾಂ । 

ಉವಾಸ ಸರ್ವರತ್ನಾಢ್ಯಾಂ ದ್ವಿತೀಯಾಮಮರಾನತಶೀಂ ॥ ೧೪ ॥ 
ತತ್ರ ಸ್ಥಿತೋ ನರಪತಿರ್ವಿಷ್ಟೋರ್ಭಕ್ತಿಮನುತ್ತಮಾಂ । 

ಚಕಾರ ಮನಸಾ ವಾಚಾ ಕರ್ಮಣಾ ಪರೆಮಾದು ತಾಂ ॥ ೧೫ ॥ 
ಏವಂ ಪ್ರವರ್ತಮಾನೋಸಸೌ ಕದಾಚಿಚ್ಛ್ರೀಪತೇರ್ನಿಘೋಕ । 
ಪೂಜಾಸಮಯಮಾಸಾದ್ಯ ದೇವಾರ್ಚನಗೃಹಾಂತರೇ ॥ ೧೬॥ 


ವಿದ್ವದ್ಧಿಃ ಕವಿಭಿಶ್ಲೈನ ತೀರ್ಥ ಯಾತ್ರಾಪ್ರೆಸಿದ್ಧಿಭಿಃ | 
ಪೈನಜ್ಞೈಃ ಶ್ರೋತ್ರಿಯ್ಯಃ ಸಾರ್ಧಂ ಪುರೋಹಿತಮವಸ್ಥಿತಂ ೫ ೧೭॥ 
ಆದೃತೋ ವ್ಯಾಜಹಾರೀದಂ ಜ್ಞಾಯತಾಂ ಕ್ಲೇತ್ರಮುತ್ತಮಂ | 


ಯತ್ರ ಸಾಕ್ಸ್ರಾಜ್ವಗನ್ನಾಥಂ ಸಶ್ಯಾನೋಂನೇನ ಚಕ್ಸುಷಾ ॥ ೧೮ ॥ 
ಏವಮುಕ್ತೋ ನೃಷಾಗ್ರ್ಯೇಣ ವೈಷ್ಣವೇನ ಪುರೋಹಿತಃ । 
ತೀರ್ಥಯಾತ್ರವ್ರಜಂ ಪಶ್ಯನ್ನುವಾಚ ಪ್ರಶ್ರಿತಂ ವಚಃ ॥೧೯॥ 


ಸಹಸ್ರಸಂಖ್ಯೆಯ ಅಶ್ವಮೇಧಗಳನ್ನೂ ಪರಮೈಶ್ಚರ್ಯವಂಶನಾದ ಆ ಭೂಪನು 
ಮೋಕ್ಸಾಪೇಕ್ಸೆಯಿಂದಲೇ ಮಾಡಿದನು. ಹೀಗೆ ಸಕಲ ಸದ್ಗುಣಗಳಿಂದಲೂ 
ಹೊಡಿದವನಾದ ಆ ನರಪತಿಯು ಭೂಮಂಡಲವನ್ನು ಪಾಲಿಸುತ್ತ ಸುಪ್ರಸಿದ್ದ 
ವಾದ ಮಾಲವದೇಶದಲ್ಲಿ ಸಮಸ್ತ ರತ್ನಗಳಿಂದಲೂ ತುಂಬಿತುಳುಕುತ್ತ ಎರಡ 
ನೆಯ ಅಮರಾವತಿಯಂತಿರುವ ಅವಂತೀನಗರದಲ್ಲಿ ವಾಸಮಾಡುತ್ತಿದ್ದನು. 

೧೫-೧೮. ಆ ನರಪತಿಯು ಆ ನಗರದಲ್ಲಿ ವಾಸಮಾಡುತ್ತ ಶ್ರೀಮನ್ಮಹಾ 
ನಿಷ್ಣುವಿನಲ್ಲಿ ಕಾಯಾ ವಾಚಾ ಮನಸಾ ಅನುತ್ತಮವೂ ಪರಮಾದ್ಭುತವೂ ಆದ 
ಭಕ್ತಿಯನ್ನು ಮಾಡಿದನು. ಆ ದೊರೆಯು ಒಂದಾನೊಂದು ದಿನ ಶ್ರೀಪತಿಯ 
ಪೂಜಾಸಮಯದಲ್ಲಿ ದೇವಾರ್ಚನ ಗೃಹವನ್ನು ಸೇರಿ, ಅಲ್ಲಿ ವಿದ್ವಾಂಸರಿಂದಲೂ, 
ಫನಿಗಳಿಂದಲ್ಲೂ ತೀರ್ಥಯಾತ್ರಾದಿಗಳನ್ನು ಮಾಡಿ ಪ್ರಸಿದ್ಧ ರಾದವರಿಂದಲ್ಕೂ 
ಜ್ಯೋತಿಷ್ಯರಿಂದಲೂ, ಶ್ರೋತ್ರಿಯರಿಂದಲೂ ಕೂಡಿರುವ ಪುರೋಹಿತನನ್ನು 
ಕುರಿತು ಆದರಪೂರ್ವಕವಾಗಿ, "ಎಲೈ ಪುರೋಹಿತನೇ! ನಾವು ಈ ಬಾಹ್ಯ 
ಚಕ್ಸುಸ್ಸಿನಿಂದಲೇ ಸಾಕ್ಸಾತ್‌ ಜಗನ್ನಾಥನನ್ನು ಸಂದರ್ಶಿಸುವಂತಹ ಉತ್ತಮ 
ಸ್ಪೇತ್ರವಾವುದೆಂಬುದನ್ನು ತಿಳಿಯುವವನಾಗು?' ಎಂದು ನುಡಿದನು. 

೧೯-೨೧. ಪರಮ ವೈಷ್ಣನನಾದ ಆ ರಾಜಶ್ರೇಷ್ಮನಿಂತೆನಲು, ಪುರೋ 
ಹಿತನು ದೇವಾರ್ಚನ ಗೃಹದಲ್ಲಿ ನೆರೆದಿದ್ದ ಯಾತ್ರಿಕರ ಗುಂಪನ್ನು ಕಂಡು 
ವಿನಯಪೂರ್ವಕವಾಗಿ ಈ ಮಾತನ್ನಾಡಿದನು: ""ಅಯ್ವಾ ಬ್ರಾಹ್ಮಣರಿರಾ! 


೬೮ ಶ್ರೀ ಸ್ಯಾಂದಮಹಾಪುರಾಣಂ 


ಭೋ ಭೋಸ್ತೀರ್ಥಾಟನವ್ಯಗ್ರಾಃ ಧಾರ್ಮಿಕಾಸ್ತೀರ್ಥಕೋವಿದಾಃ । 


ಯದಾದಿಶತಿ ದೇವೋಂಯಂ ಯುಷ್ಮಾಭಿಸ್ತಚ್ಛೃತಂ ಕಿಲ ॥ ೨೦೫ 
ವಿಜ್ಞಾಯ ತಸ್ಯಾಭಿಪ್ರಾಯಂ ಕಶ್ಚಿತ್ಸುಬಹುತೀರ್ಥಗಃ I 

ಉವಾಚ ವಾಗ್ಮೀ ರಾಜಾನಂ ಬದ್ದಾಂಜಲಿಪುಟಂ ಮುದಾ ॥ ೨೧॥ 
ರಾಜನ್ನನೇಕತೀರ್ಥಾನಿ ವ್ಯಚಾರಿಷಮಹಂ ಪ್ರಭೋ !। 

ಆಶೈಶವಾತ್‌ ಕ್ಸಿತಿತಲೇ ಶ್ರುತಾನ್ಯನ್ಯೈಸ್ತು ಯಾನಿ ವೈ ॥ ೨೨ ॥ 
ಔಢ್ರದೇಶ ಇತಿ ಖ್ಯಾತೋ ವರ್ಷೇ ಭಾರತಸಂಜ್ಣ್ಯಕೇ | 
ದಕ್ಷಿಣಸ್ಯೋದಧೇಸ್ತೀರೇ ಕ್ಲೇತ್ರಂ ಶ್ರೀಪುರುಷೋತ್ತಮಂ ॥ ೨೩ ॥ 
ಯತ್ರ ನೀಲಗಿರಿರ್ನಾಮ ಸಮಂತಾತ್ಕಾನನಾವೃತಃ । 

ತಸ್ಯೋತ್ಸಂಗೇ ಕಲ್ಪವೃಕ್ಸುಃ ಸಮಂತಾತ್ಕ್ಯೋಶಸಂಮಿತಃ ॥ ೨೪ ॥ 
ತಸ್ಯ ಛಾಯಾಂ ಸಮಾಕ್ರನಮ್ಯ ಬ್ರಹ್ಮಹತ್ಯಾಂ ನ್ಯಪೋಹತಿ ! 

ತಸ್ಯ ಪಶ್ಚಾದ್ದಿಶಿ ಖ್ಯಾತಂ ಕುಂಡಂ ರೌಹಿಣಸಂಜ್ಞಿತೆಂ ॥ ೨೫ ॥ 
ತತ್ಸೂರ್ಣಂ ಕಾರಣಾಂಭೋಭಿಃ ಸ್ಪರ್ಶನಾದೇನ ಮುಕ್ತಿದಂ । 
ತಸ್ಯಪ್ರಾಕ್ಷಟಿಮಾಸ್ಮಾಯ ನೀಲೇಂದ್ರಮಣಿನಿರ್ಮಿತಾ ॥ ೨೬॥ 


« ತೀರ್ಥಯಾತ್ರೆಗಳನ್ನು ಮಾಡುವುದರಲ್ಲಿಯೇ ಮನಸ್ಸುಳ್ಳವರೂ, ಧಾರ್ಮಿ 
ಕರೂ, ಯಾತ್ರಾಸ್ಥಳಗಳ ವಿಷಯಗಳನ್ನು ಚೆನ್ನಾಗಿ ತಿಳಿದವರೂ ಆದ ನೀವೆಲ್ಲರೂ 
ನಮ್ಮ ಪ್ರಭುವಾದ ಈ ಇಂದ್ರದ್ಯುಮ್ನ ಮಹಾರಾಜನು ನುಡಿದುದನ್ನು ಕೇಳಿ 
ದಿರಷ್ಟೆ !?? ಎಂದು ನುಡಿದ ಆ ಪುರೋಹಿತನ ಅಭಿಪ್ರಾಯವನ್ನು ತಿಳಿದು, 
ಅನೇಕ ತೀರ್ಥಯಾತ್ರೆಗಳನ್ನು ಮಾಡಿರುವವನೂ, ವಾಗ್ಮಿಯೂ ಆದ ಒಬ್ಬಾ 
ನೊಬ್ಬ ಬ್ರಾಹ್ಮಣನು ಬದ್ಧಾಂಜಲಿಪುಟನಾಗಿ ಆ ದೊರೆಯನ್ನು ಕುರಿತು ಬಹು 
ಸಂತೋಷದಿಂದಿಂತೆಂದನು. 

೨೨, ಎಲ್ಫೈ ಪ್ರಭುವೇ! ನಾನು ಚಿಕ್ಕಂದಿನಿಂದಲೂ ಇತರರಿಂದ ಕೇಳಿ 
ತಿಳಿದು ಈ ಭೂಮಂಡಲದ ಅನೇಕ ತೀರ್ಥಕ್ಟೇತ್ರಗಳನ್ನು ಸಂಚಾರಮಾಡಿ 
ಕೊಂಡು ಬಂದಿರುತ್ತೇನೆ. 

೨೩-೨೮. ಭರತಖಂಡದಲ್ಲಿ ಸುಪ್ರಸಿದ್ಧವಾದ ಓಡ್ರದೇಶವೆಂಬುದೊಂ 
ದುಂಟು. ಆ ದೇಶದಲ್ಲಿ ದಕ್ಷಿಣಸಾಗರ ತೀರದಲ್ಲಿ ಶ್ರೀ ಪುರುಷೋತ್ತಮವೆಂಬ 
ಕ್ಲೇತ್ರವಿರುವುದು. ಆ ಕ್ಲೇತ್ರದಲ್ಲಿ ಸುತ್ತಲೂ ಅರಣ್ಯದಿಂದ ಸುತ್ತು ಬಳಸಿರುವ 
ನೀಲಾಚಲವಿರುತ್ತದೆ. ಅದರ ತಪ್ಪಲಿತಲ್ಲಿ ಒಂದು ಕ್ರೋಶದಷ್ಟು ಸುತ್ತಳತೆ 
ಯುಳ್ಳ ಕಲ್ಪವೃಕ್ಸವಿರುವುದು. ಅದರ ನೆರಳನ್ನು ಸೇವಿಸಿದುದಾದರೆ ಬ್ರಹ್ಮ 
ಹತ್ಯಾದೋಷವು ನಿವಾರಣೆಯಾಗುತ್ತದೆ. ಆ ವೃಕ್ಸದ ಪಶ್ಚಿಮದಲ್ಲಿ ರೌಹಿಣ 
ವೆಂಬ ಕುಂಡವಿರುತ್ತದೆ. ಆ ರೌಹಿಣ ಕುಂಡವಾದರೋ ಕಾರಣಜಲದಿಂದ 
ಪೂರ್ಣವಾಗಿ ಕೇವಲ ಸ್ಪರ್ಶನದಿಂದಲೇ ಮುಕ್ತಿಪ್ರದವೆನಿಸಿರುವುದು. ಅಲ್ಲದೆ 


ಸಪ್ಪಮೊತಧ್ಯಾಯಃ ೬೯ 


ತಸುಃ ಶ್ರೀ ವಾಸುದೇವಸ್ಯ ಸಾಕ್ಸಾನ್ಮುಕ್ತಿ ಪ್ರದಾಯಿನೀ । 

ತತ್ರ ಕುಂಡೇ ತು ಯಃ ಸ್ನಾತ್ವಾ ದೃಷ್ಟ್ಯಾ ತು ಪುರುಷೋತ್ತಮಂ ॥ 
ಅಶ್ಚಮೇಧಥಸಹಸ್ರಸ್ಯ ಫಲಂ ಪ್ರಾಪ್ಯ ನಿಮುಚ್ಯತೇ । 

ತತ್ರಾಸ್ತ್ರ ಆಶ್ರಮಶ್ರೇಷ್ಠಃ ಖ್ಯಾತಃ ಶಬರದೀಪಕಃ ॥ ೨೮ ॥ 
ಪಶ್ಚಿಮಸ್ಕಾಂ ದಿಶಿ ನಿಭೋರ್ವೆೇಸ್ಟಿತಃ ಶಬರಾಲಯ್ಯೊಃ । 
ಯಸ್ಮಾದೇಕ ಪದೀ ಮಾರ್ಗೋ ಯೇನ ವಿಷ್ಣ್ವಾಲಯಂ ವ್ರಜೇತ್‌ ॥ 
ಯತ್ರ ಸಾಕ್ಸಾಜ್ಞಗನ್ನಾಥಃ ಶಂಖಚಕ್ರಗದಾಧರಃ । 


ಜಂತೂನಾಂ ದರ್ಶನಾನ್ಮುಕ್ತಿಂ ಯೋ ದದಾತಿ ಕೃಪಾನಿಧಿಃ ॥೩೦॥ 
ತತ್ರೋಷಿತಂ ಮಯಾ ರಾಜನ್ವರ್ಷಂ ಶ್ರೀಪುರುಷೋತ್ತಮೇ । 
ತುಷ್ಟ್ಯರ್ಥಂ ದೇವಜೇವಸ್ಯ ವ್ರತಿನಾ ವನವಾಸಿನಾ ॥೩೧॥ 
ಪ್ರತಿರಾತ್ರಂ ಭಗವತೋ ದರ್ಶನಾಯ ದಿವೌಕಸಾಂ । 

ಆಗತಾನಾಂ ಮಹಾರಾಜ ದಿವ್ಯಗಂಥೋಹ್ಯಮಾನುಷಃ ೩೨ 
ನಾನಾಸ್ತುತಿವಚಃ ಕಲ್ಪಪುಷ್ಪವೃಷ್ಟಿಶ್ಚ ಲಭ್ಯತೇ । 

ಮಹಿಮೈೈಷಾ ನ ಕುತ್ರಾಪಿ ವಿಷ್ಣೋಃ ಸ್ಥಾನೇ ಪ್ರಕಾಶತೇ ॥ ೩೩ ॥ 


ಅಲ್ಲಿಯೇ ಇಂದ್ರನೀಲಮಣಿನಿರ್ಮಿತವಾದ ಶ್ರೀ ವಾಸುದೇವಮೂರ್ತಿಯ 
ಪ್ರತಿಮೆಯೂ ಇರುವುದು. ಯಾರಾದಕೆ ರೌಹಿಣಕುಂಡದಲ್ಲಿ ಮಿಂದು ಶ್ರೀ 
ಪುರುಷೋತ್ತಮ ಸ್ವಾಮಿಯನ್ನು ಸಂದರ್ಶಿಸುತ್ತಾರೆಯೋ ಅವರಿಗೆ ಒಂದು 
ಸಹಸ್ರ ಅಶ್ವಮೇಧಯಾಗಗಳ ಫಲವು ದೊರೆತು ಮುಕ್ತಿಯು ಲಭಿಸುತ್ತದೆ. 
ಅಲ್ಲಿಯೇ ಶಬರದೀಸಕವೆಂದು ಪ್ರಸಿದ್ಧವಾದ ಆಶ್ರಮವೂ ಇರುತ್ತದೆ. 

೨೯-೩೦. ಪಶ್ಚಿಮ ದಿಕ್ಕಿನಲ್ಲಿ ಶ್ರೀ ಪುರುಷೋತ್ತಮಸ್ವಾಮಿಯ ಆಲಯವು 
ಶಬರರ ಮನೆಗಳಿಂದ ಸುತ್ತುವರಿದಿರುತ್ತದೆ. ಶಬರದೀಪಕಾಶ್ರಮದಿಂದ ಅಲ್ಲಿಗೆ 
ನೇರವಾದ ಕಾಲುದಾರಿಯಿರುವದು. ಅದು ವಿಷ್ಣುದೇವಾಲಯಕ್ಕೆ ಹೋಗು 
ತ್ತಡೆ. ಆ ವಿಷ್ಣುದೇವಾಲಯದಲ್ಲಿ ಕೃಪಾನಿಧಿಯಾದ ಜಗನ್ನಾಥಪ್ರಭುವು 
ಶಂಖಚಕ್ರಗಧಾಧರನಾಗಿ ಸಾಕ್ಸಾತ್ತಾಗಿ ನೆಲಸಿ ಸಮಸ್ತ ಜಂತುಗಳಿಗೂ ದರ್ಶನ 
ದಿಂದಲೇ ಮುಕ್ತಿಯನ್ನು ಅನುಗ್ರಹಿಸುತ್ತಿರುವನು. 

೩೧. ಎಲೈ ದೊರೆಯೇ! ನಾನು ಆ ಪುರುಷೋತ್ತಮಕ್ಸೇತ್ರದಲ್ಲಿ ದೇವ 
ದೇವನಾದ ಶ್ರೀ ಜಗನ್ನಾಥನ ತುಷ್ಟ್ಯರ್ಥವಾಗಿ ವ್ರತವನ್ನು ಕೈಕೊಂಡು 
ವನವಾಸಮಾಡುತ್ತ ಒಂದು ವರ್ಷಕಾಲ ವಾಸಮಾಡಿದೆನು. 

೩೨-೩೩. ಎಲೈ ಮಹಾರಾಜನೇ! ಅಲ್ಲಿ ಪ್ರತಿರಾತ್ರಿಯೂ ಸ್ವಾಮಿಯ 
ದರ್ಶನಕ್ಕಾಗಿ ಬರುವ ದೇವತೆಗಳ ಅಮಾನುಷವಾದ ದಿವ್ಯಗಂಧವೂ, ನಾನಾ ವಿಧ 
ವಾದ ಸ್ತುತಿವಚನಗಳೂ, ಕಲ್ಪವೃಕ್ತುದ ಪುಷ್ಪವೃಷ್ಟಿಯೂ ಭಕ್ತರಿಗೆ ಲಭಿಸುತ್ತದೆ. 
ಈ ಮಹಿಮೆಯು ಮತ್ತಾವ ವಿಷ್ಣುಕ್ಟೇತ್ರದಲ್ಲಿಯೂ ಕಂಡುಬರುವುದಿಲ್ಲವು. 


೭೦ ಶ್ರೀ ಸ್ಯಾಂದಮಹಾಪುರಾಣಂ 


ಪೌರಾಣಿಕೀ ಪ್ರವೃತ್ತಿಶ್ಚ ಶ್ರುತಾ ತತ್ರ ಮಹೀಪತೇ । 

ವಾಯಸೋ ಮಾಧವಂ ದೃಷ್ಟ್ವಾ ತಿರ್ಯಗ್ಹೇಹೋ ಪಿ ಮುಚ್ಯತೇ ॥ 
ನಾಧಿಕಾರೀ ಪುಣ್ಯಕೃತ್ಯೇ ಜ್ಞಾ ನಹೀನೊೋಆಫಿ ಪಾರ್ಥಿವ । 

ತೃಷಾರ್ತೋ ರೌಹಿಣೇ ಕುಂಡೇ ಜಲಂ ಪಾತುಂ ಸಮಾಗತಃ ॥೩೫॥ 
ತ್ಯಕ್ತ್ವಾ ಕಾಲವಶಾತ್ಪ್ರಾಣಾಸ್ತಿಷ್ಟು ಸಾರೂಪ್ಯಮಾಪ್ತವಾನ್‌ । 


ಅಹಮಾಸಂ ಪುರಾ ಮೂರ್ಯಸ್ತತ್ರ್ರಸಾದಾತ್ತು ಸಾಂಪ್ರತಂ Han 
ಅಷ್ಟಾದಶಸು ವಿದ್ಯಾಸು ಕೇಷೋ ವಾ ಸ್ಕಾನ್ಮಮಾಪರಃ । 

ಮತಿಶ್ಚ ನಿರ್ಮಲಾ ಜಾತಾ ವಿಷ್ಣೋಃ ಪಶ್ಯಾಮಿ ನಾಪರಂ ॥ ೩೭ ॥ 
ತ್ವಂ ಯಸ್ಮಾದ್ವಿಷ್ಟುಭಕ್ತೋಂಸಿ ಸತತಂ ಚ ದೃಢವ್ರತಃ। 
ಅತಸ್ತವೋಪದೇಶಾರ್ಥಮಾಗತೋಹಂ ತಮಾಂತಿಕಂ ॥ ೩೮ ॥ 
ನೋ ಧನಂ ನ ಚ ಭೂಮಿಂ ಚ ತ್ವತ್ತಃ ಸಂಪ್ರಾಥಣ್ಯತೇಃಧುನಾ । 
ವ್ಯಲೀಕಮೇತನ್ಮಾ ಬುದ್ಧ್ಯಾ ತತ್ರಸ್ಥಂ ಶ್ರೀಧರಂ ಭಜ HF 


೩೪-೩೭. ಎಲ್ಫೈ ಮಹೀಪತಿಯೇ! ಅಲ್ಲಿಯೇ ನಾನೊಂದು ಪುರಾಣ 
ಕಥೆಯನ್ನೂ ಕೇಳಿದೆನು. ಆ ಕ್ಷೇತ್ರದಲ್ಲಿ ತಿರ್ಯಕ್ಕಾದ ಒಂದು ಕಾಗೆಯೂ 
ಸಹ ಮಾಧವನನ್ನು ಸಂದರ್ಶಿಸಿ ಮುಕ್ತಿಯನ್ನು ಪಡೆಯಿತೆಂಬುದೇ ಆ ಕಥೆ. ಎಲ್ಫೈ 
ಪಾರ್ಥಿವನೇ! ಪುಣ್ಯಕರ್ಮಗಳಲ್ಲಿ ಅಧಿಕಾರವೇ ಇಲ್ಲದವನೂ, ಜ್ಞಾನನಿಹೀನನೂ 
ಆದ ಯಾವನೋ ಒಬ್ಬನು ಬಾಯಾರಿ ಅಲ್ಲಿಯ ರೌಹಿಣಕುಂಡದಲ್ಲಿ ಜಲಪಾನ 
ಮಾಡಲು ಬಂದನು. ಕಾಲವಶದಿಂದ ಅವನು ಅಲ್ಲಿಯೇ ಪ್ರಾಣಗಳನ್ನು ತ್ಯಜಿಸಿ 
ಕೂಡಲೇ ವಿಷ್ಣುಸಾರೂಪ್ಯವನ್ನು ಪಡೆದನು. ಎಲ್ಫೈ ಪ್ರಭುವೇ! ಈ ಮೊದಲು 
ನಾನು ಕೇವಲ ಮೂರ್ಜನಾಗಿದ್ದೆನು. ಈಗಲಾದರೋ ಹದಿನೆಂಟು ವಿದ್ಯೆ 
ಗಳಲ್ಲಿಯೂ ಆದಿಶೇಷನೇ ನನಗೆ ಎರಡನೆಯವನೆಂಬಷ್ಟುಮಟ್ಟಗೆ ವಿದ್ಯಾವಂತ 
ನಾಗಿರುವೆನು. ನನಗೀಗ ನಿರ್ಮಲವಾದ ಬುದ್ಧಿಯುಂಟಾಗಿರುವುದು. ಇದು 
ಆ ವಿಷ್ಣುವಿನ ಪ್ರಸಾದದಿಂದಲೇ ದೊರೆತುದು. ನಾನು ಆ ಸ್ವಾಮಿಯನ್ನಲ್ಲದೆ 
ಮತ್ತಾರನ್ನೂ ನೋಡುವುದಿಲ್ಲವು. 

೩೮-೩೯. ಎಲ್ಲೆ ಇಂದ್ರದ್ಯುಮ್ನನ್ಸೃಪಾಲನೇ! ನೀನು ವಿಷ್ಣುಭಕ್ತ 
ನಾಗಿರುವೆ; ದೃಢವಾದ ವ್ರತವನ್ನೂ ಕೈಕೊಂಡಿರುವೆ. ಆದುದರಿಂದ ನಿನಗೆ 
ಫ್ರೀ ಪುರುಷೋತ್ತಮ ಕ್ಸೇತ್ರಮಾಹಾತ್ಮ್ಯವನ್ನುಪದೇಶಿಸಲೋಸುಗವೇ ನಾನು 
ನಿನ್ನ ಬಳಿಗೆ ಬಂದುದು. ನಾನು ಪ್ರಕೃತದಲ್ಲಿ ನಿನ್ನಲ್ಲಿ ಧನವನ್ನಾಗಲಿ, ಭೂಮಿ 
ಯನ್ನಾಗಲಿ ಪ್ರಾರ್ಥಿಸುವುದಿಲ್ಲವು. ಆದರೆ ನಾನು ಹೇಳಿದುದು ಸುಳ್ಳೆಂದು 
ಭಾವಿಸದೆ ನೀನು ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನೆಲಸಿರುವ ಶ್ರೀಧರನನ್ನು ಸೇವೆ 
ಮಾಡು.” 


ಸಸ್ತಮೋ9ಧ್ಯಾಯಃ ೭೧ 


ಏನಮುಕ್ತ್ವಾತು ಜಟಲಃ ಸರ್ವೇಷಾಂ ಪಶ್ಯತಾಂ ತದಾ । 


ಅಂಶರ್ಧಾನಂ ಜಗಾಮಾಶು ರಾಜಾ ಪರಮವಿಸ್ಮಯಂ ॥ ೪೦॥ 
ಅವಾಪ್ಯ ವ್ಯಾಕುಲಮತಿಃ ಕಥಂ ಮೇ ನಿರ್ವಹೇದಿತಿ । 
ಪ್ರುಕೋಹಿತನುವಾಚೇದಂ ತಸ್ಕೈವಾರ್ಥಸ್ಯ ಸಾಧನೇ 1 ೪೧॥ 


ಇಂದ್ರದ್ಯುಮ್ನ ಉವಾಚ :-- 
ಅಮಾನುಷಮಿದಂ ವೃತ್ತಂ ಶ್ರುತ್ತೇದಾನೀಮಮಾನುಷಾತ್‌ । 


ಬುದ್ಧಿಸ್ತೈರಯತೇ ತತ್ರ ಯತ್ರಾಸ್ತೇಂಸೌ ಗದಾಧರಃ ॥ ೪೨ ॥ 
ಮಮ ಧರ್ಮಾರ್ಥಕಾಮಾ ಹಿ ತ್ವದಾಯತ್ತಾ ದ್ವಿಜೋತ್ತಮ | 
ಅನಿರುದ್ಧಾಸ್ಥ್ಮತ್ಪ್ರಸಾದಾತ್ತ್ಮಿವರ್ಗಃ ಸಾಧಿತೋ ಮಯಾ ॥ ೪೩॥ 


ಇದಾನೀಂ ಚೇದ್ದಿ ಎಜಶ್ರೇಷ್ಮ ತ್ವಮತ್ರಾರ್ಥೇ ಗಮಿಷ್ಯಸಿ | 
ಚತುರ್ವರ್ಗಸ್ತು ಸಂಪೂರ್ಣಃ ಪ್ರಾಪ್ತಃಸ್ಯಾತ್ಸಾಂಪ್ರತಂ ಮಯಾ॥ ೪೪ ॥ 
ಪುರೋಹಿತ ಉವಾಚ: 

ಬಾಢಮೇತತ್ಯರಿಷ್ಯಾಮಿ ಯಥಾ ದ್ರಕ್ಷ್ಯಸಿ ಕೇಶವಂ । 
ಚರ್ಮಾಚ್ಛಾದಿತ ಚೆಕ್ಕುಭಾನ್ಯಂ ಸಾಕ್ಸಾನ್ಮುಕ್ತಿಪ್ರದಂ ವಿಭುಂ ॥ ೪೫ ॥ 

೪೦-೪೧. ಎಲೈ ವಿಪ್ರರೇ ! ಜಟಲನಾದ ಆ ಬ್ರಾಹ್ಮಣೋತ್ತಮನು ಈ ರೀತಿ 
ನುಡಿದು ಎಲ್ಲರೂ ನೋಡುತ್ತಿರುವಂತೆ ಅಲ್ಲಿಯೇ ಅಂತರ್ಧಾನವಾದನು. ಆಗ 
ಇಂದ್ರದ್ಯುಮ್ನರಾಜನಾದರೋ ಪರಮಾಶ್ಚರ್ಯಭರಿತನಾಗಿ ಪುರುಷೋತ್ತಮ 
ಕ್ಲೇತ್ರದ ಯಾತ್ರೆಯು ನನಗೆ ಸಾಧ್ಯವಾಗುವುದೆಂತೆಂದು ವ್ಯಾಕುಲಗೊಂಡು 
ಆ ವಿಷಯವನ್ನು ಕುರಿತೇ ಪುರೋಹಿತನನ್ನು ಕುರಿತು ಇಂತೆಂದನು. 

೪೨-೪೪. ಇಂಡ್ರದ್ಯುಮ್ನನು ಹೇಳುತ್ತಾನೆ: ಬಲ್ಫೈ ಪುರೋಹಿತನೇ! 
ಈ ವೃತ್ತಾಂತವು ಅಮಾನುಷವಾದುದು. ಇದನ್ನು ಅಮಾನುಷತವ್ಯಕ್ತಿಯಿಂದಲೇ 
ಕೇಳಿದುದರಿಂದ ಆ ಗದಾಧರಸ್ವಾಮಿಯು ಅಧಿಸ್ಮಿಸಿರುವ ಕ್ಷೇತ್ರಕ್ಕೆ ಹೋಗ 
ಬೇಕೆಂದು ನನ್ನ ಮನಸ್ಸು ತ್ವರೆಗೊಳ್ಳುತ್ತಿ ರುವುದು. ಅಯ್ಯಾ ದ್ವಿಜೋತ್ತಮನೇ 
ನನ್ನ ಧರ್ಮಾರ್ಥಕಾಮಗಳೆಲ್ಲವೂ ನಿನ್ನನ್ನೇ ಅವಲಂಬಿಸಿವೆ. ನಿನ್ನ ಪ್ರಸಾದ 
ದಿಂದಲೇ ಯಾವ ವಿರೋಧವೂ ಸಂಭವಿಸದಂತೆ ನಾನವುಗಳನ್ನು ಸಾಧಿಸಿರುವೆನು. 
ಈಗಲಾದರೋ ನೀನು ಆ ಕ್ಲೇತ್ರಕ್ಕೆ ನನ್ನೊಡನೆ ಹೊರಡುವೆಯಾದಕೆ ನನಗೆ 
ಚತುರ್ವಿಧ ಪುರುಷಾರ್ಥಗಳೂ ಸಂಪೂರ್ಣವಾಗಿ ಲಭಿಸಿದಂತಾಗುತ್ತದೆ.?? 

೪೫. ಪುರೋಹಿತನು ಹೇಳುತ್ತಾನೆ: ಎಲೈ ಮಹಾರಾಜನೇ ! ಅವಶ್ಯ 
ವಾಗಿ ಆಗಬಹುದು. ನೀನು ಹೇಳಿದಂತೆಯೇ ಮಾಡುತ್ತೇನೆ. ನೀನು ಆ 
ಕ್ಷೇತ್ರದಲ್ಲಿ ಮುಕ್ತಿಪ್ರದನೂ, ವಿಭುವೂ ಆದ ಶ್ರೀ ಕೇಶವನನ್ನು ಈ ಚರ್ಮ 
ಚಕ್ಸುಸ್ಸಿನಿಂದಲೇ ಸಂದರ್ಶಿಸುವಂತೆ ಪ್ರಯತ್ನಮಾಡುತ್ತೇನೆ. 


೭೨ ಶೀ ಸ್ಕಾಂದೆಮಹಾಪುರಾಣಂ 


ಏನಮತ್ರ ಯತಿಷ್ಯಾಮಿ ತತ್ರ ಸರ್ವೇ ಯಥಾ ನಯಂ । 
ವತ್ಸ್ಯಾಮಃ ಸಸಹಾಯಾಶ್ಚ ಕ್ಷೇತ್ರೇ ಶ್ರೀಪುರುಷೋತ್ತಮೇ 8॥ ೪೬॥ 
ಸಾಫಲ್ಯಂ ಕಿಮತೋ ರಾಜನ್ನನ್ಮಿನೋ ಜನ್ಮನೋ ಭವೇತ್‌ । 


ಪುರುಷಂ ತಮಸಃ ಹಾರಂ ಸಾಕ್ಸಾದ್ದ್ರಕ್ಸೃಸಿ ಮಾಧವಂ ॥ ೪೭॥ 
ಭ್ರಾತಾ ವಿದ್ಯಾಪತಿರ್ನಾಮ ಕನೀಯಾನ್ಮೇ ವ್ರಜಿಷ್ಯತಿ | 
ದೇಶಭ್ರಮಣಶೀಲೈಶ್ಚ ಚಾರೈಃಸಹ ತನಾಧುನಾ ॥ ೪೮ ॥ 
ತತ್ರ ಗತ್ವಾ ಜಗನ್ನಾಥಂ ದೃಷ್ಟ್ಯಾ ಸಹಿ ಗಿರೌ ಯಥಾ । 
ಕಂಟಕಾವಾಸಸಂಸ್ಥಾನಂ ಭೂಪ್ರದೇಶಂ ಪ್ರಮಿಾಯ ಚೆ ॥೪೯॥ 
ತೂರ್ಣಂ ಪ್ರವೃತ್ತಿಮಾನೇತಾ ಶ್ರೇಯೋಸ್ಮಾಕಂ ಭವಿಷ್ಯತಿ । 

ತಸ್ಯ ತದ್ವಚನಂ ಶ್ರುತ್ವಾ ರಾಜಾ ಪುನರುವಾಚ ಹ ॥೫೦॥ 


ಇಂದ್ರದ್ಯುಮ್ಸ ಉವಾಚ: 
ಸಾಧು ಬ್ರಹ್ಮನ್ಸಮಾಧಾಯ ವ್ಯನಸಾಯೋ ವಿಚಾರಿತಃ । 


ಅಪಂ ಪ್ರಥಮತೋಸ್ಯೇತಚ್ಛೃತ್ವೈವ ಕೃತನಿಶ್ಚಯಃ ॥೫೧॥ 
ತತ್ರ ಕ್ಲೇತ್ರೇ ಭಗವತಃ ಸನ್ನಿಧೌ ನಿವಸಾಮ್ಯಹಂ | 
ತದ್ನಚ್ಛತು ತವ ಭ್ರಾತಾ ಯಥೇಷ್ಟಂ ಸಾಧಯಿಷ್ಯತಿ ॥ ೫೨ ॥ 


೪೬-೪೭. ಎಲ್ಲೆ ಮಹಾರಾಜನೇ! ಇಲ್ಲಿರುವ ನಾವೆಲ್ಲರೂ ಶ್ರೀ ಪುರು 
ಹೋತ್ತಮಕ್ಸೇತ್ರಕ್ಸೆ ಪ್ರಯಾಣಹೊರಡುವಂತೆ ಪ್ರಯತ್ನಿಸುತ್ತೇನೆ. ಅರಸಾ! 
ನೀನು ಆ ಶ್ಲೇತ್ರದಲ್ಲಿ, ಅಜ್ಞಾನವನ್ನು ಕಳೆಯುವವನೂ, ಪರಮಪುರುಷನೂ 
ಆದ ಶ್ರೀಮನ್ನಾರಾಯಣನನ್ನು ಪ್ರತ್ಯಕ್ಸೃವಾಗಿ ಕಾಣುವೆ. ಇದಕ್ಕಿಂತಲೂ 
ಜನ್ಮನೆತ್ತಿದುದಕ್ಕೆ ಸಫಲತೆಯೇನುಂಟು? 

೪೮-೫೦. ನನ್ನ ಕರಿಯ ತಮ್ಮನಾದ ವಿದ್ಯಾಪತಿಯೆಂಬೀತನು ದೇಶ 
ಸಂಚಾರಶೀಲರಾದ ನಿನ್ನ ಚಾರಪುರುಸರೊಡನೆ ಅಲ್ಲಿಗೆ ಹೊರಡುವನು. ಈತನು 
ಅಲ್ಲಿಗೆ ಹೋಗಿ ನೀಲಾಚಲದಲ್ಲಿ ಶ್ರೀಜಗನ್ನಾಥನನ್ನು ದರ್ಶನಮಾಡಿಕೊಂಡು, 
ಕಂಟಕಗಳಿರುವ ಅಲ್ಲಿಯ ಭೂಪ್ರದೇಶವನ್ನೆಲ್ಲ ಸರಿಶೀಲಿಸಿಕೊಂಡು ಅಲ್ಲಿಯ 
ಸಮಾಚಾರಗಳನ್ನು ತಿಳಿದುಬರುವನು. ಇದರಿಂದ ನಮಗೆ ಶ್ರೇಯಸ್ಸಾಗುವುದು'? 
ಇಂತು ನುಡಿದ ಪುರೋಹಿತನ ಮಾತನ್ನು ಕೇಳಿ ಇಂದ್ರದ್ಯುಮ್ನನು ಮತ್ತೆ 
ಇಂತೆಂದನು:-- 

೫೧-೫೨. ಇಂದ್ರದ್ಯುಮ್ಮನು ಹೇಳುತ್ತಾನೆ: ಎಲೈ ಬ್ರಾಹ್ಮಣನೇ! 
ಒಳ್ಳೆಯದು ; ನೀನು ಸಮಾಧಾನಮನಸ್ಸನಾಗಿ ಮಾಡಬೇಕಾದುದೇನೆಂಬುದನ್ನು 
ಸರಿಯಾಗಿ ಯೋಚಿಸಿರುವೆ. ನಾನು ಈ ಕ್ಷೇತ್ರವಿಚಾರವನ್ನು ಕೇಳಿದೊಡನೆಯೇ 
ಅಲ್ಲಿಯೇ ಭಗವತ್ಸನ್ನಿಧಿಯಲ್ಲಿ ವಾಸಮಾಡುವುದಾಗಿ ನಿಶ್ಚಯಿಸಿದೆನು. ಆದುದ 


ಸಪ್ತನೋಠ9ಧ್ಯಾಯಃ ೭೩ 


ಇತ್ಯುಕ್ತ್ವಾಂತಃಪುರಂ ರಾಜಾ ಪ್ರವಿವೇಶ ಮುದಾಸ್ಚಿತಃ । 


ಪುರೋಹಿತೋಪಿ ತಾನ್ಸರ್ವಾನ್ಯಫಾವದನುಪೂರ್ವಶಃ 1 ೫೩॥ 
ರಾಜಾಜ್ಞಯಾ ಪೂಜಯಿತ್ವಾ ಸ್ರಾಹಿಣೋತ್ಸ್ಸಂ ಸ್ಥಮಾಶ್ರಯೆಂ । 
ಭ್ರಾತರಂ ಸುಮುಹೂರ್ತೇ ಚ ದ್ಯ ವಜ್ಞ ಕ್ಸ ತನ್ನ ಯೇ ॥ ೫೪ ॥ 


ಪ್ರ ಸ್ಥಾ ಪಯಾಮಾಸ ತದಾ ಕೈ ತಸ ಸೈಯನಂ ದ್ವಿಜೈಃ । 
ಅಪಸರ್ಸೈಃ ಪ್ರತ್ಯಯಿಕೈಃ ಪುಷ್ಪಸ್ಥ ಂದನಮಾಸ್ದಿ ಸ | 


| ೫೫ ॥ 
ತತಃ ಸಂಪ್ರಸ್ಥಿ ತೋ ನಿಪ್ರಾ 8 ಸತು ವಿದ್ಯಾ ಪತಿದ್ಧಿ ೯ಜಃ । 

ಮನಸಾ ಚಿಂತಯಾಮಾಸ . ಮಧ್ಯೇ ಸ್ಯ ಂದನಮಾಸ್ಸಿ ತಃ ॥ ೫೬ ॥ 
ಅಹೋ ಮೇ ಸಫಲಂ ಜನ್ಮ ಸುಶಲ್ಲಾ ಶರ್ವರೀ ಚೆ ಮೇ। 

ದ್ರಕ್ಸಾಮಿ ಯದ ತ್ಛಗವತೋ. ಅಸ ಮೈಮಘಾಪಹಂ W ೫೭॥ 
ಶ್ರವಣಾಜ್ಯೆ ೃರುಪಾಯ್ಯೀರ್ಯಂ ಯತಮಾನಾ ಅಹರ್ನಿಶಂ । 

ಪಶ್ಯಂತಿ ಯತೆಯಃ ಚೇತಃ ಪುಂಡರೀಕೇ ವ್ಯವಸ್ಥಿ ತಂ ॥ ೫೮ ॥ 





ರಿಂದ ನಿನ್ನ ತಮ್ಮನಾದ ವಿದ್ಯಾಪತಿಯು ಅಲ್ಲಿಗೆ ಹೊರಡಲಿ. ಆತನು ನಮ್ಮ 
ಇಷ್ಟಾರ್ಥವನ್ನು ಸಾಧಿಸುವನು.?? 

೫೩-೫೬, ಎಲೈ ವಿಪ್ರರೇ! ಇಂದ್ರ ದ್ಯುಮ್ನ ್ಸಿರಾಜನಿಂತು ನುಡಿದು ಪರಮಾ 
ನಂದಭರಿತನಾಗಿ ಅತಃ ಪುರಕ್ಕೆ ತೆರಳಿದನು. `ಪ್ರರೋಹಿತನೂ ಸಹ ದೇವಾರ್ಚನ 
ಗೃಹದಲ್ಲಿದ್ದ ನಿಪ್ರರೆಲ್ಲರನ್ನೂ ರಾಜಾಜ್ಞೆಯಂತೆ ಅವರವರ ಯೋಗ್ಯತೆಗನುಗುಣ 
ನಿ ಸತರಿಸಿ ಅವರವರ ಆಶ್ರ ಮಗಳಿಗೆ ಕಳುಹಿಸಿಕೊಟ್ಟ ನು ಇದಾದ 
ತರುವಾಯ ಆತನು ತನ್ನ ತಮ್ಮನಾದ ವಿದ್ಯಾಪತಿಯನ್ನು, ದೈವಜ್ಞರು ನಿಶ್ಚ 
ಯಿಸಿದ ಶುಭ ಮೂಹೂರ್ತದಲ್ಲಿ ಬ್ರಾಹ ರಿಂದ ಸ ಸ ಒಸ್ಯ್ರಯನಗಳನ್ನು ಮಾಡಿಸಿ 
ಪುರುಷೋತ್ತಮಕ್ಸೇತ್ರಕ್ಕೆ ಪ್ರ ಯಾಣಮಾಡಿಸಿದನು. ಶುಭಮಂಗಳಗಳಿಂದ 
ಬೀಳ್ಕೊ ಡಲಾಗಿ, ಹೂವಿನ ರಥದಲ್ಲಿ ಕುಳಿತು ಆ ಆ ಪುಣ್ಯಕ್ಸೇತ್ರ ಕೈ ಪ್ರಯಾಣ 
ಚಿಳಸಿದ ಆ ವಿದ್ಯಾಪತಿಯಾದರೋ ಈ ರೀತಿ ಯೋಚಿಸಿದನು. 

೫೭. “ಆಹಾ! ನನ್ನ ಜನ್ಮವು ಸ ಫಲವಾಯಿತು! ಇಂದೇ ರಾತ್ರಿಯು 
ಕಳೆದು ನನಗೆ ಸುಪ ಕ್ರಭಾತವಾಯಿತು! ಇಂದು ನಾನು ಸರ್ವಪಾಪಹರನಾದ 
ಶ್ರೀ ಭಗವಂತನ ಮುಖಕಮಲವನ್ನು ಸಂದರ್ಶಿಸುವೆನಲ್ಲವೆ! 

೫೮-೫೯. ನಾನು ಸ ಓರಣಮನನವೇ ಮೊದಲಾದ ಅನೇಕ ಉಪಾಯ. 
ಗಳಿಂದ ಹೆಗಲಿರುಳೂ ಪ್ರ ಯತ್ನ ಮಾಡಿ ಯತಿಗಳಾದವರು ಯಾವ ಭಗವನ್ಮುಖ 
ವನ್ನು ತಮ್ಮಹೈ ತ್ಯಮಲಮಧ್ಯದಲ್ಲಿ ಕಾಣುವರೋ ಆ ಶ್ರೀಮುಖವನ್ನೇ ಜಾ! 
ಈ ಬಾಹ್ಯಚಕ್ಸು ಸ್ಸಿರಿಂದೆ ನೋಡುವೆನು! ಯೋಗಿಹ ಶೈತ್ಯ ಮ ಲಮಧ್ಯಾಸನಾ 
ಸೀನನಾಗಿ, ಆ ಯೋಗಿಗಳಿಗೆ ಜ್ಞಾನಚಕ್ಟುಸ್ಸಿಗೆ ಮಾತ್ರ ಗೋಚರನಾಗುವ 

F 


೬೪ ಶ್ರೀ ಸ್ಮಾಂದಮ ಹಾಪುರಾಣಂ 


ತಮದ್ಯ ನೀಲಶಿಖರಿಶೃಂಗಸ್ಥಂ ಬಿಭ್ರತಂ ವಪುಃ । 
ವಪುಃಸಂಬಂಧಹರಣಂ ಸಾಕ್ಸಾವ್ಹಕ್ಸ್ಯಾನಿ ಚಕ್ರಿಣಂ 
ಶ್ರುತಿಸ್ಮೃತೀತಿಹಾಸ ಪುರಾಣ ವಾಕ್ಯೆ 
ರ್ಯದವ್ರೂ ಹೆಮಾಸ್ಥಾ ಸಯಿತುಂ ನ ಶಕ್ಕಂ 
ತೆಚಿ ಫ್ಸ್ರೀನಿಢೇ ರೊಷೆಮದೃಸ್ಟಪೂರ್ವಂ 
ದೃಷ್ಟ್ವಾ ತರಿಷ್ಯಾಮಿ ಭವಾಂಬುರಾಶಿಂ 1೬೦॥ 
ಯನ್ನಾನು 'ಸಂಕೀರ್ತನತಸ್ತಿಧಾಂಹಃ 
ಸಂಘಃ ಪ್ರಣಾಶಂ ಸ್ಮರತಾಂ ಪ್ರಯಾತಿ । 
ತಮದ್ಯ ವಿಶ್ವೇಶ್ವರಮಪ್ರಮೇಯಂ 
ಸಾಕ್ಸಾತ್ಮರಿಷ್ಕಾಮಿ ಗಿರೌ ವಸಂತಂ 
ಯತ್ಸಾದಪದ್ಮಾನನುಸಂಹಿತಸ್ಯ 
ಪದೇ ಹದೇ ದುಃಖಮಂುಪಾರ್ಜಿತಸ್ಯ । 
ತಮಃಪ್ರಕಾಂಡಪ್ರಭವಂ ಕೆದಾಚಿ 


ತ್ಮಾಶ್ರಿತಂ ಕರ್ಮಭಿರೇತಿ ನಾಶಂ ॥ ೬೨ ॥ 
ನ್ನಾತ್ಮಾಶ್ರಿ 


Heh 


HELO 





ಶರೀರಸಂಬಂಧವನ್ನು ನೀಗಿಸುವವನೂ, ಚಕ್ರಧರನೂ ಆದ ಭಗವಂತನನ್ನು 
ಆ ಪುರುಷೋತ್ತಮಕ್ಸೇತ್ರದ ನೀಲಗಿರಿಯ ಶೃಂಗದಲ್ಲಿ ಶರೀರಧಾರಿಯಾಗಿರುವ 
ವನನ್ನಾಗಿ ಸಂದರ್ಶಿಸಿ ಕ್ಕ ಥಾರ್ಥನಾಗುವೆನು! 

೬೦. ಶೃತಿ ಸ್ಮ ತಿ ಪುರಾಣೇತಿಹಾಸಗಳಲ್ಲಿ ಉಕ್ತವಾಗಿರುವ ವರ್ಣನಾ 
ವಾಕ್ಯಗಳಿಂದ ಚಾ ರೂಪವನ್ನು ಸಿದ್ಧಾಂತಮಾಡಲು ಸ ಸಾಧ್ಯವಾಗುವುದಿಲ್ಲವೋ 
ಅಂತಹ ಶ್ರೀನಿಧಿಯಾದ ಶ್ರೀಮನ್ಮಹಾನಿಷ್ಣು ನಿನ ಅದೃಷ್ಟ ಪೂರ್ವವಾದ ದಿವ್ಯ 
ರೂಪವನ್ನು ಕಂಡು ಈ ಭವಸಾಗರವನ್ನು ದಾಟುತ್ತೇನೆ! 

೬೧. ಯಾವ ಆ ಪ್ರಭುವಿನ ನಾಮಸಂಕೀರ್ತನವನ್ನು ಮಾಡುವವರ 
ಕಾಯಕ ವಾಚಿಕ ಮಾನಸಿಕಗಳಾದ ಪಾಪಸಮೂಹಗಳು ನಾಶವನ್ನೆ ಫದು 
ಫ್ರುವೋ, ಅಂತಹೆ ಅಪ್ರಮೇಯನೂ, ವಿಕೆ ಶೇ ಶ್ವರನೂ, ನೀಲಾದ್ರಿ ಯಲ್ಲಿ ವಾಸಿ 
ಹುತ್ತಿರುವವನೂ ಆದ ಶಿ ಶ್ರೀಮನ್ಮಹಾವಿಷ್ಣು ವನ್ನು ನಾನಿಂದು ಸಾಕಾ ್ಸಿತ್ಫರಿಸಿ 
ಕೊಳ್ಳುವೆನು. 

೬೨. ಯಾವ ಆ ಸರಮಾತ ಬನ ಪಾದಪದ್ಮಗಳಲ್ಲಿ ನಿವೇದಿಸದೆ ಅಡಿಗಡಿಗೂ 
ದುಃಖಗಳನ್ನು ಸಂಪಾದಿಸಿಕೊಂಡು ಬರುತ್ತಿ ನ ತುಪಿವಗಯುದ: ಅಜ್ಞಾನಾಂಧ 
ಕಾರದ ಮೊತ್ತದಿಂದ ಹುಟ್ಟ ಿರುವುದೂ ಆದ ಈ ದೇಹವು ಕೇವಲ ಕರ್ಮ 
ಗಳಿಂದೆಂದಿಗೂ ನಾಶವಾಗುವುದಿಲ್ಲವು. 


ಸಪ್ತಮೋತ$ಧ್ಯಾಯಃ ೭೫ 


ಆರಾಧ್ಯ ಸೂಕ್ಷ್ಮಂ ಸ್ವಗೃಹಾನಿವಾಸಂ 

ಯಂ ಸಂಚಕೋಶಾವೃತಮಾತ್ಮ್ಮಸಂಸ್ಕಂ | 
ವೇದಾಂತಗೀರಾಹ ನಚಾಪಿ ನೇದ 

ವಂದೇ ಸ್ವನಿದ್ಯೈ ಕನಿನೇದ್ಯಮಾವ್ಯಂ ॥ ೬೭ ॥ 
ಬ್ರಹ್ಮಾಂಡಮಾಲಾಕಲಿತಾನುರೋಮಂ 

ಸಹಸ್ರ ಮೂರ್ಧಾಂಫ್ರಿದೃಶಂ ಪುರಾಣಂ । 
ನಿಃಶ್ವಾಸವಾತೋತ್ಲಿತನೇದರಾಶಿಂ 

ಸರ್ವಪ್ರಪಂಚೇಶಮಹಂ ಪ್ರಪದ್ಯೇ ॥ ೬೪ ॥ 
ಯೆನ್ಮಾಯಯಾ ನಿರ್ಮಿತಕೂಟಿಮೇತತ್‌ 

ಸೃಷ್ಟಿಕ್ಸುಯಸ್ಥಾನವಿಲಾಸಿರೂಸಂ | 
ನಿರೂಪಿತಾರೋಪಿತಹೇಯರೂಪ 

ಸ್ವರೂಪಹೀನಂ ಪ್ರಣವಸ್ಥೆರೂಪಂ ॥ ೬೫ ॥ 
ತಿರ್ಯಕೆ ಥೈ ಷಾಶಾಂತಿನಿಮಿತ್ತ ತೋಃಪಿ 

ಯದ ೈಚ್ಛೈಯಾ ಯತ್ಸವಿಧಂ ಪ್ರಯಾತಃ । 
ದೇಹೇನ ತೇನೈನ ಸ್ವರೂಪಮುಕ್ತಿ 

ಮವಾಪ್ಯತಂ ದೃಷ್ಟಿಸಥಂ ಕರಿಷ್ಯೇ ॥ ೬೬ ॥ 








೬೩. ಯಾವ ಪರಮಾತ ನನ್ನು ಉಪನಿಷದ್ವಾಕ್ಯಗಳು ಇಂತೆಂದು ಹೇಳಿರು 
ವುದಿಲ್ಲವೋ, ತಿಳಿದೂ ಇರುವುದಿಲ್ಲ ಹೋ ಅಂತಹ ಆತ್ಮ ಜ್ಞಾ ನದಿಂದಲೇ ತಿಳಿಯಲು 
ಸಾಧ್ಯನೂ, ಆದಿಪುರುಷನೂ, ಸಂಚಕೋಶಗಳಿಂದಾವೃ ತನಾಗಿ ಆತ್ಮಸ ಸಂಸ್ಥಿ ತನ್ಕೂ 
ಸೂಕ್ಸ್ಮ್ಮನೂ ಆದ ಪುರುಷೋತ್ತಮನು ತನ್ನ ದಿವ್ಯ ಗುಹೆಯಲ್ಲಿರುವಥನ್ನಾಗಿ 
ಕಂಡು ಪೂಜಿಸಿ ನಮಸ್ಕರಿಸುತ್ತೆ ನೆ. 

೬೪-೬೫. ಪ್ರತಿರೋಮದಲ್ಲಿಯೂ ಒಂದೊಂದು ಬ್ರಹ್ಮಾಂಡವನ್ನು ಧರಿಸಿರು 
ವನೂ ಸಹಸ್ರಶೀರ್ಷನೂ, ಸಹಸ್ರಪಾದನೂ, ಸಹಸ್ರಾಕ್ಸನೂ, ಪುರಾಣ 
ಪುರುಷನೂ, ತನ್ನೊಂದು ನಿಃಶ್ವಾಸದಿಂದಲೇ ವೇದರಾಶಿಯನ್ನು ದ್ಧ ರಿಸಿದವನ್ನೂ 
ಸ್ವರ್ವಪ್ರಪಂಚಕ್ಕೂ ಸ್ವಾಮಿಯೂ ಆದ ಆ ಭಗವಂತನನ್ನು ನಾನಿಂದು ಶರಣು 
ಹೋಗುವೆನು. ಸೃಷ್ಟಿಸ್ಥಿತಿಲಯಗಳೆಂಬ ವಿಲಾಸಗಳಕೂಟವುಳ್ಳ ಈ ಜಗದ್ರೂಪವು 
ಯಾವನ ಮಾಯೆಯಿಂದ ಫಥಿರ್ಮಿತವಾಗಿರುವುದೋ, ಯಾವನ ರೂಪವನ್ನು 
ನಿರೂಪಿಸಲು ಸಾಧ್ಯವಾಗದೆ ಹೋಗಿರುವುದೋ, ಯಾವನು ಆರೋಪಿಸಿದ ಯಾವ 
ಬಗೆಯ ಹೇಯರೂಪ ಸ್ವರೂಪವೂ ಇಲ್ಲದೆ ಕೇವಲ ಪ್ರಣವಸ್ವರೂಪದಿಂದಿರು 
ವನೋ ಆ ಸ್ವಾಮಿಯನ್ನು ನಾನೀಗ ಶರಣು ಹೊಂದುತ್ತೇನೆ. 

೬೬. ತೃಷ್ಣೆಯ ನಿವಾರಣೆಗಾಗಿ ಯದೃಚ್ಛೆಯಿಂದ ಬಳಿಸಾರಿದ ತಿರ್ಯಕ್ಕಾದ 


2೭೬ ಶ್ರೀ ಸ್ಕಾಂದಮೆಹಾಫುರಾಣಂ 


ಅಹೋ ಅಹೋ ಮೇ ಖಲು ಭಾಗ್ಯಶಂಸೀ 
ಯತ್ಕೋಟಜನ್ಮಾರ್ಜಿತಪುಣ್ಯಏಕಃ | 
ಸಮುತ್ಥಿತೋ ಮೇ ಖಲು ಚರ್ಮದೃಗ್ಭ್ಯಾಂ 


ವಿಲೋಕಯಿಷ್ಯೇಜಗದಾದಿಕಂದಂ ॥ ೬೭ ॥ 
ಇತ್ಸ ಸಂಚಿಂತಯನ್ನಿಪ್ರಃ ಪ್ರಹೃಷ್ಟೇ ನಾಂತರಾತ್ಮನಾ । 
ಅತೀತಂ ಬಹುಮಧ್ವಾನಂ ನಾಬುದ್ಧ್ಯವ್ರಥನೇಗತಃ ॥೬೮॥ 
ದಿನಮವ್ಯೇ ವ್ಯತಿಕ್ರಾಂತೇ ಲಂಬಿತೇ ಬಹುವಾಸರೇ । 
ನರ್ತ್ನನ್ಯದೃಶ್ಯತಾಗ್ರೇ ತು ದೇಶೋ ಭುನನವಂಂಡನಃ ॥೬೯॥ 


ಔಡ್ರಸಂಜ್ಞಸ್ತು ಭೋ ವಿಪ್ರಾಃ ಕ್ಸಿತಿಮಂಡಲಷಾವನಃ । 

ಇತ್ಕಂ ಪಶ್ಯನ್ವನಾಂತಾನಿ ಗಿರಿದುರ್ಗಾಂಶ್ಚ ಮಾರ್ಗಗಾನ್‌ । 
ಸೂರ್ಯಾಸ್ತಮಾನನೇಲಾಯಾಂ ಮಹಾನವದ್ಯಾಸ್ತ ಹೇಂಭವತ್‌ ॥ ೩೦॥ 
ಅನರುಹ್ಯ ರಥಾದ್ವಿಪ್ರಃ ಕೃತ್ವಾ ಚಾಹ್ನಿಕಮಾದೃತಃ | 


ಉಪಾಸ್ಯ ಪಶ್ಚಿಮಾಂ ಸಂಧ್ಯಾಂ ದಧಧ್ಯೌಸ ಮುಧುಸೂದನಂ ॥೭೧॥ 
ರಥಪೃಷ್ಠೇ ಸ್ಥಿತೋ ರಾತ್ರಿಂ ಗನುಯಿತ್ವಾ ತ್ವರಾಸ್ಚಿತಃ । 
ಮಹಾನದೀಂ ಸಮುತ್ತಿರ್ಯ ಪ್ರಾತಃ ಕೃತ್ಯಂ ಸಮಾಷ್ಯ ಸಃ ॥ ೭೨॥ 


ಕಾಗೆಯೂ ಸಹ ಅದೇ ದೇಹದಿಂದಲೇ ಸ್ವರೂಪಮುಕ್ತಿಯನ್ನು ಯಾವನ 
ಮಹಿಮೆಯಿಂದ ಪಡೆಯಿತೋ ಆ ಸ್ವಾಮಿಯನ್ಸಿಂದು ನಾನು ಸಾಕ್ಸಾತ್ಕರಿಸಿ 
ಕೊಳ್ಳುವೆನು.?' 

೬೭. ಎಲ್ಲೆ ಮುನಿಗಳಿರಾ! ವಿದ್ಯಾಪತಿಯೆಂಬ ಆ ಬ್ರಾ ಹ್ಮಣನು ಈ ರೀತಿ 
ಯೋಚಿಸುತ್ತಲೇ ರಥವೇಗದಿಂದ ಬಹುದೂರದ ದಾರಿಯನ್ನು ಕಳೆದರೂ ಸಂತೋಷ 
ಗೊಂಡ ಅಂತರಾತ್ಮವುಳ್ಳವನಾಗಿ ಅದನ್ನು ತಿಳಿಯಲೇ ಇಲ್ಲವು. 

೬೮-೭೦. ಅನೇಕ ದಿನಗಳು ಕಳೆದ ಬಳಿಕ ಒಂದಾನೊಂದು ದಿನ ಮಧ್ಯಾಹ್ನ 
ವಾದ ಮೇಲೆ ದಾರಿಯಲ್ಲಿಯೇ ಮುಂಗಡೆ ಭುವನಮಂಡನವಾದ ಓಡ್ಸದೇಶವು 
ಆತನಿಗೆ ಕಾಣಿಸಿತು. ಹೀಗೆ ಆ ವಿದ್ಯಾಪತಿಯು ದಾರಿಯಲ್ಲಿ ಅಲ್ಲಲ್ಲಿಯ ವನಾಂತ 
ಗಳನ್ನೂ, ಗಿರಿದುರ್ಗಗಳನ್ನೂ ನೋಡುತ್ತ ಕಡೆಗೆ ಸೂರ್ಯಾಸ್ತಮಯ ಸಮಯಕ್ಕೆ 
ಮಹಾನದಿಯ ತೀರಕ್ಕೆ ಬಂದನು. 

೭೧-೭೨ ಆಗಲಾತನು ರಥದಿಂದಿಳಿದು ಆ ನದಿಯಲ್ಲಿ ಸಾಯೆಂಸಂಧ್ಯೆ 
ಯನ್ನಾಚರಿಸಿ ಶ್ರೀ ಮಧುಸೂದನನನ್ನು ಧ್ಯಾನಿಸಿದ ತರುವಾಯ ರಥದಲ್ಲಿಯೇ 
ರಾತ್ರಿಯನ್ನೈಲ್ಲ ಕಳೆದು ಬೆಳಗಿನ ರಾವದಲ್ಲಿ ಪ್ರಾತಃ ಕೃತ್ಯಗಳನ್ನೆಲ್ಲ ಮುಗಿಸಿ 
ಮಹಾನದಿಯನ್ನು ದಾಟದನು. 


ಸಪ್ತಮೋಈ9ಧ್ಯಾಯಃ ೭೭ 


ಚಿಂತೆಯನ್ನೇನ ಗೋವಿಂದಂ ಪ್ರತಸ್ಥೆ € ರಥಮಾಸ್ಕಿತಃ । 
ಪಶ್ಯನ್ಸಗನತೋ ಮಾರ್ಗಂ ಶ್ರೋತ್ರಿಯಾಣಾಂ ಹಿ ಯಜ್ಜ್ಞ್ಮನಾಂ ॥ ೭೩ ॥ 
ವಹ್ನಿವರ್ಚಸ್ಟಿನಾಂ ವಿಪ್ರಾ ಗ್ರಾಮಾನ್ಸೂಗೈರಲಂಕೃತಾನ್‌ । 


ಪಿಲಂಘೈೆ 4ಕಾಮ್ರಕವನಂ ಯಾವದಾಯಾತಿ ಸ ದ್ವಿಜಃ ॥ ೭೪ ॥ 
ಶಂಖಚಕ್ರಗದಾಪದ್ಮಧಾರಿಣೋ ದದೃಶೇ ಜನಾನ್‌ । 
'ಜನ್ಮಾಂತರಿತಮಾತ್ಮಾನಂ ಬಂಬುಧೇ ದಿವ್ಯರೂಪಿಣಂ ॥ ೭೫ ॥ 
ಅವರುಹ್ಯ ರಥಾತ್ತೂರ್ಣಂ ಸಾಸ್ಟಾಂಗಂ ಪ್ರಣಿಪತ್ಯ ಚ । 
ಹರ್ಸಾಶ್ರುಪೂರ್ಣನಯನೋ ನಾನ್ಯತ್ತಿಂಚಿದಪಶ್ಯತ ॥ ೭೬ ॥ 
ಕೇವಲಂ ಮನಸಾ ವಿಷ್ಣುಂ ಪಶ್ಯನ್ಪಾಹ್ಯೇ ಚ,ಭೋ ದ್ವಿಜಾಃ । 

ಏವಂ ವ್ರಜನ್ಯಥಾ ವಿಪ್ರೋ ಧ್ಯಾಯನ್ಸ ಶ್ಯನ್ಸು ವನ್ಹರಿಂ 1೭೭॥ 
ಅಸಶ್ಯತ್ಯಾನನಾಕೀರ್ಣಂ ಕಲ್ಪನ್ಯಗ್ರೋಧಭೂಷಿತಂ । 

ಸೀಲಾಚಲಂ ಲಿಖಂತಂ ಖಂ ಪಶ್ಯತಾಂ ಪಾಪನಾಶನಂ Kan 





೭೩-೭೫, ಆ ಬಳಿಕಲಾ ವಿದ್ಯಾಪತಿಯು ಭಕ್ತಿಯಿಂದ ಗೋವಿಂದನನ್ನೇ 
ಮನಸ್ಸಿನಲ್ಲಿ ಧ್ಯಾನಿಸುತ್ತ ರಥವನ್ನೇರಿ ಪ್ರಯಾಣವನ್ನು ಮುಂದುವರಿಸಿದನು. 
ಬಳಿಕ ಶ್ರೀ ಭಗವತ್ಸಾನ್ಸಿ ಧ್ಯಕ್ಕೆ ಹೋಗುವ ಹಾದಿಯನ್ನು, ಅಲ್ಲಿಯೇ ಸೋಮ 
ಯಾಜಿಗಳೂ, ಶ್ರೋತ್ರಿಯರೂ, ಅಗ್ನಿಸಮಾನವಾದ ತೇಜಸ್ಸಂಪನ್ನರೂ ಆದ 
ವಿಪ್ರೋತ್ತಮರ ಅಡಕೆಯ ತೋಟಗಳಿಂದ ಅಲಂಕೃತವಾದ ವಾಸಗೃಹೆಗಳನ್ನೂ 
ಕಂಡನು. ತರುವಾಯ ಆತನು ಏಕಾಮ್ರವನವನ್ನು ದಾಟಬರುತ್ತಲೇ 
ಶಂಖ ಚಕ್ರ ಗದಾಪದ್ಮಧಾರಿಗಳಾಗಿ ವಿಷ್ಣುಭಕ್ತರಾಗಿರುವ ಜನರನ್ನು ಕಂಡನು. 
ಕೂಡಲೇ ಆತನು, ಜನ್ಮಗಳನ್ನೇ ಮಾರಿದ ದಿವ್ಯರೂಪವುಳ್ಳ ವನಾದನೆಂದು 
ಭಾವಿಸಿದನು. 

೭೬. ತರುವಾಯ ಆ ಬ್ರಾಹ್ಮಣನು ಜಾಗ್ರತೆಯಾಗಿ ರಥದಿಂದಿಳಿದು 
ಸಾಷ್ಟಾಂಗನಮಸ್ಕಾರ ಮಾಡಿ, ಆನಂದಾಶ್ರುಗಳನ್ನು ಸುರಿಸುತ್ತ ಮೇಲಕ್ಕೆದ್ದು 
ವಿಷ್ಣು ಸ್ವರೂಪವನ್ನಲ್ಲದೆ ಮತ್ತೇನನ್ನೂ ಕಾಣಲೇ ಇಲ್ಲವು. 

೭೭-೭೮. ಎಲೈ ವಿಪ್ರರೇ! ಈ ರೀತಿ ಆ ವಿದ್ಯಾಪತಿಯು ಮನಸ್ಸಿನಲ್ಲಿಯೂ, 
ಹೊರಗೂ ಕೇವಲ ವಿಷ್ಣುವನ್ನೇ ಧ್ಯಾನಿಸುತ್ತ ನೋಡುತ್ತಲಿದ್ದನು. ಅವನಿಂತು 
ಪರಮಾತ್ಮನನ್ನೇ ಧ್ಯಾನಿಸುತ್ತಲೂ, ಆತನನ್ನೇ ನೋಡುತ್ತಲೂ, ಆತನನ್ನೇ 
ಸ್ತುತಿಸುತ್ತಲೂ ಮುಂದುಮುಂದಕ್ಕೆ ಹೋಗುತ್ತಿರಲು ಅಲ್ಲಿಯೇ ಕಾಡಿನಿಂದ 
ಬಳಸಿ, ಕಲ್ಪನ್ಯಗ್ರೋಧವೃಕ್ಸದಿಂದಲಂಕೃತವಾಗಿ, ಆಕಾಶವನ್ನೇ ಒರೆಯುತ್ತಿರು 
ವಂತೆ ಶೋಭಿಸಿ, ನೋಡುವವರ ಪಾಪಗಳನ್ನು ಕಳೆಯುವ ಪರಮಪಾವನವಾದ 
ವೀಲಾಚಲವನ್ನು ಕಂಡನು. 


೭೮ ಶ್ರೀ ಸ್ಕಾಂದಮಹಾಪುರಾಣಂ 


ಆತ್ಯದ್ಭುತಂ ನಿವಸತಿಂ ಸಾಕ್ಸಾತ್ರ್ಯನುಭೃತೋ ಹರೇಃ ! 


ಉಪತ್ಯಕಾಯಮಾರೂಢಃ ಸಂಮಂತಾನ್ಮಾರ್ಗಯಂನ್ಹ್ವಿಜಃ ॥೭೯॥ 
ಮಾರ್ಗಂ ನಲೇಭೇ ನಿಪ್ರೋಂಸೌ ಮುಕುಂದಾಲೋಕನೋತ್ಸುಕಃ । 
ಅಸುಪ್ಯತ ತತೋ ಭೂಮೌ ಕುಶಾನಾಸ್ತೀರ್ಯ ವಾಗ್ಯತಃ ॥ ೮೦ ॥ 
ದರ್ಶನೇ ತಸ್ಯ ದೇವಸ್ಯ ತಮೇವ ಶರಣಂ ಯಯೌ । 

ತತಃ ಶುಶ್ರಾನ ವಚನಂ ಗಿರೇಃ ಪಶ್ಚಾದಮಾನುಷಂ 1 ೮೧॥ 
ಭಗನದ್ಭಕ್ತಿನಿಷಯಂ ಸಂಲಾಪಂ ಕುರ್ವತಾಂ ಮಿಥಃ ! 

ತತೋ ವಿದ್ಯಾಪತಿದಗೃಷ್ಟೋನುಸರಂತಂ ಜಗಾಮ ವ್ಯೆ ॥ ೮೨ ॥ 
ದದರ್ಶ ಶಬರಾಗಾರೈರ್ವೆೇಷ್ಟಿತಂ ಸರಿತೋ ದ್ವಿಜಾಃ | 

ಕ್ಪೇತ್ರಸ್ಯ ದೀಪಸಂಸ್ಥಾನಂ ಖ್ಯಾತಂ ಶಬರದೀಪಕಂ ॥ ೮೩ ॥ 
ತತ್ರ ಗತ್ವಾ ಶನೈರ್ನಿಪ್ರಃ ಪ್ರವಿಶ್ಯ ನಿನಯಾಸ್ಕಿತಃ । 

ದದರ್ಶ ನಿಷ್ಣುಭಕ್ತಾಂಸ್ತಾಂಶ್ಚಂಖಚಕ್ರಗದಾಧರಾನ್‌ ॥ ೮೪ ॥ 
ಪ್ರಣಮ್ಯ ಶಿರಸಾ ವಿಪ್ರಸ್ಥಸ್ಥೌ ಬದ್ಮಾಂಜಲಿಸ್ತದಾ । 

ತತೋ ವಿಶ್ನಾವಸುರ್ನಾಮ ಶಬರಃ ಫಲಿತಾಂಗಳಃ ॥ ೮೫ ॥ 


೭೯-೮೦. ಶರೀರಧರನಾದ ಸಾಕ್ಸಾತ್‌ ಶ್ರೀಹರಿಯ ಅತ್ಯದ್ಭುತ ನಿವಾಸ 
ಸ್ಥಳವಾದ ಆ ನೀಲಾಚಲಕ್ಕೆ ಹೋಗುವ ಮಾರ್ಗವನ್ನು ಸುತ್ತಲೂ ಹುಡುಕಿದರೂ, 
ಮುಕುಂದನನ್ನು ಕಾಣುವುದರಲ್ಲಿ ಕೇವಲ ಉತ್ಸುಕನಾಗಿದ್ದರೂ ಆ ಬ್ರಾಹ್ಮಣನು 
ಅದನ್ನು ಕಾಣಲಿಲ್ಲವು. ಆಗಲಾತನು ಭೂಮಿಯ ಮೇಲೆ ದರ್ಭೆಯನ್ನು ಹಾಸಿ 
ವಾಜ್ತಿಯಮವುಳ್ಳ ವನಾಗಿ ಧಾರಣೆಮಾಡಿ ಮಲಗಿದನು. 

೮೧-೮೨. ಆ ಬ್ರಾಹ್ಮಣನು ಸ್ವಾಮಿಯ ದರ್ಶನವಿಷಯದಲ್ಲಿ ಆತನನ್ನೇ 
ಶರಣುಹೋದನು. ತರುವಾಯ ಆ ಪರ್ವತದ ಕಡೆಯಿಂದ ವೇದಗಾನವು 
ಕೇಳಿಬಂದಿತು. ಪರಸ್ಪರವಾಗಿ ಭಗವದ್ಭಕ್ತಿವಿಷಯದಲ್ಲಿ ಸಲ್ಲಾಪಮಾಡುತ್ತಿದ್ದ 
ಅಮಾನುಷವಚನಗಳೂ ಅವನಿಗೆ ಕೇಳಿಸಿದುವು. ಇದಾದಮೇಲೆ ಆ ವಿದ್ಯಾಪತಿಯು 
ಸಂತೋಷಗೊಂಡು ಆ ಶಬ್ದವನ್ನೇ ಅನುಸರಿಸಿ ಮುಂದಕ್ಕೆ ಹೊರಟನು. 

೮೩-೮೪. ಎಲ್ಲೆ ಬ್ರಾಹ್ಮಣರಿರಾ! ಹಾಗೆಯೇ ಮುಂದುವರಿಯುತ್ತ 
ಆತನು ಶಬರರ ಮನೆಗಳಿಂದ ಸುತ್ತವರಿದ ಆ ಪುರುಷೋತ್ತಮಕ್ಟೇತ್ರದ ಶಬರ 
ದೀಪವೆಂದು ಪ್ರಸಿದ್ಧವಾದ ದೀಪಸಂಸ್ಥಾನವನ್ನು ಕಂಡನು. ವಿನಯಾಸ್ವಿತನಾಗಿ 
ಮೆಲ್ಲಮೆಲ್ಲನೆ ಅಲ್ಲಿಗೆ ಹೋಗಿ ಅಲ್ಲಿಯೂ ಶಂಖಚಕ್ರಗದಾಧರರಾದ ವಿಷ್ಣುಭಕ್ತ 
ರನ್ನು ಕಂಡನು. 

೮೫-೮೬. ಅವರನ್ನು ಕಂಡೊಡನೆಯೇ ಅವನು ಶಿರಸಾ ನಮಸ್ಕಾರಮಾಡಿ 
ಬದ್ಧಾಂಜಲಿಪುಟನಾಗಿ ನಿಂತನು. ಆಗಲೇ ವಿಶ್ವಾವಸುವೆಂಬ ವೃದ್ಧ ಶಬರನೂ 


ಸಪ್ತಮೋಳ9ಧ್ಯಾಯೆಃ ೭೯ 


ಅವಸಾಯ ಹರೇಃ ಪೂಜಾಂ ಪೂಜಾಶೇಷೋಪಶೋಭಿತಃ ! 
ಸಂಪ್ರಾಪ್ತೋ ಗಿರಿಮಧ್ಯಾತ್ತು ತಸ್ಮಿನ್ನೇವ ಕ್ಸಣೇ ದ್ವಿಜಾಃ ॥ ೮೬ ॥ 
ಆಲೋಕ್ಯ ತಂ ದ್ವಿಜೋ ಹರ್ಷಮುಷಯಾತೋ ವ್ಯಚಿಂತಯತ್‌ । 

ಏಷ ಪ್ರಾಪ್ತೋ ಹರೇಃ ಸ್ಥಾನಾಚ್ಛಾ ಎಂತೋ ನಿರ್ಮಾಲ್ಯಭೂಷಿತಃ ॥ 
ವೈಷ್ಣವಾಗ್ರ ಇತೋ ವಾರ್ತಾಂ ವಿಷ್ಣೋಃ ಪ್ರಾಪ್ಸ್ಯಾಮಿ ದುರ್ಲಭಾಂ । 


ಚಿಂತಯನ್ನೇವ ವಿಪ್ರೋಂಸೌ ಶಬರೇಣಾಭ್ಯಭಾಷತ ॥ ೮೮ ॥ 
ಶಬರ ಉವಾಚ: 

ಕುತಃ ಸಮಾಗತೋ ವಿಪ್ರ ಕಾನನಾಂತಂ ಸುಮಸ್ತರಂ । 

ಕ್ಸುತೃಡ್ಛಿರತಿಶ್ರಾಂತಶ್ಚ ಸುಖಮತ್ರಾಸ್ಯತಾಂ ಚಿರಂ ॥೮೯॥ 

ಪಾದ್ಯಮಾಸನಮರ್ಥಂ ಚ ದತ್ವಾ ವಿಶ್ವಾವಸುರ್ದಿಜಂ । 

ಉವಾಚ ಪ್ರಶ್ರಯಗಿರಾ ಪ್ರಸ್ತುತಂ ಪ್ರತಿಪಾದಯನ್‌ ॥ Fon 


ಫಲೇನ ಪಾಕೇನ ವಾ ವಿಪ್ರ ಪ್ರಾಣಯಾತ್ರಾ ಭವೇತ್ತವ । 
ಯತ್ತಾಭ್ಯಂ ರೋಚತೇ ತದ್ವೈ ದೀಯತೇತತ್ರ ಮಯಾ ದ್ವಿಜ ॥ ೯೧॥ 


ಅಲ್ಲಿಗೆ ಬಂದನು. ಅವನು ಶ್ರೀಹರಿಯ ಪೂಜೆಯನ್ನು ಮುಗಿಸಿ ನಿರ್ಮಾಲ್ಯವನ್ನು 
ಧರಿಸಿ ಶೋಭಿಸುತ್ತಿದ್ದನು. ಅವನು ಆಗತಾನೇ ನೀಲಾದ್ರಿಮಧ್ಯದಿಂದಲ್ಲಿಗೈೈ 
ತಂದನು. 

೮೭-೮೮. ವಿದ್ಯಾಪತಿಯು ಅವನನ್ನು ಕಂಡು ಸಂತೋಷಗೊಂಡು, "ಈ 
ವೈಷ್ಣವಶ್ರೇಷ್ಠನು ಹೆರಿಸನ್ಲಿಧಿಯಿಂದೀಗ ತಾನೆ ಬಂದು ಆಯಾಸಗೊಂಡಿರುವನು. 
ಹರಿ ನಿರ್ಮಾಲ್ಯಭೂಷಿತನಾದ ಈತನಿಂದ ಶ್ರೀ ಮಹಾವಿಷ್ಣುವಿನ ದುರ್ಲಭ 
ವೃತ್ತಾಂತವನ್ನು ಹೊಂದುವೆನು?' ಎಂದು ಯೋಚಿಸುತ್ತಿರುವಂತೆಯೆ ಆ ಶಬರನು 
ತಾನೇ ಅವನನ್ನು ಮಾತನಾಡಿಸಿದನು. 

೮೯-೯೦. ಶಬರನು ಹೇಳುತ್ತಾನೆ:--ಅಯ್ಯಾ ಬ್ರಾಹ್ಮಣನೇ! 
ಸುದುಸ್ತರವಾದ ಈ ಕಾನನ ಪ್ರದೇಶಕ್ಕೆ ನೀನು ಬಂದುದೆಲ್ಲಿಂದ? ನೀನೀಗ 
ಹಸಿವು ಬಾಯಾರಿಕೆಗಳಿಂದ ಬಹಳವಾಗಿ ಆಯಾಸಗೊಂಡಿರುವೆ. ಇಲ್ಲಿಯೇ 
ಬಹಳಕಾಲ ಸುಖವಾಗಿರು” ಇಂತು ನುಡಿದು ಆ ವಿಶ್ವಾವಸುವು ಅವನಿಗೆ 
ಪಾದ್ಯವನ್ನೂ, ಆಸನ, ಅಘೆಣ್ಯಗಳನ್ನೂ ಕೊಟ್ಟು ಮೃದುವಾದ ಮಾತುಗಳಿಂದ 
ತತ್ಕಾಲೋಚಿತವಾದ ವಿಷಯಗಳನ್ನು ಹೇಳತೊಡಗಿದನು. 

೯೧. “ ಎಲ್ಫೈ ಬ್ರಾಹ್ಮಣನೇ! ಈಗ ಫಲಗಳಿಂದಲೋ, ಅಡಿಗೆ 
ಯಿಂದಲೋ ನಿನಗೆ ಪ್ರಾಣಯಾತ್ರೆಯಾಗುವುದು. ಈ ಎರಡರಲ್ಲಿ ನಿನಗಾವುದು 
ಶುಚಿಸುವುದೋ ಅದಸ್ಸೀಗ ಕೊಡುತ್ತೇನೆ. 


೮೦ ಶ್ರೀ ಸ್ಯಾಂದಮಹಾಪುರಾಣಂ 


ಭಾಗ್ಯಂ ಮಮಾದ್ಯ ಭಗವಜ್ಜೀವಿತಂ ಸಫಲಂ ಚ ಮೇ । 


ಪ್ರಾಪ್ತ್ರೋಂಸಿ ಮದ್ಭೃಹಂ ವಿಪ್ರ ಸಾಕ್ಸಾದ್ವಿಷ್ಣುರಿವಾಷರಃ ॥ ೯೨ ॥ 
ಇತಿ ಬ್ರುವಾಣಂ ಶಬರಂ ಪ್ರೋವಾಚ ದ್ವಿಜಪುಂಗವಃ । 

ನಮೇ ಫಲೈರ್ನ ಸಾಕೇನ ಕಾರ್ಯಂ ವೈಷ್ಣನಪುಂಗನ HFA 
ಯದರ್ಥಮಾಗತಂ ದೂರಾತ್ಸಾಧೋ ತತ್ಸಫಲಂ ಕುರು । 
ಇಂದ್ರದ್ಯುಮ್ಮುಸ್ಯ ನೃಪತೇರನಂತಿಪುರವಾಸಿನಃ ॥ ೯೪೪॥ 
ಪುರೋಹಿತೋಂಹಂ ಸಂಪ್ರಾಪ್ತೋ ವಿಷ್ಟ್ಣೋರ್ದರ್ಶನಲಾಲಸಃ । 
ರಾಜ್ಞಾಗ್ರೇ ತೈರ್ಥಿಕಾನಾಂ ಹಿ ಸಮಾಜಾವಸರೇ ಶ್ರುತಂ 1 ೯೫॥ 
ತೀರ್ಥಕ್ಬೇತ್ರಪ್ರಸಂಗೇನ ಕೇನಚಿತ್ರಸ್ತುತಂ ತದಾ । 

ತಥಾ ನಿನೇದಿತಂ ಕ್ಲೇತ್ರಂ ರಾಜಾಗ್ರೇ ಜಟಲೇನ ನೈ ॥೯೬॥ 
ಆನುಪೂರ್ವ್ಯ್ಯಾಚ್ಹ ತತ್ಸರ್ವಂ ಕಥಯಾಮಾಸ ಸ ದ್ವಿಜಃ । 
ಏತದರ್ಥಮಹಂ ಸಾಧೋ ರಾಜ್ಞಾ ಚೋತ್ಯಂಠಿತೇನ ವೈ ॥೯೭॥ 





೯೨. ಭೋ ಭಗವನ್‌! ಸಾಕ್ಸಾತ್‌ ವಿಷ್ಣುವಿನ ಅಪರಸ್ವರೂಸವೋ 
ಎಂಬಂತಿರುವ ನೀನು ನನ್ನ ಮನೆಗೈ ತಂದುದೇ ನನ್ನ ಭಾಗ್ಯವು. ಇದೀಗ ನನ್ನ 
ಜನ್ಮವು ಸಫಲವಾಯಿತು.” 

೯೩-೯೬. ಇಂತು ನುಡಿಯುತ್ತಿರುವ ಆ ಶಬರನನ್ನು ಕುರಿತು ವಿದ್ಯಾ 
ಪತಿಯು ನುಡಿದನು;  " ಅಯ್ಯಾ ವೈಷ್ಣವಪುಂಗವನೇ! ನನಗೀಗ ಫಲಗಳೂ 
ಬೇಡ; ಪಾಕವೂ ಬೇಡ, ಸಾಧುವೇ! ನಾನು ಬಹು ದೂರದಿಂದ ಏತಕ್ಕಾಗಿ 
ಇಲ್ಲಿಗೆ ಬಂದಿರುವೆನೋ ಅದನ್ಲೀಗ ನೀನು ಸಫಲಗೊಳಿಸು. ಅವಂತಿಪುರವಾಸಿ 
ಯಾದ ಇಂದ್ರದ್ಯುಮ್ನಮಹಾರಾಜನ ಪುರೋಹಿತನು ನಾನು. ಶ್ರೀಮನ್ಮಹಾ 
ವಿಷ್ಣುವನ್ನು ಸಂದರ್ಶಿಸಬೇಕೆಂಬ ಲಾಲಸೆಯಿಂದ ಇಲ್ಲಿಗೆ ಬಂದೆನು. ನಮ್ಮ 
ಪ್ರಭುವಿನ ಸಮ್ಮುಖದಲ್ಲಿ ನೆರದಿದ್ದ ಯಾತ್ರಿಕರ ಸಭೆಯಲ್ಲಿ ನಡೆದ ತೀರ್ಥ 
ಯಾತ್ರಾ ಪ್ರಸಂಗದಲ್ಲಿ ಒಬ್ಬಾನೊಬ್ಬ ಯಾತ್ರಿಕನು ಈ ಕ್ಷೇತ್ರದ ವೃತ್ತಾಂತ 
ವನ್ನು ನಿರೂಪಿಸಿದನು. ಜಟಾಧರನಾದ ಆ ವಿಪ್ರನು ರಾಜಸನ್ನಿಧಿಯಲ್ಲಿ ಈ 
ಕ್ಷೆತ್ರವನ್ನು ಕುರಿತು ಮೊದಲಿನಿಂದಲೂ ನಡೆದುಬಂದಿರುವ ವೃತ್ತಾಂತವೆಲ್ಲವನ್ನೂ 
ಹೇಳಿದನು. 

೯೭೨೯೯. ಇದೆಲ್ಲವನ್ನೂ ಕೇಳಿದ ಬಳಿಕ ನಮ್ಮ ಮಹಾರಾಜನು ಈಕ್ಸೇತ್ರ 
ವನ್ನು ಸಂದರ್ಶಿಸಬೇಕೆಂದು ಉತ್ಕಂಠಿತನಾಗಿ ಇಲ್ಲಿ ನೆಲಸಿರುವ ನೀಲಮಾಧವ 
ನಾದ ಶ್ರೀ ಹರಿಯನ್ನು ನೋಡಿ ಬರಲು ನನ್ನನ್ನು ಕಳುಹಿಸಿದನು. ಆದುದರಿಂದ 
ನಾನು ಆ ಸ್ವಾಮಿಯನ್ನು ಕಂಡು ಆ ವೃತ್ತಾಂತವನ್ನು ಆತನಿಗೆ ನಿವೇದಿಸುವ 


ಸಪ್ತಮೋ9ಧ್ಯಾಯಃ ೪೧ 


ಪ್ರೇಷಿತೋಹಂ ಹರಿಂ ದ್ರಷ್ಟುಮತ್ರಸ್ಥಂ ನೀಲಮಾಧನಂ । 
ದೃಷ್ಟ್ಯಾ ಯಾನನ್ನರಪತೇರ್ವಾರ್ತಾಂ ನೇಷ್ಯಾನಿ ಸೋಂಪ್ಯಹಂ॥ ೯೮ ॥ 
ನಿರಾಹಾರೋ ಧ್ರುವಂ ಸಾಧೋ ತನ್ಮಾಂ ವಿಷ್ಣುಂ ಪ್ರದರ್ಶಯ ॥ ೯೯॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತಮಕ್ಸೇಶ್ರಮಾಹಾತ್ಮ್ಯೇ ಜೈಮಿನಿಯಷಿ 
ಸಂವಾದೇ ಇಂದ್ರೆದ್ಯುಮ್ಸವೃತ್ತಾಂತಃ-ವಿದ್ಯಾಪತಿ ಶಬರಸಂಭಾಷಣವರ್ಣನಂ? 
ನಾಮ ಸಪ್ತಮನೋಧ್ಯಾಯಃ 





ವರೆಗೂ ನಾನು ನಿರಾಹಾರಿಯಾಗಿರತಕ್ಕುದಡೆಂದು ಖಂಡಿತ ಮಾಡಿರುವೆನು. 
ಆದುದರಿಂದ ಎಲ್ಫೈ ಸಾಧುವೇ! ನೀನು ನನಗೆ ಆ ಮಹಾವಿಷ್ಣುವಿನ ದರ್ಶನವನ್ನು 
ಮಾಡಿಸು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಠವಖಂಡದ ಪುರುಷೋತ್ತಮಕ್ಸೇತ್ರ 
ಮಾಹಾತ್ಮ್ಯದ ಜೈವಿಂನಿಯಷಿಸಂವಾದದಲ್ಲಿ 46 ಇಂದ್ರದ್ಯುನ್ನು ವೃತ್ತಾಂತ - ವಿದ್ಯಾಪತಿ 
ಶರ ಸಂಭಾಷಣ?''ವೆ೦ಂಬ ಏಳನೆಯ ಅಧ್ಯಾಯವು ಮಂಗಿದುದು 


೪ ಶ್ರೀಃ 
ಅಥಾಷ್ಟಮೋಂಧ್ಯಾಯಃ 
ಭಗವದ್ದರ್ಶನಾನಂತರೆಂ ವಿದ್ಯಾಪತೇಃ ಸ್ಪದೇಶಗಮನೋತ್ಸುಕವರ್ಣನಂ 
ಜೈಮಿನಿರುವಾಚ:- 
ಇತ್ಯುಕ್ತಸ್ಕೇನ ವಿಪ್ರೇಣ ಶಬರಶ್ಲಿಂತಯಾಕುಲಃ । 


ಅಸ್ಮಾಕೆಮುಪಜೀವ್ಯೋಸ್‌ೌ ರಹಸ್ಯಸ್ಕೋ ಜನಾರ್ದನಃ non 
ಉಪಸ್ಥಿತಂ ನೋ ಮರ್ಜೆೈವಂ ಯೇನ ಸ್ಕಾತ್ಸರ್ವಲೌಕಿಕಃ | 

ನ ದರ್ಶಯಾಮಿ ಚೇದ್ವಿಪ್ರಂ ಶಾಪಂ ಮೇಂಸೌ ಪ್ರದಾಸ್ಯತಿ ॥೨॥ 
ಸರ್ವೇಷಾಂ ಬ್ರಾಹ್ಮಣೋ ಮಾನ್ಯೋ ವಿಶೇಷಾದತಿಥಿಸ್ತ್ವ್ಯಯಂ । 
ಯಸ್ಮಿನ್ನಿಫಲಕಾಮೇ ತು ದ್ವ್‌ ಲೋಕ್‌ ವಿಫಲೌಮಮ an 
ಏವಂ ವಿಚಾರಯನ್ವಿಶ್ಕಾನಸುಃ ಶಬರಪುಂಗವಃ । 

ಜನಪ್ರವಾದಂ ಸಸ್ಮಾರ ಪುರಾಣಂ ಶಬರಾಲಯೇ nn 
ಅಸ್ಮಿನ್ಸಂತರ್ಹಿತೇ ದೇವೇ ಭೂಮ್ಯಂತರ್ಲೀನ ಮಾಧವೇ । 


ಇಂದ್ರದ್ಯುಮ್ನೋ ನರಪತಿಃ ಶಕ್ರತುಲ್ಯಪರಾಕ್ರಮಃ ॥ ೫॥ 
ಕನ್ನಡದ ಅನುವಾದ 
ಭಗವದ್ದರ್ಶನಾನಂತರೆ ವಿದ್ಯಾಪತಿಯ ಸ್ವದೇಶಗಮ ನೋತ್ಸುಕವರ್ಣನ 

ವಾತಿ ಜೈಮಿನಿಯು ಹೇಳುತ್ತಾನೆ: ಎಲ್ಫೈ ವಿಪ್ರರೇ! ವಿಪ್ರನಾದ 
ಆ ವಿದ್ಯಾಪತಿಯಿಂತೆನಲು ಶಬರನು ಯೋಚನೆಗೆ ಸಿಕ್ಕಿ ತಳಮಳಸಿಹೋದನು. 
ಅವನು ""ಆಹಾ! ಇಲ್ಲಿ ರಹಸ್ಯವಾಗಿರುವ ಜನಾರ್ದದಸ್ವಾಮಿಯನ್ನು ಸೇವಿಸಿ 
ನಾವೆಲ್ಲರೂ ಜೀವನವನ್ನು ನಡೆಸುತ್ತಿರುವೆವು. ಇದೀಗ ಈ ರಹಸ್ಯವು ಲೋಕಕ್ಕೆಲ್ಲ 
ತಿಳಿದುಬರುವ ದುಜಿಣ್ಣವವು ಪ್ರಾಪ್ತವಾಯಿತು. ಈಗ ನಾನು ಈ ಬ್ರಾಹ್ಮಣನಿಗೆ 
ಭಗವದ್ದರ್ಶನವನ್ನು ಮಾಡಿಸದಿದ್ದರೆ ಶಾಪವನ್ನು ಕೊಡುವನು. 

೩. ಲೋಕದಲ್ಲಿ ಬ್ರಾಹ್ಮಣನಾದವನು ಎಲ್ಲರಿಗೂ ಮಾನ್ಯನಾದವನು. 
ಅದರಲ್ಲಿಯೂ ಅತಿಥಿಯಾಗಿ ಬಂದ ಈ ಬ್ರಾಹ್ಮಣನು ಇನ್ನೂ ಮಾನ್ಯತಮನು. 
ಅವನು ವಿಫಲಕಾಮನಾದರೆ ನನಗೆ ಇಹಪರಗಳೆರಡೂ ಇಲ್ಲದೆ ಹೋಗುವುದು. 

೪. ಎಲೈ ಮುನಿಗಳಿರಾ! ವಿಶ್ವಾವಸುವೆಂಬ ಆ ಶಬರಪುಂಗವನು ಈ ರೀತಿ 
ಯೋಚಿಸುತ್ತಲೇ ಶಬರಾಲಯದಲ್ಲಿ ಜನರಲ್ಲಿ ಆಡಿಕೆಯಾಗಿ ಬಂದಿದ್ದ ಪುರಾಣ 
ವನ್ನು ನೆನಸಿಕೊಂಡನು. 

೫-೮. " ನೀಲಾದ್ರಿಯಲ್ಲಿ ಈಗ ನೆಲಸಿರುವ ಮಾಧವಸ್ವಾಮಿಯು ಭೂಮಿ 
ಯಲ್ಲಿ ಲೀನವಾದ ತರುವಾಯ, ಡೀವೇಂದ್ರನಿಗೆ ಸಮಾನವಾದ ಪರಾಕ್ರಮ 


ಅಷ್ಟ್ಯಮೋ8$ಧ್ಯಾ ಯಃ ಲಷ್ಟಿ 


ಮನುಷ್ಯ ವಪುಷಾ ಯೋ ವೈ ಬ್ರಹ್ಮಲೋಕಂ ವ್ರಜೇದಸಿ । 


ಸೋಸಿ ನ್ರೈಜಾಭಿರಾಗತ್ಯ ವಾಜಿಮೌೇಧಶತೇನ ಚೆ ॥೬॥ 
ಇಷ್ಟಾ ದಾರುಮಯೆಂ ವಿಷತ್ಣಂ ಚತುರ್ಧಾ ಸ್ಥಾ ಪಯಿಷ್ಯತಿ | 
ಅಸ್ಯ ಛೂ ಗ್ಯ ಮುತ್ಸನ್ನಂ ಬ್ರಾ ಹ್ಮಃ ಣಸಾ ತಿಫೇರ್ಥ್ಯಶಂ ॥೭॥ 
ಜಂತ Wis ಇಸಿ ಧಾನದುಥೋ ಭವೇತ್‌ । 
ತದೇನಂ ದರ್ಶಯಿಷ್ಯಾಮಿ ನೀಲೇಂದ ಪ್ರಮಣಿಮಚ್ಯುತಂ HO 
ನ ಪೌರುಷೇಯಂ ಕಸ್ಯಾಪಿ ಕರ್ತರ್ವೇ ದೈವನಿರ್ನೀತೇ 1 
ಇತ್ನಂ ನಿಚಾರ್ಯಮನಸಾ ಶಬರಶ್ಚ ಪುನಃಪುನಃ ॥೯॥ 
ಉವಾಚ ವಿಪ್ರಂ ಪುರತೋ ಧ್ಯಾಯಂತಂ ವಿಷ್ಣುಮವ್ಯಯಂ £॥ ೧೦॥ 
ಶಬರ ಉವಾಚ :-- 
ಸ್ಮಾಭಿಃ ಪೂರ್ವತೋಸ್ಯೇಷ ಉದಂತಃ ಶ್ರುತ ಏನ ಹಿ। 
ಇಂದ್ರದ್ಯುಮ್ನೋ ನರಪತಿರತ್ರ ವಾಸಂ ಕರಿಷ್ಯತಿ ॥ ೧೧॥ 
ತತೋಖಪಿ ಭಾಗ್ಯವಾಂಸ್ಕೃಂ ಹಿ ಯದಗ್ರೇ ನೀಲಮಾಧವಂ । 
ಚಕ್ಸುಷಾ ಪಶ್ಯ ಸೇ ಬ್ರಹ್ಮ ಸ್ನೇಹಿ ವೂ! ಹೃಧಿತ್ಯಕಾಂ H ೧೨ ॥ 





ವುಳ್ಳ ವನೂ, ನಿಜ ಶರೀರದಿಂದ ಬ್ರಹ್ಮಲೋಕಕ್ಕೂ ಹೋಗುವವನೂ ಆದ 
ಇಂದ್ರದ್ಯುಮ್ನ ಮಹಾರಾಜನು ಪ್ರಜೆಗಳೊಡನಿಲ್ಲಿಗೈೆ ತಂದು ನೂರು ಅಶ್ವಮೇಧ 
ಯಾಗಗಳನ್ನು ಮಾಡಿ ಶ್ರೀ ಮಹಾವಿಷ್ಣು ವನ್ನು ನಾಲ್ಕು ದಾರುಮೂರ್ತಿಗಳಾಗಿ 
ಸ್ಥಾಪಿಸುತ್ತಾ ನನೆ. ಜನ್‌ ಭಾಗ್ಯವೇನಾದರೂ ಈಗ ಒದಗಿ ಬಂದಿರುವುದಾದಕ್ಕೆ 
ಅತಿಥಿಯಾಗಿ ಬಂದಿರುವ ಈ ಬ್ರಾಹ್ಮಣನು ಅಲ್ಲಿಗೆ ಹೋಗಿ ನೋಡಿದೊಡನೆಯೇ 
ಭಗವಂತನ ಸನ್ನಿಧಾನವು ಅಂತರ್ಧಾನವನ್ನೈದುವುದು. ಆದುದರಿಂದ ನೀಲೇಂದ್ರ 
ಮಣಿಮೂರ್ತಿಯಾದ ಅಚ್ಯುತನನ್ಸೀತನಿಗೆ ದರ್ಶನಮಾಡಿಸುತ್ತೇನೆ. 

೯-೧೦. ದೈವನಿರ್ನಿತವಾದುದರಲ್ಲಿ ಯಾರೂ ಪೌರಷೇಯಭಾವನಿ 
ಯನ್ನು ಮಾಡತಕ್ಕುದಲ್ಲವು'' ಎಂಬೀ ಪ್ರಕಾರವಾಗಿ ಪುನಃಪುನಃ ಯೋಚಿಸಿ 
ಬಳಿಕ ಶಬರನಾದ ಆ ವಿಶ್ವಾವಸುವು ತನ್ನ ಮುಂಗಡೆಯೇ ವಿಷ್ಣುಧ್ಯಾನವನ್ನು 
ಮಾಡುತ್ತ ನಿಂತಿದ್ದ ವಿದ್ಯಾಪತಿಯನ್ನು ಕುರಿತು ಈ ರೀತಿ ಹೇಳಿದನು. 

೧೧-೧೨. ಶಬರೆನು ಹೇಳುತ್ತಾನೆ: ಅಯ್ಯಾ ವಿಪ್ರನೇ! ನಾವೂ ಸಹ 
ಈ ವೃತ್ತಾಂತವನ್ನೈಲ್ಲ ಈ ಮೊದಲೇ ಕೇಳಿದ್ದೆವು. ಇಂದ್ರದ್ಯುಮ್ನನೆಂಬ ಮಹಾ 
ರಾಜನು ಈ ಕ್ಷೇತ್ರದಲ್ಲಿ ವಾಸಮಾಡುವನೆಂಬ ವಿಷಯವು ನಮಗೆ ಮೊದಲೇ 
ಗೊತ್ತಿದ್ದಿತು. ಆದರೆ ಅ ದೊರೆಗಿಂತಲೂ ಮೊದಲೇ ನೀಲಮಾಧವನನ್ನು 
ಸಂದರ್ಶಿಸುವ ನೀನೇ ಭಾಗ್ಯವಂತನು. ಎಲ್ಫೈ ಬ್ರಾಹ್ಮಣನೇ! ನೀನು ಆ 
ಸ್ವಾಮಿಯನ್ನು ಕಣ್ಣಾರ ಕಾಣುವೆಯಂತೆ. ಬಾ, ಗುಹೆಗೆ ಹೋಗೋಣ. 


೪೪ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಇತ್ಯುಕ್ತ್ವಾ ತಂ ಕರೇ ಫೃತ್ವಾ ವರ್ತ್ಮನಾ ಗಹನಂ ಯಯೌ । 


ಉಪರ್ಯುಪರ್ಯುಪಾರುಹ್ಕ ಶಿಲಾನಿಷಮವರ್ತ್ಮನಿ 1 ೧೩॥ 
ಏಕೈಕನರಗಮ್ಯೇ ಚೆ ಕಂಟಿಕಾಚಿತದುರ್ಗಮೇ ॥ 
ತಮಃ ಪ್ರಾಯೇ ಪಥಿ ಗತಂ ಭೋಧಯನ್ವಚಸಾ ದ್ವಿಜಂ ॥ ೧೪ ॥ 


ಮುಹೂರ್ತಾಭ್ಯಾಂ ರೌ ಹಿಣಸ್ಯ ಕುಂಡಸ್ಯಾವಿಶತಾಂ ತಟಿಂ । 
ತಂ ದೃಷ್ಟ್ವಾ ಸೋಂಬ್ರನೀದ್ವಿಪ್ರಂ ಕುಂಡಮೇತದ್ದ್ವಿಜೋತ್ತಮಃ ೧೫ ॥ 
ರೌ ಹಿಣಾಖ್ಯಂ ಮಹತ್ತ್ವೀರ್ಥಂ ಕಾರಣಂ ಸರ್ವಪಾಥಸಾಂ । 


ಅತ್ರಸ್ನಾತ್ವಾ ನರೋ ಯಾತಿ ವೈಕುಂಠಭವನಂ ದ್ವಿಜ ॥ ೧೬ ॥ 
ಏತಸ್ಯ ಸೂರ್ವಭಾಗೇಂಸೌ ಕಲ್ಪಚ್ಛಾಯಾ ವಟೋ ಮಹಾನ್‌ । 
ಛಾಯಾಂ ಯಸ್ಯಸಮಾಕ್ರಮ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ ॥ ೧೭ ॥ 
ಏತಯೋರಂತರಂ ಬ್ರಹ್ಮನ್ನಿಕುಂಜಾಭ್ಯಂತರೇ ಸ್ಥಿತಂ | 

ಪಶ್ಯ ಸಾಕ್ಸಾಜ್ಞಗನ್ನಾಥಂ ವೇದಾಂತಪ್ರತಿಷಾದಿತಂ ॥ ೧೮ ॥ 
ದೃಷ್ಟ್ವಾ ಜಹೀಹಿ ಸಕಲಂ ವಿವಿಧಂ ಷಾಪಸಂಚೆಯಂ । 


ಇತ ಊರ್ಧ್ವಂ ನ ಶೋಚಸ್ತ ಪತಿತೋ ಭವಸಾಗರೇ ॥ ೧೯॥ 

೧೩-೧೭. ಈ ರೀತಿ ನುಡಿದು ಆ ವಿಶ್ವಾವಸುವು ವಿದ್ಯಾಪತಿಯ ಕೈಹಿಡಿದು 
ಕೊಂಡು ಆ ದಾರಿಯಲ್ಲಿ ಹೊರಟು ಅರಣ್ಯವನ್ನು ಪ್ರವೇಶಿಸಿದನು. ಮೇಲೆ ಮೇಲೆ 
ಹೆತ್ತಿಹೋಗುತ್ತ ಹೋಗುತ್ತ ಕಲ್ಲುಗಳಿಂದಲೂ ಮುಳ್ಳುಗಳಿಂದಲೂ ಇಕ್ಕಟ್ಟಾಗಿ 
(ಕತ್ತಲುಕವಿದು) ಒಬ್ಬೊಬ್ಬನೇ ಹೋಗಲು ಮಾತ್ರ ಸಾಧ್ಯವಾಗಿದ್ದ ಆ ದಾರಿ 
ಯಲ್ಲಿ ವಿಶ್ವಾವಸುವು ವಿದ್ಯಾಪತಿಯನ್ನು ಅಡಿಗಡಿಗೂ ಎಚ್ಚರಗೊಳಿಸುತ್ತ ಮೆಲ್ಲ 
ಮೆಲ್ಲನೆ ಕರೆದೊಯ್ಯುತ್ತ ಎರಡು ಮುಹೂರ್ತಗಳಲ್ಲಿಯೇ ರೌಹಿಣಕುಂಡದ ತೀರ 
ವನ್ನು ಸೇರಿದನು. ತರುವಾಯ ಆ ಶಬರನು ವಿದ್ಯಾಪತಿಯನ್ನು ಕುರಿತು, 
«ಎಲೈ ವಿಪ್ರನೇ! ಇದು ಸಮಸ್ತ ತೀರ್ಥಗಳಿಗೂ ಕಾರಣಸ್ವರೂಪವಾಗಿರುವ 
ರೌಹಿಣಕುಂಡವು. ಇಲ್ಲಿ ಸ್ನಾನಮಾಡಿದ ಮಾನವನು ವೈಕುಂಠಭವನವನ್ನು 
ಸೇರುತ್ತಾನೆ. ಇದರ ಪೂರ್ವದಿಕ್ಕಿನಲ್ಲಿರುವ ಈ ವೃಕ್ಸವೇ ಮಹತ್ತರವಾದ 
ಕಲ್ಪಚ್ಛಾಯಾವಬವೃಕ್ಸವು. ಮಾನವನು ಇದರ ನೆರಳನ್ನು ಸೇವಿಸಿದುದಾದರೆ 
ಬ್ರಹ್ಮಹತ್ಯಾದೋಷದಿಂದ ಬಿಡುಗಡೆಹೊಂದುತ್ತಾನೆ. 

೧೮-೧೯. ಭೋ ಬ್ರಹ್ಮನ್‌! ಈ ಎರಡರ ನಡುವೆಯಿರುವ ಗಿರಿನಿಕುಂಜದಲ್ಲಿ 
ನೆಲೆಗೊಂಡಿರುವ ವೇದಾಂತವೇದ್ಯನಾದ ಸಾಕ್ಸಾತ್‌ ಜಗನ್ನಾಥನನ್ನು ದರ್ಶನ 
ಮಾಡು. ಆ ಸ್ವಾಮಿಯನ್ನು ಕಂಡು ಬಗೆ ಬಗೆಯ ಸಮಸ್ತ ಪಾಸರಾಶಿಗಳನ್ನೆಲ್ಲ 
ಕಳೆದು, ಇನ್ನುಮುಂದೆ ಭವಸಾಗರದಲ್ಲಿ ಬಿಜ್ಜಿನೆಂದು ಎಂದಿಗೂ ಮರುಗಬೇಡ 
ಎಂದು ಹೇಳಿದನು. 


ಅಷ್ಟಮೋಳ9ಧ್ಯಾಯಃ ೮೫ 


ಜೈನಿನಿರುವಾಚ :-- 


ಸೆತುಕುಂಡೇ ದ್ವಿಜಃ ಸ್ನಾತ್ವಾ ಸಂಪ್ರಹೃಷ್ಟಮನಾಃ ಸುಧೀಃ । 
'ದೂರಾತ್ಪ್ರಣಮ್ಯ ಶಿರಸಾ ಮನಸಾ ವಚಸಾ ಹರಿಂ 


॥ oun 
ತುಷ್ಟಾವ ಚೈಕಾಗ್ರಮನಾ ಹರ್ಷಗದ್ದದಯಾ ಗಿರಾ ॥ ೨೧॥ 
ವಿದ್ಯಾಪತಿರುವಾಚ :-- 

ಪ್ರಧಾನಪುರುಷಾತೀತ ಸರ್ವವ್ಯಾಪಿನ್‌ ಪರಾತ್ಪರ 1 

ಚರಾಚರಪರೀಣಾಮ ಪರಮಾರ್ಥ ನಮೋಸ್ತುತೇ ॥ ೨೨ ॥ 

ಶ್ರುತಿಸ್ಮೃತಿಪುರಾಣೇತಿಹಾಸಸಂಪ್ರತಿಸಾದಿತೈಃ | 

ಕರ್ಮುಭಿಸ್ತ್ಯಂ ಸಮಾರಾಧ್ಯ ಏಕ ಏವ ಜಗತ್ಪತೇ ॥ ೨೩ ॥ 

ತ್ವತ್ತ ಏತಜ್ಜಗತ್ಸರ್ವಂ ಸೃಷ್ಟಾ ಸಂಪದ್ಯತೇ ವಿಭೋ | 

ತ್ವ್ವದಾಧಾರಮಿದಂ ದೇವ ತ್ವಯೈನ ಪರಿಸಾಲ್ಕತೇ ॥ ೨೪ ॥ 
೨೦. ಜೈಮಿನಿಯು ಹೇಳುತ್ತಾನೆ:--“ಎಲೈ ವಿಪ್ರರೇ ! ತರುವಾಯ ಆ 


ವಿದ್ಯಾಪತಿಯಾದರೋ ರೌಹಿಣಕುಂಡದಲ್ಲಿ ಸ್ನಾನಮಾಡಿ ಸಂತೋಷಗೊಂಡ 
ಮನಸ್ಸುಳ್ಳವನಾಗಿ ದೂರದಿಂದಲೇ ಶ್ರಿ ಹರಿಯನ್ನು ಕಂಡು ಶಿರಸಾ ನಮಸ್ಕರಿಸಿ, 
ಮನಸ್ಸಿನಿಂದಲೂ, ಮಾತುಗಳಿಂದಲೂ ಮತ್ತೆ ಮತ್ತೆಯೂ ಭಕ್ತಿಪೂರ್ವಕವಾಗಿ 
ನಮಸ್ಕರಿಸಿದನು. 

೨೧. ಇಂತು ನಮಸ್ಕರಿಸಿದ ಬಳಿಕ ಆ ಪಂಡಿತನು ಏಕಾಗ್ರಚಿತ್ತವುಳ್ಳವ 
ನಾಗಿ ಸಂತೋಷದಿಂದುಂಬಾದ ಗದ್ಗದಧ್ವನಿಯಿಂದ ಆ ಪರಮಾತ್ಮನನ್ನು 
ಈ ಪ್ರಕಾರವಾಗಿ ಸ್ತುತಿಸಿದನು.” 

೨೨. ವಿದ್ಯಾಪತಿಯು ಹೇಳುತ್ತಾನೆ: ಎಲೈ ಪರಮಾತ್ಮನೇ! ನೀನೇ 
ಪರಮ ಪುರುಷನು; ಎಲ್ಲಕ್ಕಿಂತಲೂ ಅತೀತನಾದವನು; ಸರ್ವವ್ಯಾಪಿಯು ; 
ಸರಾತ್ಬರನು; ಚರಾಚರ ಜಗತ್ತಿನ ಸ್ವರೂಪನನ್ನೊಳಗೊಂಡವನು; ಪರಮಾರ್ಥ 
ವಾದ ಮೋಶ್ಸ ಸ್ವರೂಪನಾಗಿ ಭಜಿಸಿದ ಭಕ್ತರಿಗೆ ಆ ಮೋಕ್ಸವನ್ನೇ ಅನುಗ್ರಹಿಸು 
ವವನು; ಇಂತಹ ನಿನಗೆ ನಮಸ್ಕಾರವು! 

೨೩. ಎಲೈ ಜಗತ್ಪತಿಯೇ! ಶ್ರುತಿಸ್ಮೃತಿಪುರಾಣೇತಿಹಾಸಗಳಲ್ಲಿ ಪ್ರತಿ 
ಪಾದಿತವಾಗಿರುವ ಶ್ರವಣಮನನಾದಿಗಳಿಂದಲೂ, ವ್ರತಪೂಜಾದಿವಿವಿಧಕರ್ಮ 
ಗಳಿಂದಲೂ ಆರಾಧ್ಯನಾಗತಕ್ಕವನು ನೀನೊಬ್ಬನೇ ಅಲ್ಲದೆ ಮತ್ತಾರೂ ಅಲ್ಲವು! 

೨೪. ಎಲೈ ವಿಭುವೇ! ಸೃಷ್ಟಿಸಮಯದಲ್ಲಿ ಈ ಜಗತ್ತೆಲ್ಲವೂ ನಿನ್ನಿಂದಲೇ 
ಉದ್ಭವಿಸುತ್ತದೆ. ದೇವ! ಹೀಗೆ ಸೃಷ್ಟಿಯಾದ ಜಗತ್ತು, ನಿನ್ನನ್ನೇ ಅವಲಂಬಿ 
ಸಿರುತ್ತಜೆಯಲ್ಲದೆ ನೀನೇ ಇದನ್ನು ಸರಿಪಾಲಿಸುವೆ. 


೮೬ ಶ್ರೀ ಸ್ಕಾಂದೆಮೆ ಹಾಫಪುರಾಣಂ 


ಕಲ್ಬಾಂತೇ ಸಂಹೃತಂ ಸರ್ವಂ ತೃತ್ಯುಕ್ಸೌಸಾವಕಾಶಿತಂ । 


ಸುಖಂ ವಸತಿ ಸರ್ವಾತ್ಮನ್ನಂತರ್ಯಾಮಿನ್ನಮೋಸಸ್ತುತೇ ॥ ೨೫ 0 
ನಮಸ್ತೇ ದೇವದೇವಾಯ ತ್ರಯಾರೂಪಾಯ ತೇ ನಮಃ! 
ಚಂದ್ರಸೂರ್ಯಾದಿ ರೂಪೇಣ ಜಗದ್ಭಾಸೆಯತೇ ಸದಾ ॥ ೨೬ ॥ 
ಸರ್ವತೀರ್ಥಮಯಿ ಗಂಗಾ ಯಸ್ಯ ಪಾದಾಬ್ದಸೆಂಗಮಾತ್‌ | 

ಪುನಾತಿ ಸಕಲಾಂಲ್ಲೋಕಾಂಸ್ತಸ್ಮ್ಮೈ ಪಾವಯತೇ ನಮಃ 1 ೨೭ ॥ 
ಹನೀಂಷಿ ಮಂತ್ರಪೂತಾನಿ ಸಮ್ಯಗ್ಗತ್ತಾನಿ ವಹ್ನಿಷು । 

ಪರಿಣಾಮಕೃತೇ ತುಭ್ಯಂ ಜಗಜ್ಜೇನಯತೇ ನಮಃ 1 ೨೮ ॥ 
ಯದಂಶಮುಪಜೀವಂತಿ ಜಗಂತ್ಯಾನಂದರೂಪಿಣಃ । 
ಸರ್ವಕಲ್ಮಷಹೀನಾಯ ತಸ್ಮೈ ಬ್ರಹ್ಮಾತ್ಮನೇ ನಮಃ ॥೨೯॥ 
ನಿರ್ಮಲಾಯ ಸ್ಮ್ಥರೂಪಾಯ ಶುಭರೂಷಾಯ ಮಾಯಿನೇ । 
ಸರ್ವಸಂಗವಿಹೀನಾಯಂ ನಮಸ್ತೇ ವಿಶ್ವಸಾಕ್ಸಿಣೇ 1 aon 





೨೫. ಹೀಗೆ ನೀನೇ ಪರಿಪಾಲಿಸುವ ಈ ಬ್ರಹ್ಮಾಂಡವೆಲ್ಲವೂ ಕಲ್ಬಾವಸಾನ 
ಕಾಲದಲ್ಲಿ ನಿನ್ನಿಂದಲೇ ಸಂಹೈತವಾಗಿ ನಿನ್ನ ಕುಕ್ಸಿಯಲ್ಲಿಯೇ ಅಡಗಿ ನಿರಾತಂಕ 
ವಾಗಿ ನೆಲಸಿರುತ್ತದೆ. ಓ ಸರ್ವಾತ್ಮಕನೇ! ಇಂತಹ ಸರ್ವಭೂತಾಂತರ್ಯಾಮಿ 
ಯಾಗಿರುವ ನಿನಗೆ ನಮಸ್ಕಾರ ಮಾಡುತ್ತೇನೆ! 

೨೬. ದೇವದೇವನೂ, ವೇದಸ್ವರೂಪನೂ ಆದ ನಿನಗೆ ನಮೋನಮಃ! 
ಚಂದ್ರಸೂರ್ಯಾದಿ ಜ್ಯೋತಿಸ್ವರೂಪನಾಗಿ ಜಗತ್ತನ್ನು ಎಲ್ಲ ಕಾಲಗಳಲ್ಲಿಯೂ 
ಬೆಳಗಿಸುತ್ತಿರುವ ನಿನಗೆ ನಮಸ್ಕಾರವು. 

೨೭. ಸಕಲ ತೀರ್ಥಗಳನ್ನೂ ಒಳಗೊಂಡಿರುವ ಗಂಗಾನದಿಯು ಯಾವನ 
ಪಾದಕಮಲಗಳಿಂದುದ್ದವಿಸಿ ಜಗತ್ತನ್ನು ಪಾವನಗೊಳಿಸುತ್ತಿರುವುದೋ ಅಂತಹ 
ಜಗತ್ಸಾವನನಾದ ನಿನಗೆ ನಮಸ್ಕಾರವು. 

೨೮. ಎಲೈ ದೇವಾ! ಮಂತ್ರಪೂತವಾಗಿ ಯಜ್ಞೇಶ್ವರನಲ್ಲಿ ಅರ್ಪಿಸುವ 
ಹವಿಸ್ಸುಗಳನ್ನು ಸಫಲಗೊಳಿಸುವವನಾಗಿ, ಜಗತ್ತನ್ನು ಉಜ್ಜೀವನಗೊಳಿಸುವ 
ನಿನಗೆ ನಮೋ ನಮಃ! 

೨೯. ಆನಂದಸ್ವರೂಪಿಯಾದ ಯಾವ ನಿನ್ನ ಅಂಶವನ್ನೇ ನೆಮ್ಮಿ ಈ ಜಗತ್ತು 
ಗಳೆಲ್ಲ ಬಾಳುತ್ತಿರುವುವೋ, ಅಂತಹ ಸಕಲ ಕಲ್ಮಸರಹಿತನೂ, ಬ್ರಹ್ಮಾತ್ಮಕನೂ 
ಆದ ನಿನಗೆ ನಮಸ್ಕಾರವು. 

೩೦. ನಿರ್ಮಲಸ್ವರೂಪನೂ, ಮಂಗಳರೂಪನೂ, ಮಾಯಿಯೊ, ಸರ್ವ 
ಸಂಗವಿಹೀನನೂ, ವಿಶ್ವಸಾಕ್ಸಿಯೂ ಆದ ಎಲ್ಲೆ ಪರಮಾತ್ಮನೇ! ನಿನಗೆ 
ನಮೋ ನಮಃ 


ಅಷ್ಟಮೋರತಧ್ಯಾಯಃ ೮೭ 


ಬಹುಷಾದಾಕ್ಸಿಶೀರ್ಷಾಸ್ಯಬಾಹವೇ ಸರ್ವಜಿಷ್ನವೇ । 
ಸರ್ವಜೀವಸ್ಕರೂಪಾಯ ನಮಸ್ತೇ ಸರ್ವರೂಪಿಣೇ ॥೩೧॥ 
ನಮಸ್ತೇ ಕಮಲಾಕಾಂತ ನಮಸ್ತೇ ಕಮಲಾಸನ । 
ನಮಃ ಕಮಲಪತ್ಪಾಕ್ಟ ತ್ರಾಹಿ ಮಾಂ ಪುರುಷೋತ್ತಮ ॥ ೩೨॥ 
ಅಸಾರಸಂಸಾರಪರಿಭ ಮೇಣ 
ನಿಪೀಡ್ಯಮಾನಂ ಖಲು ರೋಗಶೋಕೈೈಃ । 
ಮಾಮುದ್ಧರಾಸ್ಮಾದೃನದುಃಖಜಾತಾ 
ತ್ಪಾದಾಬ್ಜ ಯೋಸ್ತೇ ಶರಣಂ ಪ್ರಪನ್ನಂ ॥ ೩೩ ॥ 
ಜೈಮಿನಿರುವಾಚ :-- 
ಇತಿಸ್ತುತ್ವಾ ಸುರೇಶಾನಂ ದೇವಂ ಪ್ರಣವರೂಪಿಣಂ ॥ 
ಪ್ರಣತಃ ಪ್ರಣವಂ ಮಂತ್ರಂ ಜಜಾಪ ಪುರಶೋ ಹರೇಃ Navn 
'ಜಪಾಂತೇ ಶಾಂತಮನಸಂ ಕೃತಾಂಜಲಿನುಪಸ್ಥಿತಂ | 
ಮನ್ಯಮಾನಂ ಕೃತಾರ್ಥಂ ಸ್ವಂ ಪ್ರೋವಾಚ ಶಬರೋ ದ್ವಿಜಂ ॥ ೩೫॥ 


೩೧. ಅನೇಕ ಪಾದಗಳೂ, ನೇತ್ರಗಳೂ, ಶಿರಸ್ಸುಗಳೂ, ಮುಖಗಳೂ, 
ಬಾಹುಗಳೂ ಉಳ್ಳವನಾಗಿ, ಸಮಸ್ತವನ್ನೂ ಜಯಿಸಿ, ಭಜಿಸುವ ಭಕ್ತರಿಗೆ 
ವಿಜಯವನ್ನು ದೊರಕಿಸುವವನೂ, ಸಮಸ್ತ ಜೀವಸ್ವರೂಪನೂ, ಸರ್ವರೂಪನೂ 
ಆದ ನಿನಗೆ ನಮಸ್ಕಾರವು! 

೩೨. ಓ ಕಮಲಾಕಾಂತ, ಕಷುಲಾಸನ, ಕಮಲಪತ್ರಾಕ್ಸ್ಟ, ಪುರುಷೋ 
ತ್ತಮ ನನ್ನನ್ನು ಕಾಪಾಡು! 

೩೩. ಏನೊಂದು ಸಾರವೂ ಇಲ್ಲದೆ ಬರಡಾಗಿರುವ ಈ ಸಂಸಾರಸಾಗರ 
ದಲ್ಲಿ ಸುತ್ತಿಸುತ್ತಿ, ರೋಗದಿಂದಲೂ, ದುಃಖದಿಂದಲೂ ಪೀಡಿತನಾಗಿರುವ 
ನನ್ನನ್ನು ಈ ದುಃಖ ಸಮೂಹದಿಂದ ಉದ್ಭರಿಸಿ ಕಾಪಾಡು. ಎಲ್ಫೈ ಪರಮಾತ್ಮನೇ! 
ಇದೋ ನಾನು ನಿನ್ನ ಚರಣಕಮುಲಗಳಲ್ಲಿ ಪ್ರಸನ್ನನಾಗಿರುವೆನು.? 

೩೪. ಜೈಮಿನಿಯು ಹೇಳುತ್ತಾರೆ:--ಎಲೈ ವಿಪ್ರರೇ! ವಿದ್ಯಾಪತಿಯು 
ಪ್ರಣವಸ್ವರೂಪನೂ, ಸುರೇಶ್ವರನೂ ಆದ ಮಧುಸೂದನನ್ನು ಈ ಪ್ರಕಾರವಾಗಿ 
ಸ್ತುತಿಸಿ ಪ್ರಣತನಾಗಿ ಆ ಹರಿಯ ಮುಂಗಡೆಯೇ ಪ್ರಣವಮಂತ್ರವನ್ನು ಜಪಿಸ 
ತೊಡಗಿದನು. 

೩೫. ಬಳಿಕ, ಶಾಂತಮನಸ್ಯನಾಗಿ, ಶ್ರೀಹೆರಿಸನ್ನಿಧಿಯಲ್ಲಿಯೇ ಕೈಗಳನ್ನು 
ಮುಗಿದು ಕುಳಿತಿರುವವನೂ, ತನ್ನನ್ನು ಕೃತಾರ್ಥನೆಂದು ತಿಳಿದವನೂ ಆದ 
ಆ ವಿದ್ಯಾಪತಿಯನ್ನು ಕುರಿತು ಶಬರನಾದ ವಿಶ್ವಾವಸುವು ಈ ರೀತಿ ಹೇಳಿದನು. 


೮೮ ಶ್ರೀ ಸ್ಥಾಂದಮಹಾಪುರಾಣಂ 


ನಿಶ್ವಾವಸುರುವಾಚ :-- 
ಕೃತಾರ್ಥಸ್ತ್ವಂ ಪ್ರಭುಂ ದೃಷ್ಟ್ಯಾ ಸಾಂಪ್ರತಂ ದ್ವಿಜಪುಂಗವ । 
ದಿನಾಂತೋಆಭೂದ್ಧೃಹಂ ಯಾವಃ ಕ್ಸುಧಿತೋಸಿ ಶ್ರಮಾನ್ಚಿತಃ ॥ ೩೬ ॥ 
ವಾಸೊಆಪ್ಯರಣ್ಯೇ ಹಿಂಸ್ಪಾಣಾಂ ನಾಸ್ಮಾಕಮುಚಿತಾ ಸ್ಥಿತಿಃ 1 


ಯಾವದ್ಭಾನೋರ್ಭಾತಿ ಭಾಸಸ್ತಾವದ್ಯಾಮೋ ನಿಜಾಲಯಂ ॥೩೭॥ 
ಇತ್ಯುಕ್ತ್ವಾ ಬ್ರಾಹ್ಮಣಂ ಪಾಣೌ ಗೃಹೀತ್ವಾ ಶಬರಃ ಪುನಃ । 

ಆಜಗಾಮ ದ್ವಿಜಶ್ರೇಷ್ಠಾಃ ಸ್ವಾಶ್ರಮಂ ತ್ವರಯಾನ್ವಿತಃ ॥ ೩೮॥ 
ಬ್ರಾಹ್ಮಣೋಪಿ ಜಗನ್ನಾಥಂ ಧ್ಯಾಯನ್ನಾನಂದಸಾಗರಂ । 
ಕ್ಸುತ್ತೃಷಾಶ್ರಮಜಾತಾನಿ ದುಃಖಾನಿ ಬುಬುಧೇ ನ ಹಿ Han 
ಶಿಲಾವಿಷಮಮಾರ್ಗೇಪಿ ಕಂಟಿಕೋತ್ಕರದುರ್ಗಮೇ । 

ವ್ರಜನ್ನದುಃಖಂ ಲೇಭೇಂಸೌ ಶರೀರಾನಾಸ್ಕಯಾ ಮುದಾ ॥ ೪೦॥ 


ಏನಂ ವ್ರಜಂತೌತೌ ವಿಪ್ರಶಬರೌ ಶಬರಾಲಯಂ । 
ಸಾಯಾಹ್ನೇ ತಮನುಪ್ರಾಪ್ತ್‌ ವೈಷ್ಣನಾಗ್ರ್ಯೌ ತು ಭೋ ದ್ವಿಜಾಃ ॥ 

೩೬-೩೭. ವಿಶ್ವಾವಸುವು ಹೇಳುತ್ತಾನೆ: ಎಲೈ ದ್ವಿಜಪುಂಗವನೇ ! 
ಈಗ ನೀನು ನೀಲಾದ್ರಿನಿಕೇತನನಾದ ಈ ಪ್ರಭುವನ್ನು ಸಂದರ್ಶಿಸಿ ಕೃತಾರ್ಥ 
ನಾಡೆ! ಸಂಜೆಯಾಗುತ್ತಬಂದಿತು; ಮನೆಗೆ ಹೋಗೋಣ; ನೀನು ಬಹಳ 
ಹಸಿದಿರುವೆ. ಆಯಾಸಗೊಂಡಿರುವೆ. ಕೇವಲ ಕ್ಳೂರಮೃಗಗಳಿಗೆ ಆವಾಸ 
ವಾದ ಈ ವನದಲ್ಲಿರುವುದು ನಮಗೆ ಸರಿಯಲ್ಲ. ಸೂರ್ಯನ ಬೆಳಕಿರುವಾಗಲೇ 
ಮನೆಯನ್ನು ಸೇರೋಣ. 

೩೮-೩೯. ಈ ಪ್ರಕಾರ ನುಡಿದ ಬಳಿಕ ಆ ಶಬರನು ಆ ವಿಪ್ರನ ಕೈಹಿಡಿದು 
ಕೊಂಡು ತನ್ನ ಆಶ್ರಮಕ್ಕೆ ಜಾಗ್ರತೆಯಾಗಿಯೆ ಹಿಂತಿರುಗಿದನು. ಆ ಬ್ರಾ ಹ್ಮಣನೂ 
ಸಹ ಆನಂದಸಾಗರನಾದ ಶ್ರೀ ಜಗನ್ನಾಥನನ್ನು ಸ್ಮರಿಸುತ್ತ ಹಸಿವು ಬಾಯಾರಿಕೆ 
ಗಳೇ ಮೊದಲಾದ ಯಾವ ಕಷ್ಟಗಳನ್ನೂ ತಿಳಿಯಲಿಲ್ಲವು. ಅವನಲ್ಲಿ ಪರಮಾ 
ನಂದವೇ ತುಂಬಿದ್ದಿತು. 

೪೦. ಎಲ್ಫೈ ವಿಪ್ರರೇ! ಆ ವಿದ್ಯಾಪತಿಯು ಶ್ರೀಮನ್ಮಹಾನಿಸ್ಣುವನ್ನೇ 
ಧ್ಯಾನಿಸುತ್ತ, ಆತನ ಸಂದರ್ಶನಭಾಗ್ಯವು ಲಭಿಸಿದುದರಿಂದುಂಟಾದ ಮಹದಾ 
ನಂದದಿಂದ ಮೈೈಮಕೆತಿದ್ದನಾಗಿ ಶಬರಾಲಯಕ್ಕೆ ಬರುವ ಮಾರ್ಗವು ಕಲ್ಲು 
ಮುಳ್ಳುಗಳಿಂದ ನಡೆಯಲು ಬಹಳ ಕಷ್ಟವಾಗಿದ್ದರೂ ಆ ಕಷ್ಟವನ್ನು ಇರಿತಾದರೂ 
ಮನಗಾಣಲೇ ಇಲ್ಲವು. 

೪೧. ಈ ರೀತಿ ವೈಷ್ಣವಶ್ರೇಷ್ಠರಾದ ಆ ವಿಪ್ರಶಬರರೀರ್ವರೂ ದಾರಿ 
ನಡೆದು ಸಾಯಂಕಾಲದಲ್ಲಿ ಶಬರಾಲಯವನ್ನು ಸೇರಿದರು. 


ಅಷ್ಟ ಮೋರಧ್ಯಾಯಃ ೮೯ 


ತತ್ರಾತಿಥಿಮನುಪ್ಪಾಪ್ತಂ ಬ್ರಾಹ್ಮಣಂ ಶಬರೋತ್ತಮಃ । 


ಭಕ್ಯಭೋಜ್ಯವಿಧಾನೈಶ್ಚ ನಿವಿಧೈಃ ಸನು ಪೂಜಯತ್‌ 1 ೪೨॥ 

ತತೋಂಭಿತೃಪ್ತಸ್ತದೃತ್ತೆ ತದ್ದುಪೆಜಾಕೈರ್ನ್ಯಪೋಟಚಿತ್ಯೆಃ । 

ವಿಸ್ಮಯಂ ಪರಮಂ ಲೇಭೇ ಶಬರಸ್ಯ ಸುದುರ್ಲಭೈಃ ॥ ೪೩॥ 

ಶಬರೋಂಯಂ ನಿವಸತಿ ವಿಷಮೇ ಕಾನನಾಂತರೇ | 

ಆರಣ್ಯಕೈರ್ನ್ವರ್ತಮಾನಃ ಕಫಮಸ್ಯ ಗೃಹಾಂತರೇ ॥ ೪೪ ॥ 

ರಾಜಾರ್ಹಭಕ್ಷ್ಯಭೋಜ್ಯಾನಿ ಸುಲಭಾನ್ಯದ್ಭುತಂ ಮಹತ್‌ । 

ಇತಿ ನಿಸ್ಮಯಮಾಪನ್ನಂ ಬ್ರಾಹ್ಮಣಂ ಶಬರಸ್ತದಾ ॥ ೪೫ ॥ 

ಪ್ರೋವಾಚ ಸ್ನಿಗ್ಗನಚಸಾ ನಿನಯಾವನತೋ ಭೃಶಂ ॥ ೪೬ ॥ 
ಶಬರ ಉವಾಚ :-- 

ಭೋ ವಿಪ್ರ ಶ್ರಮಹೀನೋಸಿ ಕಚ್ಚಿತ್‌ ಕ್ಸುತ್ತೃಡ್ವಿನರ್ಜಿತಃ । 

ಆರಾಜ್ಯಕಾನಾಂ ಭವನೇ ನಾಗರಾಣಾಂ ಕುತಃ ಸುಖಂ ॥ ೪೭॥ 

ಅಚ್ಲಾತಾ ನಾಗರೀವೃತ್ತಿಃ ಶಬಕೈಸ್ತು ನಿಶೇಷತಃ । 

ರಾಜೋಪಜೀವಿನಾಂ ಶ್ರೇಷ್ಠಾ ರಾಜಾಮಾತ್ಯಪುರೋಹಿತೌ ॥ ೪೮ ॥ 





೪೨. ಅಲ್ಲಿಯಾದರೋ ಶಬರೋತ್ಕಮನಾದ ನಿಶ್ವಾವಸು ಅತಿಥಿ 
ಯಾಗಿ ಬಂದಿದ್ದ ಆ ವಿದ್ಯಾಪತಿವಿಪ್ರನನ್ನು ವಿವಿಧಭಕ್ಷ್ಯಭೋಜ್ಯವಿಧಾನಗಳಿಂದ 
ಸತೃರಿಸಿದನು. 

೪೩-೪೬. ಶಬರನಿತ್ತ ರಾಜೋಚಿತವೂ, ಅತ್ಯಂತ ದುರ್ಲಭವೂ ಆದ 
ದಿವ್ಯಭೋಜನದಿಂದ ತೃಪ್ತಿಗೊಂಡ ಆ ವಿದ್ಯಾಪತಿಯು ಪರಮಾಶ್ಚರ್ಯಭರಿತ 
ನಾಗಿ, "ಆಹಾ! ಈ ಶಬರನು ಗಹನವಾದ ಈ ಕಾನನದಲ್ಲಿ ಕೇವಲ ಕಾಡುಜನ 
ಕೊಡನೆ ವಾಸಮಾಡುತ್ತಿರುವವನು. ಆದರೂ ಇವನ ಮನೆಯಲ್ಲಿ ರಾಜಾರ್ಹ 
ವಾದ ಅದ್ಭುತಭಕ್ರ್ಯ್ಯಭೋಜ್ಯಗಳು ಸುಲಭವಾಗಿಯೂ, ಹೇರಳವಾಗಿಯೂ 
ಇರುವುದೆ6ತೋ!?” ಎಂದುಕೊಂಡನು. ಆ ಬ್ರಾ ಹ್ಮಣನು ಈರೀತಿ ಆಶ್ಚರ್ಯ 
ಗೊಳ್ಳಲು ಶಬರನಾದ ವಿಶ್ವಾವಸುವು ಬಹಳ ವಿನಯದಿಂದ ಸ್ನೇಹಪೂರ್ಣವಾದ 
ಮಾತುಗಳಿಂದ ಇಂತೆಂದನು. 

೪೭-೪೮. ಶಬರನು ಹೇಳುತ್ತಾನೆ: ಎಲೈ ವಿಪ್ರನೇ! ನಿನಗೆ ಆಯಾಸ 
ಪರಿಹಾರವಾಯಿತೆ? ಹಸಿವು ಬಾಯಾರಿಕೆಗಳು ಕಳೆದುವೆ? ಆರಣ್ಯಕರಾದ 
ನಮ್ಮಂತಹರ ಮನೆಗಳಲ್ಲಿ ಪಟ್ಟಣಿಗರಾದ ನಿಮ್ಮಂತಹರಿಗೆ ಸುಖವೆತ್ತಣದು? 
ಇದರ ಮೇಲಾಗಿ ಶಬರರಾದ ನಮಗೆ ಪಟ್ಟಣಿಗರ ನಡತೆಯು ತಿಳಿಯದು. 
ಮಂತ್ರಿ ಪುಕೋಹಿತರೀರ್ವರೂ ರಾಜಾಶ್ರಯವನ್ನು ಹೊಂದಿರುವವರಲ್ಲಿ ಶ್ರೇಷ್ಠರು. 


೯೪೦ ಶ್ರೀ ಸ್ಮಾಂದೆಮೆಹಾಪುರಾಣಂ 


ತಯೋ ರಾಜಸಮಃ ಪೂಜ್ಯಃ ಪುರೋಧಾಃ ಶಾಸ್ತ್ರಸಂಮರ್ತ। 

ಇಂದ್ರ ದ್ಯು ಮೊ ಸೀ ನರಪತಿಃ ಸಾರ್ವಭೌಮಃ ಪ್ರ 'ತಾಪವಾನ್‌ ॥ ೪೯ 

ತ್ವಯಿ ತುಷ್ಟೇ p ಸಂತುಷ್ಟೋ ಧ್ರುವಂ ವಿಪ್ರ ಭವಿಷ್ಯತಿ । 

ಇತ್ತು ಕ್ತನತ್ಯ ರಣ್ಯಸ್ಥೇ ಸ ತು" ಫಿ ್ರೀತತಕೋ ಧಿ ಜಃ । 

ವಡಿ ಶಬರಂ ಪ ಪ್ರೀತ್ಯಾ ವಿನಯಾದ್ಸು ತವಾದಿನಂ 1 ೫೦॥ 
ವಿದ್ಯಾ ಪತಿರುವಾಚೆ:-- 

ಸ ಮದುಪಚಾರಾಯ ಪೃತಾನ್ಯೇತಾನಿ ಯಾನಿ ತೇ । 

ವಸ್ತೂನ್ಯಮಾನುಷಾಣೇಹ ಯಾನ್ಯದೃಷ್ಠಾ ಶನಿ ರಾಜಭಿಃ ॥ ೫೧॥ 

ಚಿತ್ರಮೇತದ್ದಿ ವ್ಯ ವಸ್ತುಸಂಚಯಃ ಶಬರಾಲಯೇ । 

ಏತತ್ವಾ ತುಂ ಹಾತುಂ ಮೇ ಸಾಧೋ ಸಂವರ್ಧತೇ ಮಹತ್‌ ॥ ೫೨॥ 
ಸ yA — 

ಏತತ್ರಕಾಶಿತುಂ ವಿಪ್ರ ಮತಿನೋತ್ಸಹತೇ ಮಮ । 


ತಥಾಪಿ ತೇ ದ್ವಿಜಶ್ರೇಷ್ಠಾತಿಥಿಭಕ್ತ್ಯಾ ವದಾಮ್ಯಹಂ i ೫೩॥ 
ಶಕ್ರಾದಯೋ ದೇವಗಣಾಃ ಸಮಾಯಾಂತ್ಯನ್ಹಹಂ ದ್ವಿಜ 


ದಿವ್ಳೋಪಚಾರನಾದಾಯ ಪೂಜನಾಯ ಜಗತ್ಸತೇಃ ॥ ೫೪ ॥ 


೪೯-೫೦. ಇವರಿಬ್ಬರಲ್ಲಿ ರಾಜಪುರೋಹಿತನನ್ನು ರಾಜನಿಗೆ ಸಮಸಮ 
ವಾಗಿಯೇ ಸತೃರಿಸಬೇಕೆಂಬುದು ಶಾಸ್ತ್ರ ಸಮ್ಮತವು. ಇಂದ್ರದ್ಯುಮ್ನುಮಹಾ 
ರಾಜನಾದರೋ ಸರಾಕ್ರಮಶಾಲಿಯಾದೆ ಜಾಮ: ನೀನು ಸಂತೋಷ 
ಗೊಂಡುದಾದರೆ ಆತನೂ ಖಂಡಿತವಾಗಿಯೆ ಸಂತೋಷಗೊಳ್ಳುತ್ತಾನೆ.”' ಅರಣ್ಯ 
ವಾಸಿಯಾದ ಆ ಶಬರನಿಂತೆನಲು, ವಿದ್ಯಾಪತಿಯು ಸುಪ್ರೀತನಾಗಿ ವಿನಯದಿಂದ 
ಪರಮಾಶ್ಚರ್ಯಕರವಾಗಿ ಮಾತನಾಡುತ್ತಿರುವ ಅವನನ್ನು ಕುರಿತಿಂತೆಂದನು. 

೫೧-೫೨. ವಿದ್ಯಾಪತಿಯು ಹೇಳುತ್ತಾನೆ: ಅಯ್ಯಾ ಸ ಸಾಧುವೇ! ಈಗ 
ನೀನು ನನ್ನನ್ನುಪಚರಿಸಲೋಸುಗ ತಂದಿಟ್ಟ ವಸ್ತುಗಳೆಲ್ಲವೂ ಅಮಾನುಷಗಳಾ 
ದುವು. ರಾಜಾಧಿರಾಜರೂ ಸಹ ಇವುಗಳನ್ನು ಕಂಡಿರುವುದಿಲ್ಲ. ಹೀಗಿರುವಲ್ಲಿ 
ಶಬರನಾದ ನಿನ್ನ ಮನೆಯಲ್ಲಿ ಇಂತಹ ದಿವ್ಯವಸ್ತು ಗಳ ಸಂಗ್ರಹವು ನನಗೆ 
ಆಶ್ಚರ್ಯವನ್ನುಂಟುಮಾಡಿದೆ. ಈ ವಿಷಯವನ್ನು ಕೇಳಿ ಳಂ ನನಗೆ 
ಬಹಳವಾದ ಕುತೂಹಲವೂ ವರ್ಧಿಸುತ್ತಿದೆ.?? 

೫೩. ಶಬರನು ಹೇಳುತ್ತಾನೆ: ಅಯ್ಯಾ ವಿಪ್ರನೇ! ಈ ವಿಷಯನ್ನು 
ಬಹಿರಂಗಪಡಿಸಲು ನನಗೆ ಮನಸ್ಸಿಲ್ಲವಾದರೂ ದಿ ಜಶ್ರೆ (ಹ್ಮ ನಾದ ನೀನು ಅತಿಥಿ 
ಯಾಗಿ ದಯಮಾಡಿಸಿರುವುದರಿಂದ ನಿನ್ನಲ್ಲಿ ನನಗಿರುವ "ಭಕಿ ಗೋಸ್ಕರವಾಗಿ 
ಹೇಳುವೆನು; ಆಲಿಸುವವನಾಗು. 

೫೪. ಎಲ್ಫೈ ದ್ವಿಜನೇ ! ಈ ನೀಲಾಚಲದಲ್ಲಿ ನೆಲಸಿರುವ ಶ್ರೀ ಜಗತ್ಬತಿ 


ಅಷ್ಟಮೋ5ಧ್ಯಾಯಃ ೯೧ 


ಪೂಜಯಿತ್ವಾ ಜಗನ್ನಾಥಂ ಸ್ತುತ್ವಾ ನತ್ವಾಚ ಭಕ್ತಿತಃ । 


ಗೀತಷಾದಿತ್ರನೃತ್ಯೈಶ್ಚ ಸಂತೋಷ್ಯ ಪುರುಷೋತ್ತಮಂ ॥ ೫೫ ॥ 
ಪುನಃ ಪ್ರೆಯಾಂತಿ ಸತತಂ ತ್ರಿದಿವಂ ಸುರಸತ್ತಮಾಃ । 
ವಿವ್ಯಾಸ್ಕೇತಾನಿ ವಸ್ತೂನಿ ನಿರ್ಮಾಲ್ಯಾನಿ ಜಗೆತ್ಪತೇಃ ॥ ೫೬ ॥ 


ದತ್ತಾನಿ ತುಭ್ಯಂ ವಿದುಷೇ ಕಥಂ ವಿಸ್ಮಯತೇ ಭವಾನ್‌ । 
ವಿಷ್ಣೋರ್ನಿರ್ಮಾಲ್ಯಭೋಗೇನ ಕ್ಸೀಣರೋಗಜರಾ ವಯಂ ॥ ೫೭॥ 
ಸಮಿತ್ರಭಾಂಧವಾಃ ಸರ್ವೇ ನಿವಸಾನೋಯುತಾಯುಷಃ । 
ವಿಪ್ಪುರ್ನಿರ್ಮಾಲ್ಯಭೋಗೇನ ಕ್ಸೀಯಶೇ ಪಾಪಸಂಪತಿಃ ॥ ೫೮ ॥ 
ನತಚ್ಲಿತ್ರಂ ದ್ವಿಜಶ್ರೇಷ್ಠ ಯೇನ ಸ್ಯಾತ್‌ ಮುಕ್ತಿಭಾಜನಂ । 
ಶ್ರುತ್ತೈತದ್ದುರ್ಲಭಂ ಕರ್ಮ ಬ್ರಾಹ್ಮಣೋ ರೋಮಹರ್ಷಣಃ ॥ ೫೯॥ 
ಆನಂದಾಶ್ರುನಿಲುಸ್ತಾಕ್ಟಃ ಸ್ವಂ ಕೃತಾರ್ಥಮಮನ್ಯತ । 

ಅಹೋ ಶಬರಜನ್ಮಾಸೌ ಪಶ್ಯತ್ಯವ್ಯಯನಿಾಶ್ವರಂ ॥ ೬0 


ಯನ್ನು ಆರಾಧಿಸಲೋಸುಗ ದೇವೇಂದ್ರನಾದಿಯಾಗಿ ದೇವತೆಗಳೆಲ್ಲರೂ ಪ್ರತಿ 
ನಿತ್ಯವೂ ದಿವ್ಯವಾದ ಪೂಜಾಸಾಮಗ್ರಿಗಳನ್ನೂ ದಿವ್ಯಭಕ್ಸೈಭೋಜ್ಯಗಳನ್ನೂ 
ತೆಗೆದುಕೊಂಡು ಬರುತ್ತಾರೆ. 

೫೫-೫೬. ಅವರು ಶ್ರೀಜಗನ್ನಾಥ ಸ್ವಾಮಿಯನ್ನು ಭಕ್ತಿಯಿಂದ ಪೂಜಿಸಿ, 
ಸ್ತುತಿಸಿ, ನಮಸ್ಕರಿಸಿ, ಆ ಪುರುಷೋತ್ತಮನನ್ನು ಗೀತವಾದ್ಯಾದಿ ಘೋಷ 
ದೊಡನೆ ನರ್ತನಗೈದು ಸಂತೋಷಗೊಳಿಸಿದ ತರುವಾಯ ಮತ್ತೆ ಸ್ವರ್ಗಲೋಕಕ್ಕೆ 
ಹಿಂತಿರುಗುವರು. ಹೀಗೆ ಇಲ್ಲಿ ಯಾವಾಗಲೂ ನಡೆಯುತ್ತಲೇ ಇರುತ್ತದೆ. 
ಓ ಬ್ರಾಹ್ಮಣೋತ್ತಮಾ! ಈ ದಿವ್ಯ ವಸ್ತುಗಳೆಲ್ಲವೂ ಜಗತ್ಸತಿಯಾದ ಶ್ರೀ 
ಜಗನ್ನಾಥಸ್ವಾಮಿಯ ನಿರ್ಮಾಲ್ಯರೂಪವಾದುದು. 

೫೭-೫೮. ಇವುಗಳನ್ನೇ ವಿದ್ವಾಂಸನಾದ ನಿನಗೂ ಕೊಡಲಾಗಿದೆ. ಆದುದ 
ರಿಂದ ನೀನೀ ವಿಷಯದಲ್ಲಿ ಅಚ್ಚರಿಗೊಳ್ಳುವೆಯೇಕೆ? ಅಯ್ಯಾ ವಿಪ್ರನೇ! 
ಶಬರರಾದ ನಾವೆಲ್ಲರೂ ಶ್ರೀಮನ್ಮಹಾವಿಷ್ಣುವಿನ ನಿರ್ಮಾಲ್ಯರೂಪವಾದ ಈ 
ದಿವ್ಯವಸ್ತುಗಳನ್ನು ಭುಜಿಸಿಕೊಂಡು ಯಾವ ರೋಗವೂ ಇಲ್ಲದೆ, ಮುಪ್ಪನ್ನೂ 
ಪಡೆಯದೆ ಒಬ್ಬೊಬ್ಬರೂ ಹತ್ತುಸಾವಿರ ವರ್ಷಗಳ ಆಯುಸ್ಸುಗಳುಳ್ಳವರಾಗಿ 
ಬಾಳುತ್ತಿದ್ದೇವೆ. ಎಲ್ಫೈ ದ್ವಿಜನೇ! ಶ್ರೀಮನ್ಮಹಾವಿಷ್ಣುನಿನ ನಿರ್ಮಾಲ್ಯ 
ಸೇವನೆಯಿಂದ ಮಾನವರ ಪಾಪಸಮೂಹ ಗಳೆಲ್ಲವೂ ಕ್ಪಯಿಸಿಹೋಗುತ್ತವೆ. 

೫೯-೬೨, ಎಲೈ ಬ್ರಾಹ್ಮಣಶ್ರೇಷ್ಠನೇ! ಭಗವಂತನ ಈ ನಿರ್ಮಾಲ್ಯ 
ಸೇವನೆಯಿಂದ ಮಾನವನು ಮುಕ್ತಿಭಾಜನನಾಗುವುದು ಆಶ್ಚರ್ಯವೇನೂ 
ಅಲ್ಲವು.” ಎಲೈ ಮುಫಿಗಳಿರಾ! ಈ ಪ್ರಕಾರವಾಗಿ ನುಡಿದ ಶಬರನಾದ 


೯೨ ಶ್ರೀ ಸ್ಮಾಂದಮೆ ಹಾಪುರಾಣಂ 


ತೆಮಚ್ಛಿಷ್ಟಂ ದಿವ್ಯಭೋಗಮುಪಭುಂಕ್ತೇ ದಿವಾನಿಶೆಂ । 

ನಾನ್ಯೋಸ್ಯ ಸದೃಶೋ ಲೋಕೇ ಪೃಥಿವ್ಯಾಂ ಸಚರಾಚರೇ ॥೬೧॥ 
ಯಾದೃಶೋ ವಿಷ್ಣುಭಕ್ತೋಂಯಂ ಶಬರೋ ನೀಲಪರ್ವತೇ । 

ಕಿಂ ಗತ್ವ್ವಾ ಸ್ವಗೃಹೇ ಮೇಂದ್ಯ ಕುಟುಂಬೇನಾಂಸುಖಾತ್ಮನಾ | 

ಅನೇನ ಸಖ್ಯಂ ನಿಷ್ಟಾದ್ಯ ಸ್ಥಾಸ್ಯಾಮ್ಯತ್ರ ವನಾಂತರೇ ॥೬೨॥ 
ಚಿಂತೆಯಿತ್ಕಾ ಚಿರಂ ವಿಪ್ರಃ ಶ್ರೀ ಕೃಷ್ಣಾಸಕ್ತ ಮಾನಸಃ ॥ ೬೩ ॥ 
ಪುನಃ ಪ್ರೋವಾಚ ಶಬರಂ ಮಯಿ ತೇ ಚೇದನುಗ್ರಹಃ । 

ಸಾಧೋ ಸಖ್ಯಂ ತ್ವಯಾ ಕಾರ್ಯನಮಿತಿ ನಿಶ್ಚಯೋ ಮಹಾನ್‌ ॥ ೬೪॥ 
ಕಂ ಗತ್ವಾ ಸೇವಯಾ ರಾಜ್ಞಃ ಪರತ್ರಾಸುಖಹೇತುನಾ । 

ಅತ್ರ ಸ್ಥಿತ್ವಾ ತ್ವಯಾ ಸಾರ್ಧಮುಸಾಸ್ಯ ಮಧುಸೂದನಂ ॥ ೬೫॥ 





ವಿಶ್ವಾವಸುವಿನ ಮಾತುಗಳನ್ನು ಕೇಳಿ, ಆ ಕ್ಷೇತ್ರದಲ್ಲಿ ನಡೆಯುತ್ತಿರುವ 
ದ:ರ್ಲಭವಾದ ದೇವಪೂಜಾದಿಗಳ ವಿಷಯವನ್ನೂ ತಿಳಿದು ಆ ವಿದ್ಯಾಪತಿಯು 
ರೋಮಾಂಚಿತನಾಗಿ ಆನಂದಾಶ್ರುಗಳನ್ನು ಸುರಿಸುತ್ತ ಕಣ್ಣುಮುಗಿದುಕೊಂಡೇ 
ತಾನು ಕೃತಾರ್ಥನಾದೆನೆಂದುಕೊಂಡನು: «ಆಹಾ! ಶಬರ ಜಾತಿಯಲ್ಲಿ ಜನಿಸಿರುವ 
ಈ ನಿಶ್ವಾವಸುವು ಅವ್ಯಯನಾದ ಪರಮೇಶ್ವರನನ್ನು ಪ್ರತಿನಿತ್ಯವೂ ಸಾಕ್ಸಾತ್ತಾಗಿ 
ಸಂದರ್ಶಿಸಿ, ಆ ಸ್ವಾಮಿಯ ಉಚ್ಛಿಷ್ಟರೂಪವಾದ ದಿವ್ಯ ಭೋಗಗಳನ್ನು 
ಹಗಲಿರಳೂ ಸೇವಿಸುತ್ತಿದ್ದಾನೆ. ವಿಷ್ಣುಭಕ್ತನಾಗಿ, ನೀಲಾಚಲದಲ್ಲಿ ವಾಸ 
ಮಾಡುತ್ತಿರುವ ಶಬರನಾದ ಈ ಪುಣ್ಯಾತ್ಮನಿಗೆಣೆಯಾದವನು ಚರಾಚರ ಜಗತ್ತಿ 
ನಲ್ಲಿಯೆ ಯಾರೂ ಇರುವುದಿಲ್ಲ. ಈ ಕ್ಷೇತ್ರದ ಮಾಹಾತ್ಮ್ಮ್ಯವಿಂತಿರಲು ನಾನು 
ಕೇವಲ ದುಃಖರೂಪವಾದ ಮನೆಗೆ ಹಿಂತಿರುಗಿ ಆ ಸಂಸಾರದಿಂದ ಯಾವ ಬಗೆಯ 
ಪ್ರಯೋಜನವನ್ನು ತಾನೆ ಪಡೆದೇನು? ಈ ಶಬರನೊಡನೆಯೇ ಸ್ನೇಹವನ್ನು ಬೆಳಸಿ 
ಈ ಕಾಡಿನಲ್ಲಿಯೇ ವಾಸಮಾಡುತ್ತೇನೆ.?? 

೬೩-೬೬. ಎಲೈ ನಿಪ್ರರೇ! ಶ್ರೀ ಕೃಷ್ಣನರಮಾತ್ಮನಲ್ಲಿಯೇ ಆಸಕ್ತವಾದ 
ಚಿತ್ತವುಳ್ಳ ವಿದ್ಯಾಸತಿಯು ಹೀಗೆ ಬಹಳ ಹೊತ್ತು ಆಲೋಚಿಸುತಿದ್ದು ಆ ಬಳಿಕ 
ಶಬರನಾದ ವಿಶ್ವಾವಸುವನ್ನು ಕುರಿತು ಪುನಃ ಹೇಳೆತೊಡಗಿದನು! ಓ 
ಶಬರನೇ! ನಿನಗೆ ನನ್ನಲ್ಲಿ ಸಂಪೂರ್ಣವಿಶ್ವಾಸವಿರುವುದಾದರೆ ಸಾಧುವಾದ 
ನಿನ್ನೊಡನೆ ಮೈತ್ರಿಯನ್ನು ಬೆಳಸಬೇಕೆಂದು ನನಗೆ ನಿಶ್ಚಯವುಂಟಾಗಿರುವುದು. 
ಇನ್ನು ಇಲ್ಲಿಂದ ಹಿಂತಿರುಗಿ ಹೋಗಿ ಪರಲೋಕ ಸುಖಕ್ಕೆ ಏನೂ ನೆರವಾಗದ 
ಆ ರಾಜಸೇವೆಯನ್ನು ಮಾಡಿಕೊಂಡಿರುವುದರಿಂದ ನನಗೆ ಯಾವ ಪ್ರಯೋಜನ. 
ವಾದೀತು? ಆದುದರಿಂದ ನಾನಿಲ್ಲಿಯೇ ನಿಂತು ಗೆಳೆಯನಾದ ನಿನ್ನೊಡನೆ ಶ್ರೀ 
ಮಧುಸೂದನನ ಸೇವೆಯನ್ನು ಮಾಡಿಕೊಂಡು ವಾಸಮಾಡುತ್ತೇನೆ. ಪುನಃ 
ನನಗೀದೇಹ ಸಂಬಧವೇ ಒದಗದಂತೆ ಪ್ರಯತ್ನಿಸುತ್ತೇನೆ. ಎಲೈ ಮಿತ್ರನೇ! 


ಅಷ್ಟಮೋತಧ್ಯಾಯಃ ೯೩ 


ಯಥಾ ಪುನರ್ದೇಹಬಂಭೋ ಯತಿಷ್ಯೇ ನ ಭವೇನ್ಮನು । 
ಸಾಧು ಮಿತ್ರ ತ್ವಯಾ ಸಾರ್ಧಂ ಭಾಗ್ಯ ನ್ಮೇ ಸಂಗಮೋಂಭವತ್‌ | 


ದುಸ್ತರಂ rs ಂಸಾರಂ ತರಿಷ್ಯೇ ತ್ವ ತ್ರಸಾದತಃ ॥ ೬೬ ॥ 

ಸಾರಮೇತತ್ವ್ರಶಂಸಂತಿ ಸಂಸಾರೇ ಭವಸಾಗರೇ ॥೬೭॥ 

ಯದ್ದೈಷ್ಣನೇನ ವಿಂತ್ರತ್ವಂ ಮುಃಖಸಂಸಾರಸಾರದಂ । 

ಮಿತ್ರಸ್ಯ ಸಹವಾಸೇನ ಪುನಃ ಪ ತ್ಯಕ್ಸಮೇಷ್ಯತಿ ॥ ೬೮॥ 

ಭಗವಾನ್ಸು ೦ಡರೀಕಾಕ್ಟ 8 sus 'ಗದಾಢರಃ | 

ಇಂದ್ರದ್ಳು ನ್ನೋ ಸಸಾರ ಪ್ರತ್ಯಾಗತೇ ಸಖೇ Han 

ಭಗನಂತಂ ಸಮಾರಾದ್ದು ಮಿಹೈ ವಸ ಕವತ ರ್ಸ್ಯೋತಿ। 

ಪ್ರಸಾದಂ ವಿಪುಲಂ ಚಾತ್ರ ಚಿಕೀರ್ನುರ್ಥಗವಪ್ರಯಂ ॥ ೭೦॥ 

ಸಹಸ್ರ ಮುಪಚಾರಾಣಾಂ ಪೊಜನಾಯ ಜಗತ್ಪತೇಃ । 

ರಚಯಿಷ್ಯಾ ಮಾತಿ ಮಹತ್ವ ತಿಜ್ಞಾಸೀನ ಸ ಹೀಪತೇಃ W೭20 

ಪ್ರ ತಿಶ್ರು ತ ತತ್ಪುರತಃ ಫ್ರಿ ಕ್ಯ ¥ ನುಮನ್ಯ ತಾಂ ॥ ೭೨॥ 
ಹ ಉವಾಚ :- 

ಸಖೇ ಪುರಾತನೀ ವಾರ್ತಾ ಪ್ರಸಿದ್ಧೈವಾತ್ರ ತಾವೃಶೀ ॥ ೭೩ ॥ 


ನಿನ್ನೊಡನೆ ನನಗೆ ಸಮಾಗಮವಾದುದು ಒಳ್ಳೆಯದಾಯಿತು. ನಾನು ನಿನ್ನ 
ಅನುಗ್ರಹದಿಂದ ದುಸ್ತರವಾದ ಈ ಭವಸಾಗರವನ್ನು ದಾಟುವೆನು. 

೬೬-೭೨. ಅತ್ಯಂತ ದುಃಖಕರವಾದ ಈ ಸಂಸಾರದಿಂದ ಕಡೆಹಾಯಿಸುವ 
ವಿಷ್ಣುಭಕ್ತನ ಸಹವಾಸವೂ, ಗೆಳೆತನವೂ ಈ ಭವಸಾಗರದಲ್ಲಿ ಸಾರವೆಂದು 
ಬಲ್ಲವರು ಹೇಳುತ್ತಾರೆ. ಮಿತ್ರನಾದ ನಿನ್ನ ಸಹವಾಸದಿಂದ ಶಂಖಚಕ್ರಗದಾ 
ಧರನ್ಕೂ ಪುಂಡರೀಕಾಕ್ಸನೂ ಆದ ಶ್ರೀಮನ್ಮಹಾವಿಷ್ಣುವು ನನಗೆ ಪ್ರತ್ಯಕ್ಷ 
ನಾಗುತ್ತಾಕೆ. ಎಲೈ ಮಿತ್ರನೇ! ಮತ್ತೊಂದು ವಿಷಯವನ್ನು ನಿನಗೆ ಹೇಳುತ್ತೇನೆ; 
ಕೇಳು. ನಾನು ಇಲ್ಲಿಂದ ಹಿಂತಿರುಗಿ ಹೋದ ಮೇಲೆ ಇಂದ್ರದ್ಯುಮ್ನ ಮಹಾ 
ರಾಜನು ಈ ಕ್ಷೇತ್ರದಲ್ಲಿ ನೆಲಸಿರುವ ಭಗವಂತನನ್ನು ಆರಾಧಿಸಿ ಸಂತೋಷ 
ಗೊಳಿಸಲು ಇಲ್ಲಿಯೇ ಬಂದು ನೆಲಸುವನು. ಆತನು ಭಗತ್ತ್ರೀತಿಗಾಗಿ ಇಲ್ಲಿ 
ದೊಡ್ಡ ದೊಂದು ದೇವಾಲಯವನ್ನು ಕಟ್ಟಿ ಸಬಯಸಿರುವನು. ನಾನು ಆ 
ದೊರೆಗೆ ಸ್ವಾ ಮಿಯ ಸಹಸ್ರೋಪಚಾರ ಪೂಜೆಯನ್ನು ಮಾಡಿಸುವೆನೆಂದು ಮಹಾ 
ಪ್ರ ತಿಜ್ಜೆ ತಿಯನ್ನು ಮಾಡಿರುತ್ತೆ, ನೆ. ಈ ರೀತಿ ನಾನು ಆತನ ಮುಂದೆ ಮಾಡಿರುವ 
Ky ಪ್ರ ತಿಜ್ಞಿ ಯನ್ನು ನೀನೂ ಸಹ ಸುಪ್ರೀತನಾಗಿ ಒಪ್ಪು ವವನಾಗು.?? 

೨೩.೬೫. 'ಶಬರನು ಹೇಳುತಾ. ಫೆ ಅಯ್ಯಾ ಮಿತ್ರನೇ! ಸೀನೀಗ 
ನುಡಿದ ಸುದ್ದಿಯು ಈ ಕ್ಷೇತ್ರದಲ್ಲಿ ಬಹು ಹಿಂದಿನಿಂದಲೂ ಪ್ಪ ಪ್ರಸಿದ್ಧವಾಗಿಯೇ 
ಇರುತ್ತದೆ. "ನು ಹೇಳಿದಂತೆ ಇಂದ ಸ್ರ ದ್ಯುಮ್ಹ ಮಹಾರಾಜನು ಇಲ್ಲಿಗೆ ಬಂದು 


೯೪೪ ಶ್ರೀ ಸ್ಥಾಂದಮಹಾಪ್ರರಾಣಂ 


ತ್ವಯಾ ಯಥೈವ ಕಥಿತ ಇಂದ್ರದ್ಯುಮ್ನುಸಮಾಗಮಃ । 


ಕೇವಲಂ ಮಾಧವಂ ತತ್ರ ನದ್ರಶ್ಪೃ ತಿ AN 1೭೪೫ 
ಅಜಿರಾದೇವ ಭಗವಾನ್ಸರ್ಣವಾಲುಕಯಾವೃತಃ । 

ಪ್ರತಿಜಜ್ಞೇ ಯಮಾಯ್ಯತದಂತರ್ಧಾನಂ ಗಮಿಷ್ಯತಿ ೭೫೪ 
ಮಹಾಭಾಗ್ಯಪರೀಪಾಕಾತ್ರ್ರತ್ಯಕ್ಟೋಂಯಂ ತ್ವಯಾ ಕೃತಃ । 
ಇಂದ್ರದ್ಯುಮ್ನಾಗಮಾಭ್ಯಾಸೇ ಧರ್ಮಂ ಸ ವ್ಯವಧಾಸ್ಯತಿ ॥೭೬॥ 
ಏಷೋಂರ್ಥಸ್ತು ತ್ವಯಾ ಮಿತ್ರ ನ ವಕ್ತವ್ಯೋ ನೃಷಾಗ್ರತಃ। 

ಆಗತ್ಯ ಸೋತ ನ ಪತಿರದೃಷ್ಠಾ ೩ ಸರಮೇಶ್ವ ರಂ H॥ ೭೭ 
ಪಾ ಇ) ಯೋಪನೇಕವು ಸಾತ ಷ್ಟ ದೃಷ್ಟ್ಯಾ ಸವಾಧರಂ | 
ತದಾಜೀಶಾದ್ಹಾರುವುಯಂ ಪ್ರ ಕ್ರೈಭೋರ್ಶಿಂಗಚತುಷ್ಟಯಂ u ೭೮॥ 
ಪೂಜಯಿಷ್ಯತಿ ಭಕ್ತ್ಯಾಚ ಪ್ರತಿಷ್ಠಾಪ್ಯ ಸ್ವಯಂಭುವಾ | 

ಸ್ಥಿತಿರತ್ರ ಹರೇರ್ಯಾವದಾವಯೋರ್ವಂಶಸಂಸ್ಥಿ ತಿಃ Harn 
ಅನುಗ್ರ: ಹಾದ್ದ ಗವತೋ ನಾತ್ರ ಕಾರ್ಯಾ ನಿಚೌರಣಾ | 

ತದತ್ಪಾರ್ಥೇ” ಸಖೇ ಖೇದಂ ಮಾವು ಜಸ್ಸಿಪ್ರಮೇವಹಿ ॥ ೮೦॥ 


ದಾದರೆ ಆತನು ಇಲ್ಲಿಯ ನೀಲಾದ್ರಿಯಲ್ಲಿ ಶ್ರೀಮಾಧವನನ್ನು ಕಾಣುವುದಿಲ್ಲ. 
ಭಗವಂತು ನಇನ್ನು ಸ್ವಲ್ಪಕಾಲದಲ್ಲಿಯೇ ಸ್ಥ ರಾ ವಾಲುಕೆ (ಚಿನ್ನದ ಮರಳಿನಿಂದ) 
ಯಿಂದ ಮುಚ್ಚಿಹೋಗುವನು. ಆತನು ಈ ರೀತಿ ಯಮನಿಗೆ ಪ ಪ್ರತಿಜ್ಞೆ ಮಾಡಿ 
ಹೇಳಿರುವುದರಿಂದ ಆತನು ಅಂತರ್ಧಾನವನ್ನೇ ಹೊಂದುತ್ತಾನೆ. 

೭೬-೮೦. ಎಲ್ಫೈ ವಿದ್ಯಾಪತಿಯೇ! ನೀನು ನಿನ್ನ ಮಹಾಭಾಗ್ಯಪರಿಪಾಕ 
ದಿಂದ ಶ್ರೀಮನ್ಮಹಾವಿಷ್ಣುವನ್ನು ಪ್ರತ್ಯಕ್ಸೀಕರಿಸಿಕೊಂಡೆ. ಆದರೆ ಇಂದ್ರದ್ಯುಮ್ಮ 
ಮಹಾರಾಜನಿಲ್ಲಿಗೆ ಬರುವ ವೇಳೆಗೆ ಸ್ವಾಮಿಯು ಖಂಡಿತವಾಗಿಯೂ ಅಂತ 
ರ್ಧಾನವಾಗುತ್ತಾನೆ. ಅಯ್ಯಾ ಮಿತ್ರ ನೇ! ನೀನು ಈ ವಿಷಯವನ್ನು ಆ ಮಹಾ 
ರಾಜನಿಗೆ ತಿಳಿಸಬೇಡ. ನೃಪತಿಯು ಇಲ್ಲಿಗೈತಂದು ಆ ಪರಮೇಶ ಸರನನ್ನು 
ಕಾಣದೆ ಪ್ರಾಯೋಪವೇಶವ್ರತವನ್ನು ಕೈಕೊಂಡು ತರುವಾಯ ಸ್ವಪ್ನದಲ್ಲಿ 
ಶ್ರೀಗದಾಧರಸ್ವಾಮಿಯನ್ನು ಕಂಡು ಆತನ ಅಪ್ಪಣೆಯಂತೆ ಆತನ ನಾಲ್ಕೂ 
ಬಗೆಯ ಚಿಹ್ನೆಗಳ ರೂಪವಾದ ಮೂರ್ತಿಗಳನ್ನು ಮರದಲ್ಲಿ ಮಾಡಿಸಿ ಬ್ರಹ್ಮನಿಂದ 
ಪ್ರತಿಷ್ಠೆ ಮಾಡಿಸಿ ಭಕ್ತಿಯಿಂದ ಪೂಜಿಸುತ್ತಾನೆ. ಈ ಕ್ಲೇತ್ರದಲ್ಲಿ ಎದುವರೆಗೂ 
ಶ್ರೀಹರಿಯು ನೆಲಸಿರುತ್ತಾನೆಯೋ ಅದುವರೆಗೂ ನಮ್ಮ ವಂಶವೂ ಆ 
ಭಗವಂತನ ಅನುಗ್ರಹದಿಂದ ಸ್ಥಿರವಾಗಿರುತ್ತ ದೆ. ಇದರಲ್ಲಿ ಬಾವ ವಿಚಾರವೂ 
ಇರುವುದಿಲ್ಲವು. ಆದುದಕದ ನೀನೀ ವಿಷಯದಲ್ಲಿ ಖೇದಗೊಳ್ಳ ಬೇಡ. 
ಜಾಗ್ರತೆಯಾಗಿಯೇ ನಿನ್ನ ಊರಿಗೆ ಹೊರಡು. 


ಅಷ್ಟಮೋತಧ್ಯಾಯಃ ೯೫ 


ನಿರ್ವರ್ತತೇಂಚಿರಾದೇವ ಮಿತ್ರೇದಾನೀಂ ಸುಖಂ ಸ್ವಪ । 
ಪ್ರಾತರ್ದ್ಯಷ್ಟ್ಟಾ ಪುನರ್ದೇವಂ ನೀಲೇಂದ್ರಾಶ್ಶ್ಮಮಯಂ ವಿಭುಂ ॥ ೮೧ 
ಸಿಂಧೌ ಸ್ನಾತ್ವಾ ತಸ್ಯ ತಟೇ ನಿವಾಸಾಯ ಮಹೀಪತೇಃ । 


ದ್ರಕ್ಸ್ಟ್ಯಾಮಃ ಸಾಧು ಸಂಸ್ಥಾನಂ ಯಥಾಭಿಲಹಿತಂ ಸಖೇ ॥ ೮೨ ॥ 
ಇತ್ಯನ್ಯಾಶ್ಚ ಕಥಾಃ ಪುಣ್ಯಾಃ ಕೃತ್ವಾ ತೌಚ ಪರಸ್ಪರಂ । 

ಶುಭಸ್ಥಾನೇ ಚಾಸ್ಪಪಿತಾಂ ಶಯನೇ ಪಲ್ಲವಾಸ್ತ ತೇ ॥ ಲಷ 
ಪ್ರಭಾತಾಯಾಂತು ಶರ್ವರ್ಯಾಂ ತೀರ್ಥರಾಜೋದಕೇನ ತೌ । 

ಸ್ನಾನಂ ನಿರ್ವರ್ತ್ಯ ವಿಧಿವನ್ಮಾಧವಂ ಪ್ರಣಿಪತ್ಯಚ ॥ $Y ॥ 
ರಾಜಾರ್ಹಸ್ಥಾನೆಂ ನಿರ್ಣೀಯ ನಿವಾಸಾಯಗತ್‌ೌ ಪುನಃ । 

ತತ್ರ ಮಿತ್ರೇಣಾಭಿಮಂತ್ರ್ಯ ರಾಜ್ಞೊ ನಿರ್ದೇಶಕಾರಣಾತ್‌ ॥ ೮೫ ॥ 
ರಥಮಾರುಹ್ಯ ವಿಪ್ರಃ ಸತ್ವವಂತೀ ಪುರಮಾಯಂಯೌ ॥ ೮೬ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ನೈಷ್ಣವಖಂಡೇ ಪುರುಷೋತ್ತಮಕ್ಸೇತ್ರ ಮಾಹಾತ್ಮ್ಯೇ ಜೈಮಿನಿಯಷಿ 
ಸಂವಾದೇ «" ಭಗವದ್ದರ್ಶನಾನಂತರಂ ವಿದ್ಯಾಪಠೇಃ ಸ್ವದೇಶಗಮನೋತ್ಸುಕ 
ವರ್ಣನಂ? ನಾಮ ಅಷ್ಮ್ಯಮೋತಧ್ಯಾಯಃ 





೮೧-೮೨. ಎಲೈ ಮಿತ್ರನೇ! ನೀನು ಜಾಗ್ರತೆಯಾಗಿಯೇ ಹಿಂತಿರುಗಿ 
ಬರುತ್ತೀಯೆ. ಪ್ರಕೃತದಲ್ಲಿ ನೀನು ಸುಖವಾಗಿ ಮಲಗಿ ನಿದ್ರೆ ಹೋಗು. ನಾಳಿನ 
ಪ್ರಾತಃಕಾಲದಲ್ಲಿ ಸಮುದ್ರಸ್ನಾನಮಾಡಿ ಇಂದ್ರನೀಲ ಶಿಲಾಮೂರ್ತಿಯೂ, 
ವಿಭುವೂ ಆದ ಶ್ರೀಮನ್ನಾರಾಯಣಮೂರ್ತಿಯನ್ನು ಪುನಃ ಸಂದರ್ಶಿಸು. ಆ ಬಳಿಕ 
ನಾನೀರ್ವರೂ ಆ ಸಾಗರದ ತೀರದಲ್ಲಿಯೇ ಇಂದ್ರದ್ಯುಮ್ನಮಹಾರಾಜನು 
ವಾಸಮಾಡಲು ಯೋಗ್ಯವಾದ ಪ್ರದೇಶವನ್ನು ನಿನ್ಸಿಷ್ಟದಂತೆಯೇ ನೋಡೋಣ” 
೮೩-೮೬. ಎಲೈ ವಿಪ್ರರೇ! ಶಬರನಾದ ವಿಶ್ವಾವಸುವೂ, ಪುರೋಹಿತನ 
ತಮ್ಮನಾದ ಆ ವಿದ್ಯಾಪತಿಯೂ ತಂತಮ್ಮಲ್ಲಿಯೇ ಈರೀತಿ ಪುಣ್ಯಕಥೆಗಳನ್ನು 
ಕುರಿತು ಪ್ರಸ್ತಾವಿಸುತ್ತ ಶುಭಸ್ಥಾನದಲ್ಲಿ ಚಿಗುರುಹಾಸಿದ ಹಾಸಿಗೆಯಲ್ಲಿ ಮಲಗಿ 
ನಿದ್ರಿಸಿದರು. ಬೆಳಗಾಗುತ್ತಲೇ ಅವರೀರ್ವರೂ ತೀರ್ಥರಾಜದಲ್ಲಿ ಶಾಸ್ತ್ರೋಕ್ತ 
ವಾಗಿ ಸ್ನಾನಮಾಡಿ ಮಾಧವನನ್ನು ನಮಸ್ಕರಿಸಿ ಇಂದ್ರದ್ಯುಮ್ನಮಹಾರಾಜನು 
ಬಂದು ನೆಲಸಲು ಯೋಗ್ಯವಾದ ಸ್ಥಳವನ್ನು ನಿರ್ಣಯಿಸಿಕೊಂಡರು. ತರುವಾಯ 
ವಿದ್ಯಾಪತಿಯಾದರೂ ಆ ವಿಷಯವನ್ನು ರಾಜನಿಗೆ ತಿಳಿಸುವುದಕ್ಕಾಗಿ ಮಿತ್ರನಾದ 
ವಿಶ್ವಾವಸುವಿನಿಂದ ಬೀಳ್ಕೊಂಡು ರಥವನ್ನೇರಿ ಅವಂತೀಪಟ್ಟಣಕ್ಕೆ ಬಂದನು. 
ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 


ಶ್ರೀ ಸ್ಕಾಂದಮಹಾಪುರಾಣದ ವೈಷ್ಣವಖಂಡದ ಎರಡನೆಯ ಪುರುಷೋತ್ತಮಕ್ಸೇತ್ರ 


ಮಾಹಾತ್ಮ್ಯದ ಜೈವಿಂನಿಯಷಿಸಂವಾದದಲ್ಲಿ 5 ಭಗವದ್ದರ್ಶನಾನ೦ತರ ವಿದ್ಯಾಪತಿಯ 


ಸ್ವದೇಶಗಮುನೋತ್ಪುಕೆ ವರ್ಣನ?'ನೆಂಬ ಎಂಟನೆಯ ಅಧ್ಯಾಯವು ಮಂಗಿದುದು 


0 ಶ್ರೀಃ | 
ಅಥ ನನಮೋಧ್ಯಾಯಃ 
ಸ್ವರ್ಣಸೈಕತವರ್ಷಣಂ--ಭಗೆವದದರ್ಶನಂ_ ವಿದತ್ಯಿಪತಿಕಥಿತ ಪುರುಸೋತ್ತಮಕ್ಸೇತ್ರಸ್ತ 
ರೋಹಿಣಕುಂಡಾದಿತೀರ್ಥಪ್ರಭಾವವರ್ಣನಂ 

ಜೈನಿನಿರುವಾಚ:- 
ಪ್ರತ್ಯಾಗತೇ ತತೋ ವಿಪ್ರೇ ಸಾಯಾಹ್ನೇ ಸುರಸಂಕುಲೇ । 
ಮಾಧವಾರ್ಚನವೇಲಾಯಾಂ ವಾತಶ್ಚಂಡಗತಿರ್ವವೌ "on 
ಸುವರ್ಣವಾಲುಕಾಶ್ಚಾಸೌ ನಿಚಕಾರಚ ಸರ್ವಶಃ । 
ತೇನಾಕುಲದೃಶೋ ದೇವಾಃ ನ ಶೇಕುರನಲೋಕನೇ ॥೨॥ 
ಶ್ರೀಕಾಂತಸ್ಯ ತದಾ ವಿಪ್ರಾ ದಧ್ಯುಸ್ತೇ ಪುರುಷೋತ್ತಮಂ | 
ಯಾವದ್ಧಾ $ನಸ್ಲಿರದೃಶೋ ಮುಹೂರ್ತಂ ತೇ ದಿವೌಕಸಃ "An 
ಧ್ಯಾನಾಂತೇ ವಾಲುಕಾರಾಶಿಂ ದದೃಶುಸ್ತೇ ನ ಮಾಧವಂ । 
ರೌಹಿಣಂ ಚ ತಥಾ ಕುಂಡಂ ಬಭೂವುರ್ವ್ಯಾಕುಲೇಂದ್ರಿಯಾಃ: ॥೪॥ 
ಚಿಂತಾಮವಾಪುರ್ವಹತೀಂ ಹಾಹೇತಿ ರುರುದುರ್ಭೃಶಂ। 
ಅಸೀತನ್ನೋಹಿ ದುರ್ದೈವಮೇಕದಾ ಸಮುಪಸ್ಥಿತಂ ॥೫॥ 





ಕನ್ನಡದ ಅನುವಾದ 


ಸ್ವರ್ಣಸೈ ಕತನರ್ಷಣ-- ಭಗವದದರ್ಶನ. ವಿದ್ಯಾಪ ತಿಕಥಿತ ಕೋಹಿಣಕುಂಡಾದಿತೀರ್ಥಪ್ರಭಾವ 
ವರ್ಣನ 


೧. ಜೈಮಿನಿಯು ಹೇಳುತ್ತಾನೆ: ಎಲ್ಫೆ ವಪ್ರರಿರಾ! ವಿದ್ಯಾಪತಿವಿಪ್ರನು 
ಶ್ರೀ ಪುರುಷೋತ್ತಮ ಕ್ಷೇತ್ರದಿಂದ ಹೊರಟುಬಂದ ತರುವಾಯ ಸಾಯಂಕಾಲ 
ದಲ್ಲಿ ದೇವತೆಗಳೆಲ್ಲರೂ ಶ್ರೀಮನ್ಮಹಾವಿಷ್ಣುವನ್ನು ಪೂಜಿಸಲೋಸುಗ ಅಲ್ಲಿಗೆ 
ಬಂದರು. ಆಗಲಾ ಮಾಧವನ ಪೂಜಾಸಮಯದಲ್ಲಿ ಗಾಳಿಯು ಬಹು 

೨-೪. ಎಲ್ಲೆಡೆಗಳಲ್ಲಿಯೂ ಚಿನ್ನದ ಮರಳೆದ್ದಿತು. ಅದರಿಂದ ದೇವತೆ 
ಬಿರುಸಾಗಿ ಬೀಸಿತು. 
ಗಳಾರೂ ಆ ಶ್ರೀಕಾಂತನ ಮೂರ್ತಿಯನ್ನು ಕಾಣಲು ಸಮರ್ಥರಾಗಲಿಲ್ಲವು. 
ಆಗ ಅವರೆಲ್ಲರೂ ಆ ಪುರುಷೋತ್ತಮನನ್ನು ಧ್ಯಾನಿಸತೊಡಗಿದರು. ಅವರೀರೀತಿ 
ಒಂದು ಮುಹೂರ್ತಕಾಲ ಧ್ಯಾನಮಾಡುತ್ತಿರುವಂತೆಯೇ ಅಲ್ಲಿ ಮರಳಿನ ರಾಶಿ 
ಯನ್ನು ಕಂಡರಾಗಲಿ ಮಾಧವನನ್ನು ಕಾಣಲೇ ಇಲ್ಲವು. ರೌಹಿಣಕುಂಡವೂ 
ಅಂತೆಯೇ ಮರಳಿಠಿಂದ ತುಂಬಿಹೋಯಿತು. ಇದನ್ನು ಕಂಡು ಆ ದೇವತೆಗಳು 
ಚಿಂತೆಯಿಂದ ವ್ಯಾಕುಲವಾದ ಇಂದ್ರಿಯಗಳುಳ್ಳವರಾದರು. 

೫-೬. ಅವರೆಲ್ಲರೂ ಮಹತ್ತರವಾದ ಚಿಂತೆಯನ್ನು ತಾಳಿ “ಹಾಹಾ? 
ಎಂದು ಬಹಳವಾಗಿ ವಿಲಪಿಸಿ ಈರೀತಿ ಪ್ರಾರ್ಥಿಸಿದರು. ಅಕ್ಕಟಾ! ಇದೇ 


ನವಮೋ9ಥ್ಯಾಯಃ ೯೭ 


ಪೃಶಾಸೇಚನಕ।ಃ ಶ್ರೀಶಃ ಕ್ಲಣಾದ್ಯನ್ನೋಪಲಭ್ಯತೇ । 

ಅಪೆಕಾಧಂ ಕಿಮಸ್ಮಾ, ಕಂ ಲಕ್ಷಿ ತಂ ಪುರುಷೋತ್ತಮ ॥೬॥ 
ಯಾಗಪತೆ ಕ್ರೇವಕಾನ್ನ ರ್ನಾಸನಹಾಯು ನ ದೃಶ್ಯಸೇ। 

ಯೇಷಾಮರ್ಥೇ ಜಗನ್ನಾಥ ಸಿ ೀಚಕರ್ಫ4 ಕಲೇವರಂ Hn 
ತಾನನಾಥಾನ ಕ್ಫರಿತ್ಯಜ್ಯ ಕಾನನೇ ಕಿಮುಪೇಕ್ಸಸೇ। 
ಸ್ವಶರೀರನಿಭೂತಿರನೋ ವಿಹಾಯ ಕಮಲೇಕ್ಚ ಣ ॥೮॥ 
ಆವಾಜು ರಚಯಸಿ ಕಥಾಶೇಷಾಸ್ಡಿ ನೌಕಸಃ | 

ತವಾಂಶಭೂತಾನ್ನಃ ಸರ್ವಾನ್ಯ ಜ್ವಾಸಃ “ಸ್ರ ಯಜಂತಿ ವೈ ॥೯॥ 
ತ್ವಫ್ರೀತ್ಯೈ ಯಜ್ಞ ನ್ನಪುರುಷ ತೆ ಕ ದಾದಿಷ್ಟ ಫಲಪ ್ರೈದಾನ್‌ । 

ತ ಶೈ ದಹಂಕಾರನಷ್ಮಾ ೯ಣಸ್ತ ಪನುಗ್ರ ಫಟಾ ॥ ೧೦॥ 
ಕಾಂದಿಶೀಕಾ$ ಕುತ್ರ ಯಾನುಃ ಸಾಂಪ್ರತಂ ತ್ಲ ಸೈದುಪೇಕ್ಟಿತಾಃ । 

ದಿವಿ ಸಾ ನೈಶ್ಚ ಕಿಂ ಸಿ ತಾ ಮನಾಲೋಕ್ಕ ಮಾಧವ ॥೧೧॥ 
ಅಕ ನಿ ತಾರ್ಥಾಸ್ತ ಯಾ ಹೀನಾ ಭನಿಷ್ಯಾಮೋ ವನೇಚರಾಃ | 
ಫಿಸ್ಕಲಂಕಸುಧಾಭಾನುಂ ಸುಷಮಾಪರಿಭಾವುಕಂ ॥ ೧೨ ॥ 





ಫಿದು ಇದ್ದ ಸ ಕೈಿದ್ದಂತೆಯೇ ನಮಗೀ ದುಜ್ಜೆ ರ್ಸೇವವೊದಗಿತು. ನಮ್ಮಾ ಕಣ್ಣುಗಳಿಗೆ 
ಅಮ )ತಸೇಚನವನ್ನು ೦ಟುಮಾಡುವ ಆತಿ ಶ್ರೀಶನು ಒಂದು ಕ್ಲಣದಲ್ಲಿಯೇ ಕಾಣ 
ವಾಗಿರುವನು ! ಹ ಪುರುಷೋತ್ತ ಮಾ! `ನಮ್ಮ ಲ್ಲಿ ಯಾವ ಅಪರಾಧವು ಕಂಡು 
ಬಂದಿತು! 

೭-೧೧. ಓ ಜಗನ್ನಾಥ! ಸೇವಕರಾದ ನಮ್ಮೆ ಲ್ಲರನ್ನೂ ಒಬ್ಬಗೆ ತೊರೆದು 
ಅದೃಶ್ಯನಾಗಿರುವೆಯಲ್ಲ! ನೀನು ಯಾರಿಗೋಸುಗವಾಗಿ ಈ ರೊಸವನ್ನು ಸ್ವೀಕರಿ 
ಸಿದೆಯೋ ಅಂತಹ ಅನಾಥರಾದ ನಮ್ಮನ್ನು ಈ ಕಾಡಿನಲ್ಲಿ ತೊರೆದು 'ಉಶೇಕ್ಸೆ 
ಮಾಡುವೆಯೇಕೆ? ಎಲ್ಫೆ ಕಮಲೇಕ್ಸಣನೇ! ನಿನ್ನ ಶರೀರದ ವಿಭೂತಿಸ್ವ Fen 
ರಾದ ನಮ್ಮನ್ನು ಏಕಕಾಲದಲ್ಲಿಯೇ ಈರೀತಿ ತೊರೆದು ದೇವತೆಗಳೆಲ್ಲರನ್ನೂ ಕಥಾ 
ಶೇಷರನ್ನಾಗಿ ಮಾಡುವೆಯೇಕೆ? ನಾವೆಲ್ಲರೂ ನಿನ್ನ ಅಂಶಸ್ತ್ರರೂಪರಾಗಿರುವುದ 
ರಿಂದಲ್ಕೂ ಯಜ್ಞ ಪುರುಷನಾದ ನಿನ್ನ ಅಪ್ಪ ಣೆಯಂತೆ ಫಲಗಳನ್ನು ಕೊಡುವುದ 
ರಿಂದಲೂ ನಿನ್ನ ಪ್ರೀತೃರ್ಥವಾಗಿಯೇ, ಸೋಮಯಾಜಿಗಳು ನಮ್ಮನ್ನು ಯಾಗಾ 
ದಿಗಳಿಂದ ತೃಪ್ತಿ ಗೊಳಿಸುವರಲ್ಲವೆ! ಎಲೈ ಸ್ವಾಮಿಯೇ! ನಿನ್ನ ಅಹಂಕಾರವನ್ನೇ 
ಮಳೆಗರೆಯುತ್ತ, ನಿನ್ನ ಅನುಗ್ರ ಹದಿಂದಲೇ ಜೀವನಮಾಡುತ್ತಿ ರುವ ನಾವು ಈಗ 
ನೀನು ಉಪೇಶ್ಸಿಸಿದ ಬಳಿಕ ಕಾಂದಿಶೀಕರಾಗಿ ಹೋಗುವುದೆಲ್ಲಿಗೆ? ಓ ಮಾಧವ! 
ನಿನ್ನ ಸಂದರ್ಶನಭಾಗ್ಯವಿಲ್ಲದಿರುವಾಗ ಇನ್ನು ಆ ದೇವಲೋಕದಲ್ಲಿ ನಮ್ಮ 
ಫಮ್ಮ ಪದವಿಗಳಿಂದ ನಮಗೇನು ಫಲವುಂಟು? 

೧೨-೧೪. ಎಲ್ಫೈ ಸ್ವಾಮಿಯೇ! ನಿನ್ನನ್ನು ತೊರೆದು ಅಕೃತಾರ್ಥರಾಗಿರುವ 





೯೮ ಶ್ರೀ ಸ್ಕಾಂದೆಮೆಹಾಪುರಾಣಂ 


ತ್ಯದಾಸ್ಯಂ ಚೇನ್ನೆಪಶ್ಯಾಮೋ ನ ಯಾಸ್ಕಾಮುಃ ಸುರಾಲಯಂ । 

ತಪ ಆಸ್ಥಾಯ ಪರಮಮತ್ತೈವ ಸಂಶಿತವ್ರತಾಃ ॥ ೧೩೧ 
ನರ್ತಾಮಹೇ ವನ್ಯವೃತ್ತ್ಯಾ ಜಟಾವಲ್ಯಲಧಾರಿಣಃ । 

ಯಾವತ್ತ್ವಾಂ ಪುಂಡರೀಕಾಕ್ಸ ನಿಲೋಕಯಿಷ್ಯಾಮಹೇ ವಯಂ ॥ ೧೪ ॥ 


ನಿಸರ್ಗಕರುಣಾಂಭೋಫಧೇ ದೀನಾನ್ನಸ್ತ್ರಾತುಮರ್ಹಸಿ । 


ಅನಾಥಾನ್ಹೀನಹೃದಯಾಂಸ್ತಾಮೇವ ಶರಣಂ ಗತಾನ್‌ ॥ ೧೫ ॥ 
ತ್ವದನಾಲೋಕಶೋಕೈಕಪಾರಾವಾರೇ ನಿಮಜ್ಜತಿ । 

ಶುಭದೃಷ್ಟಿತರಣ್ಯಾ ನಃ ಸಮುದ್ಧರ ಜಗತ್ಪತೇ ॥ ೧೬॥ 
ಏನಂ ಪ್ರಲಪತಾಂ ತತ್ರ ಸರ್ವೇಷಾಂ ತ್ರಿದಿವೌಕಸಾಂ 

ಅಶರೀರಾ ತದಾ ವಾಣೀ ಪುನಃ ಪ್ರಾಮರ್ಬಭೂವ ಹ ॥ ೧೭ ॥ 
ಅತ್ರಾರ್ಥೇ ಭೋ ಸುರಾ ಯತ್ನಂ ಕರ್ತುಮರ್ಹಥ ನೋ ವೃಥಾ ಃ 
ಅದ್ಯಪ್ರಭೃತಿ ದೇವಸ್ಯ ದರ್ಶನಂ ದುರ್ಲಭಂ ಭುವಿ ॥ ೧೮ ॥ 
ಅತ್ರ ಸ್ಥಾನೇಂಪಿ ತಂ ನತ್ವಾ ತದ್ದರ್ಶನಫಲಂ ಲಭೇತ್‌ । 
ಸ್ಹಯಂಭುವೋಂಂತಿಕಂ ಗತ್ವಾ ಹೇತುಂ ಜ್ಞಾಸ್ಯಥ ನಿಶ್ಚಿತಂ ॥ ೧೯॥ 


ನಾವೆಲ್ಲರೂ ವನಚರರಾಗುತ್ತೇವೆ. ಕಳಂಕವಿಲ್ಲದ ಚಂದ್ರಮಂಡಲದಂತೆ- 
ಬೆಳಗುತ್ತ ಸೌಂದರ್ಯದಿಂದ ಪರಿಭಾವಿಸಿ ಧನ್ಯತೆಯನ್ನು ಪಡೆಯಲೋಸುಗ ನಿನ್ನ 
ಶ್ರೀಮುಖವನ್ನು ನಾನೀಗ ಕಾಣದಿದ್ದರೆ ನಾವು ಸ್ವರ್ಗಕ್ಕೆ ಹಿಂತಿರುಗುವುದೇ 
ಇಲ್ಲವು. ಎಲೈ ಪುಂಡರೀಕಾಕ್ಟೃನೇ! ನಾವೆಲ್ಲರೂ ಜಟಾವಲ್ಯಲಧಾರಿಗಳಾಗಿ, 
ತೀಕ್ಷ್ಣವಾದ ವ್ರತಗಳನ್ನು ಕೈಕೊಂಡು ಶ್ರೇಷ್ಠವಾದ ತಪಸ್ಸಿನಲ್ಲಿ ತೊಡಗಿ 
ನಿನ್ನನ್ನು ಕಾಣುವವರೆಗೂ ಇಲ್ಲಿಯೇ ಇದ್ದುಬಿಡುವೆವು. 

೧೫-೧೬. ಎಲೈ ಅವ್ಯಾಜಕರುಣಾಸಮುದ್ರನಾದ ಮಾಧವನೇ! ಅನಾಥರೂ, 
ದೀನಮನಸ್ಕರೂ, ನಿನ್ನನ್ನೇ ಶರಣುಹೊಂದಿರುವವರೂ ಆದ ನಮ್ಮನ್ನು ಕಾಪಾಡು! 
ಓ ಜಗತ್ಸತಿಯೇ! ನಿನ್ನನ್ನು ಕಾಣದೆ ಶೋಕಸಾಗರದಲ್ಲಿ ಮುಳುಗಿರುವ ನಮಗೆ 
ಮಂಗಳಕರವಾದ ಕಟಾಕ್ಬವೀಕೃಣವೆಂಬ ನೌಕೆಯನ್ನು ದಯೆಗೈದು ಉದ್ಭರಿಸು. 

೧೭. ಎಲೈ ವಿಪ್ರಕೇ! ಸಮಸ್ತದೇವತೆಗಳೂ ಈರೀತಿ ಪ್ರಲಪಿಸುತ್ತಿರಲು 
ಆ ಸಮಯದಲ್ಲಿಯೇ ಒಂದು ಅಶರೀರವಾಣಿಯು ಈ ರೀತಿ ನುಡಿಯಿತು: 

೧೮-೧೯. ಎಲೈ ದೇವತೆಗಳಿರಾ! ನೀವು ಈ ಸ್ವಾಮಿಯ ದರ್ಶನವಿಷಯ 
ದಲ್ಲಿ ಇನ್ನುಮುಂದೆ ಫಿಷ್ಟ್ರಯೋಜನವಾಗಿ ಯಾವ ಪ್ರಯತ್ನವನ್ನೂ ಮಾಡ 
ಬೇಡಿರಿ. ಇಂದಿನಿಂದ ಸ್ವಾಮಿಯ ದರ್ಶನವು ಭೂಲೋಕದಲ್ಲಿ ದುರ್ಲಭವಾಗು 
ವುದು. ಆದರೆ ಈ ಸ್ಥಳದಲ್ಲಿ ಆ ಪ್ರಭುವನ್ನು ನಮಸ್ಕರಿಸಿದರೆ ಆತನ ಸಂದರ್ಶನ 


ನವಮೋ9ಧ್ಯಾಯಃ ೯೯ 


ತಚ್ಛೃತ್ವಾ ತ್ರಿದಶಾಃ ಸರ್ವೇ ಬ್ರಹ್ಮಣೋಂಂತಿಕಮಾಗತಾಃ | 


ಯಮಾನುಗ್ರಹವೃತ್ತಾಂತಮವತಾರಂ ಚೆ ದಾರುಣಂ Ho I 
ಶೃತ್ವಾ ಸಂತುಷ್ಟಮನಸಃ ಸರ್ವೇ ತೇ ತ್ರಿದಿವಂ ಗತಾಃ । 

ಸತು ವಿದ್ಯಾಪತಿರ್ವಿಪ್ರೋ ರಥಾರೂಢೋಇಭ್ಯಚಿಂತಯತ್‌ ॥ ೨೧॥ 
ಮಮ ಕಾರ್ಯಂ ತು ನಿಷ್ಪನ್ನಂ ಯದ್ದೃಷ್ಟೋ ನೀಲಮಾಧವಃ । 
ಆಸಮಂತಾತ್‌ ಕ್ಲೇತ್ರನಿದಂ ಪರಿಭ್ರಮ್ಯಾವಲೋಕಯೇ u ೨೨ ॥ 


ಅದೃಷ್ಟ ಪೂರ್ವಂ ಪರಮಂ ಸುಪುಣ್ಯಂ 

ಸಂಕೀರ್ತನಂ ಯಸ್ಯೆ ಮಲಾಪಹಾರೀ । 
ಕ್ಪೇತ್ರೋತ್ತವಂಂ ಶ್ರೀಪುರುಷೋತ್ತಮಾಖ್ಯಂ 

ಪ್ರದಕ್ಷಿಣೀಕೃತ್ಯ ವ್ರಜಾನಿ ತೂರ್ಣಂ ॥ ೨೩ ॥ 
ಪೃಥ್ವೀಪ್ರದಕ್ಸಿಣಫಲಂ ಶತಧಾ ಭಜಂತೇ 

ಸರ್ಯಂತಿ ಯೇ ಸಕಲಕಲ್ಮಷದಾರ್ಯರಣ್ಯಂ | 
ನೀಲಾದ್ರಿಮಂಡಿತಮಿದಂ ಪುರುಷೋತ್ತಮಾಖ್ಯಂ 

ಮಿತ್ರಂ ಮನೋಹದಿಶತಿ ಸ್ಮ ಸಮುದ್ರತೀರೇ ॥೨೪॥ 





ದಿಂದಾಗುವ ಫಲವು ದೊರಕುತ್ತದೆ. ಇದರ ಕಾರಣಸನಿಶ್ಚಯವನ್ನು ನೀವೆಲ್ಲರೂ 
ಬ್ರಹ್ಮದೇವನ ಬಳಿಗೈದಿ ಅರಿತುಕೊಳ್ಳಿರಿ.” 

೨೦-೨೧. ಅಶರೀರವಾಣಿಯ ಈ ಮಾತನ್ನು ಕೇಳಿ ದೇವತೆಗಳೆಲ್ಲರೂ 
ಅಂತೆಯೆ ಬ್ರಹ್ಮನ ಸನ್ನಿಧಿಗೈದಿ ಅವನಿಂದ, ಶ್ರೀಮನ್ಮಹಾವಿಷ್ಣುವು ಯಮನಿಗೆ 
ಅನುಗ್ರಹಮಾಡಿದ ವಿಷಯವನ್ನೂ, ಆತನು ಮರದ ಮೈಯುಳ್ಳವನಾಗಿ 
ಅವತರಿಸುವ ವೃತ್ತಾಂತವನ್ನೂ ಕೇಳಿ ತಿಳಿದು ಸಂಶುಷ್ಟಮಾನಸರಾಗಿ ಸ್ವರ್ಗ 
ಲೋಕಕ್ಕೆ ಹಿಂತಿರುಗಿದರು. ಇತ್ತ ವಿಪ್ರನಾದ ವಿದ್ಯಾಪತಿಯಾದರೋ ಅವಂತಿಗೆ 
ಹೊರಡುತ್ತ ರಥಾರೂಢನಾಗಿಯೇ ಈ ರೀತಿ ಯೋಚಿಸಿದನು. 

೨೨-೨೩. “ ಶ್ರೀಮನ್ಸೀಲಮಾಧವಸ್ವಾಮಿಯನ್ನು ಕಂಡಮೇಲೆ ಇಲ್ಲಿಗೆ 
ನಾನು ಬಂದ ಕಾರ್ಯವು ಮುಗಿಯಿತು. ಈಗ ನಾನೀ ಕ್ಲೇತ್ರವೆಲ್ಲವನ್ನೂ 
ಒಮ್ಮೆಸ್ಪ್ರದಕ್ಸಿಣೆಮಾಡಿಕೊಂಡು ಬರುತ್ತೇನೆ. ಈವರೆವಿಗೂ ನೋಡದಿರುವುದೂ, 
ಅತ್ಯುತ್ತಮವೂ, ಅತ್ಯಂತ ಪುಣ್ಯಪ್ರದವೂ, ಸಂಕೀರ್ತನಮಾಡುವುದರಿಂದಲೇ 
ಸಕಲ ಕಲ್ಮಸಪರಿಹಾರಕವೂ ಆದ ಈ ಪುರುಷೋತ್ತಮಕ್ಸೇತ್ರವನ್ನು ಪ್ರದಕ್ಷಿಣೆ 
ಮಾಡಿ ಜಾಗ್ರತೆಯಾಗಿ ಹಿಂತಿರುಗುತ್ತೇನೆ. 

೨೪. ಸಕಲಕಲ್ಮನಗಳನ್ನೂ ಕಳೆಯುವ ಅರಣ್ಯಪ್ರದೇಶವನ್ನೊಳಗೊಂಡು, 
ನೀಲಾಚಲದಿಂದಲಂಕೃತವಾಗಿ ಸಾಗರತೀರದಲ್ಲಿ ವಿರಾಜಿಸುತ್ತಿರುವ ಈ ಪುರು 
ಷೋತ್ತಮಕ್ಸೇತ್ರವನ್ನು ಪ್ರದಕ್ಸಿಣೆ ಮಾಡಿದ ಮಾನವನು ಭೂಪ್ರದಕ್ಸಿಣೆಯ 


೧೦೦ ಶ್ರೀ ಸ್ಕಾಂದೆಮೆ ಹಾಪುರಾಣಂ 


ವಿಜಿಂತ್ಕೇತ್ಸಂ ದ್ವಿಜಶ್ರೇಷ್ಮಃ ಪರಿಬಭ್ರಾಮ ವೈ ತದಾ ! 


ಕ್ಪೇತ್ರಂ ಪಶ್ಯನ್ನನಂ ಚೈವ ನಾನಾದ್ರುಮಗಣಾಸ್ವಿತಂ ॥ ೨೫ ॥ 
ನಾನಾಪಕ್ಸಿಗಣಾಘುಷ್ಟಂ ಕೂಜದ್ಭ ಎಮೆರಗುಂಘಫಿತಂ । 
ಅಪ್ರವಿಷ್ಟಾರ್ಕಕಿರಣಂ ಛಾಯಾತರುಗಣಾವೃತಂ ॥ ೨೬॥ 
ಸರ್ವರ್ತುಕುಸುಮೋಪೇತಂ ಲತಾಗುಲ್ಮೋಪಶೋಭಿತಂ I 
ನಾನಾಜಲಾಶಯಾಧಾರಕೂಜತ್ಸಾರೆಸಸಂಕುಲಂ ॥ ೨೭ ॥ 
ಪೆಡ್ಮಕಲ್ಲಾ ರಕುಮು ದವಿಕಚೋತ್ಸಲರಾಜಿತಂ । 

ನ ಜಲಂ ತತ್ರ ಕುಸುಮಪರಿಹೀನಂ ಲತಾದಿಕಂ ॥ ೨೮ ॥ 


ಪರೀತ್ಯ ವೇಗಾತ್ತತ್‌ಕ್ಟೇತ್ರಂ ಜಗಾಮಾಥ ದ್ವಿಜೋತ್ತಮಃ । 
ಧ್ಯಾಯನ್ನಿರಶನೋ ಪ್ರಾಜ್ಞಃ ಪ್ರಾಸ್ಯಾವಂತೀಂ ದಿನಾತ್ಯಯೇ ॥ ೨೯॥ 
ದೂತೈರಾವೇದಿತಂ ಪೂರ್ವಂ ದೂರಸ್ಸೆ ಸ್ಯಾಗತಂ ದ್ವಿಜಾಃ । 
ಶ್ರುತ್ವೇಂಪ್ರದ್ಯುನ್ನೋ ನೃಪತಿಃ ಪ್ರಹರ್ಷಂ ಪರಮಂ ಯಯೌ ॥ ೩೦॥ 


ಫಲವನ್ನು ನೂರುಮಡಿಯಾಗಿ ಪಡೆಯುವನೆಂದು ನನ್ನ ಮಿತ್ರನಾದ ವಿಶ್ವಾ 
ವಸುವು ತಿಳಿಸಿದನು. ಆದುದರಿಂದ ಈಗ ನಾನು ಆ ಫಲಪ್ರಾಪ್ತಿಗಾಗಿ ಈ ಕ್ಷೇತ್ರ 
ವನ್ನು ಪ್ರದಕ್ಸಿಣೆಗೈಯುವೆನು.?? 

೨೫-೨೮. ಎಲ್ಫೈ ವಿಪ್ರರಿರಾ! ದ್ವಿಜಶ್ರೇಷ್ಠನಾದ ಆ ವಿದ್ಯಾಪತಿಯು ಈ 
ಪ್ರಕಾರವಾಗಿ ಯೋಚಿಸಿದ ಬಳಿಕ್ಕ ಬಗೆಬಗೆಯ ವೃಕ್ಸಗಳಿಂದ ಕೂಡಿ, ಬಗೆ 
ಬಗೆಯ ಪಕ್ಸಿನಿನಾದಗಳಿಂದೊಪ್ಪಿ, ನೋಂಕಾರಮಾಡುತ್ತಿರುವ ಭ್ರಮರವೃಂದ 
ಗಳಿಂದ ಕಿಕ್ಟಿರಿದಿರುವುದೂ, ಸೂರ್ಯಕಿರಣಗಳೇ ಒಳಹೊಗದಿರುವುದೂ, ನೆಳಲು 
ಮರಗಳಿಂದ ತುಂಬಿತುಳುಕುತ್ತಿರುವುದೂ, ಎಲ್ಲ ಖುತುಗಳಲ್ಲಿಯೂ ಪೂತು ಫಲ 
ಬಿಡುವ ವೃಕ್ಸಗಳಿಂದ ಕೂಡಿದುದೂ, ಬಳ್ಳಿಗಳಿಂದಲೂ, ಪೊದರುಗಳಿಂದಲೂ 
ಶೋಭಿಸುತ್ತಿರುವುದೂ, ಅನೇಕ ಜಲಾಶಯಗಳೇ ಆಧಾರವಾಗಿ ಕೂಗುತ್ತಿರುವ 
ಸಾರಸಪಕ್ಸಿಸಂಘೆಗಳಿಂದ ಕೂಡಿರುವುದೂ ಆದ ಆ ಪುರುಷೋತ್ತಮಕ್ಸೇತ್ರಾ 
ರಣ್ಯವೆಲ್ಲವನ್ನೂ ಪ್ರದಕ್ಸಿಣೆಮಾಡಿದನು. ಆ ಕ್ಷೇತ್ರದಲ್ಲಿ ಕುಸುಮರಹಿತವಾದ. 
ಲತಾವೃಕ್ಷಾದಿಗಳಾವುವೂ ಇರಲಿಲ್ಲವು. 

೨೯. ಪ್ರಾಜ್ಞನಾದ ಆ ದ್ವಿಜೋತ್ತಮನು ಈ ಪ್ರಕಾರವಾಗಿ ಆಕ್ಸೇತ್ರವೆಲ್ಲ 
ವನ್ನೂ ಜಾಗ್ರತೆಯಾಗಿ ಸುತ್ತಿ ಆ ತರುವಾಯ ಭಗವದ್ಧಾ 3ನವನ್ನು ಮಾಡುತ್ತ 
ಉಪವಾಸದಿಂದಿದ್ದೇ ಸಂಧ್ಯಾಕಾಲಕ್ಕೆ ಸರಿಯಾಗಿ ಅವಂತಿಯನ್ನು ಸೇರಿದನು. 

೩೦. ಎಲ್ಫೈ ಬ್ರಾಹ್ಮಣರೇ ! ಈ ರೀತಿ ಪಟ್ಟಣಕ್ಕೆ ಬಿಜಮಾಡಿದ ಆ ಬ್ರಾಹ್ಮಣ: 
ನನ್ನು ರಾಜದೂತರು ದೂರದಿಂದಲೇ ನೋಡಿ ಆ ವೃತ್ತಾಂತವನ್ನು ಇಂದ್ರದ್ಯುಮೃ 
ಮಹಾರಾಜನಿಗೆ ಅರಿಕೆಮಾಡಲು ಆತನು ಪರಮಸಂತುಷ್ಟನಾದನು. 


ನವನೋ9ಧಭ್ಯಾಯಃ ೧೦೧ 


ತದಾಗಮನಮಾಕಾಂಕ್ಸೃನ್ನೂ ್ಸಿಜಯಿತ್ಕಾ ಜನಾರ್ದನಂ । 
ವಿದ್ದವ್ಧಿರ್ಜ್ರಾಹ್ಮಣೈಃ ಸಾರ್ಧಂ ತಸ್ಥೌ ಸಂಹೃಷ್ಟಮಾನಸಃ 1 ೩೧0 
ಏತಸ್ಮಿನ್ನಂತರೇ ವಿಪ್ರಾಃ ಸ ತು ನಿದ್ಯಾಪತಿರ್ದ್ವಿಜಃ । 


ಪ್ರಾವೇಶಿಕೈರ್ವೇತ್ರಹಸ್ತೈರ್ದೌವಾರಿಕಪುರಸ್ಸಕೈಃ ॥ ೩೨ ॥ 
ನಿರ್ದಿಷ್ಟಮಾರ್ಗಃ ಪೌ ರೈಶ್ವಾನುಮತಃ ಕೌ ತುಕಾನ್ವಿತೈಃ । 
ನಿರ್ಮಾಲ್ಯಮಾಲಾಂ ನೀಲಾಖ್ಯಮಾಧವಸ್ಯ ಸುಶೋಭನಾಂ ॥ ೩೩ ॥ 


ನಿಧಾಯ ಪಾಣೌ ರಾಜಾಗ್ರೇ ಪ್ರವಿವೇಶ ತ್ವರಾನ್ವಿತಃ । 
ತಂ ದೃಷ್ಟ್ವಾ ನೃಪತಿಃ ಸೋಂಫ ಸಮುತ್ಕಾಯ ವರಾಸನಾತ್‌ । 


ಪ್ರೆಸೀದ ಜಗದೀಶೇತಿ ನದನ್ನಂತಿಕಮಭ್ಯಗಾತ್‌ ॥ ೩೪॥ 
ಅದ್ಯ ಮೇ ಜೀವಿತಂ ಜಾತಂ ಸಫಲಂ ಜನ್ಮಕರ್ಮಣೀ | 
ನಿರ್ಮಾಲ್ಯಮಾಲಾವಪುಷಂ ಯತ್ಪಶ್ಯಾನಿತಾಹ ಮಾಧವಂ ॥ ೩೫ ॥ 


ಮಾಲಾಂ ಮುಕುಂದಶಿರಸೋಂನುಪಮಪ್ರಮೋದ 
ಲಾಭಾಧರೀಕೃತಸುರದ್ರುಮಕಾಂತಗಂಧಾಂ । 

ಅಂಧೀಕೃತಾಲಿನಿಚಯಾಂ ಪವನಪ್ರಸಾರಿ 
ಗಂಧಪ್ರಣಾಶಿತಜಗತ್ಯಲುಷಾಂ ನಮಾಮಿ ॥ ೩೬ ॥ 


೩೧. ದೊರೆಯು ಆ ಬ್ರಾಹ್ಮಣನ ಆಗಮನವನ್ನು ಥಿರೀಕ್ಷಿಸಿದವನಾಗಿ 
'ಜನಾರ್ದನನನ್ನು ಪೂಜಿಸಿ, ವಿದ್ವಾಂಸರಿಂದಲೂ, ಬ್ರಾಹ್ಮಣರಿಂದಲೂ ಕೂಡಿ 
ಸಂಹೃಷ್ಟಮಾನಸನಾಗಿದ್ದನು. 

೩೨-೩೪. ಇದೇ ಸಮಯದಲ್ಲಿಯೇ ವಿದ್ಯಾಪತಿಯು ವೇತ್ರಹಸ್ತರಾದ 
ಪ್ರಾವೇಶಿಕರೂ, ದೌವಾರಿಕರೂ ಮಾರ್ಗತೋರಲಾಗಿ, ಹಟ್ಟಣಿಗರೆಲ್ಲರೂ 
ಆಶ್ಚರ್ಯಭರಿತರಾಗಿ ತನ್ನನ್ನು ಗೌರವಿಸುತ್ತಿರಲು ಪುರುಷೋತ್ತಮಕ್ಸೇತ್ರ ಪತಿ 
ಯಾದ ಶ್ರೀಮನ್ನೀಲಮಾಧವಸ್ವಾಮಿಯ ಪ್ರಸಾದಮಾಲಿಕೆಯನ್ನು ಕೈಯಲ್ಲಿ 
ತಾಳಿದವನಾಗಿ ತ್ವರೆಯೊಡಗೂಡಿ ಇಂದ್ರದ್ಯುಮ್ನನೃಸತಿಯ ಬಳಿಸಾರಿದನು. ಆ 
ನೃಪಾಲನಾದರೋ ಆತನನ್ನು ಕಂಡೊಡನೆಯೇ ಉತ್ತಮಾಸನದಿಂದ ಮೇಲೆದ್ದು 
«ಜಗನ್ನಾಥ! ಪ್ರಸನ್ನನಾಗು?” ಎಂದು ಹೇಳುತ್ತ ಆತನ ಬಳಿಗೈ ದಿದನು. 

೩೫-೩೬. ಆಗಲಾತನು ವಿದ್ಯಾಪತಿ ವಿಪ್ರನ ಕೈಯಲ್ಲಿ ಶೋಭಿಸುತ್ತಿದ್ದ ನೀಲ 
ಮಾಧವನ ಪ್ರಸಾದಮಾಲಿಕೆಯನ್ನು ಕಂಡು ಅದನ್ನೀರೀತಿ ಸ್ತುತಿಸಿದನು: 
4«« ಪ್ರಸಾದಮಾಲೆಯ ರೂಪದಿಂದ ಶೋಭಿಸುತ್ತಿರುವ ಮಾಧವನನ್ನೀಗ ಕಂಡೆ 
ನಾದುದರಿಂದ ಇದೀಗ ನನ್ನ ಜನ್ಮವು ಸಫಲವಾಯಿತು. ನಾನು ಮಾಡಿದ 
ಸತ್ಯರ್ಮಗಳೆಲ್ಲವೂ ಸಫಲವಾದುವು. ಅನುಪಮವಾದ ಪ್ರಮೋದಲಾಭವನ್ನು 


೧೦೨ ಶ್ರೀ ಸ್ಕಾಂದಮಹಾಪುರಾಣಂ 


ಯತ್ಪಾಷಪಂಕಜಗಲದಪ್ರಜಸೋಂನುಷಂಗಾತ್‌ 
ಬ್ರಹ್ಮಾಷಯಃ ಸರಮಸಂಪದಮಾಪುರಸ್ಯ । 
ವಿಷ್ಣೋಃ ಕಲೇವರಸಮಂಚ್ಞ್ವಲಿತಾಂಗರಾಗೆ 
ಸಂಸಕ್ತಪುಷ್ಪನಿಲಯಾಂ ಪ್ರಣತೋಸ್ಮಿ ಮಾಲಾಂ ॥ 
ಸದ್ಮಾಂ ಪೃತ್ಸದ್ಮನಸತಿಂ ಸಪತ್ಲೀಂ ಯಾ ಹಸತ್ಯಸೌ । 


ವಿಕಸ್ವರೈಃ ಸುಕುಸುಮೈರ್ನಿಷ್ಟಂಕಸ್ಸಿತಿಗರ್ನಿತಾಂ ॥ ೩೮ 
ಕುತ್ತ ಸ್ಥಿತೇಯಮಾಹರ್ಷಿೀರ್ಮಹಿಮಾನಂ ಸ್ರಗುಜ್ಜೃಲಾಂ 1 

ಯಾ ಶ್ರೀನಿವೇಃ ಶರೀರೇಂಭೂತ್ಸರ್ವಾಂಗವ್ಯಾಪಿನೀ ಚಿರಂ HAF 
ಜಯ ನೀಲಾದ್ರಿ ಶಿಖರಭೂಸಣಾಘಸಪ್ರದೂಷಣ I 

ಪ್ರಣತಾರ್ತಿಹರ ಶ್ರೀಮಂಸ್ಟ್ರಾಹಿ ಮಾಂ ಶರಣಾಗತಂ ॥ ೪೦॥ 





ಉಂಟುಮಾಡುವುದಾಗಿ, ಸುರಲೋಕದ ಪಾರಿಜಾತಪುಷ್ಪವೃಳ್ಸಗಳ ಗಂಧವನ್ನು 
ಮಾರಿ ಪರಿಮಳಿಸುತ್ತಿರುವುದಾಗಿ, ಭ್ರುಮರಸಮೂಹಗಳನ್ನೆಲ್ಲ ತನ್ನೊಂದು 
ಕಾಂತಿಯಿಂದಲೂ, ಪರಿಮಳದಿಂದಲೂ, ಮಧುವಿನಿಂದಲೂ, ಕುರುಡಾಗಿಸು 
ವುದಾಗಿ, ಗಾಳಿಯಿಂದ ಹರಡಿಬರುವ ಗಂಧದಿಂದ ಜಗತ್ತಿನ ಕಲ್ಮಷಗಳನ್ನೇ 
ಹೋಗಲಾಡಿಸುವುದಾಗಿ ಕಂಗೊಳಿಸುತ್ತಿರುವ ಶ್ರೀಮನ್ಸೀಲಮಾಧವಮೂರ್ತಿಯ 
ಈ ಪ್ರಸಾದಮಾಲಿಕೆಯನ್ನು ನಮಸ್ಕರಿಸುವೆನು! 

೩೭. ಯಾವ ಸ್ವಾಮಿಯ ಪಾದಕಮಲಗಳ ಧೂಳಿಯ ಸಂಪರ್ಕದಿಂದ 
ಬ್ರಹ್ಮಾದಿ ದೇವತೆಗಳೆಲ್ಲರೂ ಪರಮೈಶ್ವರ್ಯವನ್ನು ಪಡೆದರೋ ಅಂತಹ ಮಹಾ 
ವಿಷ್ಣುವಿನ ಶರೀರದಲ್ಲಿ ಬೆಳಗುವ ಶ್ರೀಗಂಧಸಂಮಿಶ್ರವಾದ ಹೂಗಳ ನೆಲೆಯಾಗಿ 
ರುವ ಪ್ರಸಾದಮಾಲಿಕೆಯನ್ನು ನಮಸ್ಕರಿಸುವೆನು. 

೩೮. ಆಹ! ಈ ಪ್ರಸಾದಮಾಲೆಯು, ವಿಷ್ಣುವಿನ ತೊಡೆಯನ್ನು ಮಂಡಿಸಿ 
ರುವುದರಿಂದ ಗರ್ವಿಸಿರುವ ಆ ಸ್ವಾಮಿಯ ಹೃತ್ಛ ದ್ಮವಾಸಿನಿಯಾದ ಶ್ರೀದೇವಿ 
ಯನ್ನು ತನ್ನ ಸವತಿಯಾಗಿ ಎಣಿಸಿ ಮನೋಹರವಾದ ಕುಸುಮಗಳ ಕಾಂತಿ 
ಯಿಂದ ಅಟ್ಟಹಾಸದ ನಗೆಯನ್ನು ನಕ್ಕು ಮೆರೆಯುತ್ತಿರುವುದು. 

ರ೯. ಓ ಬ್ರಾಹ್ಮಣನೇ! ಬಹುಕಾಲ ಶ್ರೀನಿಧಿಯಾದ ಆ ಮಹಾವಿಷ್ಣುವಿನ 
ಶರೀರದಲ್ಲಿ ವಿರಾಜಿಸಿದ್ದ ಮಹಿಮಾಸ್ಪ ದವಾದ ಈ ಉಜ್ಜ್ವಲಮಾಲಿಕೆಯನ್ನೆಲ್ಲಿಂದ 
ಸಂಪಾದಿಸಿದೆ? 

೪೦. ನೀಲಾದ್ರಿಶಿಖರಕ್ಕೇ ಭೂಷಣನೂ, ಅಘದೂಷಣನೂ, ಪ್ರಣತಾರ್ತಿ 
ಹರನೂ, ಶ್ರೀನಿವಾಸನೂ ಆದ ಓ ಸ್ವಾಮಿಯೇ! ಜಯ ಜಯ! ಶರಣಾಗತ 
ನಾಗಿರುವ ನನ್ನನ್ನು ಪರಿಪಾಲಿಸು. 


ನವನೋ9ಧ್ಯಾಯಃ ೧೦ಷ್ಟಿ 


ಇಕಿ ಬ್ರುಷಾಣಃ ಕ್ರಿತಿಪೋ ಬಾಷ್ಟಗದ್ಗದಯಾ ಗಿರಾ । 


ಜಗಾನು ಶಿರಸಾ ಹೂಮಿಂ ಸ್ಪ ರದೊ ್ರೀಮಾಂಚಕಂಚುಕಃ ॥೪೧॥ 
ಸೋಪಿ ವಿದ್ಯಾಪಶಿರ್ವಿಪ್ರಃ ಕ್ರ ಕ ಪಿತಾತೇಷಕಲ್ಮ, ಷಃ । 

ದಿವ್ಯಜೀಹೋ ನೃಪಸ್ಯಾಗ್ರೇ ಧ್ಯಾಯಂಸ್ಕೃನ್ಯಾ ಧವನಂ ಸ್ಥಿತಃ ॥ ೪೨ ॥ 
ತೇಜಸಾ PS ಜಃ ಪಾಷಾನಿ ಕ್ಸಾ ಹಯನು, ಧೀ | 
ಅನುಗೃಣ್ಣಾ ತು ದೇವಸ್ತ್ಯ್ಯಾಂ ನೀಲಾದ್ರಿ ಹಎರಾಲಯ ॥ ೪೩॥ 


ಶ್ರೀಸತೇರಿಯಮಾಜ್ಞಾ ತ ಮಾಲಾಡಿ ಪ್ರಕಾಶಿತಾ । 

ದ್ರಷ್ಟು ಶೆ ಕ್ಸೇತ್ರೊ ತ್ತ “ಮುಗತಂ ಸ್ವಂ ಸಾಕಾ ನ್ನು ಕ್ರಿದಾಯಕಂ ॥ ೪೪ ॥ 
ಇತ್ಯುಚ್ಚ ರನ್ನರಪತೇರಾಮುಂನೋಚ ಗಲೇ ಜಂ | 

ಸೋಪು ತಾಯ ಕ್ಸಿತಿಪತಿರ್ಮಾಲಾಂ ಹೈದಯಲಂಬಿನೀಂ 0 ೪೫ ॥ 
ದೃಷ್ಟ್ವಾ ಮೇನೇ ಶ್ರಿ ಸ ಕಾಂತಂ ಸಾಕಾ ವ್ಸ ದಯಗಾಮಿನಂ । 
ನಿಧಾಯ ಪಾಣೀ ಶಿರಸಿ ದರಮಿಾಲಿತಲೋಚನಃ ॥ ೪೬ ॥ 
ಆನೆಂದಾಶ್ರುಜಲಕ್ಲಿನ್ನವದನಸ್ತುಸ್ಪುನೇ ಹರಿಂ ॥ ೪೭ ॥ 





೪೧. ಎಲ್ಲೆ ವಿಪ್ರಕೇ! ಆ ದೊರೆಯು ಈ ರೀತಿ ಸ್ತುತಿಸುತ್ತ ಆನಂದ 
ಬಾಷ್ಪಗಳನ್ನು ಸುರಿಸುತ್ತ ಗದ್ಗದಧ್ವನಿಯೊಡಗೂಡಿ «ನಮೋ ನನೋ?' ಎಂದು 
ನುಡಿದು ರೋಮಾಂಚಿತಶರೀರನಾಗಿ ಸಾಷ್ಟಾಂಗಪ್ರಣಾಮ ಮಾಡಿದನು. 

೪೨-೪೪. ಸಮಸ್ತ ಕಲ್ಮಷಗಳೆನ್ನೂ ಕಳೆದು, ದಿವ್ಯದೇಹಧರನಾಗಿದ್ದ 
ಆ ವಿದ್ಯಾಪತಿಯಾದರೋ ಆ ಸಮಯದಲ್ಲಿ ಶ್ರೀಮಾಧವನನ್ನೇ ಧ್ಯಾನಿಸುತ್ತ 

ರಸನ ಮುಂಗಡೆ ನಿಂತಿದ್ದನು. ಆಗಲಾ ಪಂಡಿತನು ತನ್ನ ತೇಜಸ್ಸಿನಿಂದ ಸರ್ವ 
ಲೋಕಗಳ ಪಾಪಗಳನ್ನು ತೊಳೆಯುತ್ತ, "" ಮಹಾರಾಜ! ನೀಲಾದ್ರಿಶಿಖರ 
ನಿವಾಸಿಯಾದ ಶ್ರೀಮಾಧವನು ನಿನ್ನನ್ನು ಅನುಗ್ರಹಿಸಲಿ! ಸಾಕ್ಸಾತ್‌ ಮುಕ್ತಿ 
ದಾಯಕವಾದ ತನ್ನ ಕ್ಲೇತ್ರವನ್ನು ಸಂದರ್ಶಿಸಲು ಹೋಗಿದ್ದ ನನಗೆ ಸ್ವಾಮಿಯು 
ಈ ಪ್ರಸಾದಮಾಲಿಕೆಯನ್ನು ಆಜ್ಞಾ ರೂಪವಾಗಿ ದಯೆಗೈದಿರುವನು. ಇದನ್ಲೀಗ 
ನಿನಗೆ ಸಂದರ್ಶನಮಾಡಿಸಿರುವೆನು! 

೪೫-೪೭. ಎನ್ಬೆ ವಿಪ್ರರೇ ! ವಿದ್ಯಾಪತಿಯು ಈರೀತಿ ನುಡಿದು ಆ ಪ್ರಸಾದ 
ಮಾಲಿಕೆಯನ್ನು ಮಹಾರಾಜನ ಕೊರಳಿಗೆ ಹಾಕಿದನು. ಆ ಕ್ಲಿತಿಸತಿಯು ತನ್ನ 
ಹೃದಯವನ್ನು ಆಶ್ರಯಿಸಿರುವ ಆ ಮಾಲಿಕೆಯನ್ನು ಕಂಡು ಸಾಕ್ಸಾತ್‌ ಶ್ರೀ 
ಲಕ್ಶ್ಮಿ ಟ್ರೆಸಕಿಯೇ ತನ್ನ ಹೃದಯವನ್ನು ಪ್ರುವೇಶಿಸಿದನೆಂದು ಭಾವಿಸಿದನು. 
ಆಗಲಾತನು ತನ್ನೆರಡೂ ಕೈಗಳನ್ನು ತಲೆಯಮೇಲೆತ್ತಿ ಹಿಡಿದು ಅರೆಮುಗಿದ 
ಕಣ್ಣುಗಳುಳ್ಳವನಾಗಿ ಆನಂದಬಾಷ್ಪ ಗಳನ್ನು ಸುರಿಸುತ್ತ ಅದರಿಂದ ಮುಖವು 
ತೋಯುತ್ತಿ pd ಶಿ ್ರ ಹರಿಯನ್ನೀರೀತಿ ಸು ಸ್ತುತಿಸಿದನು: ಮ 


೧೦೪ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಇಂದ್ರದ್ಯುಮ್ನು ಉವಾಚ :-- 
'ಜಯಾಖಲಜಗತ್ಸ ಎಸಿ ಓಸ್ಥಿತಿಸಂಹಾರಶಿಲ್ಪಕೃತ್‌ I 


ಲೀಲಾನಿಷ್ಟನಪುರ್ಲೋಮಸಂಖ್ಯಬ್ರಹ್ಮಾಂಡದೇಹಭೃತ್‌ ॥ ೪೮ ॥ 
ಅಂತರ್ಯಾಮಿನ್ನಶೇಷಾಣಂ ಪ್ರಣತಾರ್ತಿಹರ ಪ್ರಭೋ । 
ಬ್ರಹ್ಮೇಂವ್ರರುದ್ರನಂಕುಟಿಕರ್ನೀರಿತ ಪದಾಂಬುಜ HFN 
ದೀನಾನಾಥನಿಸನ್ನೈಕಸತತತ್ರಾಣತತ್ಸರ । 
ನಿವಾಣ್ಯಜಕರುಣಾವಾರಿಪಾರಾವಾರ ಪರಾತ್ಪರ ॥ ೫೦॥ 
ತ್ವದೇಕಶರಣಂ ದೀನಮನಾದಿಭ ಮನಿರ್ಭರಂ । 

ಪರಿತ್ರಾಹಿ ಜಗನ್ನಾಥ ಭಕ್ತಾವಿರತವತ್ಸಲ ॥ ೫೧ ೫ 
ಇತಿ ಸ್ತುವನ್ನರಪತಿಃ ಸ್ವಾಸನೇ ಸಮುಪಾವಿಶತ್‌ । 
ಗೃಹಮೇಧಿಬ್ರಹ್ಮಚಾರಿಯತಿವೈ ಖಾನಸೈರ್ವ್ಯತಃ ॥ ೫೨ ॥ 
ಅಷ್ಟಾದಶಸು ವಿದ್ಯಾಸು ಕುಶಲೈರ್ಯಜ್ಜಿಭಿರ್ದ್ವಿಜೈಃ 

ಮೌನೈಃ ಸ್ಮವಿರಭೃತ್ಯೈಶ್ಚ ಸಾರ್ಧಂ ಮಂತ್ರಿಪುರಸ್ಸರೈಃ ॥ ೫೩ ॥ 


೪೮. ಇಂದ್ರಮ್ಯುಮ್ನನು ಹೇಳುತ್ತಾನೆ: “ ಸಮಸ್ತ ಜಗತ್ತಿನ ಸೃಷ್ಟಿ 
ಸ್ಥಿತಿಲಯಗಳನ್ನು ನಡೆಸುವ ಚಿತ್ರಕಾರನ್ಕೂ ವಿಲಾಸಕ್ಕಾಗಿಯೇ ವಿಶ್ವಶರೀರ 
ವನ್ನು ತಾಳಿ ಒಂದೊಂದು ರೋಮಕ್ಕೂ ಒಂದೊಂದು ಬ್ರಹ್ಮಾಂಡವನ್ನು ಧರಿಸಿರು 
ಪವನೂ ಆದ ಓ ಸ್ವಾಮಿಯೇ! ಭಕ್ತರ ಅಭೀಷ್ಟಸಿದ್ಧಿಗಾಗಿ ಜಯಶೀಲನಾಗು! 

೪೯-೫೧. ಸಕಲಪ್ರಾಣಿಗಳಲ್ಲಿಯೂ ಅಂತರ್ಯಾಮಿಯಾಗಿ, ಶರಣಾಗತರ 
ಕಷ್ಟಗಳನ್ನು ಪರಿಹರಿಸುವವನೂ ಆದ ಓ ಪ್ರಭುವೇ! ಬ್ರಹ್ಮೇಂದ್ರರುದ್ರಾದಿ 
ದೇವತೆಗಳ ಕಿರೀಟಮಣಿಗಳಿಂದ ವಿವಿಧವರ್ಣಗಳಾಗಿಸಿದ ಪಾದಕಮಲಗಳುಳ್ಳ 
ವನಾಗಿ, ದೀನರೂ, ಅನಾಥರೂ, ಕಷ್ಟಕ್ಕೀಡಾದವರೇ ಮೊದಲಾದವರನ್ನು 
ಕಾಪಾಡುವುದರಲ್ಲಿಯೇ ಯಾವಾಗಲೂ ಆಸಕ್ತನೂ, ನಿರ್ವ್ವಾಜಕರುಣಾಸಮು 
ದ್ರನೂ, ಪರಾತ್ಸರನೂ ಜಗನ್ನಾಥನೂ, ಭಕ್ತರಲ್ಲಿ ಅವಿಶ್ರಾಂತವಾತ್ಸಲ್ಯವುಳ್ಳ 
ವನೂ ಆದ ಓ ಪ್ರಭುವೇ! ನಿನ್ನನ್ನೇ ಶರಣುಹೊಂದಿರುವವನೂ, ದೀನನೂ, 
ಅನಾದಿಯಾದ ಭ್ರ್ರಾಂತಿಯಲ್ಲಿ ಮುಳುಗಿರುವವನೂ ಆದ ನನ್ನನ್ನು ಕಾಪಾಡು. 

೫೨-೫೯. ಈ ಪ್ರಕಾರವಾಗಿ ಆ ದೊರೆಯು ಸ್ತುತಿಸಿ ತರುವಾಯ ಆಸನ 
ದಲ್ಲಿ ಕುಳಿತನು. ಆಗಲಾತನ ಸಭೆಯಲ್ಲಿ ಗೃಹಸ್ಥರೂ, ಬ್ರಹ್ಮಚಾರಿಗಳೂ, ಯತಿ 
ಗಳೂ, ವೈಖಾನಸರೂ ಹದಿನೆಂಟು ವಿದ್ಯೆಗಳಲ್ಲಿಯೂ ಕುಶಲರಾದ ಬ್ರಾಹ್ಮಣರೂ 
ನೆರೆದಿದ್ದರು. ಇಂದ್ರದ್ಯುಮ್ಮನು ಇವರೆಲ್ಲರಿಂದಲೂ ಅಲ್ಲದೆ ಮೌನಿಗಳಿಂದಲೂ, 
ಸೇವಕರಿಂದಲೂ ಮಂತ್ರಿಗಳಿಂದಲೂ ಕೂಡಿದವನಾಗಿ ವಿದ್ಯಾಪತಿಯನ್ನು ಸತ್ಕರಿಸಿ 
ಬಹುಮಾನಪುರಸ್ಸರವಾಗಿ ಅವನನ್ನು ತನ್ನ ಮುಂಗಡೆಯೇ ಪೀಠದಲ್ಲಿ ಕುಳ್ಳಿರಿಸಿ 


ನವಮೋ9ಧ್ಯಾಯಃ ೧೦೫ 


ಏದ್ಯಾಪತಿಂ ಪೂಜಯಿತ್ವಾ ಬಹುಮಾನಪುರಸ್ಸರಂ । 


ಉಪನೇಶ್ಯಾಗ್ರತಃ ಪೀಠೇ ಪೃಷ್ಟ್ವಾ ಕುಶಲಮಾದಿತಃ ॥ ೫೪ ॥ 
ಪುರುಷೋತ್ತಮಕ್ಸೇತ್ರಸ್ಯ ವಿಷ್ಣೋರ್ನೀಲಾಶ್ಮನರ್ಷ್ಮಣಃ । 

ಮಹಿಮಾನಂ ಸ್ವರೂಪಂ ಚ ಪಪ್ರಚ್ಛಾನಹಿತೋ ಮುದಾ ॥ ೫೫ ॥ 
ಬ್ರಾಹ್ಮಣಃ ಕ್ಲೃತ್ರಿಯೇಣಾಸೌ ಪೃಷ್ಟೋನುಭವಮಾತ್ಮನಃ | 
ಭಿಲ್ಲದ್ವೀಪೆಪ್ರನೇಶಾದಿ ಮಜ್ಜನಾಂತಂ ಸರಿತ್ಸತೇಃ ೫೬ ॥ 
ಕ್ಲೇತ್ರೋತ್ತಮಸ್ಯ ವೃತ್ತಾಂತಂ ಕಥಯಾಮಾಸ ವಿಸ್ತರಾತ್‌ । 
ನೀಲಾದ್ರಿರೋಹಣಂ ನೀಲಮಾಧವಸ್ಯ ಚ ದರ್ಶನಂ ॥ ೫೭॥ 
ಸ್ನಾನಂ ಚ ರೌಹಿಣೇ ಕುಂಡೇ ಮಹಿಮಾನಂ ವಟಿಸ್ಯ ಚ । 
ನೃಸಿಂಹಾದೃಷ್ಟಶಂಭೂಂಶ್ಚಶಕ್ತೀನಾಮಷ್ಟಸಂಸ್ಥಿತಿಂ ॥ ೫೮ ॥ 
ರಥೇನಾಕ್ರಮಣಾದ್ಭೃಷ್ಟ್‌ ಕ್ಲೇತ್ರಸ್ಯಾಯಾಮವಿಸ್ತರೌ । 

ತತ್ಸರ್ವಂ ವರ್ಣಯಾಮಾಸ ಯಥಾವದನುಪೂರ್ವಶಃ ॥೫೯॥ 


ತಚ್ಛೈತ್ವಾ ಚಿತ್ರಮಂತುಲಂ ತೈರ್ಥಿಕಾವೇದಿತಂ ಪುರಾ । 
ಸಂಪ್ರತೀತೋ ಹೃಷ್ಟಮನಾಃ ಪುನಸ್ತಂ ಕ್ಲಿತಿಪೋಬ್ರನೀತ್‌ ॥ ೬೦॥ 


ಯೋಗಕ್ಷೇಮವನ್ನು ಕೇಳಿದಬಳಿಕ, ಶ್ರೀಪುರುಷೋತ್ತಮಕ್ಟೇತ್ರದಲ್ಲಿ ನೆಲಸಿರುವ 
ನೀಲಮಣಿವಿಗ್ರಹನಾದ ಶ್ರೀಮಹಾವಿಷ್ಣುವಿನ ಮಹಿಮೆಯನ್ನೂ, ಸ್ವರೂಪ 
ವನ್ನೂ ಬಹಳ ಶ್ರದ್ಧೆಯಿಂದಲೂ, ಸಂತೋಷದಿಂದಲೂ ತಿಳಿಸಬೇಕೆಂದು ಕೇಳಿ 
ದನು. ಆ ವಿದ್ಯಾಪತಿ ಬ್ರಾಹ್ಮಣನಾದರೋ, ಕ್ಬತ್ರಿಯನಾದ ಇಂದ್ರದ್ಯುಮ್ನುನು 
ತನ್ನ ಅನುಭವವೇನೆಂದು ಬೆಸಗೊಳ್ಳಲು, ತಾನು ಶಬರದ್ವೀಪವನ್ನು ಪ್ರವೇಶಿ 
ಸಿದ್ದು ಮೊದಲುಗೊಂಡು ಸಮುದ್ರಸ್ನಾನಮಾಡಿದವರೆಗೆ ಆ ಕ್ಸೇತ್ರದ ವೃತ್ತಾಂತ 
ವೆಲ್ಲವನ್ನೂ ವಿಸ್ತಾರವಾಗಿ ತಿಳಿಸಿದನು. ತಾನು ನೀಲಾಚಲವನ್ನು ಹೆತ್ತಿದುದು, 
ನೀಲಮಾಧವನನ್ನು ಸಂದರ್ಶಿಸಿದುದು, ರೌಹಿಣಕುಂಡದಲ್ಲಿ ಸ್ನಾನಮಾಡಿದುದು, 
ವಟವೃಕ್ಸದ ಮಹಿಮೆ, ನೃಸಿಂಹಮೂರ್ತಿ, ಅಷ್ಟಶಂಭುಮೂರ್ತಿಗಳು, ಅಷ್ಟ 
ಶಕ್ತಿಗಳೇ ಮೊದಲಾದ ದೇವತಾಮೂರ್ತಿಗಳ ವಿಷಯವನ್ನೂ, ರಥದಲ್ಲಿ ಕುಳಿತು 
ಸುತ್ತಿದುದರಿಂದ ತಿಳಿದುಬಂದ ಆ ಕ್ಸೇತ್ರದ ಉದ್ದಗಲಗಳನ್ನೂ ಕ್ರಮವಾಗಿ 
ವರ್ಣಿಸಿ ಹೇಳಿದನು. 

೬೦. ಪೂರ್ವದಲ್ಲಿ ತೀರ್ಥಯಾತ್ರಿಕರಿಂದ ತಾನು ಕೇಳಿದ್ದ ಆಶ್ಚರ್ಯ 
ಕರವೂ, ಅನುಪಮವೂ ಆದ ಶ್ರೀಪುರುಷೋತ್ತಮಕ್ಸೇತ್ರಮಾಹಾತ್ಮ,ವನ್ನು 
ವಿದ್ಯಾಪತಿಯಿಂದಲೂ ಕೇಳಿದ ತರುವಾಯ ಆ ಇಂದ್ರದ್ಯುಮ್ನಮಹಾರಾಜನು 
ಸಂತೋಷಗೊಂಡ ಮನಸ್ಸುಳ್ಳವನಾಗಿ ತೃಪ್ತಿಷಟ್ಟುಕೊಂಡು ಅವನನ್ನು ಕುರಿತು 


ಪುನಃ ಈ ರೀತಿ ಕೇಳಿದನು: 
F 


೧೦೬ ಶ್ರೀ ಸ್ಕಾಂದಮಹಾಪುರಾಣಂ 


ಇಂದ್ರದ್ಯುಮ್ನ್ನ ಉವಾಚ :-- 
ಶ್ರುತಪೂರ್ವಂತು ಭಗವಂಸ್ಕೃತ್ತೋಂಶ್ರೌಷಂ ಸುಮರ್ಲಭಂ । 
ಕ್ಪೇತ್ರೋತ್ತಮಂ ದ್ವಿಜಶ್ರೇಷ್ಠ ಸಾಂಪ್ರತಂ ವರ್ಣಯಸ್ವ ಮೇ । 
ನೀಲೇಂದ್ರಮಣಿಮೂರ್ತೇಸ್ತು ನಿಷ್ಣೋ ರೂಪಂ ಯಥಾತಥಂ ॥ ೬೧॥ 


ವಿದ್ಯಾಪತಿರುಪಾಚ:-- 


ಹಂತ ತೇ ಕಥಯಿಷ್ಯಾಮಿ ದಿವ್ಯಾಂ ಮೂರ್ತಿಂ ಜಗತ್ಸತೇಃ ॥೬೨॥ 
ಯಾಂ ಚರ್ಮಚಕ್ಟುಷಾ ದೃಷ್ಟ್ಯಾ ಜಾಯತೇ ಮುಕ್ತಿಭಾಜನಂ । 
ನೀಲೇಂದ್ರಮುಣಿಪಾಷಾಣಮಯಾ ಮೂರ್ತಿಃ ಪುರಾತನೀ ॥ ೬೩ ॥ 


ಯಾನ್ವಹಂ ಬ್ರಹ್ಮರುಬ್ರೇಂದ್ರಪುರೋಗೈರರ್ಜಿತಾ ಸುರೈಃ । 
ಆರೋಪಿತೇಯಂ ದಿವ್ಯಾ ಸ್ರಕ್ಪೂಜಾಯಾಂ ಹಿ ಸುಹರ್ವಭಿಃ ॥ ೬೪ ॥ 
ಸೇಯಂ ನ ಮ್ಲಾಯೆತಿ ನೃಸನ ಚ ಗಂಥೇನ ರಿಚ್ಯತೇ । 


ದಿನೇ ಬಹುತಿಥೇ ಯಾತೇ ಪೀದೃಶೀ ಸ್ರಗ್ಗರೋದ್ಭವಾ ॥ ೬೫ ॥ 
ದಿವ್ಯೋಸಹಾರ ನಿರ್ಮಾಲ್ಯ ಭಕ್ಷಣಾತ್‌ ಕ್ಸೀಣಕಲ್ಮಷಂ 1 


ಮಾಂ ನ ಪಶ್ಯಸಿ ಕಂ ರಾಜನ್ನತಿಮಾನುಷನರ್ಚಸಂ ॥ ॥ ೬೬ ॥ 


೬೧. ಇಂದ್ರದ್ಯುಮ್ಮನು ಕೇಳುತ್ತಾನೆ: ಭೋ ಭಗವನ್‌! ಬಹಳ 
ದುರ್ಲಭವಾದ ಈ ಕ್ಸೇತ್ರವೃತ್ತಾಂತವನ್ನೂ ನಾನು ಹಿಂದೆಯೇ ಕೇಳಿದ್ದೆನು. 
ಅದನ್ನೇ ಈಗ ನಿನ್ನಿಂದಲೂ ಕೇಳಿದೆನು. ಎಲೈ ದ್ವಿಜಶ್ರೀಷ್ಮನೇ! ಪ್ರಕೃತದಲ್ಲಿ 
ನೀನು ಆ ಕ್ಷೇತ್ರವನ್ನು ವರ್ಣಿಸುವವನಾಗು. ನೀಲೇಂದ್ರ ಮಣಿಮೂರ್ತಿಯಾದ 
ಶ್ರೀಮಹಾವಿಷ್ಣುವನಿನ ರೂಪವೆಂತಿರುವುದೆಂಬುದನ್ನು ಇದ್ದುದನ್ನಿದ್ದಂತೆ ತಿಳಿಸು 
ವವನಾಗು.?? 

೬೨-೬೫. ನಿದ್ಯಾಪತಿಯು ಹೇಳುತ್ತಾನೆ: ಆಹಾ! ಸಂತೋಷವಾಗಿ 
ವರ್ಣಿಸಿಹೇಳುನೆನು. ಜಗತ್ಸತಿಯಾದ ಯಾವನ ದಿವ್ಯಮೂರ್ತಿಯಾವುದುಂಟೋ 
ಅದನ್ನು ಮಾನವನು ಈ ಚರ್ಮಚಕ್ಸುಸ್ಸಿನಿಂದ ದರ್ಶನಮಾಡಿದರೆ ಸಾಕು. 
ಕೂಡಲೇ ಅವನು ಮುಕ್ತಿಭಾಜನನಾಗುತ್ತಾನೆ. ನೀಲೇಂದ್ರಮಣಿಶಿಲೆಯ 
ಪುರಾತನ ವಿಷ್ಣು ಮೂರ್ತಿಗೆ ಬ್ರಹ್ಮರುದ್ರೇಂದ್ರಾದಿ ದೇವತೆಗಳು ಪ್ರತಿನಿತ್ಯವೂ 
ಪೂಜೆಯನ್ನು ಸಲ್ಲಿಸುವರು. ಇಂತಹ ದೇವತೆಗಳು ಆ ಮೂರ್ತಿಗೆ ಅವರು 
ಹಾಕಿದ್ದ ದಿವ್ಯಮಾಲಿಕೆಯು ಇದೇ! ಇದು ಬಾಡುವುದೂ ಇಲ್ಲವು. ಎಷ 
ದಿನಗಳು ಕಳೆದಿದ್ದರೂ ಇದರ ವಾಸನೆಯೂ ಸಹ ಹೋಗಿರುವುದಿಲ್ಲವು. 

೬೬-೬೭, ಎಲ್ಲೆ ದೊರೆಯೇ! ಆ ಪ್ರಭುವಿನ ಸನ್ನಿಧಿಯಲ್ಲಿ ದೇವತೆಗಳು 
ಸಮರ್ಪಿಸಿದ ದಿವ್ಯೋಪಹಾರದ ನಿರ್ಮಾಲ್ಯವನ್ನು ಭಕ್ಷಿಸಿ ಕ್ಸೀಣಕಲ್ಮನನಾಗಿ 
ಅತಿಮಾನುಷವಾಗಿ ತೇಜಸ್ಸಂಪನ್ಮನಾಗಿರುವ ನನ್ನನ್ನು ನೀನು ನೋಡುತ್ತಿಲ್ಲವೆ? 


೪ 


ನವಮೋಳ9ಧ್ಯಾಯಃ ೧೦೭ 


ಸಕೃದಪ್ಯಶನಾದ ಸ್ನಕುತಿ ಪಾಸಾಬಲಕ್ಸ್ಸಯಾಃ | 


ವಸು 
ನ ಬಾಧಂತೇ ನೃಪಶ್ರೇಷ್ಮ ದೃಷ್ಟೇನಾದೃಷ್ಟಕಲ್ಪನಂ ॥ ೬೭ ॥ 
ಭುಕ್ತಿಮರ್ಮಕ್ತಿಶ್ಚ ವೈ ರಾಜನ್ಹೇ ತತ್ರ ಯುಗಪತ್ಸ್ಮಿತೇ 1 
ನ ಜರಾರೋಗಶೋಕಾದಿದುಃಖಂ ತತ್ರ ಹಿ ವಿದ್ಯತೇ ॥ ೬೮ ॥ 
ಯತ್ರ ಸಾಕ್ಸ್ಯಾಜ್ಜಗನ್ನಾಥಃ ಪ್ರಸನ್ನವದನೋ ವಿಭುಃ । 
ಘುಲ್ಲೇಂದೀವರಪತ್ರಾಕ್ಸಃ ಪ್ರಪನ್ನಾಮೃತಮುಕ್ತಿದಃ ॥೬೯॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ರ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತಮಕ್ಸೇತ್ರಮಾಹಾತ್ಮ್ಯೇ ಜೈಮಿನಿಯಷಿ 
ಸಂವಾದೇ € ಸ್ವರ್ಣಸೈ ಕತವರ್ಷಣಂ--ಭಗವದದರ್ಶನಂ--ನಿದ್ಯಾಪತಿಕಥಿತ 
ಪುರುಷೋತ್ತಮ ಮಕ್ಸೇತ್ರಸ್ಥ ಕೋಹಿಣಕುಂಡಾದಿತೀರ್ಥಪ್ರಭಾವವರ್ಣನಂ??ನಾಮ 
ನನಮೋಂ$ಧ್ಯಾಯಃ 





ಎಲೈ ಕೃಪಶ್ರೇಷ್ಠನೇ! ಆ ಸ್ವಾಮಿಯನ್ನೊಮ್ಮೆ ಕಂಡು ಆತನ ನಿರ್ಮಾಲ್ಯ 
ವನ್ನೊಂದುಸಲ ಸೇವಿಸಿದರೆ ಸಾಕು; ಹಸಿವು, ಬಾಯಾರಿಕೆ, ದುರ್ಬಲತೆಗಳು 
ಪೀಡಿಸುವುದಿಲ್ಲ. ಇದು ಕಂಡುದೇ ಆಗಿರುವುದು. ಇದರಿಂದ ಕಾಣದಿರುವ 
ಎಲ್ಲ ಸಂಗತಿಗಳನ್ನೂ ನೀನೇ ಊಹಿಸಿಕೊಳ್ಳಬಹುದು. 

೬೮-೬೯. ಅರಳಿದ ಕನ್ನೈದಿಲೆಯ ದಳದಂತೆ ಮನೋಹರವಾದ ಕಂಗಳು 
ಳ್ಳವನೂ, ಪ್ರಪನ್ನರಾದ ಭಕ್ತರಿಗೆ ಮುಕ್ತಿಪ್ರದಾಯಕನೂ, ಪ್ರಸನ್ನವದನನೂ, 
ಸರ್ವಲೋಕಪ್ರಭುವೂ ಆದ ಸಾಕ್ಸಾತ್‌ ಜಗನ್ನಾಥನು ನೆಲಸಿರುವ ಆ ಕ್ಲೇತ್ರದಲ್ಲಿ 
ಭುಕ್ತಿಮುಕ್ತಿಗಳೆರಡೂ ಏಕಕಾಲದಲ್ಲಿಯೇ ದೊರಕುತ್ತವೆಯಲ್ಲದೆ ಅಲ್ಲಿ ಮುಪ್ಪು, 
ರೋಗ, ಶೋಕಗಳ ದುಃಖಗಳು ಇರುವುದೇ ಇಲ್ಲವು. 


ಇಲ್ಲಿಗೆ ಎಂಬತ್ತೊಂದು ಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಪುರುಷೋತ್ತಮಕ್ಟ್ಸೇತ್ರ 
ಮಾಹಾತ್ಮ್ಯದ ಜೈಮಿನಿಚುಷಿಸಂವಾದದಲ್ಲಿ ಷ್ಟ ಸ್ವರ್ಣಸೈಕತವರ್ಷಣ--ಭಗವದದರ್ಶನ- 
ವಿದ್ಯಾಪತಿಕಥಿತ ರೋಹಿಣಕು ೦ಡಾದಿತೀರ್ಥಪ್ರಭಾವವರ್ಣನ??ವೆಂಬ 


ಒಂಬತ್ತನೆಯ ಅಧ್ಯಾಯವು ಮಂಗಿದುದು 


1 ಶ್ರೀಃ ॥ 


ಅಥ ದಶಮೋಧ್ಯಾಯಃ 
ವಿದ್ಯಾಸತಿಕಥಿತ ಜಗನ್ನಾಥಕ್ಟೇತ್ರಸಂಸ್ಥಾನಾದಿವರ್ಣನಂ 
ಇಂದ್ರದ್ಳು ್ಯಮ್ನು ಉವಾಚ: 
ಜನ್ಮಪ್ರಭೃತಿ ತತ್ರ ತ್ವಂ ನ ಪ್ರಯಾತೋ ದ್ವಿಜೋತ್ತಮ । 
ಕಥಂ ನಿದ್ಯಾದ್ಭವಾಸ್ದಿ ವ್ಯವೃತ್ತಾಂತಂ ಪುರುಷೋತ್ತಮೇ Hon 
ನಿದ್ಯಾಪತಿರುವಾಚ:- 
ತತ್ರ ಸ್ಥಿ pS ಸಾಯಾಹ್ನೇ ಭಗನಂತಮುಪಾಗಮಂಂ । 


ತನ್ಮಿನ್ಸಲೇ ದಿವ್ಯಗಂಥೋ ನವೌಚ ಶಿಶಿರೋ ಮರುತ್‌ ॥೨॥ 
ಉದ್ಯತಃ ತು ಶಬ್ದಃ ಶ್ರೂಯತೇ ಸ್ಥೆ ಮ ನಿಯತ್ನ ತೈಫೇ । 

ಫ್ರೈ ಮಾದ್ಯಾಹಿ ಪ್ರ ಯಾಹೀತಿ ಸೆ wn ನಟನ ಸನಂ 12 
ನಿವಿಷ್ಟಾ ನಾಂ ಪತತ್ಪುಷ್ಪನೃಷ್ಟಾ ಜ್ಸಾ ದಿತಪರ್ವತಃ । 

ಸಮಾ ಸಜಜ ೨ ನ್ರ್ಟಿಧ್ಯೇ pe ಕುಂಶಸ್ಯ ಮಹೀಪತೇ ॥೪॥ 
ನೀಣಾವೇಣುಮೃದಂಗಾನಾಂ ಚರ್ಚರೀಣಾಂ ಚೆ ನೀಿಃಸ್ವನಃ । 
ಅಭೂತಪೂರ್ವಸ್ತ ತ್ರಾಸೀದ್ದಿವ್ಯಗಾನನಿಮಿಶ್ರಿತಃ ॥೫॥ 


ಕನ್ನಡದ ಅನುವಾದ 
ಪಿದ್ಯಾಪತಿಕಥಿತ ಜಗನ್ಸಾಥಕ್ಟೇತ್ರಸಂಸ್ಕಾನಾದಿವರ್ಣನ 

೧. ಇಂದ್ರಮ್ಯಮ್ಹನು ಹೇಳುತ್ತಾನೆ:--""ಅಯ್ಯಾ ವಿಪ್ರನೇ! ನೀನು ಹುಟ್ಟ 
ದಂದಿನಿಂದ ಆ ಪುರುಷೋತ್ತಮಕ್ಲೇತ್ರಕ್ಕೆ ಹೋದವನೇ ಅಲ್ಲವು.  ಇಂತಿರುವ 
ನೀನು ಅಲ್ಲಿಯ ದಿವ್ಯಸಂಗತಿಗಳನ್ನು ತಿಳಿದುದೆಂತು? ” 

೨. ವಿದ್ಯಾಪತಿಯು ಹೇಳುತ್ತಾನೆ: ಎಲ್ಫೈ ಮಹಾರಾಜನೇ! ನಾನುಆ 
ಸ್ಸೇತ್ರದಲ್ಲಿ ನಿಂತು ಸಾಯಂಸಮಯದಲ್ಲಿ ಭಗವಂತನನ್ನು ಕಾಣಲು ಹೋದೆನು. 
ಆ ಕಾಲದಲ್ಲಿ ದಿವ್ಯಗಂಧಸಹಿತವಾದ ತಂಗಾಳಿಯು ಬೀಸುತ್ತಿದ್ದಿತು. 

೩. ಅದೇ ಸಮಯದಲ್ಲಿಯೇ ಗಗನಮಾರ್ಗದಲ್ಲಿ "“ಬಾ-ಹೋಗು” ಎಂಬ 
ಸಂಕುಲಶಬ್ದಗಳ ವರ್ಣಮಯವಾದ ಧ್ವನಿಯು ಕ್ರಮವಾಗಿ ಕೇಳಿಬರುತ್ತಿದ್ದಿತು. 

ಲ ಎಲ್ಫೈ ಮಹೀಪತಿಯೆ! ಆ ತರುವಾಯ ಆ ಇಂದ್ರನೀಲಸರ್ವತವೆಲ್ಲವೂ 
ಆಕಾಶದಲ್ಲಿ ನಿಂತಿದ್ದ ದೇವತೆಗಳ ಹೂಮಳೆಯಿಂದ ಮುಚ್ಚಿ ದುದಾಯಿತು. 
ಆ ಬಳಿಕ ಶಿ ಶ್ರೀವೈಕುಂಠನ ಸಾನ್ಲಿಧ್ಯ ಸಮಾಗಮವು ನನಗೆ ಜೊರೆಯಿತು. 

೫. ಅಲ್ಲಿಯಾದರೋ ಟೆ ಕೊಳಲು, ಮೃ ದಂಗ, ಚರ್ಚರಿಯೇ ಮೊದ 
ಲಾದ ದಿವ್ಯವಾದ್ಯಗಳ ಧ್ವನಿಗಳು ದಿವ್ಯಗಾನಸಂಮಿಶ್ರ ವಾಗಿ ಅಭೂತಪೂರ್ವವಾಗಿ 
ಫೇಳಿಬರುತ್ತಿದ್ದುವು. 


ದಶಮೋಳ9ಧ್ಯಾಯಃ ೧೦೯ 


ಸಹಸ್ರಮುಪಚಾರಾಣಾಂ ಪ್ರೀತಯೇ ಪರಮೇಶಿತುಃ । 

ದೇವೈಃ ಸಮರ್ಪಿತಂ ತತ್ರ ಮನುಷ್ಯಾದೃಷ್ಟಪೂರ್ವಕಂ Hin 
ಸಂಪೂಜ್ಯ ನಿಧಿನಜ್ದೀೇನಂ ಕರಮಾತ್ರೋಪಲಕ್ಷಿತಾಃ | 

ಜಯಪೂರ್ವೈಶ್ಚ ತಂ ಸ್ತೋತ್ಸೈಃ ಸಂತೋಷ್ಯ ಮಧುಸೂದನಂ ॥೭॥ 
ಯಥಾಗತಂ ತೇ ತ್ರಿದಶಾಃ ಪ್ರಯಯುಸ್ವ್ಟ್ರಿದಶಾಲಯಂ । 


ತೇಷು ಯಾತೇಷು ಶಬರಃ ಸಖಾ ವಿಶ್ವಾವಸುರ್ಮಮ un 
ದಿವ್ಯೋಪಹಾರಭೋಜ್ಯ್ಶಾಸಿ ಮಾಲ್ಕಂ ಚೇದಂ ದದೌಮಮ । 
ಅನರ್ಫ್ಥ್ಯಮೇತದಮ್ಣಾನಂ ಶ್ರೀರಾಜ್ಯಸುಖದಾಯಕಂ ॥೯॥ 


ಅಲಕ್ಪ್ಮೀಪಾಪರಕ್ಸೋಫ್ನುಂ ಯೋಗ್ಯಂ ತೇನಾಹೃತಂ ಮಯಾ । 
ಶ್ರುಣುಷ್ವ ತಸ್ಯ ಸಂಸ್ಥಾನಂ ವಿಷ್ಣೋರ್ಯತ್‌ಕ್ಟೇತ್ರಮುತ್ತಮಂ ॥ ೧೦ ॥ 
ಅಸೂರ್ವಶಿಲ್ಪನೈಪುಣ್ಯಂ ರೂಪಂ ಚಾಸ್ಯ ಮನೋಹರಂ | 

ನ ಭೂನಿಜನ್ನನಾ ಪುಂಸಾ ಶಕ್ಯತೇ ಗದಿತುಂ ಹಿ ತತ್‌ H ೧೧॥ 





೬. ಎಲ್ಫೈ ಇಂದ್ರದ್ಯುಮ್ಮಮಹಾರಾಜನೇ! ಪರಮೇಶ್ವರನಿಗೆ ಪ್ರೀತಿಯಾಗ 
ಕೆಂದು ಆ ದೇವತೆಗಳು ಮಾನವರಿಂದ ಅದೃಷ್ಟ ಪೂರ್ವಗಳಾದ ಸಹೆಸ್ರೋಪಜಾರ 
ಗಳನ್ನು ಅಲ್ಲಿ ಸಮರ್ಪಿಸಿದ್ದರು. 

೭-೧೦. ಆ ದೇವತೆಗಳು ತಮ್ಮ ಕೈಗಳುಮಾತ್ರ ಕಾಣುವಂತೆ ಗೋಚರ 
ವಾಗಿ ಶಾಸ್ತ್ರೋಕ್ತವಾಗಿ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ, ಜಯಶಬ್ದಪೂರ್ವಕ 
ವಾದ ಸ್ತೋತ್ರಗಳಿಂದ ಸ್ತುತಿಸಿ ಆ ಮಧುಸೂಧನನನ್ನು ಸಂತೋಷಗೊಳಸಿ 
ತಾವು ಬಂದಂತೆಯೇ ಸ್ವರ್ಗಲೋಕಕ್ಕೆ ಹಿಂತಿರುಗಿದರು. ಅವರತ್ತ ಹೊರಟು 
ಹೋಗುತ್ತಲೇ ಇತ್ತ, ನನ್ನ ಗೆಳೆಯನಾದ ನಿಶ್ವಾವಸುವೆಂಬ ಶಬರನು ದಿವ್ಯೋವ 
ಹಾರಕ್ಕೆ ಯೋಗ್ಯಗಳಾದ ಭಕ್ಟ್ಯೈಗಳನ್ನೂ, ಈ ಪ್ರಸಾದಮಾಲಿಕೆಯನ್ನೂ ನನಗೆ 
ಕೊಟ್ಟನು. ಈ ಪ್ರಸಾದಮಾಲಿಕೆಯಾದರೋ ಬಾಡದಿರುವಂತಹುದು. ಅನರ್ಫ್ಯ 
ವಾದುದು. ಸಂಪತ್ತನ್ನೇ ಅಲ್ಲದೆ ರಾಜ್ಯಸುಖವನ್ನೂ ಕೊಡುವಂತಹುದು. 
ದಾರಿದ್ರ್ಯವನ್ನೂ ಪಾಪಗಳನ್ನೂ ತೊಲಗಿಸಿ, ರಾಶ್ಸಸರನ್ನು ಧ್ವಂಸಗೊಳಿಸುವಂಠ 
ಹುದು. ಎಲ್ಯ ಮಹಾರಾಜನೇ! ಶ್ರೀಮಹಾವಿಷ್ಣುವಿನ ಆ ಉತ್ತಮಕ್ಸೇತ್ರದ 
ನೆಲೆಕಟ್ಟನ್ನೀಗ ಹೇಳುವೆನು; ಕೇಳುವವನಾಗು. 

೧೧. ಆ ಕ್ಷೇತ್ರವು ಅಪೂರ್ವವಾದ ಶಿಲ್ಪನೈ ಪ್ರಣ್ಯವನ್ನೊಳಕೊಂಡುವಾಗಿ 
ರುವುದು. ಅದರ ರೂಪರೇಖೆಯಾದರೊ ಬಡು ಮನೋಹರವಾಗಿರುವುಡು. 
ಅದರ ವಿಚಾರವನ್ನು ಹೇಳಲು ಈ ಭೂಮಂಡಲದಲ್ಲಿ ಜನ್ಮನೆಕ್ತಿದ ಯಾವ 
ಮಾನವನಿಂದಲೂ ಸಾಧ್ಯವಾಗುವುದಿಲ್ಲವು. 


೧೧೦ ಶ್ರೀ ಸ್ಕಾಂದೆಮೆಹಾಪುರಾಣಂ 


ತದ್ಭಾಗ್ಯಷೌ ರುಷಾಭ್ಯಾಂ ತಲ್ಲಕ್ಸಿತಂ ಕಥೆಯಾಮಿ ತೇ! 


ಸಮಂತಾದ್ದಹೆನಾಕೀರ್ಣಂ ಸ್ಪೇತ್ರಂ ನಿಲಾದ್ರಿನಾಭಿಕಂ ॥ ೧೨ ೫ 
ಆಯಾಮವಿಸ್ತೃತಿಭ್ಯಾಂ ಚ ವಿಖ್ಯಾತಂ ಕ್ರೋಶಪಂಚಕಂ | 
ತೀರ್ಥರಾಜಸ್ಯ ವೇಲಾಯಾಂ ಸ್ವರ್ಣವಾಲುಕಯಾವೃತಂ ॥ ೧೩॥ 
ಅದ್ರೇಃ ಶೃಂಗೇ ಮಹಾನುಚ್ಚಃ ಕಲ್ಪಸ್ಥಾಯಾ ವಟೋ ಮಹಾನ್‌ । 
ಕ್ರೋಶಾಯುತಃ ಪುಷ್ಪಫಲವರ್ಜಿತಃ ಪಲ್ಲವೋಜ್ಜ ಎಲ ॥ ೧೪೫ 
ಸೂರ್ಯಾಪಕ್ರಮಣೇ ತಸ್ಯ ಛಾಯಾಂ ನಾಪಕ್ರಮೇತ ವೈ | 

ತಸ್ಯ ಪಶ್ಚಾ ತ್ರೈದೇಶೇ ಹಿ ಕುಂಡಂ ರೌಹಿಣಸಂಜ್ಞ ಕೆಂ ॥ ೧೫ ॥ 
ಜಲೋದ್ಧಮಾನ್ನೀಲದೃಷದಾರೋಹಣವಿಭೂಷಿತಂ । 

ಬಹಿಃ ಸ್ಫಟಕನೇದೀಭಿಶ್ಚತುರ್ದಿಕ್ಸು ಪರೀವೃತಂ ॥ ೧೬ ॥ 
ಅಘಸಂಘಾತಹಾರೀಭಿರದ್ಭಿಃ ಪೂರ್ಣಂ ಮನೋಹರಂ । 
ತತ್ಪೂರ್ವವೇದಿಕಾಮಥ್ಯೇ ನ್ಯಗ್ರೋಧಚ್ಛಾಯಶೀತಲೇ ! ೧೭ ॥ 
ಇಂದ್ರನೀಲಮುಯೋ ದೇನ ಆಸ್ತೇ ಚೆಕ್ರಗದಾಧರತ । 
ಏಕಾಶೀತ್ಯಂಗುಲಮಿತಃ ಸ್ಪರ್ಣಪದ್ಮೋಪರಿ ಸ್ಥಿತಃ ॥ ೧೮॥ 





೧೨-೧೩. ಎಲೈ ದೊರೆಯೇ! ನಿನ್ನೆ ಭಾಗ್ಯದಿಂದಲ್ಕೂ ಪೌರುಷದಿಂದಲೂ 
ನಾನು ಆ ಪುಣ್ಯಕ್ಟೇತ್ರವನ್ನು ನೋಡಿದೆನಾಗಿ ಅದರ ವಿಚಾರವನ್ನು ಇದ್ದುದನ್ನು 
ಇದ್ದಂತೆಯೇ ನಿನಗೆ ತಿಳಿಯಹೇಳುವೆನು; ಕೇಳು. ಸುತ್ತಲೂ ಕಾಡಿನಿಂದ ಬಳಸಿ 
ನೀಲಾದ್ರಿಯನ್ನು ಮಧ್ಯದಲ್ಲೊಳಕೊಂಡಿರುವ ಆ ಪುರುಷೋತ್ತಮಕ್ಸೇತ್ರವು 
ಉದ್ದಗಲಗಳೆರಡೂ ಸೇರಿ ಐದು ಕ್ರೋಶಗಳ ವಿಸ್ತಾರವುಳ್ಳು ದೆಂದು ಪ್ರಸಿದ್ಧ 
ವಾಗಿರುವುದು ಆ ಕ್ಲೇತ್ರವೆಲ್ಲವೂ ತೀರ್ಥರಾಜದ ತೀರದಲ್ಲಿ ಚಿನ್ನದ ಮರಳಿ 
ನಿಂದ ಆವರಿಸಲ್ಪಟ್ಟರುತ್ತದೆ. 

೧೪. ಅಲ್ಲಿಯ ನೀಲಾಚಲದ ಶಿಖರದಲ್ಲಿ ಒಂದು ಕ್ರೋಶದಗಲವೂ, 
ಪುಷ್ಪ ಫಲವರ್ಜಿತವೂ, ಯಾವಾಗಲೂ ಚಿಗುರುಗಳಿಂದ ಸುಶೋಭಿತವೂ ಆದ 
ಬಹು ದೊಡ್ಡದಾದ ವಟವೃಕ್ಸವು ಒಂದು ಕಲ್ಪಕಾಲದಿಂದಲೂ ಇರುವುದು. 

೧೫-೧೬. ಸೂರ್ಯಸಂಚಾರದಲ್ಲಿಯೂ ಅದರ ನೆರಳು ಹೋಗುವುದಿಲ್ಲವು. 
ಅದರ ಹಿಂಭಾಗದಲ್ಲಿ ಕೋಹಿಣವೆಂಬ ಕುಂಡವಿರುತ್ತದೆ. ತಳದಿಂದಲೂ ನೀಲ 
ಶಿಲೆಗಳ ಮೆಟ್ಟಲುಗಳುಳ್ಳುದಾಗಿರುವ ಆ ಕುಂಡವು ಹೊರಗೆ ನಾಲ್ಡೂ ದಿಕ್ಕು 
ಗಳಲ್ಲಿಯೂ ಸ್ಫಟಕತಿಲೆಯ ವೇದಿಗಳಿಂದಲಂಕೃತವಾಗಿರುವುದು. 

೧೭-೧೮. ಪಾಪಸಮೂಹೆಗಳನ್ನು ಪರಿಹರಿಸುವ ನೀರಿನಿಂದ ತುಂಬಿ 
ಮನೋಹರವಾಗಿರುವ ಆ ರೋಹಿಣಕುಂಡದ ಪೂರ್ವದಿಕ್ಕಿನ ವೇದಿಕೆಯ 
ಮಧ್ಯದಲ್ಲಿರುವ ನ್ಯಗ್ರೋಧವೃಕ್ಸದ ನೆರಳಿನಿಂದ ತಣ್ಣಗಿರುವ ಪ್ರದೇಶದಲ್ಲಿ 


ದಶಮೋ9ಧ್ಯಾಯಃ। ೧೧೧ 


ಅಸ್ಟ್ಚವಿಾಚಂದ್ರಶಕಲಶೋಭಾವಿಜಯಿಭಾಲಭೂಃ | 


ಸ್ಮೇರೇಂದೀನರಯುಗ್ಮ ಶ್ರೀಧಿಕ್ಕಾಕೋದ್ಯತಲೋಚನಃ ॥೧೯॥ 
ಆನನಾನೃತಭಾನೂದ್ಯತ್ಸಂತಾಪತ್ರಯನಮೋಚನಃ । 
ನಾಸಾಪುಟದ್ದಯೋದ್ಭಾಸಿತಿಲಪುಷ್ಪ ಪ್ರ ಶೋಭನಃ u ೨೦ u 
ನಪುಷೋಶ್ಮಮಯತ್ವೇಂಪಿ ಸುಸ್ಮಿತಸ್ನಪಿತಾಧರಃ । 
ಹಾಸಸಂಘುಲ್ಲಗಂಡಾಭ್ಯಾಂ ರುಚಿರಂ ಚಿಬುಕಂ ಹನುಃ ॥೨೧॥ 
ಅನನ್ಯಪೂರ್ನಘಟತಂ ಸೃಕ್ಕಿಜೇಯುಗಮಂಜಸಾ ಟ 

ಹಾಸನಿಮ್ನಾಧರೌ ಗಂಡೌ ಚಿಬಂಕಂ ಸೃಕ್ಕಿಣೀ ಶುಭೇ ॥ ೨೨ ॥ 
ವಹನ್ನಿದರ್ಶನಂ ದೇವೋ ವಿಶ್ವಕರ್ಮಾದಿಶಿಲ್ಪನಾಂ.| 
ಮಕರಾಸ್ಯಕರ್ಣಭೂಷಾಶೋಭಿಶ್ರುತಿಯುಗೇನ ಸಃ ॥ ೨೩॥ 
ಗುರುಭಾರ್ಗವಯೋರ್ಮಧ್ಯೇ ಪೂರ್ಣಚಂದ್ರೋಪಹಾಸಕಃ । 
ಗೈನೇಯಶೋಭಾಜನಕಕಂಠದೇಶೇನ ಪಶ್ಯತಾಂ ॥ ೨೪ ॥ 





ಇಂದ್ರನೀಲಮಣಿಮಯನಾಗಿ ಶಂಖ ಚಕ್ರ ಗದಾಧರನಾಗಿ, ಎಂಬತ್ತೊಂದು 
ಅಂಗುಲಗಳ ಎತ್ತರವುಳ್ಳವನಾಗಿ ಚಿನ್ನದ ಕಮಲದ ಮೇಲೆ ನಿಂತಿರುವ 
ಶ್ರೀಮನ್ಸೀಲಮಾಧವಸ್ವಾಮಿಯು ಕಂಗೊಳಿಸುತ್ತಿರುವನು. 

೧೯೨.೨೧. ಅಷ್ಟಮಿಾ ಚಂದ್ರನ ಶಕಲದ ಶೋಭೆಯನ್ನು ತಳೆದು ಕಂಗೊಳಿಸು 
ತ್ತಿರುವ ಹಣೆಯುಳ್ಳವನಾಗ್ಕಿ ಅರಳಿ ನಗುತ್ತಿರುವ ಕನ್ನೈದಿಲೆಗಳ ಕಾಂತಿಯನ್ನು 
ಧಿಕ್ಕರಿಸುತ್ತಿರುವ ವಿಶಾಲನೇತ್ರಗಳುಳ್ಳವನಾಗಿ, ತನ್ನ ಮುಖವೆಂಬ ಅಮೃತ 
ಭಾನುವಿನ (ಚಂದ್ರನ) ದೆಸೆಯಿಂದಲೇ ಭಕ್ತರ ತಾಪತ್ರಯವನ್ನು ಕಳೆಯುವವ 
ನಾಗಿ, ತಿಲಕುಸುಮದಿಂತೊಪ್ಪಿ ಮೆರೆಯುತ್ತಿರುವ ಮೂಗಿನ ಹೊಳ್ಳೆಗಳುಳ್ಳವ 
ನಾಗಿ, ಶರೀರವು ಶಿಲಾಮಾಯವಾದರ್ಕೂ ಒಳ್ಳೆಯ ನಸುನಗೆಯಿಂದಲೇ ತೊಯ್ದ 
ತುಟಿಗಳುಳ್ಳವನಾಗಿ, ನಗೆಯಿಂದರಳಿದ ಕೆನ್ನೆಗಳೂ, ಸುಂದರವಾದ ಗಲ್ಲವೂ, 
ಹೆಗಲೂ ಉಳ್ಳವನಾಗಿ ಆ ನೀಲಮಾಧವಮೂರ್ತಿಯು ವಿರಾಜಿಸುತ್ತಿರುವನು. 

೨೨-೨೫. ಆಗತಾನೆ ಮುಚ್ಚಿದಂತಿರುವ ಸುಂದರವಾದ ತುಟಿಯ ಕೊನೆ 
ಗಳುಳ್ಳವನಾಗಿ, ನಸುನಗೆಯಿಂದ ಗುಳಿಯಾಗಿರುವ ತುಟಗಳುಳ್ಳವನಾಗಿ ; 
ಮುದ್ದಾದ ಗಂಡಸ್ಥಳಗಳೂ, ಗಲ್ಲ, ಮಂಗಳಕರವಾದ ಮೊಗತುದಿಗಳೂ ಉಳ್ಳವ 
ವಾಗಿ ವಿಕ್ವಕರ್ಮನೇ ಮೊದಲಾದ ಶಿಲ್ಪಿಗಳಿಗೆ ನಿದರ್ಶನಮೂರ್ತಿಯಾಗಿ ಬೆಳಗು 
ತ್ಲಿರುವನು. ಆಮೆಯ ಮುಖದ ಕಿನಿಯೋಲೆಗಳಿಂದೊಪ್ಪಿದ ಕಿವಿಗಳೊಡಗೂಡಿದ 
ಆತನ ಮುಖವು ಗುರು ಶುಕ್ರರ ನಡುವಣ ಪೂರ್ಣಚಂದ್ರನನ್ನು ಅಣಕಿಸುವಂತಿ 
ರುವುದು. ಮುತ್ತಿನ ಹಾರದಿಂದ ಶೋಭಿಸುತ್ತಿರುವ ಅತನ ಕಂಠಪ್ರದೇಶವು 
ನೋಡುವವರಿಗೆ ಬಲಮುರಿಶಂಖವೇ ಮುತ್ತುಗಳನ್ನೊಸರುತ್ತಿರುವುದೋ ಎಂಬ 


೧೧೨ ಶ್ರೀ ಸ್ಕಾಂದಮಹಾಪ್ರರಾಣಂ 


ದಕ್ಷಿಣಾವರ್ತಶಂಖಸ್ಯ ಮುಕ್ತಾಜನ್ಮಾಭಿಶಂಕಕೃತ್‌ । 
ಪೀನಾಯತಸ್ಕಂಧಯುಗಜಾನುದೀರ್ಥಚತುರ್ಭುಜಃ ॥ ೨೫ ॥ 
ಸ್ವಚ್ಛನಿರ್ಮಲಹಾರೋಪಶೋಭಿತೋರಃಸ್ಕಲೋ ವಿಭುಃ ! 

ಧತ್ತೇ ಚತುರ್ದಶಜಗದ್ದಿವ್ಯಕೌಸ್ತುಭಬಿಂಬಿತಂ ॥ ೨೬ ॥ 
ನಿಮ್ಮನಾಭಿಹೃದಾವಿಷ್ಟತನುರೋಮಾಲಿಮಂಜುಲಃ | 

ಹಾರಂ ತ್ರಿನಲಿಮಥ್ಯೇನ ಸ್ಥಾಣುತ್ಸಪರಿಣಾಮಕಃ ॥ ೨೭ ॥ 
ಸುರತ್ನಮೇಖಲಾದಾನ್ನಾ ಸಿಂಕಿಣೇಮೌಕ್ತಿಕಸ್ರಜಾ । 
ಜಗಲ್ಲಾವಣ್ಯಪುಟಕೇ ಸ್ಪಿಚೌ ದೇವಸ್ಯ ಶೋಭತಃ HS 
ಜಘನಾಲಂಬಿಮುಕ್ತಾಸ್ಪಕ್ಟೀತಚೇಲೋಪೆಶೋಭಿತಂ । 
ಜಂಘಾಸ್ತಂಭಯುಗಂ ಮೋಕ್ಸೆಮಾಂಗಲ್ಯತೋರಣಾಶ್ರಯಂ ॥೨೯॥ 
ವೃತ್ತಾನುಪೂರ್ವಜಾನುಭ್ಯಾಂ ಮಾಲಯಾ ಪ್ರಪದೀನಯಾ । 
ರತ್ನಾಢ್ಯೈನಲಯಾಭ್ಯಾಂ ಚೆ ಶೋಭತೇ ಚರಣೌ ನಿಭೋಃ Hao 





ಶಂಕೆಯನ್ನುಂಟುಮಾಡುವುದು. ದಪ್ಪವೂ, ದೀರ್ಫವೂ ಆದ ಹೆಗಲುಗಳಿಂದಲೂ, 
ಮೊಣಕಾಲವರೆಗೆ ಲಂಬಿಸಿರುವ ದೀರ್ಫ್ಥವಾದ ನಾಲು ತೋಳುಗಳಿಂದಲೂ 
ಆ ಸ್ವಾಮಿಯು ಬೆಳಗುತ್ತಿರುವನು. 

೨೬. ಆ ವಿಭುವು ಅತಿ ನಿರ್ಮಲವಾದ ಮುಕ್ತಾಹಾರದ ಅಪಾರ ಶೋಭಿ 
ಯುಳ್ಳ, ಉರಸ್ಥಳವುಳ್ಳೆ ವನಾಗಿರುವನು. ಆ ವಕ್ಸಸ್ಥಳದ ಮಧ್ಯದಲ್ಲಿ ಹದಿನಾಲ್ಕು 
ಲೋಕಗಳೂ ಪ್ರತಿಬಿಂಬಿಸಿರುವ ಕಾಸ್ತುಭಮಣಿಯನ್ನು ತಳೆದಿರುವನು. 

೨೭, ಆಳವಾದ ಹೊಕ್ಕಳ ಕುಳಿಯ ಎಳಸಾದ ರೋಮಾಳಿಗಳಿಂದ ಆತನು 
ಸುಂದರನಾಗಿರುವನು. ತ್ರಿವಳಿಗಳ ಮಧ್ಯದಲ್ಲಿಯೂ ಹಾರವನ್ನು ತಳೆದಿರುವ 
ಆ ಮಾಧವನು ಶಿಲಾಮಯಮೂರ್ತಿಯಾಗಿ ಮಾರ್ಪಟ್ಟರುವನು. 

೨೮. ಒಳ್ಳೆ ಯ ಚಿನ್ನ ದೊಡ್ಯಾಣದಿಂದಲೂ, ಕಿರುಗೆಜ್ಜೆ ಗಳ ಮತ್ತು ಮುತ್ತಿನ 
ಮಾಲೆಗಳಿಂದಲೂ ಒಪ್ಪಿರುವ ಆ ದೇವನ ಪೃಷ್ಠಭಾಗಗಳು ಲಾವಣ್ಯದ ಪುಟಕ 
ಗಳಂತೆ ಶೋಭಿಸುತ್ತಿರುವುವು. 

೨೯. ಜಘನಪ್ರದೇಶಗಳವರೆಗೂ ಲಂಬಿಸಿರುವ ಮುತ್ತಿನಹಾರವುಳ್ಳು ದಾಗಿ, 
ಪೀತಾಂಬರಭೂಷಿತವಾಗಿರುವ ಆ ಪ್ರಭುವಿನ ಜಂಘಾಸ್ತಂಭಗಳೆರಡೂ ಬಹು 
ರಮಣೀಯವಾಗಿ ವಿರಾಜಿಸುತ್ತಿರುವುವು. ಇಷ್ಟೆಯಲ್ಲದೆ ಆ ಜಂಘೆಗಳು ಮೋಕ್ಷ 
ವೆಂಬ ಮಾಂಗಲ್ಯತೋರಣಕ್ಕೆ ಆಶ್ರಯವೂ ಆಗಿರುವುದು; 

೩೦. ದುಂಡಗಿರುವ ಪೂರ್ವಜಾನುಗಳ ಮೇಲೆ ಜೋಲುತ್ತಿರುವ ಮಾಲೆ 
ಯುಂದಲಂಕೃತಗಳಾಗಿ ರತ್ಸಖಚಿತವಾದ ಕಾಲ್ಕಡಗಗಳಿಂದ ಆ ವಿಭುವಿನ ಪಾದ 
ಗಳು ಶೋಭಿಸುತ್ತಿರುವುವು. 


ದಶಮೋಳ9ಧ್ಯಾಯಃ ೧೦ತಿ 


ಹಾರಕಂಕೆಣಕೇಯೂರಮುಕುಟಾದ್ಯೈರಲಂಕೃತಂ । 
ಜ್ಞ್ಞಾನಾಹಂಕಾರಕೈಶ್ಚರ್ಯಶಬ್ದಬ್ರಹ್ಮಣಿ ಕೇಶವಃ !1೩೧॥ 
ಗದಾಚಕ್ರಪದ್ಮಶಂಖಪರಿಣಾಮಾಸಿ ಧಾರಯನ್‌ । 
ಸರ್ವಾಶಾಜ್ಯೋತಕೋ ದೇವೋ ನೀಲಾಡ್ರೇರುಪರಿ ಸ್ಥಿತಃ ॥ 
ಭಕ್ತ್ಯಾ ಪ್ರಣಮ್ಯ ದೃಷ್ಟಾ ಯಂ ದೇಹಬಂಧಾತ್ರ್ರ ಮುಚ್ಯತೇ । 


ನಿ 
lb 


ವಾಮಪಾರ್ಶಗತಾ ಲಕ್ಷ್ಮ್ಮೀರಾಶ್ಲಿಷ್ಟಾ ಪಧ್ಮಪಾಣಿನಾ ॥ ೩೩೦1 
ವಲ್ಲಕೀವಾದನಪರಾ ಭೆಗವನ್ಮುಖಲೋಚನಾ | 

ಸರ್ವಲಾವಣ್ಯವಸತಿಃ ಸರ್ವಾಲಂಕಾರಭೂಷಿತಾ ॥ ೩೪॥ 
ತಾವಪಶ್ಯಂ ಹಿ ಜಗತಃ ಪಿತರಾನಚಲಸ್ಥಿತೌ | 

ತೊಷ್ನೀಂಭೂತೌ ಸ್ಮೇರೆದೃಶಾಂನುಗೃಹ್ನೆಂತೌ ಚೆ ಪಶ್ಯತಃ ॥ ೩೫॥ 
ಸಜೀವೌ ತಾನಬುಧಂ ಭೋ ದೀನಾನುಗ್ರಹಕಾರಣಾತ್‌ । 
ಛತ್ರೀಭೂತಫಣಾವೃಂದಃ ಶೇಷಃ ಪಶ್ಚಾದವಸ್ಥಿತಃ ॥ ೩೬॥ 
ಅಗ್ರೇ ವ್ಯವಸ್ಥಿತಂ ದೃಷ್ಟಂ ವಪುರ್ಜಿಭ್ರೃತ್ಸುದರ್ಶನಂ । 
ಕೃತಾಂಜಲಿಪುಟಂ ತಸ್ಯ ಪಶ್ಚಾದ್ಗ ರುಡಮಾಸ್ಥಿ ತಂ ॥ ೩೭ ॥ 





೩೧-೩೨. ಹಾರ, ಕಂಕಣ, ಕೇಯೂರ, ಮುಕುಟಾದಿಗಳಿಂಡಲಂಕ್ಕ ತ 

ನಾಗಿ, ಜ್ಞಾ ನನ, ಅಹಂಕಾರ, ಐಶ್ವ ರ್ಯ, ಶಬ್ದಬ್ರ ಹ್ಮ ಎಂಬಿವೇ ಗದಾ, ಚಕ್ರ, 
ಪದ್ಮ. ಶಂಖಗಳಾಗಿ ಮಾರ್ಪಟ್ಟ ರಲು ಅವುಗಳನ್ನೇ ಧರಿಸಿ ಆ ಕೇಶವನು ಸಮಸ್ತ 
ದಿಕ್ಕುಗಳನ್ನೂ ಬೆಳಗುತ್ತ ಆ ನೀಲಾದ್ರಿ ಯ ಮೇಲೆ ನೆಲಸಿರುತ್ತಾನೆ. 

೩೩-೩೪. ಆ ಸ್ವಾಮಿಯನ್ನು ಸಂದರ್ಶಿಸಿ ನಮಸ್ಕರಿಸಿದರೆ ಈ ದೇಹದ 
ತೊಡಕು ಮಾನವನಿಗೆ ನಡುಗಡೆಯಾಗುತ್ತದೆ. ಆಪ ಪ್ರಭುವಿನ ಎಡಭಾಗದಲ್ಲಿ 
ಯಾದರೋ ಶ್ರೀ ಲಕ್ಷಿ ವಾ್‌ ಆತನ ಕಮಲದ ಕೈಯಿಂದಾಲಿಂಗಿತಳಾಗಿ. 
ನೀಣೆಯನ್ನು 'ನುಡಿಸುವುದರಲ್ಲಾಸ ಕ್ಷಳಾಗಿದ್ದರೂ, ಭಗವಂತನ ಮುಖದಲ್ಲಿಯೇ 
ನಟ್ಟ ದೃಷ್ಟಿ ಯುಳ್ಳ ಸ್ಸ ವಳಾಗಿ, ಸರ್ವಲಾವಣ್ಯಕ್ಕೂ ನೆಲೆನೀಡೆನಿಸಿ, ಸರ್ವಾಲಂಕಾರ 
ಭೂಸಿತಿಯಾಗಿ 2ರಾಜಿಸುತಿ, ರುವಳು. 

೩೫. ಎಲೈ ಮಹಾರಾಜನೇ ! ಏನೊಂದೂ ಮಾತನಾಡದಿದ್ದರೂ, ಕೇವಲ 
ನಸುನಗೆಯಿಂದಲೇ ತಮ್ಮ ಎನ್ನು ನೋಡಬಂದ ಭಕ್ತರನ್ನನುಗ್ರಹಿಸುತ್ತಿರುವ 
ಆ ಲೋಕ ಮಾತಾಪಿತೃ ಗಳನ್ನು ನಾನು ಕಂಡೆನು. 

೩೬. ಅಯ್ಯಾ! “ನಾನವರನ್ನು ದೀನರನ್ನು ಪರಿಪಾಲಿಸುತ್ತಿರುವ ಕಾರಣ 
ದಿಂದ ಜೀವಸಹಿತರೇ ಆಗಿರುವರೆಂದು ತಿಳಿದೆನು. ಆ ದೇವನ ಹಿಂಗದೆ ಕೊಡೆ 
ಯಾಗಿಸಿದ ಹೆಡೆಗುಂಪುಳ್ಳ ವನಾದ ಆದಿಶೇಷನು ಮಂಡಿಸಿರುವನು. 

೩೭. ಮುಂಗಡೆ ಸುದರ್ಶನಚಕ್ರವು ಮೂರ್ತಿವೆತ್ತು ನಿಂತಿರುವುದು. ಅವನ 
ಹಂಗಡೆಯಾದರೋ ಗರುಡನು ಅಂಜಲಿಬದ್ಧನಾಗಿ ನಿಂತಿರುವನು. 


೧೧೪ ಶ್ರೀ ಸ್ಯಾಂದಮಹಾಪುರಾಣಂ 


ಏನಮದ್ಭುತರೂಪಂ ತಂ ದೃಷ್ಟ್ಟ್ವಾ ಸಾಕ್ಸಾಚ್ಛ್ರಯಃ ಪತಿಂ । 
ಚೇತೋರಣಜ್ಜುಭಿರಾಕೃಷ್ಣವಿವ ತತ್ತೈನ ಧಾವತಿ 
ಅನೇಕಜನ್ಮಸಾಹಸ್ವೈಃ ಸುಕರ್ಮಾಣ್ಯಾರ್ಜಿತಾನಿ ಚೇತ್‌ । 
ಯಂಗೆಪತ್ಪರಿಪಕ್ವಾನಿ ಯಸ್ಯಾಸೌ ತಂ ಹಿ ಪಶ್ಯತಿ 
ತೀರ್ಥಸ್ನಾನತಪೋದಾನದೇವಯಜ್ಞವ್ರತೈರಪಿ | 
ನಾಲಮಾಲೋಕಿತುಂ ಮತ್ಯಸ್ತಾದೈಶಂ ಪುರುಷೋತ್ತಮಂ ॥೪೦॥ 
ಯೇ ನೀಲಮೂರ್ತಿಂ ನೀಲಾಂಬರಾಭಂ 
ಧ್ಯಾಯಂತಿ ವಿಷ್ಣುಂ ಪುರುಷೋತ್ತಮಸ್ಥಂ 1 
ತೇ ಕ್ಪೀಣಬಂಧಾಃ ಪ್ರವಿಶಂತಿ ವಿಷ್ಣೊ «8 
ಪುರಂ ಹಿ ಯತ್ಪಾಸ್ಯ ನ ಶೋಚತೀಹ ॥ ೪೧॥ 
ವಿದ್ಯಾಭಿರಷ್ಟಾದಶಭಿಃ ಪ್ರಣೀತಂ 
ನಾನಾವಿಧಂ ಕರ್ಮಫಲಂ ನೃಣಾಂ ಯತ್‌ | 
ಏಕತ್ರ ತತ್ಸರ್ನಮಮುಷ್ಯ ವಿಷ್ಣೋಃ 
ಸಂದರ್ಶನಾದ್ಯೇತಿ ಶತಾಂಶಮಾನಂ ॥ ೪೨ ॥ 


॥೩೮॥ 


Warn 


೩೮. ಇಂತಹ ಅದ್ಭುತರೂಸನಾದ ಸಾಕ್ಸಾತ್‌ ಶ್ರೀಪತಿಯನ್ನು ಕಂಡು 
ಈ ನನ್ನ ಮನಸ್ಸು ಹಗ್ಗಗಳಿಂದ ಸೆಳೆದಂತೆ ಅಲ್ಲಿಗೆ ಓಡುತ್ತಿರುವುದು. 

ರ್ಜ. ಅನೇಕ ಜನ್ಮಗಳನ್ನಿತ್ತಿ ಪುಣ್ಯವನ್ನಾರ್ಜಿಸಿದ್ದು ಆ ಪುಣ್ಯವೆಲ್ಲ ಒಂದೇ 
ಬಾರಿಗೆ ಪರಿಪಕ್ವವಾಗಿ ಬಂದಿದ್ದರೆ ಮಾತ್ರ ಮಾನವನು ಆ ಸ್ವಾಮಿಯನ್ನು 
ಸಂದರ್ಶಿಸುವನು. 

೪೦. ಮರ್ತ್ಯನಾದವನು ತೀರ್ಥಸ್ನಾನ, ತಪಸ್ಸು, ದಾನ, ದೇವಯಜ್ಞ, 
ಪ್ರತ ಮುಂತಾದುವುಗಳಿಂದ ಅಂತಹ ಪುರುಷೋತ್ತಮನನ್ನು ಕಾಣಲು ಸಾಧ್ಯವೇ 
ಅಲ್ಲವು. 

೪೧. ಯಾವ ಮಾನವರಾದರೂ ಪುರುಷೋತ್ತ್ರಮಕ್ಸೇತ್ರದಲ್ಲಿ ನಿರ್ಮಲ 
ಸನೀತಾಂಬರಧಾರಿಯಾಗಿ ಕಂಗೊಳಿಸುತ್ತಿರುವ ಶ್ರೀ ಮಹಾವಿಷ್ಣುವಿನ ನೀಲ 
ಮೂರ್ತಿಯನ್ನು ನೋಡುವರೋ ಅವರು ಕ್ಸೀಣಬಂಧನರಾಗಿ ಆ ಮಹಾವಿಷ್ಣು 
ವಿನ ಪಟ್ಟಣವಾದ ವೈಕುಂಠವನ್ನು ಸೇರುವರಲ್ಲದೆ ಈ ಭವಸಾಗರದಲ್ಲಿ ಬಿದ್ದು 
ದುಃಖಕ್ಟೀಡಾಗುವುದಿಲ್ಲವು. 

೪೨. ಅಷ್ಟಾದಶವಿದ್ಯೆಗಳಿಂದಲೂ ಲಭಿಸಿರುವ ವಿಧವಿಧವಾದ, ಮಾನವರ 
ಕರ್ಮಫಲಗಳಾವುವುಂಟೋ ಅವೆಲ್ಲವೂ ಶ್ರೀ ಮಹಾವಿಷ್ಣುವಿನ ಸಂದರ್ಶನ 
ದಲ್ಲಿಯೇ ದೊರಕುವ ಫಲದಲ್ಲಿ ನೂರರಲ್ಲಿ ಒಂದಂಶವೂ ಆಗುವುದಿಲ್ಲವು. 


ದೆಶಮೋ$ಧ್ಯಾಯಃ ೧೧೫ 


ಕಿಮತ್ರ ವಾಚ್ಯಂ ತೃಧಿಕಂ ಕ್ಸಿತೀಂದ್ರ 
ಪುಂಸೋ ಮತಿರ್ಯಾನವದುಸೈತಿ ಕಾಮಾನ್‌ । 
ಲಭೇತ ನೀಲಾದ್ರಿಪತಿಂ ಪ್ರಣಮ್ಯ 
ತತೋಧಿಕಂ ಕ್ಷೇತ್ರಭುವೋ ಮಹಿಮ್ನಾ "Van 
ಸ ಏವ ದಾತಾ ಕ್ರತುಭಿಃ ಸ ಯಷ್ಟಾ 
ಸತ್ಯಪ್ರನಕ್ತಾ ಸ ತು ಧರ್ಮಶೀಲಃ । 
ಸರ್ವೈರ್ಗುಣೈಃ ಸರ್ವಭವೈರ್ವರಿಷ್ಕೋ 


ನೀಲಾದ್ರಿನಾಥಃ ಖಲು ಯೇನ ದೃಷ್ಟಃ ॥ ೪೪ ॥ 
ತತ್ರ ಯೇ ಸೇವಕಾಃ ಸಂತಿ ಮಾಧವಸ್ಯ ಜಗತ್ಪತೇ । 
ತೇಭ್ಯಃ ಸಕಾಶಾನ್ಮಾಹಾತ್ಮ್ಯಮಿದಂ ಜ್ಞಾತಂ ಮಯಾ ನೃಪ ॥೪೫॥ 
ತಸ್ಮಿನ್ಸರಂ ಪರಾಯಾತಮಾದಿಸೃಷ್ಟೇಃ ಪುರಾತನಂ । 
ಪ್ರಸಿದ್ಧಮಿದಮಾಖ್ಯಾನಂ ಶ್ರುತ್ವಾ ತತ್ರಾಗತೋ ಹ್ಯಹಂ I ೪೬॥ 
ತ್ವದಾಜ್ಞಯಾ ತತ್ರ ಗತ್ವಾ ದೃಷ್ಟ್ಯಾ ಶ್ರೀಪುರುಷೋತ್ತಮಂ । 
ನಿವೇದಿತಂ ತೇ ರಾಜೇಂದ್ರ ಯಥೇಚ್ಛಸಿ ತಥಾ ಕುರು ॥ ೪೭॥ 





೪೩. ಎಲ್ಫೈ ಕ್ಸಿತೀಂದ್ರನೇ! ಈ ವಿಷಯದಲ್ಲಿ ಹೆಚ್ಚಾಗಿ ಹೇಳಿಯೇನು 
ಪ್ರಯೋಜನ! ಮಾನವನು ಮನಸ್ಸಿನಿಂದ ಇಷ್ಟಾರ್ಥಗಳನ್ನು ಪಡೆಯಬಯಸ್ಕ, 
ನೀಲಾದ್ರಿ ಪತಿಯಾದ ಶ್ರೀಮನ್ಮಹಾವಿಷ್ಣುವನ್ನು ನಮಸ್ಕರಿಸಿ ಎಷ್ಟರಮಟ್ಟಗೆ 
ಸಡೆಯುತ್ತಾನೆಯೋ ಅದಕ್ಕಿಂತಲೂ ಹೆಚ್ಚಾಗಿ ಆ ಕ್ಸೇತ್ರದ ಭೂಮಾಹಾತ್ಮ್ಯ 
ದಿಂದ ಪಡೆಯುವನು. 

೪೪. ನೀಲಾದ್ರಿನಾಥನನ್ನು ಯಾವನಾದರೆ ದರ್ಶನ, ಪೂಜನ ನಮಸ್ಕಾರಾ 
ದಿಗಳಿಂದ ಸಂಶೋಷಗೊಳಿಸುವನೋ ಅವನೇ ದಾತೃವೂ, ಯಜ್ಞ ಕರ್ತೃವೂ, 
ಸತ್ಯಶೀಲನ್ಕ, ಧರ್ಮಶೀಲನೂ, ಸರ್ವಗುಣಗಳಿಂದಲೂ, ಸಮಸ್ಟ್ರೈಶ್ವರ್ಯ 
ಗಳಿಂದಲೂ ಶ್ರೇಷ್ಠನಾದವನು. 

೪೫. ಎಲ್ಲೆ ದೊರೆಯೇ! ಆ ಜಇಗನ್ಪಾಥಕ್ಸೇತ್ರದಲ್ಲಿ ಜಗತ್ಪೃತಿಯಾದ 
ಶ್ರೀ ಮಾಧವಸ್ವಾಮಿಯ ಸೇವಕರಿಂದ ನಾನು ಈ ಮಾಹಾತ್ಮ್ಮ್ಯವನ್ನೈಲ್ಲ ಕೇಳಿ 
ತಿಳಿದೆನು. 

೪೬, ಆ ಕ್ಷೇತ್ರದಲ್ಲಿ ಶ್ರೀ ನೀಲಮಾಧನನ ಈ ಆಖ್ಯಾನವು ಆದಿಸೃಷ್ಟಿ 
ಗಿಂತಲೂ ಬಹು ಪುರಾತನವೂ ಪ್ರಸಿದ್ಧವೂ ಆಗಿ ಪರಂಪರೆಯಿಂದಲೇ ನಡೆದು 
ಬಂದಿರುತ್ತದೆ. ಅದನ್ನು ಕೇಳಿ ನಾನು ಇಲ್ಲಿಗೆ ಬಂದೆನು. 

೪೭. ರಾಜೇಂದ್ರ! ನಾನು ನಿನ್ನ ಅಪ್ಪಣೆಯಂತೆ ಆ ಪುರುಷೋತ್ತಮ 
ಕ್ಸೇತ್ರಕ್ಕೆ ಹೋಗಿ ಶ್ರೀಪುರುಷೋತ್ತಮಸ್ವಾಮಿಯನ್ನು ಕಂಡು ಅಲ್ಲಿನ ಎಲ್ಲ 


೧೧೬ ಶ್ರೀ ಸ್ಥಾಂದಮಹಾಪುರಾಣಂ 


ಇಂದ್ರದ್ಯುಮ್ನು ಉವಾಚ ೩-- 
ಆಸ್ತವಾಕ್ಕ್ಯಾದ್ಭಗನತಃ ಶ್ರುತ್ವಾ ರೂಪಮಫಘಾಪಹಂ ಚ 


ಕೃತಕೃತ್ಯೋಂಸ್ಮಿ ಭಗವನ್ನಿನ್ಯನಿರ್ಮಾಲ್ಯಸಂಗಮಾತ್‌ ॥ ೪೮॥ 
ಬಹುಜನ್ಮಸ್ಪಾರ್ಜಿತಾನಿ ಕ್ಸೀಣಾನಿ ದುರಿತಾನಿ ಮೇ । 

ಅಧಿಕಾರೀ ತ್ವಹಂ ಜಾತೋ ದರ್ಶನೇ ಶ್ರೀಪತೇರಿಹ £೪೯॥ 
ಸರ್ವಾತ್ಮನಾಹಂ ಯಾಸ್ಯಾಮಿ ರಾಜ್ಯೇನ ಸುಸಮೃದ್ಧಿನಾ | 

ತತ್ರ ವಾಸಂ ಕರಿಷ್ಯಾಮಿ ಪುರದುರ್ಗಾಣಿ ಚೈನ ಹಿ ॥೫೦॥ 
ಕ್ರತುನಾ ಹಯನಮೇಥೇನ ಯಕ್ಸ್ಷ್ಷ್ಯೇ ಪ್ರೀತ್ಯೈ ಮುರದ್ದಿಷಃ । 
ಶತೋಪಚಾರೈಃ ಶ್ರೀನಾಫಂ ಪೂಜಯಿಷ್ಯೇ ದಿನೇ ದಿನೇ ॥ ೫೧॥ 
ವ್ರತೋಪವಾಸನಿಯನಮೈಃ ಪ್ರೀಣಯಿಷ್ಕೇ ಜಗದ್ಗುರುಂ । 
ನಾಕ್ಯಾಮೃತೇನ ಸಂತಪ್ತಂ ಯಥಾ ಮಾಮಭಿಷೇಕ್ಸ್ಯತಿ ॥ ೫೨॥ 


ದೀನಾನುಶಂಪೀ ಭಗವನ್ಸಾಕ್ಪಾನ್ನಾರಾಯಣೋ ನಿಭುಃ । 
ಏವಂ ಸ ಶ್ರದ್ಧಯಾ ಭಕ್ತ್ಯಾ ಸಂಸ್ಕೃತೇ ಯಾವದೀಶ್ವರಂ 1 
ನಾರದಸ್ತತ್ರ ಸಂಪ್ರಾಪ್ತೋ ಭುವನಾಲೋಕಕೌ ತುಕೀ i ೫೩ ೧ 


ವಿದ್ಯಮಾನಗಳೆನ್ನೂ ನಿನಗೆ ತಿಳಿಸಿರುವೆನು. ಈಗ ನಿನ್ನ ಕೋರಿಕೆಯಂತೆ ನೀನು 
ನಡೆಯಬಹುದು.” 

೪ಲ-೪೯. ಇಂದ್ರದ್ಯುಮ್ನನು ಹೇಳುತ್ತಾನೆ :-- ಭೋ ಭಗವನ್‌! ಆಪ್ತ 
ನಾದ ನೀನು ನನಗೆ ಒಕ್ಕಣಿಸಿದ ಪಾಪಪರಿಹಾರಕವಾದ ಭಗವಂತನ ಸ್ವರೂಪ 
ಸಂಸ್ಥಾನವನ್ನು ಕಿವಿಯಿಂದಾಲಿಸಿ ಪ್ರಕೃತದಲ್ಲಿ ಕೃತಕೃತ್ಯನಾದೆನು. ನೀನಿತ್ತ 
ಸ್ವಾಮಿಯ ನಿರ್ಮಾಲ್ಯಸೇವನೆಯಿಂದ ಬಹುಜನ್ಮಗಳಿಂದಲೂ ನಾನು ಅರ್ಜಿಸಿದ್ದ 
ದುರಿತಗಳೆಲ್ಲವೂ ಕ್ಷಯಿಸಿಹೋದುವು. ಈಗ ನಾನು ಆ ಶ್ರೀಪತಿಯ ಸಂದರ್ಶನಕ್ಕೆ 
ಅಧಿಕಾರಿಯಾದೆತು. 

೫೦. ಎಲ್ಫೈ ವಿಪ್ರನೇ! ನಾನು ಖಂಡಿತವಾಗಿಯೂ ಸುಸಮೃದ್ಧವಾದ 
ಈ ರಾಜ್ಯೈಶ್ವರ್ಯದೊಡನೆ ಅಲ್ಲಿಗೆ ಹೋಗುತ್ತೇನೆ. ಆ ಪ್ರದೇಶದಲ್ಲಿಯೇ 
ಪುರದುರ್ಗಗಳನ್ನೂ ನಿರ್ಮಿಸಿ ವಾಸಮಾಡುತ್ತೇನೆ. 

೫೧. ಮುರವೈರಿಯಾದ ಆ ಮಹಾವಿಷ್ಣುವಿನ ಪ್ರೀತ್ಯರ್ಥವಾಗಿ ಅಲ್ಲಿಯೇ 
ನಾನೊಂದು ಅಶ್ವಮೇಧಯಾಗವನ್ನೆಸಗುವೆನು. ಇಷ್ಟೆಯಲ್ಲದೆ ಪ್ರತಿದಿನವೂ 
ಆ ಶ್ರೀನಾಥನನ್ನು ಶತಾರ್ಚನೋಪಚಾರಗಳಿಂದ ಸೇವಿಸುತ್ತೇನೆ. 

೫೨-೫೩. ದೀನಾನುಕಂಪಿಯೂ, ಷಡ್ಗುಣೈಶ್ವರ್ಯಸಂಪನ್ನನೂ, ಸರ್ವ 
ವ್ಯಾಸಕನೂ, ಜಗದ್ಗು ರುವೂ ಆದ ಆ ನಾರಾಯಣಮೂರ್ತಿಯು ಸಂಶಪ್ತನಾದ 
ನನ್ನನ್ನು ವಾಕ್ಯಾಮೃತದಿಂದ ಅಭಿಷೇಚಿಸುವಂತೆ ವ್ರತೋಪವಾಸ ನಿಯಮ 


ದಶಮೋ9ಧ್ಯಾಯಃ 


೧೧೭ 
ತಮಾಯಾಂತಮೃಷಿಂ ದೃಷ್ಟಾ ೩ ನೈಷ್ಣಾವಾಗ್ರ್ಯಂ ನಿಧೇಃ ಸುತಂ । 
ಆಶಶಂಸ ಸ್ವಕಾರ್ಯಸ್ಯ ಸಿದ್ಧಿಂ ನರಪತಿಸ್ತದಾ ॥ ೫೪ ॥ 
ಉತ್ಥಾಯ ಸಹಸಾ ವಿಪ್ರಾಃ ಪಾದ್ಯಾರ್ಥಾಚಮನೀಯಕ್ಕೈಃ | 
ವರಾಸನಸ್ಮಂ ಪ್ರಣತಃ ಪ್ರೋವಾಜೇದಂ ಕೃತಾಂಜಲಿಃ ॥ ೫೫ ॥ 

ಇಂದ್ರದ್ಯುಮ್ನ ಉವಾಚ :- 
ಅದ್ಯ ಮೇ ಸಫಲಾ ಯಜ್ಞಾ ದಾನಮಧ್ಯಯನಂ ತಪಃ ॥ ೫೬॥ 
ಯನ್ಮೇ ಗೃಹಂ ಸಮಾಗಚ್ಛದ್ದಿತೀಯಾ ಬ್ರಹ್ಮಣಸ್ತನುಃ । 
ಕೃತಾರ್ಥೋ ಯದ್ಯಪಿ ಮುನೇ ಆಗಮಾನುಗ್ರಹಾತ್ತನ ॥ ೫೭॥ 
ತಥಾಪಿ ತ್ವತ್ಪಸಾದಾಯ ಕಿಮಾಜ್ಞಾಂ ಕರವಾಣಿ ತೇ । 
ಕಿಂ ಪ್ರಯೋಜನಮುದ್ದಿಶ್ಯ ಭವನಂ ಮೇ ಸನಿತ್ರಿತಂ i ೫೮ ॥ 
ಜೈಮಿನಿರುವಾಚ ;-- 
ತಚ್ಛ ತಾ ನೃಸತೇರ್ವಾಕ್ಯಂ ಭಕ್ತಿಪ್ರಶ್ರಯಕೋಮಂಲಂ । 
ಬ ್ರಿಹ್ಮಣಃ ಪುತ್ರಃ ಸ್ಮಿತಪೂರ್ವಂ ಮಹೀಪತಿಂ ೫೯ 








ಗಳಿಂದ ಸಂತೋಷಗೊಳಿಸುತ್ತೇನೆ.?? ಎಲೈ ವಿಪ್ರರೇ! ಈ ಪ್ರಕಾರವಾಗಿ ಆ 
ಇಂದ್ರದ್ಯುಮ್ನರಾಜನು ಶ್ರದ್ಧಾಭಕ್ತಿಗಳಿಂದ "ಡದು ಜಗದೀಶ್ವರನನ್ನು ಸ್ತುತಿ 
ಸುತ್ತಿರುವಂತೆಯೇ ಲೋಕಗಳನ್ನು ನೋಡುವುದರಲ್ಲಿ ಕುತೂಹಲನಾದ ನಾರದ 


ಮಹರ್ಷಿಯು ಅಲ್ಲಿಗೈ ತಂದನು. 


೫೪-೫೫. ಆಗ ಇಂದ್ರದ್ಯುಮ್ಮ ನಾದರೋ ವೈಷ್ಣ ವಾಗ್ರಣಿಯೂ, ಬ್ರಹ್ಮ 
ಮಾನಸಪುತ್ರನೂ ಆದ ಆ ಮಹರ್ಷಿಯು ಬರುತ್ತಿ ೨ ರುಪ್ರದನ್ನು ಕೆಂಡು ತನ್ನ 


ಕಾರ್ಯವು ಸಿದ್ಧಿ ಸಿತೆಂದೇ ಊಹಿಸಿದನು. ಒಡನೆಯೇ ಆತನು ಸಿಂಹಾಸ 
ದಿಂದ ಮೇಲಕ್ಕೆದ್ದು ಅರ್ಥ್ಯಪಾದ್ಯಾಚಮನಗಳಿಂದ ಆತನನ್ಸರ್ಚಿನಿ ಶ್ರೇಷ್ಠವಾ 
ಆಸನದಲ್ಲಿ ಕುಳ್ಳಿ ರಿಸಿ ಪ ಸ್ರ್ರಣಾಮಮಾಡಿ ಅಂಜಲಿಬದ್ಧ ನಾಗಿ ಈ ರೀತಿ ಹೇಳಿದನು. 
೫೬-೫೮. se ದ್ರದ್ಯುಮ್ಮನು ಹೇಳುತ್ತಾನೆ: ha ಎಲೈ ನಾರದಮುರೀಂ 
ದ್ರನೇ! ಬ್ರಹ್ಮನ ದ್ವಿತೀಯ ಶರೀರವೇ ಆದ ನೀನಿಂದು ಇಲಿಗೆ ದಯಿಗ್ಸೆ ಧಸಿವ 
ರಿಂದ' ಇಂದು ನಾವೆಸಗಿದ ಯಜ್ಞ ಗಳೂ, ದಾನಗಳೂ, ಅಧ್ಯ ಯನ ಮತ 
ತಪಸ್ಸು ಗಳೂ ಸಫಲವಾದುವು. ಎಲ್ಯ ಮುನಿಯೇ! ನಿನ್ನ ಆಗಮ ಕಜಿಂದ ನಾನು 
ಷ್ಟ ತಾರ್ಥನೇ ಆಗಿರುವೆನಾದರೂ ನಿನ್ನ € ಅನುಗ್ರಹವನ್ನು ಪಡೆಯಲೋಸುಗ ನಿನ್ನ 
ಬ ಅಪ್ಪ ಣೆಯನ್ನು ನೆರವೆ ರಿಸಲಿ? ಎಲ್ವೈ ಮುಸಿ ಉದ್ರಕೇ! ನೀನು ಯಾವ 
ಪ್ರಯೋಜನನನ್ನುದ್ದೇಶಿಸಿ ಈ ನನ್ನ ಭವನವನ್ನು ನಿನ್ನ ಆಗಮನದಿಂದ ಪನಿತ್ರ 
ಗೊಳಿಸಿದೆ. 
೫೯. ಜೈಮಿನಿಯು ಹೇಳುತ್ತಾನಿ:--ಎಲೈ ವಿಪ್ತರೇ! ಇಂದ್ರದ್ದುನ್ನು 


ಒಲೆ 


pl 
& ಇ 


೧೧೮ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ನಾರದ ಉವಾಚ :-- 
ಇಂದ್ರದ್ಯುನ್ನು ನೃಪಶ್ರೇಷ್ಠ ನಿಮಲೈಸ್ತ್ಸೃದ್ನುಹೋತ್ಕರೈಃ । 
ಪ್ರೀಣಿತಾ ದೇವತಾಃ ಸಿದ್ಧಾಃ ಮುನಯೋ ಬ್ರಹ್ಮಣಾ ಸಹ H ೬೦ 
ಸ್ವಪ್ರತಿಷ್ಮಾ ಸೃಥಗ್ಯೋಗ್ಯಾ ಗುಣಾ ಏಕೈಕಶಸ್ತವ । 
ಬ್ರಹ್ಮಣಃ ಸದನೇ ಸ್ಥಿತ್ಯೈ ಸರ್ಯಾಪ್ತಾಸ್ತು ಸಮಾಹಿತಾಃ ॥೬೧॥ 
ಅವತೀರ್ಣೊ ನರಂ ದ್ರಷ್ಟುಂ ತಿಸ್ಮಂತಂ ಬದರಾಶ್ರಮೇ ! 
ತದ್ಭ್ಯಾನಾವಸರೇ ಜ್ಞ್ಞಾತೋ ವ್ಯವಸಾಯಸ್ತವೇದೃಶಃ ॥ ೬೨॥ 
ಸಾಧು ವ್ಯವಸಿತಂ ರಾಜನಾ ಭೂತ್ತೇ ಬುದ್ದಿರೀದೃಶೀ । 
ಸಹಸ್ರಜನ್ಮಸ್ವಭ್ಯಾಸಾದೃಕ್ತಿರ್ಭವತಿ ಭೂಪತೇ ॥ ೬೩ ॥ 
ನೀಲಾಚಲಗುಹಾವಾಸೇ ಮಾಧವೇ ಜಗತಾಂ ಧವೇ । 
ಪಿತಾಮಹೋ ಮಹಾಪ್ರಾಜ್ಞೋ ಯಮಾರಾಧ್ಯ ಜಗತ್ಪತಿಂ ॥೬೪॥ 





ರಾಜನು ಭಕ್ತಿಯಿಂದಲೂ, ವಿನಯದಿಂದಲೂ ಕೋಮಲವಾದ ಈ ಮಾತು 
ಗಳನ್ನಾಡಲು ಅದನ್ನು ಕೇಳಿ ಬ್ರಹ್ಮಪುತ್ರನಾದ ಆ ನಾರದನು ನಸುನಗುತ್ತ 
ಅವನನ್ನು ಕುರಿತು ಹೇಳಿದನು: 

೬೦. ನಾರದನು ಹೇಳುತ್ತಾನೆ:--""ಎಲೈ ನೃಪಶ್ರೇಷ್ಠನಾದ ಇಂದ್ರ 
ದ್ಯುಮ್ನನೇ! ನಿರ್ದುಷ್ಟಗಳಾದ ನಿನ್ನ ಈ ಉತ್ತಮಗುಣಗಳಿಂದ ದೇವತೆಗಳೂ, 
ಸಿದ್ಧರೂ, ಮುನಿಗಳೂ ಬ್ರಹ್ಮನೊಡಗೂಡಿಯೇ ತೃಪ್ತಿಗೊಂಡಿರುವರು. 

೬೧. ಎಲ್ಲೆ ದೊರೆಯೇ! ನಿನ್ನಲ್ಲಿರುವ ಸದ್ಗುಣಗಳಲ್ಲಿ ಒಂದೊಂದೂ 
ಬೇರೆಬೇರೆಯಾಗಿ ಸ್ವಪ್ರತಿಷ್ಠೆಯಿಂದ ನಿನ್ನನ್ನು ಬ್ರಹ್ಮರೋಕದಲ್ಲಿ ನೆಲೆಗೊಳಿಸಲು 
ಸಾಕಾಗಿರುವುದೆಂದು ಹೇಳಬೇಕಾಗಿದೆ. 

೬೨. ಅರಸಾ! ನಾನು ಬದರಿಕಾಶ್ರಮದಲ್ಲಿ ನೆಲೆಗೊಂಡಿರುವ ನರನನ್ನು 
ನೋಡಲೋಸುಗ ಭೂಲೋಕಕ್ಕಿಳಿದುಬಂದೆನು. ಆ ನರನ ಧ್ಯಾನದಲ್ಲಿ ತೊಡಗಿದ್ದ 
ಸಮಯದಲ್ಲಿ ನೀನು ಪುರುಷೋತ್ತಮಕ್ಸೇತ್ರಕ್ಕೆ ಹೊರಡಬಯಸಿ ಪ್ರಯತ್ನಿ 
ಸಿರುವುದು ನನಗೆ ತಿಳಿಯಿತು. 

೬೩. ಭೋ ರಾಜನ್‌! ನಿನಗಿಂತಹ ಬುದ್ಧಿಯುಂಟಾಗಿ ಕೀನೀರೀತಿ 
ಪ್ರಯತ್ನಿಸಿರುವುದು ಬಹಳ ಒಳ್ಳೆಯದಾಯಿತು. ಸಾವಿರ ಜನ್ಮಗಳಲ್ಲಿ ಮಾಡಿದ 
ಅಭ್ಯಾಸಬಲದಿಂದ ನೀಲಾಚಲಗುಹಾವಾಸಿಯೂ ಜಗತ್ಸಾಮಿಯೂ ಆದ 
ಮಾಧವನಲ್ಲಿ ಭಕ್ತಿಯುಂಬಾಗುವುದು. 

೬೪-೬೫. ಅಯ್ಯಾ ಭೂಪತಿಯೇ! ಮಹಾಪ್ರಾಜ್ಞನಾದ ಪಿತಾಮಹೆನು 
ಆ ಮಾಧವನನ್ನು ಆರಾಧಿಸಿಯೇ ಈ ಸೃಷ್ಟಿಯನ್ನು ನಿರ್ಮಿಸಿ ಪೈತಾಮಹೆ 


ದಶಮೋತಧ್ಯಾಯಃ ೧೧೯ 


ಏನಿರ್ಮವಮೇ ಸೃಷ್ಟಿಮಿಮಾಂ ಲೇಭೇ ಹೈತಾಮಹಂ ಪದಂ । 
ತದನ್ಹಯಪ್ರಸೂತೋಸಸಿ ಯುಕ್ತಾ ತೇ ಭಕ್ತಿರೀದೃಶೀ 


॥ ೬೫ ॥ 
ಚತುರ್ವರ್ಗಫಲಾ ಭಕ್ತರ್ನಿಷ್ಮೌ ನಾಲ್ಬತಪಃಫಲಂ । 
ಅನಾದ್ಯವಿದ್ಯಾಸುದೃಢಪಂಚಕ್ಲೇಶನಿವರ್ಧಿನೀ ॥ ೬೬ ॥ 
ಏಕೈವೇಯಂ ವಿಷ್ಣು ಭಕ್ತಿಸ್ತದುಚ್ಛೇದಾಯ ಜಾಯತೇ । 

ಭವಾರಣ್ಯೇ ಪ್ರತಿಷದಂ ದುಃಖಸಂಕಟಸಂಕುಲೇ । 

ನರಾಣಾಂ ಭ್ರಮತಾಂ ನಿಷ್ಣುಭಕ್ತಿರೇಕಾ ಸುಖಪ್ರದಾ ॥ ೬೭ ॥ 
ನಿರಾಲಂಬೇ ದ್ವಂದ್ವನಾತಪ್ರೋದ್ಯ ತೇಂಸ್ಮಿನ್ಸುಮಸ್ತರೇ । 

ನಿಮಗ್ನಾನಾಂ ಇಮೋ ವಿಷು ಭಕ್ತಿಸ ಸ್ತರಿಃ ಸ್ಮೃತಾ ॥೬೮॥ 
ಆಶಿ ್ರಿತ್ಛೈಕಾಂ ಭಗವತೀಂ ವಿಷ್ಣಭಕ್ತಿಂ ತು ಮಾತರಂ । 

ಸಂತಃ ಸಂತುಷ್ಟ ಮನಸೋ ik ತು ಶೋಚಂತಿ ಜಾತುಚಿತ್‌ ॥೬೯॥ 
ವಿಷ್ಣು ಭಕ್ತ ಸುಧಾಸಾನಸಂಹೈ ಸ್ಚಾನಾಂ ಮಹಾತ ಮನಾಂ | 

ಬ್ರಾ ಹ ೨ ಪದಂ ಸ್ಥ Ke: ಭಾಜನಾನಾಂ ವಿಮುಕ್ತ ಯೇ॥ ೭೦ ॥ 








(ಬ್ರಹ್ಮೆ)ಸದವನ್ನು ಪಡೆದಿರುವನು. ನೀನು ಆತನ ವಂಶದಲ್ಲಿ ಜನಿಸಿದವನು. 
ನಿನಗೆ ಇಂತಹ ಭಕ್ತಿಯು ಹುಟ್ಟಿರುವುದು ಯುಕ್ತವೇ ಆಗಿದೆ. 

೬೬-೬೭, ಶ್ರೀಮನ್ಮಹಾವಿಷ್ಣುವಿನಲ್ಲಿ ಭಕ್ಕಿಯೆಂದರೆ ಧರ್ಮಾರ್ಥಕಾಮ 
ಮೋಕ್ಸಗಳೆಂಬ ನಾಲ್ಕೂ ಪುರುಷಾರ್ಥಗಳನ್ನು ಕೊಡುವಂತಹುದು. ಇದು ಅಲ್ಪ 
ತಪಸ್ಸಿಗೆ ಫಲವಾಗಿ ದೊರಕುವುದಲ್ಲವು. ಅಪರಿಮಿತವಾದ ತಪಸ್ಸೇಬೇಕು. 
ಅಯ್ಯಾ ದೊರೆಯೇ! ಅನಾದಿಯಾದ ಅವಿದ್ಯೆಯು ಬಲವಾದ ಐದು ಬಗೆಯ 
ದುಃಖಗಳನ್ನು ವೃದ್ಧಿಗೊಳಿಸುವಂತಹುದು. ವಿಷ್ಣುಭಕ್ತಿಯೊಂದೇ ಅದನ್ನು 
ಕತ್ತರಿಸಿ ಕೆಡವಲು ಸಮರ್ಥವಾಗುವುದು. ಅಡಿಗಡಿಗೂ ದುಃಖಸಂಕಟಗಳೇ 
ತುಂಬಿ ಇಕ್ಕಟ್ಟಾಗಿರುವ ಈ ಭವಾರಣ್ಯದಲ್ಲಿ ಅಲೆಯುತ್ತಿರುವ ಮಾನವರಿಗೆ 
ನಿಷ್ಣುಭಕ್ತಿ ಯೊಂದೇ ಸುಖಪ್ರ RENE 4 

೬೮. ಆಸರೆಯೇ ಇಲ್ಲದೆ, ದ್ವಂದ್ವ ಗಳೆಂಬ ಗಾಳಿಗಳಿಂದ ವ ದಿಗೊಳಿ 
ಸಲ್ಪಟ್ಟು ದಾಟಲಸದಳವಾಗಿರುವ ಈ ಭವಾಂಭೋದಿಯಲ್ಲಿ ಮುಳುಗಿರುವವರಿಗೆ 
ವಿಷ್ಣುಭಕ್ತಿಯು ಒಂದು ಓಡೆಯೆಂದು ಸ್ಮರಿಸಲಾಗಿರುವುದು. 

೬೯. ಅಯ್ಯಾ ದೊರೆಯೆ ! ಲೋಕದಲ್ಲಿ ಸತ್ಳುರುಷರಾದವರು ಭಗವತಿ 
ಯಾದ ವಿಷ್ಣುಭಕ್ತಿ ಯೆಂಬ ತಾಯಿಯೊಬ್ಬ ಳನ್ನೇ ಆಶ್ರ ES ಸಂತುಷ್ಠ 
ಮಾನಸರಾಗಿ ಎಂದೆಂದಿಗೂ ದುಃ ಖಕ್ಟೀಡಾಗಿ `ಹೋಕಸುವುದೇ ಇಲ್ಲವು. 

೭೦. ವಿಷ್ಣು ಭಕ್ತಿಯೆಂಬ ಅಮೃ್ಭ ತವನ್ನು ಪಾನಮಾಡಿರುವ ಮಹಾತ್ಮರಿಗೆ 


ಮುಕ್ತಿಯೇ ದೊರಕುವುದಾದುದರಿಂದ ಬ್ರ ಬ್ರಹ್ಮನದವಿಯೆಂಬುದು ಸ ಸ್ವಲ್ಪಲ ಆ 
ಸರಿ. 


ಮ್ಮ್‌ 
೧೨೦ ಶ್ರೀ ಸ್ಕಾಂದಮಹಾಪುರಾಣಂ 


ತ್ರಿವಿಧೋ ಯೋಂಂಹಸಾಂ ರಾಶಿಃ ಸುಮಹಜ್ಜ ನ್ಮನಾಂ ನೃಪ। 


ವಿಷ್ಣುಭಕ್ತಿಮಹಾದಾವವಹ್ನ್ಮ್ಮಾ ಸ ಶಲಭಾಯತೇ Hou 
ಪ್ರಯಾಗಗಂಗಾಪ್ರಮುಖತೀರ್ಥಾನಿ ಚೆ ತಪಾಂಸಿ ಚೆ 1 ೭೨॥ 
ಅಶ್ವಮೇಧಃ ಕ್ರತುವರೋ ದಾನಾನಿ ಸುಮಹಾಂತಿ ಚ । 
ವ್ರತೋಪವಾಸನಿಯಮಾಃ ಸಹಸ್ಪಾಣ್ಯಾರ್ಜಿತಾ ಅಪಿ ॥ ೭೩॥ 
ಸಮೂಹ ಏಷ ಏವಾತ್ರ ಗುಣಿತಃ ಕೋಟಕೋಟಭಿಃ । 

ವಿಷ್ಣುಭಕ್ಕೇಃ ಸಹಸ್ಪಾಂಶಸಮೋಸಸೌ ನ ಹಿ ಕೀರ್ತಿತಃ ॥೭೪॥ 

ಜೈವಿಂನಿರುವಾಚ :-- 

ವಿಷ್ಣುಭಕ್ತೇಸ್ತು ಮಾಹಾತ್ಮ್ಯಂ ಶ್ರುತ್ವಾ ಬ್ರಹ್ಮರ್ಷಿಣೋದಿತಂ । 
ವಿಷ್ಣುಭಕ್ತೇಃ ಸ್ವರೂಪಂ ಹಿ ಜ್ಞಾತುಕಾಮಃ ಕ್ಟಿತೀಶ್ವರಃ ॥ ೭೫ ॥ 
ನಾರದಂ ಪುನರಾಹೇದಂ ವಾಕ್ಯಂ ಸತ್ಕಾರಯುಕ್ತಿಮಾನ್‌ ॥ ೭೬ ॥ 


ಇಂದ್ರದ್ಯುಮ್ನ ಉವಾಚ :-- 
ಮಹಿಮಾ ವಿಷ್ಣುಭಕ್ತೇಸ್ತು, ಸಾಧು ಪ್ರೋಕ್ತೋ ಮಹಾಮುನೇ । 
ತಸ್ಯಾಃ ಸ್ವರೂಪಜಿಜ್ಞಾಸಾ ಚಿರಾನ್ಮೇ ಹೃದಿ ವರ್ತತೇ ॥ ೭೭% 


೭೧. ಎಲೈ ದೊರೆಯೇ! ಜನ್ಮನೆತ್ತಿದ ಮಾನವರಿಗೆ ಮೂರು ಬಗೆಯಾದ 
ಪಾಪರಾಶಿಗಳಿರುತ್ತವೆ. ಅವೇ ಕಾಯಿಕ, ವಾಚಿಕ, ಮಾನಸಿಕವೆಂಬುವು. 
ಅವೆಲ್ಲವೂ ವಿಷ್ಣುಭಕ್ತಿಯೆಂಬ ಮಹಾದಾವಾನಲದಲ್ಲಿ ಪತಂಗದಂತೆ ಭಸ್ಮವಾಗಿ 
ಹೋಗುತ್ತವೆ. 

೭೨-೭೪. ಪ್ರಯಾಗ, ಗಂಗಾ ಮೊದಲಾದ ತೀರ್ಥಗಳು, ತಪಸ್ಸು, 
ಕ್ರತುಶ್ರೇಷ್ಠವಾದ ಅಶ್ವಮೇಧ, ಮಹತ್ತರವಾದ ದಾನಗಳು, ವ್ರತೋಪವಾಸ 
ನಿಯಮಗಳು ಎಂಬಿವೇ ಮೊದಲಾದವುಗಳನ್ನು ಸಾವಿರಾರುಗಳಾಗಿ ಸಂಪಾದಿಸಿ 
ದರೂ ಸಹೆ, ಇವೆಲ್ಲವುಗಳ ಗುಂಪನ್ನು ಕೋಟ್ಯಂತರಗಳಿಂದ ಗುಣಿಸಿದರೂ 
ವಿಷ್ಣುಭಕ್ತಿಯ ಸಹಸ್ಪಾಂಶಕ್ಕೆ ಸರಿತೂಗುವುದಿಲ್ಲವೆಂದು ಹೇಳಿದೆ. 

೭೫-೭೬. ಜೈಮಿನಿಯು ಹೇಳುತ್ತಾನೆ: ಎಲ್ಲೆ ಮುನಿಗಳಿರಾ! ಆ 
ಇಂದ್ರದ್ಯುಮ್ನಮಹಾರಾಜನು ಬ್ರಹ್ಮರ್ಷಿಯಾದ ನಾರದಮುನೀಂದ್ರನು ಹೇಳಿದ 
ವಿಷ್ಣುಭಕ್ತಿ ಮಾಹಾತ್ಮ್ಯವನ್ನಾಲಿಸಿದ ಬಳಿಕ ಆ ವಿಷ್ಣುಭಕ್ತಿಯ ಸ್ವರೂಪವನ್ನು 
ತಿಳಿದುಕೊಳ್ಳ ಬಯಸಿ ಆತನನ್ನು ಸತ್ಕರಿಸಿ ಯುಕ್ತಿಯುಕ್ತವಾಗಿ ಪುನಃ ಈ ರೀತಿ 
ಕೇಳಿದನು.” 

ಜ್ರ ಇಂದ್ರದ್ಯುಮ್ನನು ಕೇಳುತ್ತಾನೆ: “ ಎಲ್ಫೈ ಮಹಾಮುನಿಯೇ ! 
ವಿಷ್ಣುಭಕ್ತಿಯ ಮಹಿಮೆಯನ್ನು ನೀನು ಬಹೆಳ ಚೆನ್ನಾಗಿ ಅಪ್ಪಣಿಕೊಡಿಸಿದೆ. 


ದಶಮೋಂ9ಧ್ಯಾಯಃ ೧೨೧ 


ಲಳ್ಬೆಣಾಂ ನರ್ಣಯೇದಾನೀಂ ಭಕ್ತೇನೈೈಷ್ಣನಪುಂಗವ । 
ce 
ತೈಜೆನ್ಕೋ ನ ಹಿ ನಕ್ತಾ ಸ್ಯಾದ್ವಿಜ್ಞಾತೋ ಮೇ ಮಹೀತಲೇ ॥೭೮॥ 
ನಾರದ ಉವಾಚ :-- 

ಸಾಧು ರಾಜಂಸ್ಕ್ಪ್ರಯಾ ಸೃಷ್ಟಂ ಭಕ್ತಿಲಕ್ಷ್ಮಣಮುತ್ತಮಂ । 

ಕಥಯಿಷ್ಯೇ ಯಥಾರ್ಥಂ ತ್ವಾಂ ಭಕ್ತಿಭಾಜನಮುತ್ತಮಂ nn 
ಅಪಾತ್ರೇನ ಹಿ ವನಾಚ್ಯೇಯಂ ನರೇಂಥೇ ಮಲಿನಾಂತಕೇ । 
ಶೃಣುಷ್ಟಾವಾಹಿತೋ ರಾಜನ್‌ ಪ್ರೋಚ್ಯಮಾನಾಂ ಮಯಾನಘೆ ॥ ೮೦ 1 
ಸಾಮಾನ್ಯತೋ ವಿಶೇಷಾಚ್ಚ ವಿಷ್ಣೋರ್ಭಕ್ತಿಂ ಸನಾತನೀಂ । 


ಅತ್ಯಂತಸುಖಸಂಪ್ರಾಸ್ಟಾ ವಿಚ್ಛೇಡೇ ದುಃಖಸಂತತೇಃ ॥ ೪೧॥ 
ಹೇತೋರೇಕೋಂಯಮೇವೇತಿ ಸಂಶ್ರಯಾದ್ಭ ಕ್ತಿರುಚ್ಯತೇ | 
ತ್ರಿಧಾ ಸಾ ಗುಣಭೇದೇನ ತುರೀಯಾ ನಿರ್ಗುಣಾ ಮತಾ ॥೮೨॥ 


ಆದಕೆ ಆ ವಿಷ್ಣುಭಕ್ತಿಯ ಸ್ವರೂಪ ವಿಚಾರದಲ್ಲಿ ನನಗೆ ಬಹಳಕಾಲದಿಂದಲೂ 
ಜಿಜ್ಞಾಸೆಯಿರುವುದು. 

೭೮. ಎಲ್ಲೆ ವೈಷ್ಣ್ಯವಪುಂಗವನೇ! ಆದುದರಿಂದ ಪ್ರಕೃತದಲ್ಲಿ ನೀನು 
ಆ ಭಕ್ತಿಯ ಲಕ್ಷಣವನ್ನು ವರ್ಣಿಸುವವನಾಗು. ಈ ವಿಷಯವನ್ನು ನಿನ್ನಂತೆ 
ವರ್ಣಿಸಬಲ್ಲವನು ಈ ಭೂಲೋಕದಲ್ಲಿ ಯಾರೂ ನನಗೆ ತಿಳಿದಿಲ್ಲವು.?? 

೭೯-೮೦. ನಾರದನು ಹೇಳುತ್ತಾನೆ: ಎಲ್ಫೈ ದೊರೆಯೇ |! ಸಾಧು 
ಸಾಧು! ಉತ್ತಮವಾದ ಭಕ್ತಿಯ ಲಕ್ಸಣವನ್ಲೀಗ ನಾನು ಯಥಾರ್ಥವಾಗಿ 
ಹೇಳುವೆನು. ಈ ವಿಷಯವನ್ನು ಭಕ್ತಿಗೆ ಸತ್ಪಾತ್ರನಾದ ನಿನಗಲ್ಲದೆ ಮತ್ತಾರಿಗೆ 
ಹೇಳಬೇಕು? ಮಹಾರಾಜ! ಈ ಭಕ್ತಿಲಕ್ಸಣವನ್ನು ಒಳಗೆ ಮಾಲಿನ್ಯವುಳ್ಳವ 
ನಾದುದರಿಂದ ಜ್ಞಾನವಿಲ್ಲದ ಕುರುಡನೇ ಆಗಿರುವ ಅಪಾತ್ರನಾದ ಮಾನವನಿಗೆ 
ಹೇಳಬಾರದು. ಆದುದರಿಂದಜೆಲೈ ಅನಘನೇ! ಈಗ ನಾನು ಹೇಳುವುದನ್ನು 
ಏಕಾಗ್ರಮಾನಸನಾಗಿ ಕೇಳುವವನಾಗು. 

೮೧-೮೨೨. ನಾನು ಸನಾತನವಾದ ಈ ವಿಷ್ಣು ಭಕ್ತಿಯನ್ನೂ ಸಾಮಾನ್ಯ 
ಲಕ್ಟಣದಿಂದಲೂ, ವಿಶೇಷ ಲಕ್ಷಣದಿಂದಲೂ ಒಕ್ಕಣಿಸುವೆನು. ಅಪರಿಮಿತ 
ವಾದ ಸುಖಸಂಪ್ರಾಪ್ರಿಗೂ, ದುಃಖಸಂತಾನದ ಬಿಡುಗಡೆಗೂ ಇದೇ ಏಕ 
ಕಾರಣವಾಗಿರುವುದರಿಂದಲೂ, ದುಃಖನಿವಾರಣೆಯನ್ನೊ, ಸುಖಪ್ರಾಪ್ತಿಯನ್ನೂ 
ಬಯಸುವವರು ಇದನ್ನೇ ಆಶ್ರಯಿಸುವುದರಿಂದ ಇದನ್ನೇ ಭಕ್ತಿಯೆಂದು ಹೇಳ 
ಲಾಗಿದೆ. ಈ ಭಕ್ತಿಯು ಗುಣಭೇದದಿಂದ ಮೂರು ಬಗೆಯಾಗಿದೆ. ನಾಲ್ಕನೆ 
ಯದು ನಿರ್ಗುಣವಾದುಜಿಂದು ತಿಳಿಯಲಾಗಿದೆ. 


೧೨೨ ಶಿ ಸ್ಕಾಂದೆಮೆಹಾಪುರಾಣಂ 


ಕಾನುಕ್ರೋಧಾಭಿಭೂತಾನಾಂ ದೃಷ್ಟಾ ಯಾನ್ಯಂ ನ ಪಶ್ಯತಾಂ | 
ಲಬ್ಧಯೇ ಚಾಭಿಚಾರಾಯ ಭಕ್ತಿಃ ಸ್ಥಾನ್ಪೃಪ ತಾಮಸೀ ॥ ೮೩ ॥ 
ಯಶಸೇ ಚಾತಿರಿಕ್ತಾಯ ಪರಸ್ಯ ಸ್ಪರ್ಧಯಾಫಿ ವಾ । 
ಪ್ರಸಂಗಾತ್ಟರಲೋಕಾಯ ಭಕ್ತಿಃ ಸಾ ರಾಜಸೀ ಸ್ಮೃತಾ ॥ ೮೪ ॥ 
ಆಮುಷ್ಮಿಕಂ ಸ್ಲಿರತರಂ ದೃಷ್ಟ್ಯಾ ಭಾವಾನ್ವಿನಶ್ಚರಾನ್‌ । 
ಪಶ್ಯತಾಶ್ರಮವರ್ಣೋಕ್ತಾನೈರ್ಮಾನ್ನೈನ ಜಿಹಾಸತಾ । 
ಆತ್ಮಜ್ಞ್ಞಾನಾಯ ಯಾ ಭಕ್ತಿಃ ಕ್ರಿಯತೇ ಸಾ ತು ಸಾತ್ರಿಕೀ ॥ ೮೫ ॥ 
ಜಗಚ್ಚೇದಂ ಜಗನ್ನಾಥೋ ನಾನ್ಯಂ ಚಾಪಿ ಚೆ ಕಾರಣಂ 

ಅಹಂ ಚೆ ನ ತತೋ ಭಿನ್ನೋ ಮತ್ತೋಸೌ ನ ಪೃಥಕ್‌ ಸ್ಥಿತಃ ॥ ೮೬ ॥ 
ಹೀನಂ ಬಹಿರುಷಾಧೀನಂ ಪ್ರೇನೋತ್ಕರ್ಷೇಣ ಭಾವನಂ । 

ದುರ್ಲಭಾ ಭಕ್ತಿರೇಷಾ ಹಿ ಮುಕ್ತಯೆದ್ವೈತಸಂಜ್ಞಿತಾ ॥ ೮೭ ॥ 
ಸಾತ್ರ್ಯಿಕ್ಕ್ಯಾ ಬ್ರಹ್ಮಣಃ ಸ್ಥಾನಂ ರಾಜಸ್ಯಾ ಶಕ್ರಲೋಕತಾಂ ॥ ೮೮ ॥ 





೮೩. ಎಲ್ಫೈ ದೊರೆಯೆ! ಕಾಮ ಕ್ರೋಧಗಳಿಂದ ತಿರಸ್ಥ ತರಾಗಿರುವವರು 
ಆಭಿಚಾರಿಕಕ್ರಿಯೆಗಳಿಗೆ ಯಾವೊಂದನ್ನ್ನಲ್ಲದೆ ಬೇರೊಂದನ್ನು ನೋಡುವುದಿಲ್ಲವೋ 
ಅದು ತಾಮಸಭಕ್ತಿಯೆನಿಸುವುದು. 

೮೪. ಕೈಗೆಟಕದ ಕೀರ್ತಿಯ ಸಂಪಾದನೆಗಾಗಿಯೂ, ಇನ್ನೊಬ್ಬರಮೇಲಣ 
ಹುರುಡಿಗಾಗಿಯೂ, ಪ್ರಸಂಗವಶದಿಂದ ಪರಲೋಕ ಪ್ರಾಪ್ತಿಗೋಸುಗವೂ 
ಮಾಡುವ ಭಕ್ತಿಯು ರಾಜಸನೆನಿಸುವುದು. 

೮೫. ಆಮುಷ್ಮಿಕವೇ ಸ್ಥಿರತರವೆಂದು ತಿಳಿದು ನಂಬಿ, ಐಹಿಕ ಭಾವ 
ಗಳೆಲ್ಲವನ್ನೂ ನಶ್ವರಗಳನ್ನಾಗಿ ಕೆಂಡು, ಆಯಾಯ ವರ್ಣಾಶ್ರಮಧರ್ಮಗಳನ್ನು 
ಎಂದಿಗೂ ತೊರೆಯದೆ ನಡೆಸುತ್ತ, ಆತ್ಮಜ್ಞಾನಲಾಭಕ್ಕಾಗಿಯೇ ಮಾಡುವ 
ಭಕ್ತಿಯು ಸಾತ್ವಿಕವೆನಿಸುವುದು. 

೮೬-೮೭. "ಈ ಜಗತ್ತೂ, ಜಗನ್ನಾಥನೂ ಬೇರೆಯಲ್ಲ. ಇದಕ್ಕೆ 
ಬೇರೊಂದು ಕಾರಣವೂ ಇರುವುದಿಲ್ಲ. ನಾನೂ ಸಹ ಆ ಜಗನ್ನಾಥನಿಂದ ಭಿನ್ನನೂ 
ಅಲ್ಲ. ಆತನೂ ನನ್ಸಿಂದ ಬೇರೆಯಾಗಿರುವುದಿಲ್ಲ. ಹೊರಗಣ ಉಪಾಧಿಗಳನ್ನೆಲ್ಲ 
ಅತ್ಯುಂತ ಪ್ರೀತಿಯಿಂದ ಕಾಣುವುದು ಹೀನವಾದುದು.'” ಎಂಬದು ಅದ್ವೈತ 
ವೆಂಬ ಗುರುತುಳ್ಳ ಭಕ್ತಿಯು; ಇದು ಪರಮದುರ್ಲಭವಾದುದು. ಇದೇ 
ನಿರ್ಗುಣ (ನಿರಾಕಾರ) ಭಕ್ತಿಯೆನಿಸುವುದು. 

೮೮-೯೦. ಎಲೈ ಇಂದ್ರದ್ಯುಮ್ನನೇ! ಮಾನವರು ಸಾತ್ವಿಕ ಭಕ್ತಿಯಿಂದ 
ಬ್ರಹ್ಮಲೋಕವನ್ನೂ, ರಾಜಸದಿಂದ ಇಂದ್ರಲೋಕವನ್ನೂ ಸೇರುತ್ತಾರೆ. ತಾಮಸ 
ಭಕ್ತಿಯಿಂದ ಈಲೋಕದಲ್ಲಿ ಭೋಗಗಳನ್ನನುಭವಿಸಿ ಪಿತೃಲೋಕವನ್ನುಸೇರುವರು. 


ದಶಮೋ9ಧ್ಯಾಯಃ ೪ ೨೬ 


ಪ್ರಯಾಂತಿ ಭುಕ್ತಾ 3 ಭೋಗಾನ್‌ ಹಿ ತಾಮಸ್ಕಾ ಪಿತೃಲೋಕತಾಂ । 


ಪುನರಾಗತ್ಯ ಭೂರ್ಲೋಕೆಂ ಭಕ್ತಿಂ ತಾಂ ವೈಸರೀತ್ಯತಃ ॥೮೯॥ 
ತಾಮಸೋ ರಾಜಸೀಂ ಕುರ್ಯಾದ್ರಾಜಸಃ ಸಾತ್ವಿ ಎಂ ತಥಾ। 
ಸಾತ್ತ್ಮಿಕೋ ಮುಕ್ತಿಮಾಪ್ಟೋತಿ ಕೃತ್ವಾ ಚಾದ್ಹೈತಭಾವನಂ ಳಂ 
ಏಕಾಮಸಿ ಸಮಾಶ್ರಿತ್ಯ ಕ್ರಮಾನ್ಮುಕ್ತಿಸಥಂ ವ್ರಜೇತ್‌ । 
ವಿಷ್ಣುಭಕ್ತಿನಿಹೀನಸ್ಯ ಶ್ರೌತಸ್ಮಾರ್ತಾಶ್ಚ ಯಾಃ ಕ್ರಿಯಾಃ ॥ ೯೧॥ 
ಪ್ರಾಯಶ್ಚಿತ್ತಾದಿಕಂ ತೀರ್ಥಯಾತ್ರಾ ಕೃಛ್ರಾದಿಕಂ ತಪಃ । 

ಕುಲೇ ಪ್ರಸೂತಿಃ ಶಿಲ್ಪಾನಿ ಸರ್ವಂ ಲೌ *ಕಭೂಷಣಂ 1 ೯೨॥ 
ಕಾಯಕ್ಲ್ಣೇಶಃ ಫಲಂ ತೇಷಾಂ ಸ್ವೈರಿಣೇವ್ಯಭಿಚಾರವತ್‌ । 
ಕುಲಾಚಾರನಿಹೀನೋಫಿ ದೃಢಭಕ್ತಿರ್ಜಿತೇಂದ್ರಿಯಃ HFA 
ಪ್ರಶ್ರಯಃ ಸರ್ವಲೋಕಾನಾಂ ನತ್ವಸ್ಟಾದಶನಿದ್ಯಕಃ । 

ಭಕ್ತಿಹೀನೋ ನೃಪಶ್ರೇಷ್ಠ ಸಜ್ಜಾತಿರ್ಧಾರ್ಮಿಕಸ್ತಥಾ 1 ೯೪॥ 
ನಾಲ್ಪಭಾಗ್ಯಸ್ಯ ಪುಂಸೋ ಹಿ ನಿಸ್ಮೌ ಭಕ್ತಿಃ ಪ್ರಜಾಯತೇ । 

ಯಾಂ ತು ಸಂಪಾದ್ಯ ಯತ್ನೇನ ಕೃತಕೃತ್ಯೋ ನ ಸೀಡತಿ 1 ೯೫ ॥ 


ಇವರೆಲ್ಲರೂ ಮತ್ತೆ ಭೂಲೋಕಕ್ಕೆ ಬಂದು ವೈಪರೀತ್ಯದಿಂದ ಭಕ್ತಿಯನ್ನು 
ಮಾಡುತ್ತಾರೆ. ತಾಮಸಭಕ್ತಿಯನ್ನು ಮಾಡಿದವನು ರಾಜಸವನ್ನೂ ರಾಜಸನು 
ಸಾತ್ತ್ವಿಕಭಕ್ತಿಯನ್ನೂ ಮಾಡುತ್ತಾನೆ. ಸಾತ್ವಿಕ ಭಕ್ತನು ಅದ್ವೈ ತಭಾವನೆಯ 
ನೈಸಗಿ ಮುಕ್ತಿಯನ್ನು ಪಡೆಯುತ್ತಾನೆ. 

೯೧೨೯೪. ಆದುದರಿಂದ ಭಕ್ಮಿಯೊಂದನ್ನೆ, ಮೇಲೆ ಹೇಳಿದ ಚತುರ್ವಿಧ 
ಭಕ್ತಿಗಳಲ್ಲಿ ಯಾವುದನ್ನಾದರೂ ಸರಿಯೆ ಆಶ್ರಯಿಸಿ ಕ್ರಮವಾಗಿ ಮುಕ್ತಿಯ 
ಹಾದಿಯನ್ನು ಹಿಡಿಯಬಹುದು. ವಿಷ್ಣು ಭಕ್ತಿನಿಹೀನನಾದವನಿಗೆ ಶ್ರೌತ 
ಸ್ಮಾರ್ತಕರ್ಮಗಳಾಗಲಿ, ಪ್ರಾಯಶ್ಚಿತ್ತಾದಿಗಳಾಗಲಿ, ತೀರ್ಥಯಾತ್ರಾದಿ 
ಗಳಾಗಲಿ, ಕೃಚ್ಛ ್ರ ಚಾಂದ್ರಾಯಣಾದಿ ತಪಸ್ಸಾಗಲಿ ಸತ್ಯುಲದಲ್ಲಿ ಹುಟ್ಟುವು 
ದಾಗಲಿ, ಇತರ ಕಲೆಗಳಾಗಲಿ ಎಲ್ಲವೂ ಈ ಲೋಕದಲ್ಲಿಮಾತ್ರ ಅಲಂಕಾರನಾಗಿ 
ರುವಂತಹುವು. ಇವನ್ನೆಲ್ಲ ಮಾಡಿದುದಕ್ಕೆ ಮಾನವನಿಗೆ ದೊರಕುವ ಫಲ ಸ್ಟೈರಿಣಿ 
ಯಲ್ಲಿ ವ್ಯಭಿಚರಿಸಿದಂತೆ ಕಾಯಕ್ಷೇಶವೊಂದೇ. ಕುಲಾಜಾರನಿಹೀನನಾದರೂ, 
ದೃಢವಾದ ಭಕ್ತಿಯೂ, ಜಿತೇಂದ್ರಿಯತೆಯೂ ಇರುವವನು ಸಮಸ್ತರಿಗೂ 
ಶ್ರೇಷ್ಠನಾದವನು. ಅವನೇ ಅಷ್ಟಾದಶವಿದ್ಯೆಗಳಲ್ಲಿಯೂ ಪಂಡಿತನು. ಅಯ್ಯಾ 
ಹೊರೆಯೆ! ಭಕ್ತಿಹೀನನಾದವನು ಒಳ್ಳೆಯ ಕುಲದಲ್ಲಿ ಹುಟ್ಟಿದ್ದರೂ, ಧಾರ್ಮಿಕ 
ನಾಗಿದ್ದರೂ ಪ್ರಯೋಜನವಿಲ್ಲವು. 

೯೫. ಮನುಷ್ಯನಿಗೆ ವಿಷ್ಣುಭಕ್ತಿಯೆಂಬುದು ಅಲ್ಪ ಭಾಗ್ಯಕ್ಕಾಗಿ ಹುಟ್ಟುವು 


೧೨೪ 
೨ ಶ್ರೀ ಸ್ಕಾಂದಮಹಾಪುರಾಣಂ 


ಯಯಾ ವೇತ್ತಿ ಜಗನ್ನಾಥಂ ಸಾ ವಿದ್ಯಾ ಪರಿಕೀರ್ತಿತಾ । 


ಯೇನ ಪ್ರೀಣಾತಿ ಭಗನಾಂಸ್ತತ್ಯರ್ಮಾಶುಭನಾಶನಂ ॥ ೯೬॥ 
ವಿಷ್ಣುಭಕ್ತಶ್ಚ ಸಂಪ್ರೋಕ್ತಸ್ತಾಭ್ಯಾಂ ಯುಕ್ತೊ ದೃಢವ್ರತಃ । 
ಯತ್ಪಾದಪಾಂಸುನಾ ವಿಶ್ವಂ ಪೂಯತೇ ಸಚರಾಚರಂ ॥ ೯೭॥ 
ಸೃಷ್ಟಿಸ್ಸಿತಿನಿನಾಶಾನಾಂ ಸ್ಟೇಚ್ಛೆಯಾ ಪ್ರಭವತ್ಯಸೌ । 

ಕಿಂ ಪುನಃ ಕ್ಸುದ್ರಕಾಮಾನಾಂ ಭೂಮಿಸ್ವರ್ಗಾದಿಸಂಪದಾಂ  ॥ ೯೮ ॥ 
ವಾಸುದೇವಸ್ಯ ಭಕ್ತಸ್ಯ ನ ಭೇದೋ ನಿದ್ಯತೇೇನಯೋಃ । 

ವಾಸುದೇವಸ್ಯ ಯೇ ಭಕ್ತಾಸ್ಕೇಷಾಂ ವಕ್ಸ್ರ್ಯಾನಿ ಲಕ್ಚ್ಮಣಂ ॥೯೯॥ 
ಪ್ರಶಾಂತಚಿತ್ತಾಃ ಸರ್ವೇಷಾಂ ಸೌ ಮ್ಯಾಃ ಕಾಮಜಿತೇಂದ್ರಿಯಾಃ । 
ಕರ್ಮಣಾ ಮನಸಾ ವಾಚಾ ಪರದ್ರೋಹಮನಿಚ್ಛೆವಃ ॥ ೧೦೦ ॥ 
ದಯಾದನ್ರಮನಸೋ ನಿತ್ಯಂ ಸ್ತೇಯಹಿಂಸಾಪರಾಜ್ಮುಖಾಃ । 

ಗುಣೇಷು ಪರಕಾರ್ಯೇಷು ಪಕ್ಸ್ಚಸಾತಮುದಾನ್ವಿತಾಃ ॥ ೧೦೧ ॥ 





ದಿಲ್ಲವು. ಅದು ಮಹಾಲಾಭಕ್ಕಾಗಿಯೇ ಹುಟ್ಟುವುದು. ಅದೊಂದನ್ನು ಪ್ರಯತ್ನ 
ಪೂರ್ವಕವಾಗಿಯೇ ಸಂಪಾದಿಸಿದ ಮಾನವನು ಎಂದಿಗೂ ಕೃತಕೃತ್ಯನೇ ಆಗುವ 
ನಲ್ಲದೆ ನಾಶವಾಗುವುದಿಲ್ಲವು. 

೯೬. ಯಾವುದರಿಂದ ಮಾನವನು ಜಗನ್ನಾಥನನ್ನು ತಿಳಿಯುತ್ತಾನೆಯೋ 
ಅದೇ ವಿದ್ಯೆಯು. ಯಾವುದರಿಂದ ಭಗವಂತನು ತೃಪ್ತಿಗೊಳ್ಳುವನೋ ಅದೇ 
ಕರ್ಮವೇ ಅಶುಭಗಳನ್ನು ನಾಶಗೊಳಿಸುವಂತಹುದು. 

೯೭. ಈ ಮೇಲೆ ಹೇಳಿದ ವಿದ್ಯೆಯಿಂದಲೂ, ಕರ್ಮದಿಂದಲೂ ಕೂಡಿ 
ದೃಢವ್ರತನಾಗಿರುವವನೇ ವಿಷ್ಣುಭಕ್ತನೆಂದು ಹೇಳಲಾಗುವುದು. ಅವನ ಪಾದ 
ಧೂಳಿಯಿಂದ ಚರಾಚರಾತ್ಮಕವಾದ ಈ ಜಗತ್ತೇ ಪಾವನವಾಗುತ್ತದೆ. 

೯೮. ಇಂತಹ ನಿಷ್ಣುಭಕ್ತನು ಸೃಷ್ಟಿಸ್ಥಿತಿಲಯಗಳನ್ನು ಸ್ವತಂತ್ರವಾಗಿಯೇ 
ಮಾಡಲು ಸಮರ್ಥನಾಗಿರುತ್ತಾನೆ. ಹೀಗೆಂದ ಬಳಿಕ ಕೇವಲ ಕ್ಸುದ್ರವಾದ. 
ಭೂಮಿಸ್ವರ್ಗಾದಿಗಳ ಸಂಪಾದನೆಗಳೆಂಬ ಬಯಕೆಗಳನ್ನು ಸಂಪಾದಿಸಬಲ್ಲನೆಂದು 
ಹೇಳಲೇನು? 

೯೯. ವಾಸುದೇವ, ವಾಸುದೇವನಭಕ್ತ ಇವರಿಬ್ಬರಿಗೂ ಯಾವ ಭೇದವೂ 
ಇರುವುದಿಲ್ಲವು. ಅಯ್ಯಾ ಮಹಾರಾಜನೇ! ಈಗ ನಾನು ವಾಸುದೇವನ ಭಕ್ತರಾಗಿ 
ರುವವರ ಲಕ್ಷ್ಮಣವನ್ನು ಹೇಳುತ್ತೇನೆ; ಕೇಳು. 

೧೦೦-೧೦೩. ಪ್ರಶಾಂತಮನಸ್ಕರಾಗಿ ಎಲ್ಲರಿಗೂ ಸೌಮ್ಯರಾಗಿರುತ್ತ 
ಕಾಮಾದಿಗಳನ್ನು ಗೆದ್ದು ಜಿತೇಂದ್ರಿಯರಾಗಿ, ಕರ್ಮದಿಂದಲ್ಕೂ ಮನಸ್ಸಿ 
ನಿಂದಲೂ, ಮಾತಿವಿಂದಲೂ ಇತರರಿಗೆ ದ್ರೋಹವನ್ನು ಬಯಸದೆ, ದಯಾರ್ದ್ರ 


ದಶಮೋಳಿಧ್ಯಾಯಃ ೧೨೫ 


ಸದಾಚಾರವದಾತಾಶ್ಚ ಪರೋತ್ಸನನಿಜೋತ್ಸವಾಃ । 
ಪಶ್ಯಂತಃ ಸರ್ವಭೂತಸ್ಥಂ ವಾಸುದೇನಮಮತ್ಸರಾಃ ॥ ೧೦೨ ॥ 
ದೀನಾನುಕಂಪಿನೋ ನಿತ್ಯಂ ಭೃಶಂ ಪರಹಿತೈಷಿಣಃ । 
ರಾಜೋಪಚಾರಪೂಜಾಯಾಂ ಲಾಲನಾಃ ಸ್ವಕುಮಾರವತ್‌ ॥ ೧೦೩॥ 
ಕೃಷ್ಣಸರ್ಪಾದಿನ ಭಯಂ ಬಾಹ್ಯೇ ಸರಿಚರಂತಿ ತೇ । 


ವಿಷಯೇಷ್ವನಿನೇಕಾನಾಂ ಯಾ ಪ್ರೀತಿರುಪಜಾಯತೇ ॥ ೧೦೪ ॥ 
ವಿತನ್ನತೇ ತು ತಾಂ ಪ್ರೀತಿಂ ಶತಕೋಟಗುಣಾಂ ಹರೌ । 
ನಿತ್ಯಕರ್ತನ್ಯತಾಬುದ್ಧ್ಯಾ ಯಜಂತಃ ಶಂಕರಾದಿಕಂ ॥ ೧೦೫ ॥ 
ವಿಷ್ಣುಸ್ಹರೂಪಾನ್ಭ್ಯಾಯಂತಿ ಭಕ್ತ್ಯಾ ಪಿತೃಗಣೇಷ್ಟಪಿ । 

ವಿಷ್ಣೋರನ್ಯಂ ನ ಪಶ್ಯಂತಿ ವಿಷ್ಣುಂ ನಾನ್ಯತ್ಸೃಥಗ್ಗತಂ ॥ ೧೦೬ i 
ಸಾರ್ಥಕ್ಕಂ ನ ಚ ಪಾರ್ಥಕ್ಕಂ ಸಮಸ್ಟಿವ್ಯಷ್ಟಿರೂಪಿಣಃ 1 

ಜಗನ್ನಾಥ ತವಾಸ್ಮೀತಿ ದಾಸಸ್ತ್ತಂ ಚಾಸ್ತಿ ನೋ ಪೃಥಕ್‌ ೫ ೧೦೭ ॥ 


ಚಿತ್ತರೂ, ಯಾವಾಗಲೂ ಕಳ್ಳತನ, ಭೂತಹಿಂಸೆಗಳಿಗೆ ಪರಾಜ್ಮುಖರಾಗಿರು 
ವವರೂ, ಇತರರ ಸದ್ಗುಣಗಳಲ್ಲಿಯೂ, ಸತ್ಯಾರ್ಯಗಳಲ್ಲಿಯೂ ಪಕ್ಬ್ಸಪಾತವೂ, 
ಸಂತೋಷವೂ ಉಳ್ಳವರೂ, ಸದಾಚಾರವಂತರೂ, ದಾತೃಗಳೂ, ಇತರರ 
ಸಂತೋಷವೇ ತಮ್ಮ ಸಂತೋಷವೆಂದು ತಿಳಿದಿರುವನರೂ, ಸಮಸ್ತಭೂತ 
ಗಳಲ್ಲಿಯೂ ನೆಲಸಿರುವ ವಾಸುದೇವನನ್ನೇ ಸತತವೂ ನೋಡುತ್ತ ಮಾತ್ಸರ್ಯ 
ವಿಲ್ಲದವರೂ, ದೀನರಲ್ಲಿ ಯಾವಾಗಲೂ ದಯೆಯುಳ್ಳವರೂ ಬಹಳ ಮಟ್ಟಿಗೆ 
ಪರಹಿತೈಷಿಗಳೂ, ರಾಜೋಪಚಾರ ಪೂಜೆಗಳಲ್ಲಿ ತಮ್ಮ ಮಕ್ಕಳಲ್ಲೆಂತೋ 
ಅಂತೇ ವರ್ತಿಸುವವರೂ ಆದವರೇ ವಿಷ್ಣುಭಕ್ತರು. 

೧೦೪-೧೦೯. ಎಲೈ ಇಂದ್ರದ್ಯುಮ್ನನೇ! ಈ ವಿಷ್ಣುಭಕ್ತರು ಬಾಹ್ಯ 
ಪ್ರಸಂಚದಲ್ಲಿಯೂ ಬಾಹ್ಯವಿಷಯಾದಿಗಳಲ್ಲಿಯೂ ಕೃಷ್ಣಸರ್ಪದಿಂದೆಂತೋ 
ಅಂತು ಭಯಗೊಳ್ಳುತ್ತಾರೆ. ಅವಿವೇಕಿಗಳಿಗೆ ವಿಷಯೋಪಭೋಗಗಳಲ್ಲಿ ಯಾವ 
ಪ್ರೀತಿಯುಂಟಾಗುವುದೋ ಅದಕ್ಕಿಂತಲೂ ನೂರುಮಡಿಯಾದ ಪ್ರೀತಿಯನ್ನು 
ಪುರುಷೋತ್ತಮನಾದ ಶ್ರೀ ಹರಿಯಲ್ಲಿ ಮಾಡುತ್ತಾರೆ. ನಿತ್ಯಕರ್ತವ್ಯವೆಂಬ 
ಬುದ್ಧಿಯಿಂದ ಶಂಕರಾದಿ ಇತರ ದೇವತೆಗಳನ್ನು ಪೂಜಿಸುತ್ತ, ಅವರೆಲ್ಲರನ್ನೂ 
ವಿಷ್ಣುಸ್ತರೂಪರನ್ನಾಗಿಯೇ ಪರಿಭಾವಿಸಿ, ಪಿತೃಗಣಗಳಲ್ಲಿಯೂ ವಿಷ್ಣುವನ್ನೇ 
ಭಕ್ತಿಯಿಂದ ಕಾಣುತ್ತ, ವಿಷ್ಣುವೊಬ್ಬನಲ್ಲದೆ ಈ ಜಗತ್ತಿನಲ್ಲಿ ಷುತ್ತಾರನ್ನೂ 
ನೋಡದೆ, ಆ ವಿಷ್ಣುವು ತಮ್ಮಿಂದ ಬೇರೆಯಾಗಿ ಎಲ್ಲಿಯೋ ಇರುವನೆಂದು 
ಭಾವಿಸದೆ ತಮ್ಮಲ್ಲಿಯೇ ಸಿರೀಕ್ಸಿಸುತ್ತ, ಆ ಭಗವಂತನ ಮೃಷ್ಟಿ ಸಮಷ್ಟಿ ರೂಸ್‌ 


೧೨೬ ಶ್ರೀ ಸ್ಮಾಂದಮಹಾಪುರಾಣಂ 


ಅಂತೆರ್ಯಾಮಾ ಯದಾ ದೇವಃ ಸರ್ವೇಷಾಂ ಹೃದಿ ಸಂಸ್ಥಿ ತಃ । 
ಸೇವ್ಯೋ ವಾ ಸೇವಕೋ ವಾಪಿ ತ್ವತ್ತೋ ನಾನ್ಯೋಂಸ್ತಿ ಕೆಂಚನ ॥ 
ಇತಿ ಭಾನನಯಾ ಕ ಸ ತಾವಧಾನಾಃ 
ಪ್ರಣಮಂತಃ ತ ಚೆ ಕೀರ್ತಯಂತಃ । 
ಹರಿಮಬ್ದಜನಂದ್ಯಪಾದಪದ್ಮಂ 
ಪ್ರಭಜಂ ತಸ್ತ ಎಣವಜ್ಜ ಗಜ್ಜ ನೇಷು H ೧೦೯ ॥ 
ಉಪಕ್ಕ ತಿಕುಶಲಾ ಗತ ಜಸ ೦ 
ಕುಕ ನಿಜಾನಿ ಮನ್ಯಮಾನಾಃ । 
ಅಪಿ ಪರಪರಿಭಾನನೇ ದಯಾರ್ವಾಃ 
ಶಿನಮನಸಃ ಖಲು ವೈಷ್ಣವಾಃ ಪ್ರಸಿದ್ಧಾಃ ॥ ೧೧೦॥ 
ದೃಷದಿ ಸರಧನೇ ಚ ಲೋಷ್ಟಖಂಡೇ 
ಪರವನಿತಾಸು ಚ ಕೂಟಶಾಲ್ಮಲೀಷು । 
ಸಖರಿಪುಸಹಜೇಷು ಬಂಧುವರ್ಗೇ 
ಸಮಮತಯಂಃ ಖಲು ವೈ ಷ್ಣ ವಾಃ ಪ್ರಸಿದ್ಧಾಃ ॥ ೧೧೧॥ 


ಗಳೆರಡಕ್ಕೂ ಯಾವ ಭೇದವೂ ಇಲ್ಲವೆಂದು ನಂಬಿ, "ಓ ಜಗನ್ನಾಥ! ನಾನು 
ನಿನ್ನವನು; ದಾಸನು; ನೀನೂ ನಾನು ಬೇಕೆಯಲ್ಲವು. ಓ ಸ್ವಾಮಿಯೇ! ನೀನೇ 
ಸಮಸ್ತರಲ್ಲಿಯೂ ನೆಲಸಿರುವೆಯಾದುದರಿಂದ ಸೇವ್ಯನಾಗಲಿ ಸೇವಕನಾಗಲಿ 
ನಿನಗಿಂತಲೂ ಬೇರೆ ಯಾರೂ ಇರುವುದಿಲ್ಲವು'” ಎಂಬೀ ಭಾವನೆಯಿಂದ ಧ್ಯಾನಾ 
ಸಕ್ತರಾಗಿ ಆ ಭಗವಂತನನ್ನೇ ನಮಸ್ಕರಿಸಿ, ಕೇರ್ತಿಸಿ, ಬ್ರಹ್ಮಾದಿಗಳಿಂದ ನಮ 
ತನಾದ ಆ ದೇವನನ್ನೇ ಭಜಿಸಿ ಜಗತ್ತಿನ ಇತರ ಜನರನ್ನು ಯಾವ ಬಗೆ 
ಯಲ್ಲಿಯೂ ತೃಣವನ್ನೆಂತೋ ಅಂತು ಇನಿತಾದರೂ ಸೇವಿಸದೆ ಇರುತ್ತಾರೆ. 

೧೧೦. ವಿಷ್ಣುಭಕ್ತರು ಇತರರಿಗೆ ಯಾವಾಗಲೂ ಉಪಕಾರ ಮಾಡುವುದ 
ರಲ್ಲಿಯೇ ಕುಶಲರಾಗಿ ಯಾವಾಗಲೂ ಜಗತ್ತುಗಳಲ್ಲಿ ಇತರರ ಯೋಗಕ್ಟೇಮವೇ 
ತಮ್ಮ ಯೋಗಕ್ಸೇಮವನ್ನಾಗಿ ಬಗೆದು, ಇತರರಿಗೆ ಅಪಮಾನವಾದಾಗಲೂ 
ಅನರ ವಿಷಯದಲ್ಲಿ ಅತ್ಯಂತ ದಯಾರ್ದ್ರಹೃೈದಯಾಗಿರುತ್ತಾರೆಯೆಂಬುದು 
ಪ್ರಸಿದ್ಧವೇ ಆಗಿರುತ್ತದೆ. 

೧೧೧. ಅಯ್ಯಾ ರಾಜೇಂದ್ರ ನೇ! ವಿಷ್ಣುಭಕ್ತರಾದವರು ಬಂಡೆಯಲ್ಲಿ, 
ಫರಧನದಲ್ಲಿ, ಕಲ್ಲಿನ ಚೂರಿನಲ್ಲಿ, ಹೆರರ ಹೆಣ್ಣು ಗಳಲ್ಲಿ, ಕೂಟಶಾಲ್ಮಲೀ ವೃ ಕ್ಸ 
ದಲ್ಲಿ, ಗೆಳೆಯರು ಹಗೆಯರು ಒಡಹುಟ್ಟ ದವರು "ನುತ್ತು ಬಂಧುವರ್ಗದಲ್ಲಿ. 
ಸಮಬುದ್ಧಿ ಯುಳ್ಳ ವರಾಗಿರುತ್ತಾ Re ಪ್ರಸಿದ್ಧ ವೇ ಆಗಿರುತ್ತದೆ. 


ಮಿ 


ದಶನೋಧ್ಯಾಯಃ। ೧೨೭ 


ಗುಣಗಣಸುಮುಖಾಃ ಪರಸ್ಕ ಮರ್ಮ 

ಚ್ಛದನಪರಾಃ ಪರಿಣಾಮಸೌಖ್ಯದಾ ಹಿ । 
ಭಗವತಿ ಸತತಂ ಪ್ರದತ್ತಚಿತ್ತಾಃ 

ಪ್ರಿಯವಚಸಃ ಖಲು ವೈಷ್ಣವಾಃ ಪ್ರಸಿದ್ಧಾಃ ॥ ೧೧೨ ॥ 
ಸ್ಫುಖನುಧುರಪದಂ ಹಿ ಕಂಸಹಂತುಃ 

ಕಲುಷಮುಷಂ ಶುಭನಾಮು ಚಾಮನಂತಃ । 
ಜಯಜಯ ಪರಿಘೋಷಣಾಂ ರಟಿಂತಃ 

ಕಿಮು ವಿಭವಾಃ ಖಲು ವೈಷ್ಣವಾಃ ಪ್ರಸಿದ್ಧಾಃ॥ ೧೧೩೫ 
ಹರಿಚರಣಸರೋಜಯುಗ್ಮಚಿತ್ತಾ 

ಜಡಿನುಧಿಯಃ ಸುಖದುಃಖಸಾಮ್ಯರೂಪಾಃ | 
ಅಸಜಿತಿಚತುರಾ ಹರೌ ನಿಜಾತ್ಮ 

ನೃತಿವಚಸಃ ಖಲು ವೈಷ್ಣವಾಃ ಪ್ರಸಿದ್ಧಾಃ ॥ ೧೧೪ 
ರಥಚರಣಗೆದಾಬ್ಹಶಂಖಮುದ್ರಾ 

ಕೃತತಿಲಕಾಂಕಿತ ಬಾಹುಮೂಲಮಧ್ಯಾಃ | 





೧೧೨. ಸದ್ಗುಣ ಸಮೂಹಗಳಿಂದ ಸುಮುಖರಾಗಿ, ಇತರರ ಗುಟ್ಟನ್ನು 
ಗುಟ್ಟನ್ನಾಗಿಯೇ ಕಾಣುವುದರಲ್ಲಿ ತತ್ಪರರಾಗಿ, ಎಲ್ಲ ಪ್ರಾಣಿಗಳಿಗೂ ಕಡೆಯಲ್ಲಿ 
ಸೌಖ್ಯವನ್ನುಂಟುಮಾಡುವವರಾಗಿ, ಭಗವಂತನಲ್ಲಿಯೇ ಸತತವೂ ನ್ಯಸ್ತಚಿತ್ತ 
ರಾಗಿ, ಯಾವಾಗಲೂ ಪ್ರಿಯವಾದ ನುಡಿಗಳನ್ನೇ ಆಡುವುದು ವಿಷ್ಣುಭಕ್ತರ 
ಸ್ವಭಾವವೆಂದು ಸುಪ್ರಸಿದ್ಧವಾಗಿರುವುದು. 

೧೧೩. ಎಲ್ಫೈ ಇಂದ್ರದ್ಯುಮ್ಮ ಮಹೀಪಾಲನೇ! ಈ ಲೋಕದಲ್ಲಿ ವಿಷ್ಣು 
ಭಕ್ತರಾದವರು ಕಂಸಾರಿಯಾದ ಶ್ರೀ ಹರಿಯ ಸ್ಫುಟಮಧುರವಾದ ದಿವೃಪಾದ 
ಗಳನ್ನೇ ಮನಸ್ಸಿನಲ್ಲಿ ಧ್ಯಾನಿಸುತ್ತ, ಸಕಲ ಕಲ್ಮಷಗಳನ್ನೂ ದೂರಗೊಳಿಸುವ 
ಮಂಗಳಕರವಾದ ಆ ಪ್ರಭುವಿನ ದಿವ್ಯನಾಮಗಳನ್ನೇ ಸಂಕೀರ್ತಿಸುತ್ತ, ""ಜಯ. 
ಜಯ ಕೃಷ್ಣಹರೇ?' ಎಂದು ಯಾವಾಗಲೂ ಉದ್ಭೋಷಿಸುತ್ತ ಬಹು ಭಕ್ತಿ 
ವೈಭವದಿಂದ ಸುಪ್ರಸಿದ್ಧರಾಗಿರುತ್ತಾರೆ. 

೧೧೪. ಇಷ್ಟೆಯಲ್ಲದೆ ಅವರು ಶ್ರೀಹರಿಯ ಚರಣಸರೋಜಗಳಲ್ಲಿಯೆ 
ನಟ್ಟಮನಸ್ಸುಳ್ಳವರಾಗಿ, ಇತರ ಭೋಗಾದಿ ವ್ಯಾಪಾರಗಳಲ್ಲಿ ಜಡಬುದ್ಧಿ ಗಳಾಗಿ, 
ಸುಖದುಃಖ, ಲಾಭಾಲಾಭ, ಜಯಾಜಯಾದಿಗಳಲ್ಲಿ ಸಮಚಿತ್ತರಾಗಿ, ಶ್ರೀಹರಿಯ 
ಪೂಜೆಯಲ್ಲಿ ಚತುರರಾಗಿ, ತಂತಮ್ಮ ಆತ್ಮಗಳೊಡನೆಯೇ ಸಲ್ಲಪಿಸುತ್ತ(ಆತ್ಮಾನು 
ಸಂಧಾನದಲ್ಲಿಯೇ ಇರುವವರಾಗಿ) ಸುಪ್ರಸಿದ್ಧರಾಗಿರುವರು. 

೧೧೫. ವಿಷ್ಣುಭಕ್ತರು ಶ್ರೀಹರಿಯ ರಥ, ಚರಣ, ಗದಾ, ಕಮಲ, ಶಂಖ 


೧೨೮ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಮುರರಿಪುಚರಣಪ್ರಣಾಮಧೂಲೀ 

ಧುತಕನಚಾಃ ಖಲು ವೈಷ್ಣವಾ ಜಯಂತಿ 1 ೧೧೫ ॥ 
ವುರಜಿದಪಘನಾಪಕೃಷ್ಣಗಂಥೋ 

ತ್ರಮತುಲಸೀದಲಮಾಲ್ಯ ಚಂದನೈರ್ಯೆೇ ! 
ವರಯಿತುಮಿನಮುಂಕ್ತಿಮಾಪ್ತಭೂಷಾ 

ಕೃತಿರುಚಿರಾಃ ಖಲು ವೈಷ್ಣವಾ ಜಯಂತಿ ॥ ೧೧೬ ॥ 
ವಿಗಲಿತ ಮದಮಾನ ಶುದ್ಧಚಿತ್ತಾಃ 

ಪ್ರಸಭವಿನಶ್ಯದಹಂಕೃತಿಪ್ರಶಾಂತಾಃ | 
ನರಹರಿಮನುರಾಪ್ತಬಂಧುಮಿಷ್ಟ್ವಾ 

ಕ್ಲಯಿತಶುಚಃ ಖಲು ವೈಷ್ಣವಾ ಜಯಂತಿ 1 ೧೧೭ ॥ 
ಭಗವತಿ ಸತತಂ ಪ್ರಭಕ್ತಿಭಾಜಾಂ 

ಶುಭಚೆರಿತೆಂ ತವ ಲಕ್ಷ್ಮ ನೋಭ್ಯಧಾಯಾ । 
ಶ್ರುತಿಷಥನುನತೀರ್ಣಮಾಶು ಪುಂಸಾಂ 

ಹರತಿ ಮಲಂ ಚಿರೆಸಂಚಿತೆಂ ಯದೇತತ್‌ ॥ ೧೧೮ ॥ 





ಮೊದಲಾದವುಗಳ ಮುದ್ರೆಗಳನ್ನು ಬಾಹು ಮೂಲಗಳಲ್ಲಿಯೂ, ತಿಲಕವನ್ನು 
ಮಧ್ಯಗಳಲ್ಲಿಯೂ ಧರಿಸಿಕೊಂಡು, ಮುರಾಸುರ ವಿಧ್ವಂಸಿಯಾದ ಆ ಪರಮಾತ್ಮನ 
ಚರಣಪ್ರಣಾಮಗಳಿಂದುಂಟಾದ ಧೂಳಿಯಿಂದ ಶುಭ್ರಗೊಳಿಸಲಾದ ಪುಣ್ಯಭಕ್ತಿ 
ಕವಚವುಳ್ಳವರಾಗಿ ಪ್ರಸಿದ್ಧರಾಗಿರುವರು. 

೧೧೬. ಶ್ರೀ ವಿಷ್ಣುಭಕ್ತರು ಆ ಸ್ವಾಮಿಯ ಅಂಗ ನಿರ್ಮಾಲ್ಯವಾದುದೂ, 
ಉತ್ತಮಗಂಧ ಸಮನ್ವಿತವೂ ಆದ ತುಲಸೀದಲಹಾರ, ಚಂದನಗಳನ್ನುಧರಿಸಿ 
ದವರಾಗಿ ಮುಕ್ತಿಲಲನಾಮಣಿಯನ್ನು ವರಿಸಲೋಸುಗವೇ ದಿವ್ಯಾಲಂಕಾರ 
ಭೂಷಿತರಾಗಿ ಸೌಂದರ್ಯದಿಂದೊಪ್ಪುತ್ತ ಜಯಶೀಲರಾಗಿರುತ್ತಾರೆ. 

೧೧೭. ಇದೂ ಅಲ್ಲದೆ ಅವರು ಗರ್ವ ಅಹಂಕಾರಗಳು ಸಡಿಲವಾಗಿ 
ಹೋಗಿರಲು ಶುದ್ಧಚಿತ್ತರಾಗಿ, ಬಹು ಜಾಗ್ರತೆಯಾಗಿಯೇ ನಾಶವಾಗಿರುವ 
ಅಹಂಭಾವವುಳ್ಳವರಾಗಿ, ಪ್ರಶಾಂತರಾಗಿ, ದೇವತೆಗಳೆಲ್ಲರಿಗೂ ಆಪ್ತಬಂಧುವಾದ 
ಶ್ರೀ ನರಹೆರಿಯನ್ನೇ ಪೂಜಿಸಿ, ಕಲ್ಮನಗಳು ಕ್ರೈಯಿಸಿಹೋಗಲು ಲೋಕದಲ್ಲಿ 
ಕೇವಲ ಜಯಶೀಲರಾಗಿಯೇ ಬೆಳಗುತ್ತಿರುತ್ತಾರೆ. 

೧೧೮. ಅಯ್ಯಾ ನೃಪಾಲಾ! ಈ ಪ್ರಕಾರವಾಗಿ ಸಡ್ಲುಣೈಶ್ಚರ್ಯಭರಿತ 
ನಾದ ಶ್ರೀಮನ್ಮಹಾನಿಷ್ಣು ವಿನಲ್ಲಿ ಭಕ್ತಿಯುಳ್ಳ ಭಾಗವತಾಗ್ರಣಿಗಳ ಗುರುತನ್ನು 
ನಿನಗೆ ನಾವು ಹೇಳಿರುತ್ತೇವೆ. ಇದು ಮಾನವನ ಶ್ರುತಿಸಥವನ್ನು ಸೇರಿದುದಾದರೆ 
(ಶ್ರದ್ಧೆಯಿಂದ ಇದನ್ನು ಕೇಳಿದುದಾದರೆ) ಬಹುಕಾಲದಿಂದಲೂ ಕೂಡಿಬಂದ 
ಪಾಪಮಲವನ್ನು ಪರಿಹರಿಸುತ್ತದೆ. 


ದಶಮೋ9ಧಭ್ಯಾಯಃ ೧೨೯ 


ನಹಿಧನಮಫಿ ಮೃಗ್ಯತೇ ಕದಾಚಿತ್‌ 

ನ ಖಲು ಶರೀರಜಖೇದಸಂಪ್ರಯೋಗಃ । 
ಮೃದುಲಘುವಚಸಾಭಿಧಾನಕೀರ್ತಿಂ 

ಭಜನನುಹಂ ತವ ದಾಸ್ಯ ಏವ ಚಿಂತಾ ॥ ೧೧೯॥ 
ಶುಭಚರಿತಮಪಿ ದ್ವಿಷಂತಿ ಪುಂಸಾಂ 

ಸ್ವಯಮಿಹ ದುಶ್ಚರಿತಾನುಬಂಧಚಿತ್ತಾಃ । 
ಮಹದಕುಶಲಮಪ್ಯವಾಪ್ಯ ಸುಸ್ಸಾ 

ಭಗರಸರಸಿಕಾ ಅವೈಷ್ಣ ನಾಸ್ತೇ ॥ ೧೨೦ ॥ 
ಪರಮಸುಖಪದಂ ಹೃದಂಬುಜಸ್ಮಂ 

ಕ್ಲುಣಮಪಿ ನಾನುಸಜ್ಜಂತಿ ಮತ್ತಭಾವಾಃ । 
ವಿತಥವಚನಜಾಲಕ್ಕೆರಜಸ್ರಂ 

ಪಿದಧಾತಿ ನಾಮ ಹರೇರನೈಷ್ಟವಾಸ್ತೇ 8 ೧೨೧॥ 





೧೧೯-೧೨೦. ""ಓ ಪರಮಾತ್ಮಾ! ನಾನು ಎಂದಿಗೇ ಆಗಲಿ ಧನವನ್ನೂ 
ಸಹ ಹುಡುಕಿಕೊಂಡು ಹೋಗುವುದಿಲ್ಲವು. ನನಗೆ ಶರೀರದಲ್ಲಿ ಜನಿಸಿದ ರೋಗ 
ರುಜಿನಾದಿಗಳ ಬಾಧೆಯೂ ಇರುವುದಿಲ್ಲವು. ನನಗೆ ಮೃದುವಾಗಿಯೂ, ಲಘು 
ವಾಗಿಯೂ ಆಡುವ ಹೊಗಳಿಕೆಯ ಮಾತುಗಳು, ಬಿರುದುಗಳು, ಅವುಗಳಿಂದ 
ಜಹೊರಕುವ ಕೀರ್ತಿಯೂ ಬೇಕಿಲ್ಲವು. ನಾನು ನಿನ್ನ ನಾಮಭಜನೆಯೊಂದನ್ನೇ 
'ಮಾಡಿ ಕೃತಾರ್ಥನಾಗುವೆನು. ನನಗೆ ಬೇಕಾದುದು ಮುಕ್ತಿಯೊಂಜೀ. ನಾನು 
ನಿನ್ನ ದಾಸನು. ನನಗೆ ನಿನ್ನ ದಾಸ್ಯವೊಂದೇ ಬೇಕು?” ಎಂದು ಭಾವಿಸಿರುವವರೇ 
ವಿಷ್ಣುಭಕ್ತರಾದವರು. ಇವರೇ ಲೋಕದಲ್ಲಿ ಧನ್ಯರು; ಇವರೇ ಜಯ 
ಶಾಲಿಗಳು. ಯಾರಾದರೆ ವಿಷ್ಣುಭಕ್ತರಾದವರ ಮಂಗಳಕರಗಳಾದ ಚರಿತೆಗಳನ್ನು 
ದ್ವೇಷಿಸುವರೋ, ತಾವೂ ಸಹ ಪಾಪಕರ್ಮಗಳನ್ನೇ ಮಾಡುವುದರಲ್ಲಿ ಆಸಕ್ತ 
ವಾದ ಚಿತ್ರವುಳ್ಳ ವರಾಗಿರುವರೋ, ದೊಡ್ಡ ವಿಪತ್ತನ್ನೇ ಪಡೆದರೂ, ಮಹಾ 
ಪಾಪಸಂಘಟನೆಯಾದರೂ ಏನೊಂದೂ ವ್ಯಥೆಯಿಲ್ಲದೆ ಸ್ವಸ್ಥ ಚಿತ್ತರೇ ಆಗಿರು 
ತ್ತಾರೆಯೋ, ಕೇವಲ ನಾರೀಲೋಲರಾಗಿಯೇ ಕಾಲಕಳೆಯುತ್ತಾರೆಯೋ 
ಅವರೇ ಅವೈಷ್ಣವರು. 

೧೨೧. ದುರಹಂಕಾರಿಗಳಾಗಿ ತಮ್ಮ ಹೈತ್ಸದ್ಮದಲ್ಲಿಯೇ ನೆಲಸಿರುವ 
ಪರಮಾತ್ಮನ ಪರಮಸುಖಪ್ರದಾಯಕವಾದ ಪಾದಪಂಕಜಸ್ಮರಣೆಯಲ್ಲಿ ತೊಡ 
ಗಜಿ ಯಾವಾಗಲೂ ಸುಳ್ಳುಸಳ್ಳುಗಳನ್ನೂ, ಕಾಡುಹರಟಿಗಳನ್ನೂ ಗಳಹುತ್ತ, 
ಶ್ರೀಹರಿನಾಮವನ್ನು ಕೇಳಿದರೂ ಕಿವಿಗಳನ್ನು ಭದ್ರವಾಗಿ ಮುಚ್ಚಿ ಕೊಳ್ಳುವವಗ 
ಅವೈಷ್ಣವರು. 

5 


೧೩೦ ಶ್ರೀ ಸ್ಕಾಂದೆಮಹಾಪುರಾಣಂ 


ಪೆರೆಯುವತಿಧನೇಷು ನಿತ್ಯಲುಜ್ಛಾಃ 

ಕೃಷಣಧಿಯೋ ನಿಜಕುಕ್ಸಿಭಾರಪೂರ್ಣಾಃ | 
ನಿಯತಪರಮಹತ್ತ್ವಮನ್ಯಮಾನಾ 

ನರಪಶವಃ ಖಲು ವಿಷ್ಣುಭಕ್ತಿಹೀನಾಃ ॥ ೧೨೨ 0 
ಅನನರತಮನಾರ್ಯಸಂಗರಕ್ತಾಃ 

ಪರಪರಿಭಾವಕಹಿಂಸಕಾಂತಿರೌದ್ರಾಃ । 
ನರೆಹರಿಚರೆಣಸ್ಕೃೃತೌ ವಿರಕ್ತಾ 

ನರಮಲಿನಾಃ ಖಲು ದೂರತೋ ಹಿ ವರ್ಜಾಃ ॥ ೧೨೩೫ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣನಖಂಡೇ ಪುರುಷೋತ್ತಮಕ್ಸೆ ೇಶ್ರವರಾಹಾತ್ಮೆ 1 ಜೈಮಿನಿಯಷಿ 
ಸಂವಾದೇ «ನಿದ್ಯಾಪತಿಕಥಿತ ಜಗನ್ನಾಥಕ್ಸೆತ್ರ “ಸಂಸ್ಕಾ ನಾದಿವೆರ್ಣನಂ > ನಾಮ 
ದಶಮೋಂಧ್ಯಾಃ ಯಃ 





೧೨೨, ಪರಸ್ತ್ರೀ, ಪರಧನಗಳಲ್ಲಿ ಯಾವಾಗಲೂ ಆಸೆಯುಳ್ಳವರಾಗಿ, 
ಲುಬ್ಬಬುದ್ಧಿಯುಳ್ಳವರಾಗಿ, ತಮ್ಮ ಹೊಟ್ಟಿಯನ್ನು ತುಂಬುವುದರಲ್ಲಿಯೇ 
ಆಸಕ್ತರಾಗಿ, ಇತರರ ಉನ್ನತಿಯನ್ನು ಸಹಿಸದವರಾಗಿರುವ ನರಪಶುಗಳೇ 
ಅವೈಷ್ಣವರು. 

೧೨೩. ಯಾವಾಗಲೂ ನೀಚರ ಸಹವಾಸದಲ್ಲಿಯೇ ಇದ್ದು, ಇತರರ 
ಸೋಲು, ಇತರರ ಹಿಂಸೆಗಳಲ್ಲಿಯೇ ತೊಡಗಿ, ಮಹಾ ಭಯಂಕರರಾಗ್ಯಿ 
ನರಹರಿಯ ಚರಣಧ್ಯಾನವಿಮುಖರಾಗಿರುವ ಕೊಳಕು ಮಾನವರೇ ಅವೈಷ್ಠವರು. 
ಇವರನ್ನು ಬಹು ದೂರದಲ್ಲಿಯೇ ವರ್ಜ್ಯಮಾಡಬೇಕು. 


ಇಲ್ಲಿಗೆ ಎಂಬತ್ತೊಂದುಸಾವಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ರ ಸಿದ್ಧ ವಾದ 
ಶ್ರೀ ಸಾ ) ೦ದಮಹಾಪುರಾಣದ ಎರಡನೆಯ ವೈ ಷ್ಠ ವಖಂಡದ ಪುರುಸೋತೆ ಮತ್ತೆ ತ್ರ 
` ಮಾಹಾತ್ಮ $ದ ಜೆ | ಮಿನಿಯಸಿಸಂವಾಡದಲ್ಲಿ “ೆನಿದಾ ಪತಿಕಥಿತ ಜಗನ್ನಾಥಕ್ಸೆ 
ಸಂಸ್ಕಾ ನಾದಿ ಸನರ್ಣನ?'ವೆಂಬ ಹತ್ತ ನೆಯ ಅಧ್ಯಾಯವು ಮಂಗಿದುದು. 


॥ ಶ್ರೀಃ 8 


ಅಥ ಏಕಾದಶೋಧ್ಯಾಯಃ 
ಇಂದ್ರದ್ಯುಮ್ನಸ್ಯ ಭಗವದ್ದರ್ಶನಾರ್ಥಗಮ ನವರ್ಣನಂ 
ಜೈಮಿನಿರುವಾಚ:- 
ನಾರದಾದ್ದ್ರಹ್ಮಣಃಪುತ್ರಾ ದ್ಭೃ ಗವದೆ ಕ್ತಿ ಮುತ್ತಮಾಂ । 
ಶು ್ರತ್ಟೇತ್ಸಂ ೦ “ಪರೆಮಹಿ ತ ಇಂದ ತ್ರದ್ಯೈನ್ನೋಪು $ನಾಚ ತಂ u On 
ಇಂದ್ರ ದು ್ಯವ್ನು ಉವಾಚ :- 
ಸಾಧುಸಂಗಸ್ಸು. ವಿದೃದ್ಧಿರ್ಭವವ್ಯಾಧಿವಿನಾಶನಃ 1 
ಮನೋಪದಿಷ್ಟೋ ಭಗನನ್ಫೋಭೂತ್ಸಾಂಪ್ರತಮೇನ ಮೇ ॥೨॥ 
ಯೇನ ಸಾಕ್ಸಾ ತೃ ತೋ ವಿಷ್ಣುಃ ಪರಮಾತ್ಮಾ `ಸರಾತ್ರ ರಃ । 


ಸತ್ವಂ ಯನ್ಮಂಔಿರಾಯಾತಸ್ತ. ಎದನ್ಯಃ ಸಾಧಾರತ್ರ “. uu 
ತ್ವತ್ಸನ್ನಿಧಾನಾದ್ಭ ಗವಂಸ್ತಮೋಮೇ ನಾಶಮಭ್ಯಗಾತ್‌ | 
ಯನ್ಮೇ ತ್ವರಯತೇ ಚಿತ್ತಮರ್ಚಿತುಂ ನೀಲಮಾಧವಂ nu 


ವೇತ್ತಿ ಬ್ರಹ್ಮಾಂಡವೃತ್ತಾಂತಂ ಪರ್ಯಟನ್ಸರ್ವಲೌ ಕಿಕಃ । 
ತದಾವಾಂ ರಥಮಾಸ್ಥಾಯ ಪಶ್ಯಾವೋ ಶೀಲಮಾಧವಂ | 
ಪುರುಷೋತ್ತಮಸಂಜ್ಞಸ್ಯ ಕ್ಲೇತ್ರಸ್ಯಾಲಂಕೃತಂ ಶುಭಂ ॥೫॥ 


ಕನ್ನಡದ ಅನುವಾದ 
ಇಂದ್ರಮ್ಯುಮ್ನನ ಭಗವದ್ದ ರ್ಶನಾರ್ಥಪ್ರಯಾಣದ ವರ್ಣನೆ 

೧. ಜೈಮಿನಿಯು ಹೇಳುತ್ತಾನೆ:--ಎಲೈ ಖುಸಿಗಳಿರಾ! ಬ್ರಹ್ಮಪುತ್ರನಾದ 
ನಾರದಮುನಿಯಿಂದ ಭಗವದ್ಭಕ್ತಿ ವಿಚಾರವನ್ನು ಈ ಪ್ರಕಾರವಾಗಿ ಕೇಳಿದೆ 
ತರುವಾಯ ಇಂದ್ರದ್ಯುಮ್ನ ಮಹಾರಾಜನು ಪರಮಪ್ರೀತನಾಗಿ ಅವನನ್ನು 
ಕುರಿತು ಈ ರೀತಿ ಹೇಳಿದನು. 

೨-೩. ಇಂದ್ರದ್ಯುಮ್ಮನು ಹೇಳುತ್ತಾನೆ: ಭೋ ಭಗವನ್‌! ವಿದ್ವಾಂಸರು 
ಸಾಧು ಸಮಾಗಮದಿಂದ ಭವರೋಗವು ನಾಶವಾಗುತ್ತದೆಯೆಂದು ನನಗೆ 
ಉಪಡೇಶಮಾಡಿದ್ದುದು ಇದೀಗ ಸತ್ಯವಾಯಿತು. ಪರಮಾತ್ಮನೂ, ಪರಾತ್ಸರನೂ 
ಆದೆ ಶ್ರೀಮನ್ನಾರಾಯಣನನ್ನೇ ಸಾಕಾ ತ್ಯರಿಸಿಕೊಂಡಿರುವ ಇಟು. ನನ್ನ 
ಮಂದಿರಕ್ಕೆ ಚಿ ತ್ರೈಸಿರುವೆ. ನಿನಗಿಂತಲೂ ಸಾಧುವದಾರು? 

೪. ಭೋ ಭಗವನ್‌! ನಿನ್ನ ಸನ್ನಿಧಾನದಿಂದ ನನ್ನ ಅಜ್ಞಾನವೆಲ್ಲವೂ 
ನಾಶವಾಯಿತು. ಇದೀಗ ನನ್ನ ಮನಸ್ಸು ನನ್ನನ್ನು ಶಿ ಶ್ರೀಮನ್ಸ್ಟೀಲಮಾಧವನ 
ಅರ್ಚನೆಗಾಗಿ ತ್ವರೆಗೊಳಿಸುತ್ತಿ ತ್ತಿರುವುದು. 

೫. ಎಲೈ” ಮಹರ್ಷಿಯೇ! ನೀನು ಸ್ವರ್ಗಮರ್ತ್ಯುಪಾತಾಳಾದಿ ಸಮಸ್ತ 


೧೩೨ ಶ್ರೀ ಸ್ಕಾಂದಮಹಾಪುರಾಣಂ 


ತತ್ರ ತೀರ್ಥಾನಿ ಸಂತೀತಿ ಬಹುಭಿಃ ಕಥಿತಾನಿ ಮೇ! 


ತ್ವವ್ವಾಕ್ಯಾದ್ಯದಿ ಜಾನಾನಿ ಭವೇಯುಂಃ ಸಫಲಾನಿ ಮೇ Hn 
ನಾರದೆ ಉವಾಚ:- 

ಹಂತ ತೇ ದರ್ಶಯಿಷ್ಯಾಮಿ ಫ್ಸೇತ್ರಂ ಸ್ಪೇತ್ರಸ್ಥಿ ತಾನಿ ಚೆ। 

ತೀರ್ಥಾನಿ ಶಕ್ತಿ ಶಂಭೂಶ್ಚ ಕ್ಲೇತ್ರಮಾಹಾತ್ಮ್ಯನೇವ ಚೆ nan 


ಸಾಕ್ಸಾದ್ಹ್ರಕ್ಸ್ಯಸಿ ದೇವೇಶಂ ಭಕ್ತಸ್ಯಾತ್ಮಸಮರ್ಪಕಂ | 

ತವಾನುಗ್ರಹೆತಃ ಶೀಘ್ರಂ ಚತುರ್ಧಾ ಸಂವ್ಯವಸ್ಥಿತಂ [ 

ಯಸ್ಯ ಸಂದರ್ಶನಾನ್ಮರ್ತ್ಯೋ ಜಾಯತೇ ಭಕ್ತಿಭಾಜನಂ ॥೮॥ 
ಏವಂ ಕಥಾಂತೇ ತೌ ಪ್ರೀತಾವಹಃಕೃತ್ಯಂ ಸಮಾಪ್ಯ ಚ ॥೯॥ 
ಯಾತ್ರಾನುಕೂಲಂ ನಿರ್ಣೇಯ ಪಂಚಮ್ಮಾಂ ಬುಧವಾಸರೇ । 
ಜ್ಯೇಷ್ಠಕೃಷ್ಣೇತರೇ ಪಕ್ಟೇ ಪುಸ್ಕರ್ಕೈೇ ಲಗ್ನ ಉತ್ತಮೇ । 

ಏಕತ್ರ ಶಯಿತೌ ರಾತ್ರಿಂ ನಿನ್ಯತುರ್ನ್ಯಸನಾರದಾ ॥ ೧೦॥ 





ಲೋಕಗಳನ್ನೂ ಸಂಚರಿಸುವೆಯಾದುದರಿಂದ ಬ್ರಹ್ಮಾಂಡದ ವೃತ್ತಾಂತವನ್ನೇ 
ಬಲ್ಲವನಾಗಿರುವೆ. ಆದುದರಿಂದ ನಾವೀರ್ವರೂ ರಥವೇರಿ ಹೊರಟು ಪುರು. 
ಷೋತ್ತಮವೆಂದು ಹೆಸರಾದ ಕ್ಷೇತ್ರಕ್ಕೆ ಮಂಗಳಾಲಂಕಾರವಾಗಿರುವ ನೀಲ 
ಮಾಧವನನ್ನು ಸಂದರ್ಶಿಸೋಣ. 

೬. ಎಲೈ ಮುನಿಯೇ! ಆ ಕ್ಲೇತ್ರದಲ್ಲಿ ಅನೇಕ ತೀರ್ಥಗಳಿರುವುವೆಂದು. 
ಅನೇಕರು ನನಗೆ ಹೇಳಿದರು. ನಿನ್ನ ವಾಕ್ಯಗಳಿಂದಲೂ ಅವುಗಳನ್ನು ತಿಳಿಯುವೆ. 
ನಾದರೆ ನಾನು ಕೇಳಿದುದೆಲ್ಲವೂ ಸಫಲವಾಗುವುದು. 

೭. ನಾರದನು ಹೇಳುತ್ತಾನೆ: ಮಹಾರಾಜ! ಬಹಳ ಸಂತೋಷ! 
ನಾನು ನಿನಗೆ ಆ ಪುರುಷೋತ್ತಮ ಕ್ಷೇತ್ರವನ್ನೂ ಆ ಕ್ಷೇತ್ರದಲ್ಲಿರುವ ತೀರ್ಥ 
ಗಳನ್ನೂ, ಶಕ್ತಿಶಂಕರರನ್ನೂ ಕ್ಸೇತ್ರಮಾಹಾತ್ಮ್ಯವನ್ನೂ ತೋರಿಸುತ್ತೇನೆ. 

೮. ನೀನು ಆ ಕ್ಷೇತ್ರದಲ್ಲಿ ಭಕ್ತರಿಗೆ ಆತ್ಮಸಮರ್ಪಣೆಯನ್ನೇ ಮಾಡುವ 
ದೇವದೇವೇಶ್ವರನನ್ನು ಸಾಕ್ಸಾತ್ತಾಗಿಯೇ ನೋಡುವೆ. ಯಾವಾತನ ಸಂದ 
ರ್ಶನದಿಂದ ಮಾನವನು ಭಕಿಭಾಜನನಾಗುತ್ತಾನೆಯೋ ಆ ಪರಮಾತ್ಮನು 
ನಿನ್ನನ್ನು ಜಾಗ್ರತೆಯಾಗಿ ಅನುಗ್ರಹಿಸಲೋಸುಗವೇ ತನ್ನನ್ನು ನಾಲ್ಕು ಮೂರ್ತಿ 
ಗಳನ್ನಾಗಿಮಾಡಿಕೊಂಡಿರುತ್ತಾಕೆ. 

೯-೧೧. ಹೀಗೆ ಮಾತನಾಡಿದ ಬಳಿಕ ಆ ಇಂದ್ರದ್ಯುಮ್ನನ್ಕೂ ನಾರದನೂ 
ಈರ್ವರೂ ಸುಪ್ರೀತರಾಗಿ ಹಗಲು ಮಾಡಬೇಕಾದ ಕೃತ್ಯಗಳೆಲ್ಲವನ್ನೂ ಮುಗಿಸಿ, 


ಯಾತ್ರೆಗೆ ಅನುಕೂಲವಾದ ಶುಭ ದಿನವನ್ನು ನಿರ್ಣಯಿಸಿ, ಜ್ಯೇಷ್ಠ ಶುಕ್ಲ 


ಏಕಾದಶೋತಧ್ಯಾಯೆಃ ೧೩೭ 


ತತಃಪ್ರಭಾತೇ ನಿಮಲ ಇಂದ್ರದ್ಯುಮನ್ನೋ ನೈಪೋತ್ತಮಃ । 


ಘೋಷಣಾಂ ಕಾರಯಾಮಾಸ ರಾಜ್ಯಸ್ಯ ಸಹ ಬಂಧುಭಿಃ HOCH 
ಯಥಾವಿಭವತಃ ಸೈನ್ಕೈರ್ನೀಲಾದ್ರಿಗಮನಂ ಪ್ರತಿ । 

ಯಾವಜ್ಜೀವಂ ತತ್ರ ವಾಸಂ ಕರಿಸ್ಯಾಮೋ ವಿನಿಶ್ಚಿತಂ ॥ ೧೨ ॥ 
ಯಾ ವೃತ್ತಿಃ ಕಲ್ಪಿತಾ ಯಸ್ಯ ಸ ತಯಾ ತತ್ರ ಜೀವತು । 

ರಾಜಾನಃ ಸಾನರೋಧಾಶ್ಹ ಸಾಮಾತ್ಯಾಃ ಸಪರಿಚ್ಛದಾಃ H ೧೩ ॥ 
ರಫೈರ್ಗಜೈರ್ತುರಂಗೈಶ್ಚ ಕೋಷೈಃ ಸಹ ಪದಾತಿಭಿಃ ॥ ೧೪ ॥ 
ವ್ರಜಂತು ಸಜ್ಮಿತಾಸ್ತತ್ರ ಬ್ರಾಹ್ಮಣಾಃ ಸಾಗ್ನಿ ಹೋತ್ರಿಣಃ | 

ವಣಿಜಃ ಸಹ ಭಾಂಡೈಶ್ಚ ಸಸಣ್ಯಾಃ ಪಣ್ಯಜೀವಿನಃ ॥ ೧೫ ॥ 
ರಾಷ್ಟ್ರಕರ್ಮಣಿ ನಿಷ್ಣಾತಾಃ ಕುಶಲಾ ರಾಜವರ್ತ್ನ್ಮಸು I 

ಜ್ಯೊತಿರ್ನಿಡೋ ನೃತ್ಯನಿದೋ ದಂಡನೀತೌ ಪ್ರನೀಣಕಾಃ ॥ ೧೬ ॥ 
ನೃತ್ಯಗಾಯನವಾದಿತ್ರಚತುರ್ವಿಧಸುಬುದ್ಧಯಃ | 

ಗಜವಾಜಿನರಾಣಾಂ ಚ ಭೈಷಜ್ಯೇ ಶಾಸ್ತ್ರ ಉತ್ತಮೋ ॥ ೧೭ ॥ 











ಪಂಚಮಾ ಬುಧವಾರದ ದಿನ ಪುಷ್ಯ ನಕ್ಬತ್ರದ ಶುಭ ಲಗ್ನದಲ್ಲಿ ಒಂದೆಡೆ 
ಯಲ್ಲಿಯೇ ಮಲಗಿ ರಾತ್ರಿಯನ್ನು ಕಳೆದರು. ತರುವಾಯ ವಿಮಲವಾದ 
ಮಾರನೆಯ ದಿನ ಬೆಳಿಗ್ಗೆ ಇಂದ್ರ ದ್ಯುಮ್ನುರಾಜನು ತನ್ನ ಬಂಧುಗಳೊಡಗೂಡಿದವ 
ನಾಗಿ ರಾಜ್ಯಕ್ಕೆಲ್ಲ ಈ ರೀತಿ ಘೋಷಣೆಯನ್ನು ಹೊರಡಿಸಿದನು. 

೧೨-೧೫. " ನಮ್ಮ ವೈಭವಕ್ಕೆ ತಕ್ಕಂತೆ ಸೈನ್ಯಸಮೇತರಾಗಿ ನೀಲಾದ್ರಿಗೆ 
ಹೊರಟು ಯಾವಜ್ಞೀವವೂ ಅಲ್ಲಿಯೇ ವಾಸಮಾಡುವುದಾಗಿ ನಿಶ್ಚಯಿಸಿರು 
ತ್ತೇವೆ. ಆದುದರಿಂದ ಯಾರಿಗೆ ಯಾವ ವೃತ್ತಿಯಿಂದ ಜೀವನವೋ ಅದೇ 
ವೃತ್ತಿಯನ್ನು ಅಲ್ಲಿಯೇ ಮಾಡಿಕೊಂಡು ಜೀವಿಸಲಿ. ರಾಜರೆಲ್ಲರೂ ಅಂತಃಪುರ 
ಗಳೊಡನೆಯೂ, ಮಂತ್ರಿಪುರೋಹಿತಾದಿಗಳೊಡನೆಯೂ, ರಥಗಜತುರಗಗಳೊ 
ಡನೆಯೂ, ಕೋಶಗಳೊಡನೆಯೂ, ಪದಾತಿಗಳೊಡನೆಯೂ ಸರ್ವಸಿದ್ದೆರಾಗಿ 
ಅಲ್ಲಿಗೆ ಹೊರಡಲಿ. ಬ್ರಾಹ್ಮಣರೆಲ್ಲರೂ ಅಗ್ಲಿಹೋತ್ರಗಳೊಡನೆಯೂ, ವೈಶ್ಯರು 
ಅಂಗಡಿಗಳೊಡನೆಯೂ, ಮಾರುವಿಕೆಯಿಂದ ಜೀವಿಸುವವರು ಮಾರಾಟದ 
ಸಾಮಗ್ರಿಗಳಿಂದಲೂ ಕೂಡಿದವರಾಗಿ ಹೊರಡಲಿ. 

೧೬-೧೭. ರಾಜಕಾರ್ಯಗಳಲ್ಲಿ ನಿಷ್ಣಾತರೂ, ರಾಜ ಬೀದಿಗಳ ನಿರ್ಮಾಣದಲ್ಲಿ 
ಕುಶಲರೂ, ಜ್ಯೋತಿಶ್ಯಾಸ್ತ್ರವೇತ್ಮರೂ, ನೃತ್ಯಜ್ಞರೂ, ದಂಡನೀತಿನಿಪುಣರೂ, 
ಫೃತ್ಯಗಾಯನಗಳಲ್ಲಿಯೂ, ವೀಣಾವೇಣುಮೃದಂಗಕಾಂಸ್ಯಾದಿ ವಾದ್ಯಗಳಲ್ಲಿ 
ವಾದನಗಳಲ್ಲಿ ಪಂಡಿತರೂ, ಗಜತುರಗಮಾನವವೈದ್ಯ ಶಾಸ್ತ್ರಗಳಲ್ಲಿ ನುರಿತವರೂ 
ನನ್ನೊಡನೆ ನೀಲಾಚಲಕ್ಕೆ ಹೊರಡುವವರಾಗಲಿ. 


೧೩೪ ಶ್ರೀ ಸ್ಕಾಂದಮಹಾಪುರಾಣಂ 


ಕುಶಲಾ ಉಷ್ಟಕರ್ಮಾಣಃ ವಿದ್ಯಾಸ್ವಷ್ಟಾದಶಸ್ವಪಿ । 


ಉಪಾಂಗನಿದ್ಯಾಸು ತಥಾ ಕುಹಕಾರ್ಥಕುತೂಹಲಾಃ ॥ ೧೮. 
ವಾಟಸಾಹಸಿಕಾಶ್ಚೋರಾಸ್ತಥಾನ್ಯೇ ಪಶ್ಯತೋಹರಾಃ । 
ವಿಚಿತ್ರಕೆಥನಾ ಜೀವಾಶ್ಚಾಟುಕಾರಾಶ್ಚ ಮಾಗಧಾಃ ॥೧೯॥ 


ಶಾಸ್ತ್ರೋಪಜೀನಿನಶ್ಚೈವ ತಥಾನ್ಯೇ ಶಲ್ಯಹಾರಕಾಃ । 
ದ್ಯೂತಕಾರಾಶ್ಚ ಪುಂಶ್ಚಲ್ಯೋ ವೇಶ್ಯಾ ವೇಶ್ಯಾನುಗಾ ವಿಟಾಃ ॥ ೨೦ ॥ 
ಕೃಷೀನಲಾಶ್ಚ ಗೋಮೇಷಚ್ಛಾಗೋಷ್ಟ್ರಖರರಕ್ಟಕಾಃ । 


ಶಕುಂತಪಾಲಾಶ್ಚ ಕಪಿವ್ಯಾಘ್ರುಶಾರ್ಮೂಲರಕ್ಟಕಾಃ ॥ ೨೧॥ 
ಆಹಿತುಂಡಿಕಗೋರಕ್ಷಶಬರಾ ಮ್ಲೇಚ್ಛ ಜಾತಯಃ ॥ ೨೨ ॥ 


ಅನ್ಯೇ ಚಯೇ ಮಾಲವದೇಶಜಾತಾ 
ಆಜ್ಞಾಂ ಮದೀಯಾಮನುಪಾಲಯಂತಿ | 
ತೇ ಯಾಂತು ಸರ್ವೇ ನಸತೌ ಹಿ ನೀಲಾ 


ಚಲೇ ಯಥಾ ಸ್ವಂ ಕೃತವಾಸ್ತುಭಾಗಾಃ ॥ ೨೩ ॥ 
ಏವಮಾಜ್ಞಾಪ್ಯ ನೃಪತಿರ್ಯಾತ್ರಾಯಾಂ ಚ ಕೃತಕ್ಚಣಃ । 
ನಾರದೇನ ಸಮಾಗಮ್ಯ ದೈವಜ್ಞಮಿದಮಾಹ ಸಃ ॥ ೨೪ ॥ 





೧೮-೨೦. ಅಗ್ನಿಕಾರ್ಯಗಳಲ್ಲಿಯೂ, ಅಷ್ಟಾದಶವಿದ್ಯೆಗಳಲ್ಲಿಯೂ, 
ಉಪಾಂಗವಿದ್ಯೆಗಳಲ್ಲಿಯೂ ಕುಶಲರಾಗಿ, ಕಾರ್ಯತತ್ವವನ್ನರಿತವರೂ, ಕುಹಕಾ 
ರ್ಥಗಳನ್ನು ಮಾಡಿ ನಗೆಯನ್ನೂ, ನಿನೋದವನ್ನೂ ಮಾಡುವುದರಲ್ಲಿ ಸಮರ್ಥ 
ರಾದವರೂ, ವಾಟಸಾಹಸಿಗಳಾದ (ಮನೆ ಮುರಿಯುವ) ಕಳ್ಳರೂ, ನೋಡುತ್ತಿ 
ರುನಂತೆಯೇ ದರೋಡೆಮಾಡುವವರೂ, ಚಿತ್ರನಿಚಿತ್ರಗಳಾದ ಕಥೆಗಳನ್ನು ಹೇಳಿ 
'ಜೀವನಮಾಡುವವರ್ಕೂ ಬಿಲ್ಲುಗಾರರೂ, ದ್ಯೂತಕಾರರೂ, ಪುಂಶ್ಚಲಿಗಳೂ, 
ಸೂಳೆಯರೂ, ಸೂಳೆಯರ ಹಿಂದೆ ಬರುವ ವಿಟರೂ ಎಲ್ಲರೂ ಅಲ್ಲಿಗೆ ಬರಲಿ. 

೨೧-೨೨. ರೈತಾಪಿ ಜನರೂ, ದನ, ಕುರಿ, ಮೇಕೆ, ಒಂಟಿ ಮುಂತಾದುವು 
ಗಳನ್ನು ಮೇಯಿಸಿ ಪೋಷಣೆ ಮಾಡುವವರೂ, ಹಕ್ಕಿಗಳನ್ನು ಸಾಕುವವರೂ, 
ಕೋತಿ, ಹುಲಿ, ಸಿಂಹವೇ ಮೊದಲಾದ ದುಷ್ಟ ಪ್ರಾಣಿಗಳನ್ನು ಸಾಕುವವರೂ, 
ಹಾವಾಡಿಗರೂ, ಕೋತಿ ಬಸವನನ್ನಾಡಿಸುವವರು, ಗೋರಕ್ಸಶಕರೂ, ಶಬರರೂ 
ಮೊದಲಾದ ಇತರ ಮ್ಲೇಚ್ಛ್ರಜಾತಿಯವರೂ ಹೊರಡಲಿ. 

೨೩. ಇಷ್ಟೆಯಲ್ಲದೆ, ಈ ನಮ್ಮ ಬಾಳನ ದೇಶದಲ್ಲಿ ನನ್ನ ಆಜ್ಞೆಯನ್ನು 
ಪಾಲಿಸುವವರೆಲ್ಲರೂ ಶ್ರೀ ನೀಲಾಚಲಪ್ರಾಂತ್ಯಕ್ಕೆ ಹೊರಟು ಅಲ್ಲಿ ಮನೆಗಳನ್ನು 
ಕಟ್ಟ ವಾಸಮಾಡತೊಡಗಲಿ. 

೨೪. ಎಲ್ಫೈ ವಿಪ್ರರೇ! ಈ ಪ್ರಕಾರವಾಗಿ ಆ ಇಂದ್ರದುಮ್ನರಾಜನು 


ಏಕಾದಶೋಳಧ್ಯಾಯಃ ೧೩೫ 


ಸಾಂನತ್ಸರ ಮುಹೂರ್ತಂ ಮೇ ನಿರ್ಣೇತಂ ತೇ ಯಥಾ ಪುರಾ। 
ತಾವನ್ಮಾಂಗಲಿಕಂ ವಸ್ತುಜಾತಂ ಸಮ್ಯಗುಷಾನಯ । 


ಪುರೋಹಿತಮತೇನಾಸ್ಮಿನ್‌ ಕಣೇ ಯಾವದ್ಧಿನ್ಬುಗ್ಯತೇ ॥ ೨೫ ॥ 
ತೇನಾದಿಷ್ಟಃ ಸ ಗಣಕಃ ಪುರೋಹಿತಸಹಾಯವಾನ್‌ ॥ ೨೬ ॥ 
ಆಜಹಾರ ಸಮಸ್ತಾನಿ ಮಾಂಗಲ್ಯಾನಿ ದ್ವಿಜೋತ್ತಮಾಃ । 

ಅತ್ರಾಂತರೇ ಸ ರಾಜರ್ಷಿರ್ದಿವ್ಯಸಿಂಹಾಸನಸ್ಥಿತಃ ॥ ೨೭ ॥ 
ಯಾತ್ರಾಭಿಸೇಕಮಾಂಗಲ್ಯಂ ವಿಪ್ರೈಃ ಪ್ರಾಗನುಭಾವಿತಂ । 
ಶ್ರೀಸೂಕ್ತವನ್ಹಿಸೂಕ್ತಾಭ್ಯಾಂ ಸೂಕ್ತೇನಾಬ್ದೈವತೇನ ಚ ॥ ೨೮॥ 
ಪಾವಮಾನ್ಯಾದಿ ಸೂಕ್ತೇನ ಪೃಥಜ್ಮ್ಮಾಂಗಲ್ಯವರ್ದಕೈಃ। 

ತೀರ್ಥಾದ್ಭಿರೌ ಷಧೀಭಿಶ್ಚ ಸರ್ವಗಂಧೈಃ ಪೃಥಕ್ಪೃಥಕ್‌ ॥೨೯॥ 


ಅಭಿಷಕ್ತಸ್ತತೋ ರಾಜಾ ಚೀನಾಂಶುಕಪೃತಾಂಭಸಾ । 

ರರಾಜ ವಪುಷಾ ದೀಪ್ರೋ ನಿರ್ಧೂಮಃ ಪಾವಕೋ ಯಥಾ ೩೦ 
ಆಮುಕ್ತಶುಕ್ಲವಸನಃ ಸ್ವಚಾಂತಃ ಸಪವಿತ್ರಕಃ । 

ನಾಂದೀಮುಖಾನ್‌ ಪಿತೃಗಣಾನ್ಫೂಜಯಿತ್ತಾ ಯಥಾವಿಧಿ 1 ೩೧॥ 
ನೀಲಾಚಲ ಯಾತ್ರೆಯ ವಿಚಾರದಲ್ಲಿ ಸರ್ವಸನ್ನದ್ಧನಾಗಿ ನಾರದನೊಡಗೂಡಿ 
ದೈವಜ್ಞ ನನ್ನು ಕುರಿತು ಈ ರೀತಿ ಹೇಳಿದನು. 

೨೫. "" ಎಲೈ ದೈವಜ್ಞನೇ ! ನೀನು ಈ ಮೊದಲೇ ನನ್ನ ಸಂವತ್ಸರ 
ಗಳನ್ನೂ, ಮುಹೊರ್ತವನ್ನೂ ನಿರ್ಣಯಿಸಿರುವಂತೆ ಅವುಗಳಿಗೆ ತಕ್ಕಂತೆ ಮಂಗಳ 
ವಸ್ತುಗಳೆಲ್ಲವನ್ನೂ ಉಚಿತವಾದ ರೀತಿಯಲ್ಲಿ ನಮ್ಮ ಪುರೋಹಿತನ ಅಭಿಮತ 
ದಂತೆ ಈ ಕ್ಷಣದಲ್ಲಿಯೇ ಚೆನ್ನಾಗಿ ಹುಡುಕಿ ತೆಗೆದುಕೊಂಡು ಬರುವವನಾಗು. 

೨೬-೩೦. ಇಂದ್ರದ್ಯುಮ್ನರಾಜನೀರೀತಿ ಅಪ್ಪಣೆ ಮಾಡುತ್ತಲೇ ಆ ಗಣ 
ಕನು ಪುರೋಹಿತನ ಸಹಾಯದಿಂದ ಮಾಂಗಲ್ಯವಸ್ತುಗಳೆಲ್ಲವನ್ನೂ ತೆಗೆದು 
ಕೊಂಡು ಬಂದನು. ಅದೇ ಸಮಯದಲ್ಲಿಯೇ ಆ ರಾಜರ್ಷಿಯು ದಿವ್ಯ 
ಸಿಂಹಾಸನಾಸೀನನಾಗಿ, ವಿಪ್ರರು ಮೊದಲೇ ನಿರೂಪಿಸಿದ್ದಂತೆ, ಮಾಂಗಲ್ಯ 
ವರ್ಧಕವಾದ ಶ್ರೀಸೂಕ್ತವಹ್ನಿಸೂಕ್ಕಗಳಿಂದಲೂ, ವರುಣಸೂಕ್ತಗಳಿಂದಲೂ, 
ಪವಮಾನಸೂಕ್ತದಿಂದಲೂ ಬೇರೆ ಬೇರೆಯಾಗಿ ತೀರ್ಥೋದಕಗಳಿಂದಲೂ ಓಷಧಿ 
ಗಳಿಂದಲೂ, ಸಮಸ್ತ ಸುಗಂಧದ್ರವ್ಯಗಳಿಂದಲೂ ಯಾತ್ರಾಭಿಷೇಕವನ್ನು 
ಮಾಡಿಕೊಂಡನು. ಈ ಪ್ರಕಾರ ಯಾತ್ರಾಭಿಷಿಕ್ತನಾದ ಆ ಇಂದ್ರದ್ಯುಮ್ನುರಾಜನು 
ಚೀನಾಂಶುಕವನ್ನುಟ್ಟು ಬೆಳಗುತ್ತಿರುವ ದೇಹವುಳ್ಳವನಾಗಿ ಹೊಗೆಯಿಲ್ಲದೆ 
ಅಗ್ನಿಯ ಜ್ವಾಲೆಯಂತೆ ಕೆಂಗೊಳಿಸಿದನು. 

೩೧-೩೩. ಮುತ್ತಿನಂತೆ ಬಹು ಬೆಳ್ಳಗೆ ಶುಭ್ರವಾಗಿರುವ ವಸ್ತ್ರವನ್ನುಟ್ಟು 


೧೩೬ ಶ್ರೀ ಸ್ಮಾಂದೆಮ ಹಾಪುರಾಣಂ 


ಜಯಾ ರಾಷ್ಟ್ರಭೃತೋ ಹುತ್ವಾ ಗಣಹೋಮಾಂಶ್ಚ ಯತ್ನತಃ । 


ಶಂಖಧ್ಯನಿಸುಗಂಧಾಢ್ಯಂ ಶ್ರೇತವರ್ಣಂ ವಿಧೂಮಕಂ H ೩೨॥ 
ವಸ್ಹಿಂ ಪ್ರದಕ್ಷಿಣಂ ಚಕ್ರೇ ದಕ್ಷಿಣಾವರ್ತಗಾರ್ಚಿಷಾ | 

ಸಾಕ್ಸ್ರಾತ್ಕಾರೇಣ ದದತಂ ಜಯಂ ರಾಜ್ಞೆ € ಜಯಾರ್ಥಿನೇ ॥ ೩೩ ॥ 
ನೆನಗ್ರಹಮಖಾಂತೇ ಚ ಗ್ರಹಕುಂಭೇನ ಸೇವಿತಃ । 

ಗ್ರಹಾಣಾಂ ದೌಷ್ಠ ಕ್ಞ್ಯ ನಾಶಾಯ ಸೌಿಸ್ಕ ಕೈಸ್ಯಾಪಿ ನಿವೃದ್ಧ ಯೇ HAV 
ಚೊ ೀತಿಶ್ಯಾಸ್ರ್ರೋದಿತೈರ್ಮುಂತ್ಸೈದೆಣ್ಸವಜ್ಞ ನಿಧಿಜೋದಿತೈಃ | 

ತತೋ ಜ್‌ ನೇಪಥ್ಯ ವಿಧಾನಮುಷಚಕ್ರ ಮೋ ॥ ೫ ॥ 
ಚೀನಾಂಶುಕೆಪ್ರಾ ನರಣೇ ನಿಧಾಯ ಕನಚಂ ನಿಜಂ । 

ಶಿಕೋನೇಷ್ಟನಕಂ ಶುಭ್ರಂ ಸುರತ್ನಮುಕುಟೋಜ್ಜ ಇಲಿಂ 1 ೩೬ ॥ 
ಸಾವತಂಸೇ ಶ್ರುತಿಯುಗೇ ರತ್ನಕುಂಡಲಭೂಷಿತೇ। 

ಗ್ರೈನೇಯಕಂ ಮಹಾರ್ಥಂ ತು ಹಾರಂ ತರಲಭೂಷಿತಂ H ೩೭ 





ಆಚಮನ ಮಾಡಿದ ಬಳಿಕ ಆ ರಾಜೇಂದ್ರನು ಪವಿಶ್ರಧಾರಣೆ ಮಾಡಿದವನಾಗಿ 
ನಾಂದೀಮುಖರಾದ ಪಿತೃಗಣಗಳನ್ನು ಯಥಾಶಾಸ್ತ್ರವಾಗಿ ಪೂಜಿಸಿ, ರಾಷ್ಟ್ರ 
ಸಂರಕ್ಸಕಿಯೆರಾದ ಜಯಾದಿಗಳಿಗೂ ಆಹುತಿಗಳನ್ನು ಕೊಟ್ಟು ಹೋಮಮಾಡಿ, 
ಗಣಹೋಮಗಳನ್ನೆಸಗಿದ ಬಳಿಕ ಶಂಖಧ ಎರಿಗ್ರೈಯುತ್ತ ಸುಗಂಧಭೂಯಿಷ್ಯವಾಗಿ 
ಹೊಗೆಯಿಲ್ಲದೆ ಬೆಳ್ಳನೆಯ ಜ್ವಾಲೆಗಳಿಂದ ಬೆಳಗುತ್ತಿರುವ ಪ್ರದಕ್ಸಿಣಾಕಾರವಾದ 
ಜ್ವಾಲೆಯಿಂದ ಸಾಕ್ಸ್ಟಾತ್ಮರಿಸಿ, ಜಯವನ್ನಾಶಿಸುತ್ತಿರುವ ತನಗೆ ಜಯಾಶೀ 
ರ್ವಾದವನ್ಸೀಯುತ್ತಿರುವ ಆ ಯಜ್ಞ (ಶ್ವ ರವಿಗೆ ಪ ವಳು ಮಾಡಿದನು. 
೩೪-೩೫. ಇದಾದ ತರುವಾಯ ಆ ಮಹಾರಾಜನು ಗ್ರಹಗಳ ದೌಷ್ಟ್ರ್ಯ 
ನಾಶನಕ್ಕಾಗಿಯೂ, ಅವುಗಳಿಂದ ಸ್ವಾಸ್ಥ್ಯವು ವರ್ಧಿಸರೋಸುಗವೂ ಜೋಯಿ 
ಸರು ನುಡಿದ ಜ್ಯೊ (ತಿಶ್ಯಾ ಸ್ರ ವಾದ ಮಂತ್ರಗಳಿಂದ ನವಗ್ರಹ 
ಹೋಮವನ್ನು Re, ಜ್‌ ನವಗ್ರ ಹಕಳಶೋದಕದಿಂದ ಸೇವಿತನಾದನು. 
ಆ ಬಳಿಕಲಾತನು ಮಂಗಳಾಲಂಕಾರವನ್ನು ಮಾಡಿಕೊಳ್ಳಲಾರಂಭಿಸಿದನು. 
೩೬-೩೮. ಚೇನಾಂಬರವನ್ನುಟ್ಟು, ಕವಚವನ್ನು ತೊಟ್ಟು, ಶುಭ್ರವಾದ 
ಸುಮಾಲನ್ಸಿಟ್ಟು, ಒಳ್ಳೆಯ ರತ್ನಗಳು ಕೆತ್ತಿದ ಕಿರೀಟವನ್ನು ಧರಿಸಿ, ಭೂಷಣ 
ಪ್ರಾಯವಾದ ಕಿವಿಗಳಿಗೆ ರತ್ನಕುಂಡಲಗಳನ್ನಲಂಕರಿಸಿ, ಆ ತರುವಾಯ ಕಂಠಾಭ 
ರಣವನ್ನೂ, ತರಲಭೂಷಿತವಾದ ಮುಕ್ತಾಹಾರಗಳನ್ನೂ ಧರಿಸಿ, ಕೇಯೂರ 
ಗಳನ್ನೂ, ಅಂಗದಗಳನ್ನೂ, ಸಿಂಗರಿಸಿಕೊಂಡ ಬಳಿಕ ಬೆರಳುಗಳಿಗೆ ಉಂಗುರ 


ಏಕಾದಶೋಳಧ್ಯಾಯು8 ೧೩೭ 


ದಧಾರಾಥ ನೈ ಸಶ್ರೇಷ್ಠ್ಮಃ ಕೇಯೂರಾಂಗದಮುದ್ರಿಕಾಃ I 


ಮಧ್ಯೇನ ತ್ರಿವಲೀಸಕ್ತಂ ಸ್ವರ್ಣಸೂತ್ರಂ ತ್ರಿವೃದ್ಧಧೌ ॥ ೩೮॥ 
ಸಿರಣ್ಯಕಿಂಕಿಣೇಯುಕ್ತಂ ಮುಕ್ತಾತೋರಣಮಾಲಿಕಂ । 

ನಾನಾರತ್ತೈಃ ಸುಘಟತಾಂ ದಧಾರಾಥ ಸುಮೇಖಲಾಂ Harn 
ಅನರ್ಫ್ಯೇ ಪಾದಕಟಕೇ ಪಾದಯೋಃ ಸಂನ್ಯವೇಶಯತ್‌ । 
ಸಮ್ಮ್ಮುಖಾದರ್ಶಿತಾದರ್ಶೇ ದದೃಶೇ ಸ್ವಂ ವಿಭೂಷಿತಂ ॥ ೪೦ ॥ 
ಮಂಗಲಾರೋಪಣಾರ್ಥಾಯ ಹೈಮಪೀತಮುಪಾವಿಶತ್‌ । 

ಶ್ರಾಜ್ಮುಖಃ ಶ್ರೀಧರಂ ದೇವಂ ಸಂಸ್ಕರನ್ಮಧುಸೂದನಂ ॥ ೪೧॥ 
ಮಂಗಲಾಯತನಂ ವಿಷಂ ಸರ್ವಮಾಂಗಲ್ಯಕಾರಣಂ ! 

ಸ್ಮರಣಾದಸ್ಯ ನಶ್ಯಂತಿ ಪಾತಕಾನಿ ಬಹೊನ್ಯಪಿ ॥ ೪೨ ॥ 
ಸೌ ಮನಸ್ಕಾಮಥೋ ಮಾಲಾಮಾರ್ತವೀಂ ಗಂಧವರ್ಣಿತಾಂ । 

ದಧಾರ ಪ್ರಥಮಂ ರಾಜಾ ಮಂತ್ರಿತಾಂ ಸ್ವಪ್ರರೋಧಸಾ ॥ ೪೩ ॥ 
ಮೃದಂ ದೀಪಂ ಫಲಂ ದೂರ್ವಾದಧಿಗೋರೋಚನಾಂ ತತಃ । 
ಮಂತ್ರಾಭಿಮಂತ್ರಿತಾನ್ಸರ್ವಾನ್ಸಿದ್ಭಾರ್ಥೆೈರಭಿರಕ್ಸಿತಃ ॥ ೪೪ ॥ 








ಗಳನ್ನಿಟ್ಟುಕೊಂಡು, ನಡುವಿಗೆ ಮೂರು ಸುತ್ತಿನ ಸ್ವರ್ಣದ ಉಡೆನೂಲನ್ನು 
ಸುತ್ತಿಕೊಂಡನು. 

೩೯-೪೦. ಇದಾದ ಬಳಿಕ ಚಿನ್ನದ ಕೆರುಘಂಟೆಗಳಿಂದ ಸಿಂಗರವಾಗಿ 
ಮುತ್ತಿನ ತೋರಣದ ಮಾಲಿಕೆಯನ್ನು ಧರಿಸಿ, ಬಗೆಬಗೆಯ ರತ್ನಗಳು ಕೆತ್ತಿದ 
ಒಡ್ಯಾಣವನ್ಸ್ಲಿಟ್ಟ ಬಳಿಕ, ಅಮೂಲ್ಯವಾದ ಪಾದುಕೆಗಳನ್ನು ಮೆಟ್ಟದನು. 
ಸಮ್ಮುಖದವರು ತೋರಿದ ಕನ್ನಡಿಯಲ್ಲಿ ಈ ರೀತಿ ಅಲಂಕರಿಸಿಕೊಂಡ ತನ್ನನ್ನು 
ನೋಡಿಕೊಂಡನು. 

೪೧. ಆಮೇಲೆ ಆ ರಾಯನ" ಮಂಗಳಾಶೀರ್ವಾದವನ್ನು ಕೈಕೊಳ್ಳ 
ಲೋಸುಗ ಮಧುಸೂದನನಾದ ಶ್ರೀಧರನನ್ನೇ ಮನಸಾ ಸ್ಮರಿಸುತ್ತ ಪೂರ್ವಾಭಿ 
ಮುಖನಾಗಿ ಸಿಂಹಾಸನದ ಮೇಲೆ ಕುಳಿತುಕೊಂಡನು. 

೪.೨. ಎಲ್ಫೈ ವಿಪ್ರರೇ! ಮಂಗಳಗಳಿಗೆ ಆಯತನಸ್ವರೂಪನಾಗಿ, ಸಮಸ್ಯ 
ಸನ್ಮಂಗಳಗಳಿಗೂ ಕಾರಣನಾಗಿರುವ ಶ್ರೀಮನ್ಮಹಾನಿಷ್ಣುವನ್ನು ಸ್ಮರಿಸಿದುವರಿಂದ 
ಆತನ ಅನೇಕ ಪಾತಕಗಳೆಲ್ಲವೂ ನಾಶವಾದವು. 

೪೩. ಬಳಿಕೆ ಆ ಇಂದ್ರದ್ಯುಮ್ನರಾಜನು ತನ್ನ ಪುರೋಹಿತನು ಆ ಖತು 
ವಿನಲ್ಲಿ ದೊರಕುವ ಪುಷ್ಪಗಳಿಂದ ಕಟ್ಟ ಸುವಾಸಿತವಾದ ಮಾಲಿಕೆಯನ್ನು 
ಮಾಂಗಲ್ಯಮಂತ್ರಗಳಿಂದ ಮಂತ್ರಿಸಿ ಕೊಡಲು ಅದನ್ನು ಮೊದಲು ಧರಿಸಿದನು. 


೪೪-೪೯. ತರುವಾಯ ಮಂತ್ರಾಭಿಮಂತ್ರಿತವಾದ ಮೃತ್ತಿಕೆ, ದೀಪ, 
F 


೧೩೮ ಶ್ರೀ ಸ್ಮಾಂದಮಹಾಫುರಾಣಂ 


ಆತ್ಮಾನಂ ದದೃಶೇ ರಾಜಾ ಸೌರಭೇಯೇ ಹೆವಿಷ್ಯಥೆ । 


ಮುಕುರೇ ಮಂತ್ರಿತೇ ಪಶ್ಚಾತ್ಸಂ ದೃಷ್ಟಾ ನೃಪಕೇಸರೀ ॥ ೪೫ ॥ 
ಬಹ್ವೈಚ್ಛೈಃ ಶಾಂತಿಘೋಷೇಣ ಸಮುದೀರ್ಣಶುಭಾಯತಿಃ । 
ಯಾಜುಷ್ಯೈಃ ಪಥಿಸೂಕ್ತೇನ ವ್ರಜನ್ಮಾರ್ಗೇಂಭಿರಕ್ಷಿತಃ 1 ೪೬ ॥ 
ಷೌರಾಣೈರ್ಮಂಗಲೈರ್ವಾಕ್ಕೆ 4 ಕೃತನೀರ್ಯದೃತಿರ್ನೃಪಃ । 

ಮಾಗಥ್ಯೈಃ ಸ್ತುತಿಪಾಠಶೇನೆ ಪ್ರಾದುರ್ಭೂತಪರಾಕ್ರೈಮಃ ॥ ೪೭ ॥ 
ಪಾರಿಜಾತಹರಂ ಸತ್ಯಾಸಹಿತಂ ಗರುಡಧ್ವಜಂ । 

ಧ್ಯಾಯನ್ಹೃತ್ಸಂಕಜೇ ರಾಜಾ ದಕ್ಷಿಣಂ ಪಾದಮುದ್ದಧೌ ॥ ೪೮॥ 
ಪ್ರದಕ್ಷಿಣೀಕೃತ್ಯ ಮುನಿಂ ನಾರದಂ ಪುರತಃ ಸ್ಥಿತಂ । 
ಮಧ್ಯದ್ಧಾರಮುಪಾಗಚ್ಛದ್ವೇತ್ಸ ಶೈ ಪಾಣಿಭಿರಾವೃತಃ ॥ ೪೯॥ 
ಆದಿಸ್ಟೃಸದಮಾರ್ಗೋಂಸಾವಗ್ನಿಹೋತ್ರಪುರಃಸರಃ । 
ತತ್ರಾಪಶ್ಯತ್ಸ್ನಿತಾನ್ವಿಪ್ರಾನಾತ್ಮನೋ ದಕ್ಷಿಣೇನ ವೈ ॥ ೫೦ ॥ 
ಮಾಂಗಲ್ಯಸೂಕ್ತಂ ಪಠತಃ ಶುಭ್ರಾಭಾನ್ಪಾಂಡುರಾಂಶುಕಾನ್‌ । 

ಲಾಜಾಃ ಸಪುಷ್ಟಾ ರಾಜಾಗ್ರೇ ಕ್ಸಿಪತಃ ಶಂಸತಃ ಶುಭಂ ॥ ೫೧॥ 


ಫಲ, ಗರಿಕೆ, ಮೊಸರು, ಗೋರೋಚನ ಮುಂತಾದ ಮಂಗಳ ದ್ರವ್ಯಗಳೆಲ್ಲವನ್ನೂ 
ಸ್ಪರ್ಶಿಸಿದನು. ಆಮೇಲೆ ಆತನು ಆಕಳ ತುಪ್ಪದಲ್ಲಿಯೂ, ಮಂತ್ರಪೂತವಾದ 
ಮುಕುರದಲ್ಲಿಯೂ ತನ್ನನ್ನು ನೋಡಿಕೊಂಡನು. ಇದಾದ ಬಳಿಕ ಅನೇಕ 
ಖಯಕ್ಕುಗಳುಳ್ಳದುದಾಗಿ ಯಜುರ್ನ್ಮೇದಿಗಳಿಂದ ಪಠಿತವಾದ ಪಥಿಸೂಕ್ತಗಳ 
ಶಾಂತಿಘೋಷಗಳಿಂದ ತಾನು ನಡೆಯುವ ಮಾರ್ಗದಲ್ಲಿ ಅಭಿರಕ್ಸಿತನಾಗಿ, ಪುರಾ 
ಣೋಕ್ತವಾದ ಮಂಗಳವಾಕ್ಯಗಳಿಂದ ನೀರ್ಯಥಧೈರ್ಯಗಳಿಂದ ವರ್ಧಿತನಾದ 
ಆ ಭೂಪಾಲನು, ಮಾಗಧರು ಸ್ತುತಿಪಾಠವನ್ನು ಹೇಳುತ್ತಿರಲು, ಪರಾಕ್ರಮವುಕ್ಕಿ 
ಬರುತ್ತಿರಲು, ಪಾರಿಜಾತಾಪಹಾರಕನ್ಕೂ ಸತ್ಯಭಾಮಾಸಹಿತನೂ, ಗರುಡ 
ವಾಹನನೂ ಆದ ಶ್ರೀ ಹರಿಯನ್ನೇ ತನ್ನ ಹೈದಯಪಂಜರದಲ್ಲಿ ಧ್ಯಾನಮಾಡುತ್ತ 
ಮೊದಲು ಬಲಗಾಲನ್ನು ಮುಂದಿಟ್ಟನು. ಆ ದೊರೆಯು ತನ್ನ ಮುಂಗಡೆಯಿದ್ದ 
ನಾರದ ಮುನಿಗೆ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ ಕಟ್ಟಗೆಯವರಿಂದ ಸುತ್ತು 
ಬಳಸಿದವನಾಗಿ ಅರಮನೆಯ ನಡುಬಾಗಿಲಿಗೆ ಬಂದನು. 

೫೦-೫೧. ಸಮ್ಮುಖದವರು ದಾರಿ ತೋರುತ್ತಿರಲು ಆ ದೊರೆಯು ಅಗ್ನಿ 
ಹೋತ್ರಪುರಸ್ಸರನಾಗಿ ಮುಂದೆ ನಡೆದುಬಂದು ತನಗೆ ಬಲಗಡೆಯಲ್ಲಿಯೇ 
ಶುಭ್ರವಾದ ಬೆಳಮಡಿಯನ್ನು ಹೊದ್ದು ಮಂಗಳಸೂಕ್ತಗಳನ್ನು ಹೇಳುತ್ತ 
ಅರಳು, ಹೂವುಗಳನ್ನು ತನ್ನ ಮೇಲೆರಚಿ ಶುಭಾಶೀರ್ವಾದವನ್ನು ಹೇಳುತ್ತಿರುವ 
ವಿಪ್ರರನ್ನು ಕಂಡನು. 


ಏಕಾದಶೋಳ9ಧ್ಯಾಯಃ ೧೩೯ 


ವಾಮಪಾರ್ಶ್ರಸ್ಸಿತಾ ವೇಶ್ಯಾಶ್ಹಾಮರವ್ಯಗ್ರಪಾಣಯಃ | 


ಶುಭ್ರಾಲಂಕಾರವಸನಾಃ ಸ್ಮೇರಪದ್ಮಾನನಾಃ ಶುಭಾಃ ॥ ೫೨ ॥ 
ಬ್ರಾಹ್ಮಣಾನ್ಸೂಜಯಾಮಾಸ ಭಕ್ತಿನಮ್ರೋ ದ್ವಿಜೋತ್ತಮಾಃ । 
ವಸ್ತ್ರಾಲಂಕಾರಮಾಲ್ಯೈಶ್ಚ ಸುಗಂಧೈರನುಲೇಪನೈಃ 1 ೫೩ ॥ 


ತೋಷಯಾಮಾಸ ತಾಸ್ಜಿಪ್ಪಾನ್ಭಗವದ್ದುದ್ಳಿ ಭಾನಿತಾನ್‌ । 

ನೇಶ್ಯಾಭ್ಯೋ ಮಾಗಧೇಭ್ಯಶ್ವ ದೀನಾನಾಥೇಭ್ಯ ಏನ ಚ! 
ರಾಜಾನುಮತ್ಯಾ ಸಚಿಮೋ ಯಥಾರ್ಹಂ ಪ್ರದದೌ ಧನಂ ॥ ೫೪ ॥ 
ತ್ರೇತಾನ್ಪಾರಾವತಾನ್ಹಂಸಾಂಲ್ಲೇತಾಶ್ಚಂ ಶ್ವೇತಕುಂಜರಂ ॥! ೫೫ ॥ 
ಸಚೊತಪಲ್ಲನಂ ಶ್ವೇತಮಾಲಾಫಲನಿಭೂಷಿತಂ 
ಕದಲೀಕಾಂಡಸನ್ನದ್ಧತೋರಣಾಧಃಸ್ಥಿ ತಂ ನೃಪಃ । 

ಪೂರ್ಣಕುಂಭಂ ಸ ಪಶ್ಯನ್ನೈ ಮಂಗಲಾನಿ ಬಹೂನ್ಯಸಿ 


ಸಿತಾತಪತ್ರೇಣ ಶಿರಃಪ್ರದೇಶೇ ವಾರಿತಾತಪಃ ॥ ೫೬ ॥ 
ಯುಗಪತ್ಪೂರ್ಯಮಾಣೈಸ್ತು ಕಂಬಂಭಿಃ ಶತಸಂಖ್ಯಕೈಃ । 
ಸಂಮಿಶ್ರಿತಾಫಿ ಶುಶ್ರಾವ ವಾದಿತ್ರಾಣಿ ಬಹೂನಿ ಸಃ ॥ ೫೭ 1 








೫೨. ಎಡಗಡೆಯಲ್ಲಿ ಶುಭ್ರಾಲಂಕಾರಭೂಷಿತೆಯರೂ, ಶುಭ್ರವಸ್ತ್ರಧಾರಿ 
ಣಿಯರೂ, ನಸುನಗೆಗೂಡಿ ಬೆಳಗುತ್ತಿರುವ ಮುಖಕಮಲಗಳುಳ್ಳವರೂ, ಚಾಮರ 
ಗಳನ್ನು ಹಿಡಿದಿರುವವರೂ ಆದ ವೇಶ್ಯೆಯರು ನಿಂತಿದ್ದರು. 

೫೩-೫೪. ದೊರೆಯು ಆಗ ಭಕ್ತಿನಮ್ರನಾಗಿ ಆ ಬ್ರಾಹ್ಮಣೋತ್ತವ: 
ರನ್ನು ವಸ್ಟ್ರಾಲಂಕಾರಮಾಲ್ಯಗಳಿಂದಲೂ, ಸುಗಂಧಾದ್ಯನುಲೇಪನಗಳಿಂದಲೂ 
ಪೂಜಿಸಿದನು. ಆತನಾ ಭಗವದ್ಭಕ್ತಿಭರಿತರಾದ ಬ್ರಾಹ್ಮಣರನ್ನು ಹೀಗೆ ಪಾರಿ 
ತೋಷಿಕಗಳಿಂದ ಸಂತೋಷಗೊಳಿಸಿದ ಬಳಿಕ ಮಂತ್ರಿಯು ವೇಶ್ಯಯರಿಗೂ, 
ವಂದಿಮಾಗಧರಿಗೂ, ದೀನರಿಗೂ ಅನಾಥರಿಗೂ ಅರಸನ ಅಪ್ಪಣೆಯಂತೆ 
ಅವರವರ ಯೋಗ್ಯತೆಗಳಿಗೆ ತಕ್ಕಂತೆ ಧನವನ್ನೂ ದಾನಮಾಡಿದನು. 

೫೫-೫೮. ಆಗಲಾ ದೊರೆಯು ಬಿಳಿಯ ಪಾರಿವಾಳಗಳನ್ನೂ, ಹೆಂಸಗಳನ್ನೂ, 
ಬೆಳುಕುದುರೆಯನ್ನೂ, ಬಿಳಿಯಾನೆಯನ್ನೂ, ಮಾವಿನ ಚಿಗುರಿನೊಡಗೂಡಿ ಬಿಳಿ 
ಹೂಗಳಿಂದಲೂ, ಹಣ್ಣುಗಳಿಂದಲೂ ಅಲಂಕೃತವಾಗಿ, ಬಾಳೆಯ ಕಂಬಗಳಿಗೆ 
ಕಟ್ಟದ ತಳಿರುತೋರಣದ ಕೆಳಗೆ ಸ್ಥಾಪಿಸಿದ್ದ ಪೂರ್ಣಕುಂಭವನ್ನೂ, ಇತರ 
ಅನೇಕ ಮಂಗಳದ್ರವ್ಯಗಳನ್ನೂ ನೋಡುತ್ತ ಶಿರಃಪ್ರದೇಶದಲ್ಲಿ ರಂಜಿಸುತ್ತಿದ್ದ 
ಶ್ವೇತಚ್ಛತ್ರಿಯಿಂದ ನಿವಾರಿಸಲಾದ ಬಿಸಿಲುಳ್ಳವನಾಗಿ, ನೂರಾರು ಶಂಖಗಳು 
ಒಮ್ಮೆಲೇ ಮೊಳಗುತ್ತಿರಲು ಆ ನಡುವೆ ಅನೇಕ ವಾದಿತ್ರಗಳು ಸಂಮಿಶ್ರವಾಗು 
ವಂತೆ ಧ್ವನಿಗೊಳಿಸಲ್ಪಡುತ್ತಿರಲು ಅವುಗಳನ್ನೂ, ಅಂತೆಯೇ ಮಂಗಲಗೀತ 


೧೪೦ ಶ್ರೀ ಸ್ಕಾಂದೆಮ ಹಾಪುರಾಣಂ 


ತಥಾ ಮಂಗಲಗೀತಾನಿ ಜಯಶಬ್ದಾ ೦ಶ್ಲೆ ಭೂಪತಿಃ । 


ತತೋ ವಿವೇಶ ಪ್ರಾಸಾದಂ ನೃ ಸಿಂಹಮನಲೋಕಿತುಂ ॥ ೫೮ ॥ 

ಯಂ ಸ್ಮೃತ್ವಾ de ಮರ್ತ್ಯ 8 ಸರ್ವಕಲಾ ಭಾಜನಂ । 

ದೃಷ್ಟ್ವಾ ಸ ದೂರಾನ್ಭೃಹರಿಂ ಬಿವ್ಯಸಿಂಹಾಸನಸ ತಂ ॥೫೯॥ 
ಪ್ರಣಮ್ಯ ಸಾಷ್ಟಾನಯವಂ ಸಂತೋಷ್ಕ್ಯೋಪನಿಷದ್ಗಿರಾ । 

ದಕ್ಸ ಪಾಕ್ವ ೯ಸ್ಸಿತಾಂ ದುರ್ಗಾಂ ಸರ್ವಡುರ್ಗಕಿಮೋಚಿನೀಂ 1೬೦॥ 


ನಂಜೇ 'ಚರಣಾಭ್ಯಾ ಶೇ ಪಶ ೈಂತೀಂ ಕೃ ಪಯಾ ನೃ ಪಃ । 
ತತಃ ಪುರೋಧಾ ದೇವಾಂಗಾಷವರೋಸ್ಕ ಚಾ ಸ್ಪಜಂ । 


ಆಸೆಂಜಯಾಮಾಸ ಗಲೇ ಸುಗಂಥೇನಾನ್ಸ ಜಟಾ ॥೬೧॥ 
ನೀರಾಜಯಾಮಾಸ ರಾಜ್ಞಃ ಶಿರಶ್ಹಾನೇಷ್ಟಯನ್ನುದಾ ॥ ೬೨॥ 
ಪುನಃ ಪ್ರದಕ್ಸಿಣೀಕೃತ್ಯ ತೌ ದೇವೌ ಕಾವ I 

ಬಹಯ ಸಮಾರೋಪ ಪ್ಯ ಪ್ರತಸ್ಥೇ ಚ ಪುರಸ್ಕೃತ ॥೬೩॥ 
ಪ್ರಾಮರ್ಭೂಯ ಬಹಿದಾ ರೇ ರಥಂದೃ ೈಷ್ಟ್ಟ್ದಾ ತ್‌್‌ ತಂ। 
ತುರಂಗಮೈರ್ವಾತಜವೈ ರ್ದಶಭಿಃ ಪರಿಯೋಜಿತಂ ॥ ೬೪॥ 





ಗಳನ್ನೂ, ಜಯಜಯಧ್ವರಿಗಳನ್ನೂ ಕೇಳುತ್ತ ಶ್ರೀನೃಸಿಂಹೆಮೂರ್ತಿಯನ್ನು 
ಸಂದರ್ಶಿಸಲೋಸುಗ ದೇವಾಲಯವನ್ನು ಪ್ರವೇಶಿಸಿದನು. 

೫೯-೬೧. ಯಾವಾತನನ್ನು ಸ್ಮರಿಸಿದೊಡನೆಯೆ ಮಾನವನು ಸಮಸ್ತ 
ಕಲ್ಯಾಣಗಳಿಗೂ ಭಾಜನನಾಗುತ್ತಾನೆಯೋ, ಅಂತಹ ದಿವ್ಯಸಿಂಹಾಸನಾರೂಢ 
ನಾದ ನರಹೆರಿಯನ್ನೂ ದೂರದಿಂದಲೇ ಕಂಡು ಸಾಷ್ಟಾಂಗನಮಸ್ಕಾರವನ್ನು 
ಮಾಡಿ, ಉಪನಿಷದ್ವಾಕ್ಯ ಗಳಿಂದಾ ದೇವನನ್ನು ಸ್ತುತಿಸಿ, ಆ ಸ್ವಾ ಮಿಯ ದಕ್ಷಿ ಕ್ಸಿ 
ಭಾಗದಲ್ಲಿ ಮಂಡಿಸಿದ್ದ ಸಕಲ ಸಸ ಮೋಟಿಸಿಯಾದ ಶ್ರೀದುರ್ಗಾದೇವಿಯನ್ನು 
ನೋಡಿ ಕೃಪೆಯಿಂದ. ಅನುಗ್ರಹಿಸುತ್ತಿರುವ ಆಕೆಯ ಪಾದಗಳ ಸಮಾಸದಲ್ಲಿ 
ನಮಸ್ಕರಿಸಿದನು. ಆಗ ಪುರೋಹಿತನು ಸ್ವಾಮಿಯ ಕೊರಳಲ್ಲಿದ್ದ ಶುಭ ಪುಷ್ಪ 
ಮಾಲಿಕೆಯನ್ನು ತೆಗೆದು ಆ ದೊರೆಯ ಕೊರಳಿಗೆ ಹಾಕಿದನು. 

೬೨-೬೩. ಆ ಪುರೋಹಿತನಿಂತು ಅರಸನ ಕೊರಳಿಗೆ ಪ್ರಸಾದಮಾಲಿಕೆ 
ಯನ್ನು ಹಾಕೆ ಪ್ರಸಾದಗಂಧದಿಂದ ಆತನಿಗೆ ಅವಲೇಸನಮಾಡಿ ಸಂತೋಷ 
ಭರಿತನಾಗಿ ಆತನ ಶಿರಸ್ಸಿಗೆ ನೀರಾಜನವನ್ನು ಬೆಳಗಿದನು. ನೃಪಷಸತ್ತಮನಾದ 
ಇಂದ ದ್ರದ್ಯುಮ್ನ ಸ್ನಿನಾದರೋ ದುರ್ಗಾನ್ಭ ಸಿಂಹರಿಗೆ ಪುನಃ ಪ್ರದಕ್ಸಿಣೆಮಾಡಿ ಆ 
ಈರ್ವರನ್ನೂ ಪಲ್ಲಕ್ಕಿಯಲ್ಲಿ ವಾ ಕಾಂಡ ಹೊರಟನು. 

೬೪-೬೮. ಆತನಿಂತು ಹೊರಗೆ ಬರುವ ವೇಳೆಗಾಗಲೇ ಹೊರಬಾಗಿಲಿನಲ್ಲಿ 
ನಾಯುವೇಗಗಳಾದ ಉತ್ತಮಾಶ್ವಗಳು ಹೊಡಿ ಸುಸಜ್ಜಿ ತವಾಗಿದ್ದ ರಥವನ್ನು 


ಏಕಾದಶೋತಧ್ಯಾಯಃ ೧೪೧ 


ಪ್ರದಕ್ಸಿಣೀಕೃತ್ಯ ನೃಪೋ ನಾರದೇನ ಸಮಾವಿಶತ್‌ । 


ಢಕ್ಳಾಮೃದಂಗನಿಃಸಾಣಭೇರೀಪಣವಗೋಮುಖಾಃ ॥ ೬೫॥ 
ಮಧುರೀಚರ್ಚರೀಶಂಖಾ ಅವಾದ್ಯಂತ ಸಹಸ್ರಶಃ । 
ಸ್ಯಂದನಾಃ ಕೋಟಶಸ್ತತ್ರ ನೃಸಾಣಾಮನುಜೀನಿನಾಂ H ೬೬ ॥ 


ಚಕಾಶಿರೇ ಶ್ರೇಣೀಕೃತಾ ಇಂದ್ರದ್ಯುಮ್ನರಥಾಭಿತಃ । 
ನಾನಾಪ್ರಹರಣೋಪೇತಾಃ ಪತಾಕಾಭಿರಲಂಕೃತಾಃ 


॥೬೭॥ 
ಧ್ರಜೋಚ್ಛ್ರೆತಾಃ ಸ್ಪರ್ಜರೌಸ್ಕೈಃ ಕಿಂಕಿಣೇಜಾಲದರ್ಪಣಃ । 
ಯಂತ್ರೈರ್ನಾನಾವಿಥರ್ಯೂಕ್ತಾ, ಗಂಭೀರಸ್ಸಿಗ್ನ | ನೀಸ್ಪನಾಃ ॥೬೮॥ 
ಪದಾತೀನಾಂ ಕುಂಜರಾಣಾಂ ಹಯಾನಾಂ ವಾತರಂಹಸಾಂ | 
ಪತ್ತಿಸಂಸ್ಫೋಟನೈರ್ಹಸ್ತಿಬ್ಬಂಹಿತೈರ್ಹಯಹೇಷಿತ್ಯೆಃ ॥೬೯॥ 
ಬಹುಳೈರಥನಿರ್ಫೊೋಷೈರ್ಮಿಶ್ರಿತಾ ವಾವ್ಕ [ನಿಃಸ್ವನಾಃ । 
ಯುಗಾಂತಾರ್ಣವನಿಃಸ್ವಾನತುಲ್ಯಾ $ ಶುಶು ವಿಕ ಜನೈಃ 1೭೦॥ 
ತಸ್ಮಿನ್‌ ಕಣೇ ಪೌ ರಜನಾಃ ಸ್ವಸ್ವಸಂಭಾರಸೆಜ್ಜಿ ತಾಃ | 
ಅಶ್ವಕೈರಾಸಭೈರುಷ್ಟ್ರೆ ಳರ್ವಾಹಕೈಃ ಪ್ರತಿತಸ್ಥಿರೇ Hon 





ee 


ಕಂಡು ಅದಕ್ಕೆ ಪ್ರದಕ್ಸಿಣೆಯನ್ನು ಮಾಡಿ ದೇವಮುನಿಯಾದ ನಾರದನೊಡನೆ 
ಅದನ್ಸೇರಿ ಕುಳಿತನು. ಆಗ ಢಕ್ಕೆ, ಮೃದಂಗ ನಿಸ್ಸಾಣ, ಭೇರೀ, ಪಣವ, 
ಗೋಮುಖ, ಮಧುರೀ, ಚರ್ಚರೀ, ಶಂಖ ಮೊದಲಾದ ಸಾವಿರಾರು ವಾದ 
ಗಳು ಭೋರ್ಗರೆದುವು. ಅರಸನನ್ನು ಹಿಂಬಾಲಿಸಿ ಹೊರಡಲನುವಾಗಿದ್ದ 
ಕೋಟ್ಯಂತರ ರಥಗಳು ಅಲ್ಲಿ ಸಾಲುಗಟ್ಟ ನಿಂತು ಬೆಳಗುತ್ತಿದ್ದುವು. ಅವುಗಳೆಲ್ಲವೂ 
ಇಂದ್ರದ್ಯುಮ್ನ ರಾಜನ ರಥವನ್ನು ಬಳಸಿ ನಿಂತಿದ್ದುವು. ಅನೇಕ ಆಯುಧಗಳಿಂದ 
ತುಂಬಿ, ಪತಾಕೆಗಳಿಂದಲಂಕೃತವಾಗಿ, ಧ್ವಜಗಳಿಂದ ಉನ್ಸ ತವಾಗಿ, ಚಿನ್ನ ಬೆಲ್ಲಿ 
ಗಳ ಕಿರುಗೆಜ್ಜೆಗಳಿಂದಲೂ, ಕನ್ನಡಿಗಳಿಂದಲ್ಕೂ ವಿವಿಧೆ ಯಂತ್ರ ಗಳಿಂದಲೂ 
ಕೂಡಿ ಕಾಲಾಳುಗಳು, ಆನೆಗಳು, ವಾಯುವೇಗಶೀಲಗಳಾದ ತುರುಕಿ 
ಇವುಗಳ ಗಂಭೀರವೂ ಮಧುರವೂ ಆವ ಧ್ವನಿಯೊಡನಿದ್ದ ಆ ರಥಗಳು ಬಹು 
ರಮಣೀಯವಾಗಿದ್ದುವು. 

೬೯-೭೦. ಪದಾತಿಗಳ ಆಸ್ಟ್ರೋಟನ ಧ್ವ ನಿಯೂ, ಆನೆಗಳ ನೀ 
ಸುದುರೆಗಳ ಹೇಷಾರವವೂ ಅತ್ಯ ಧಿಕವಾದ ರಥನಿರ್ಫೋಷವೂ ಅ 
ಗೂಡಿದ ವಾದ್ಯನಿಸ್ವನವೂ ವೃದ್ಧಿ ಸೊಂಡು ಯುಗಾಂತದಲ್ಲಿ 
ಸಮುದ್ರಧ್ವನಿಗೆಣೆಯಾಗಿ ಮೊರೆಯುತ್ತಿದ್ದುದನ್ನು ಅಲ್ಲಿದ್ದ 
ಕೇಳಿದರು. 

೭೧. ಆ ಸಮಯದಲ್ಲಿಯೇ ಪಟ್ಟ ಣಿಗರು ತಂತಮ ಒಸಂಭಾರ? ವನೂ 


೧೪೨ ಶ್ರೀ ಸ್ಕ್ಯಾಂದಮ ಹಾಪುರಾಣಂ 


ಆಂದೋಲಿಕಾಶ್ಚ ಪಲ್ಯಂಕಾಃ ಕೋಟಿಶಶ್ಲ ತುರಂಗಕಾಃ । 
ಶ್ರೇಣೀಭೂತಾಶ್ಚ ದೃಶ್ಯಂತೇ ರಾಷ್ಟ್ರಪ್ರಸ್ಥಾನಸಂಕುಲೇ H2೨n 
ರಾಜಾವರೋಧಾಃ ಶತಶೋ ವೃತಾ ವರ್ಷವರೈಸ್ತತಃ । 
ನಾನಾಯಾನಸಮಾರೂಢಾಃ ಪಾಲಿತಾಶ್ಚಾಧಿಕಾರಿಭಿಃ । 


ಮಹಾಸ್ಯನ್ಯೆ ಆಶೆ ಸಂರುದ್ಧಾ ರಾಜಾಗಾರಾದ್ವಿನಿರ್ಯಯುಃ ॥೭೩॥ 
ಯಜ್ಞ್ವಾನಾಶ್ಹಾ ಗ್ಲಿಹೋತ್ರಾಣಿ ಶಮ್ಯಾರೂಢಾನಿವೃಂದಶಃ ॥೭೪॥ 
ಶಕಟೀಷು ಸಮಾರೋಪ್ಯ ಸಪತ್ಮೀಕಾಃ ಪ್ರತಸ್ಥಿರೇ | 

ತಥಾ ಪುಸ್ತಕಭಾರಾಂಶ್ಚ ದೇವತಾರ್ಚಾಕರಂಡಕಾನ್‌ ॥ ೭೫ ॥ 
ಇಧ್ಮಾಬರ್ಹಿಕುಶಾನೃತ್ರೀಃ ಸಂಭಾರಾನ್ಹೋಮಸಂಭೃತಾನ್‌ । 
ವಾಹಯಾಮಾಸುರನೈೈಶ್ಚ ಶಕಟಾವಾಹಕದ್ವಿಜೈಃ 1 ೭೬॥ 
ಸಾಮಂತಾಮಾತ್ಯಭೃತ್ಯಾಶ್ಚ ಪುರೋಧಾ ಯತ್ವಿಜಾಶ್ಚ ಯೇ । 

ರಾಜ್ಞಃ ಪ್ರಕೃತದಾಸಾಶ್ನ ಉಪಚಾರನಿಯೋಗಿನಃ 1೭೭ ॥ 








ಕುದುಕ್ಕೆ ಕತ್ತೆ, ಒಂಟೆ, ಬಂಡಿಗಳ ಮೇಲೆ ಹೇರಿಕೊಂಡು ಅರಸನನ್ನನುಸರಿಸಿ 
ಹೊರಟರು. 

೭೨. ಹೀಗೆ ರಾಜ್ಯಕ್ಕೆ ರಾಜ್ಯವೇ ಪ್ರಯಾಣಬೆಳಸಿದ ಆ ಸಮಯದಲ್ಲಿ, 
ಜೋಲಿಗಳು, ಪಲ್ಲಕ್ಕಿಗಳು, ಕೋಟ್ಯಂತರ ಕುದುರೆಗಳು ಸಾಲುಗಟ್ಟ ಹೊರಟು 
ಸೊಗಸೊಗೆಯುತ್ತಿದ್ದುವು. 

೭೩. ಅರಸನ ಅಂತಃಪುರದವರಾದರೋ ನಪುಂಸಕರನೇಕರಿಂದ ಸುತ್ತು 
ಬಳಿಸಿದವರಾಗಿ, ಬಗೆಬಗೆಯ ವಾಹನಗಳನ್ನೇರಿ ಅಧಿಕಾರಿಗಳಿಂದ ಸುರಕ್ಸಿತರಾಗಿ 
ಮಹಾಸೈನ್ಯದಿಂದ ಕೂಡಿದವರಾಗಿ ಅರವೆನೆಯಿಂದ ಹೊರಟರು. 

೭೪-೭೫. ಸೋಮಯಾಜಿಗಳು ತಮ್ಮ ಅಗ್ನಿಹೋತ್ರಗಳನ್ನು ಶಮಿಾಕಾಷ್ಮ 
ಗಳಲ್ಲಿ ಆರೋಪಣೆಮಾಡಿಕೊಂಡು ಗುಂಪುಗುಂಪಾಗಿ ಹೊರಟರು. ಅವರು 
ತಮ್ಮ ಕುಟುಂಬದವರನ್ನು ಬಂಡಿಗಳಲ್ಲಿ ಕುಳ್ಳಿರಿಸಿ, ಪುಸ್ತಕಗಳ ಹೊರೆಗಳನ್ನೂ 
ದೇವತಾರ್ಚನೆಯ ಪೆಟ್ಟಿಗೆಗಳನ್ನೂ ಅವುಗಳಲ್ಲಿಟ್ಟುಕೊಂಡು ಹೊರಟರು. 

೭೬. ಆ ಬ್ರಾಹ್ಮಣೋತ್ತಮರು ಬ್ರಾಹ್ಮಣರೇ ಹೊಡೆಯುವ ಗಾಡಿಗಳಲ್ಲಿ 
ಯಾಗಯಜನಾದಿಗಳಿಗೆ ಉಪಯುಕ್ತವಾದ ಸಮಿತ್ತು, ದರ್ಭೆ, ಇತರ ಹೋಮ 
ಸಂಭಾರಗಳು ಮೊದಲಾದುವುಗಳೆಲ್ಲವನ್ನೂ ಸಾಗಿಸಿಕೊಂಡು ಸಯಣಿಸಿದರು. 

೭೭-೮೦. ಸಾಮಂತರೂ, ಅಮಾತ್ಯರೂ, ಇವರ ಆಳುಗಳೂ, ಪುರೋ 
ಹಿತರು, ಖುತ್ತಿಜರು, ರಾಜನ ಸರಿವಾರದಾಳುಗಳು, ಉಪಚಾರದವರು, ಇವರೆ 
ಲ್ಲರೂ ಸಮಸ್ತ ಉಪಚಾರಸಂಭಾರಗಳನ್ನು ಹವಣಿಸಿಕೊಂಡು ಮುಂದಾಗಿ 
ಹೊರಟರು. ಕೋಶಾಗಾರದ ಅಧಿಕಾರಿಗಳಾದರೋ ಹಣವೆಲ್ಲವನ್ನೂ ತೆಗೆದು 


ಏಕಾದಶೋ9ಧ್ಯಾಯಃ 


೧೪ತ್ಲಿ 
ಸರ್ವೋಪಚಾರಸಂಭಾರಾನಾಸತೇಂನ್ಯೇ ಪ್ರಯಾಯಿನಃ । 
ಕೋಷಾಗಾರನಿಯುಕ್ತಾಶ್ಚ ಕೋಷಜಾತಮಶೇಷತಃ ॥ ೭೮ ॥ 
ಸಮಾದಾಯ ಯಯುಸ್ತೂರ್ಣಂ ರಾಜ್ಞೋವಸರಸೇವಕಾಃ । 
'ಮಾಲಾಕಾರಾದಯುಃ ಸರ್ವೇ ಪೆಣ್ಯಜೀವಾದಯಸ್ವಥಾ "arn 
ಸ್ವಂ ಸ್ವಂ ಪುಣ್ಯಂ ಸಮಾದಾಯ ಯಯೂ ರಾಜನಿಯೋಗಿನಃ । 
ಶ್ರೇಷ್ಠಶ್ರೇಣ್ಯಾದಯಃ ಸರ್ವೇ ಪುರಖರ್ವಟವಾಸಿಭಿಃ ॥೮೦॥ 


ಸಮಂ ವಿನಿರ್ಯಯಃ ಸ್ವಸ್ವವ್ಯವಹಾರವಿಲಾಸಕಾಃ । 

ಇಂದ್ರಮ್ಯುಮ್ನುಸ್ಯ ನೃಸಪತೇರ್ಯಾತ್ರಾಸಮಯವಾದಿತಾನ್‌ 1 ೮೧ ॥ 
ಭೇರೀಮೃದಂಗಪಟಹಾನ್ವ $ಶ್ನಾವಾನಂ ದಿಗಂತರಂ । 

ಶ್ರುತ್ವ್ವಾ ಜನಪದಾವಾಸಿಜನಾಃ ಸರ್ವೇ ಸಸಂಭ ಎಮಾಃ । 

ರಾಜಾಜ್ಞಾಂ ಮೂಧಿನ್ನ ಸಂಮಾನ್ಯ ನಿರ್ಗತಾ ನೀಲಪರ್ವತಂ ॥ ೮೨॥ 
ಯಸ್ಯ ಯಸ್ಯ ಯುಜುಃ ಪಂಥಾಃ ಸಚ ತೇನೈವ ಜಗ್ಮಿನಾನ್‌  ॥ ೮೩ ॥ 
ನ ರಾಜಮಾರ್ಗಂ ಪ್ರಜವಾದ್ದ $ನ್ಫುಗ್ಯಂತ ನೃಪಾಜ್ಞ ಯಾ । 

ನೀಲಾದ್ರಿ ಪ್ರಾಪ್ತಿ ಮಾರ್ಗೇಣ ದಮುರ್ಗಮೇಣಾಪಿ ತೇ ಯಯು8 ॥ ೮೪ ॥ 





ಕೊಂಡು ಜಾಗ್ರತೆಯಾಗಿ ಹೊರಟರು. ಅಂತೆಯೇ ರಾಜನ ಅವಸರ ಸೇವಕರೂ 
ಹೊರಟರು. ಇವರಾದ ತರುವಾಯ ಹೂವಾಡಿಗರೂ, ಇತರ ಎಲ್ಲಾ ವ್ಯಾಪಾರಿ 
ಗಳೂ ತಂತಮ್ಮ ಅಂಗಡಿಗಳೊಡನೆ ಪ್ರಯಾಣಮಾಡಿದರು. ಅಂತೆಯೇ ಇತರ 
ರಾಜಾಧಿಕಾರಿಗಳು, ಪಟ್ಟಣದ ಶೆಟ್ಟರೇ ಮೊದಲಾದವರೂ, ಸಟ್ಟಣ ಹಳ್ಳಿಗಳಲ್ಲಿ 
ವಾಸಮಾಡುವವರೂ ತಂತಮ್ಮ ವ್ಯವಹಾರಗಳಲ್ಲಿ ಕುಶಲರಾದವರೂ ಎಲ್ಲರೂ 
ಹೊರಟರು. 

೮೧-೮೨. ಅಯ್ಯಾ ವಿಪ್ರರೇ! ಇಂದ್ರದ್ಯುಮ್ನುಮಹಾರಾಜನು ನೀಲಾದಿ ಗೆ 
ಪ್ರಯಾಣಮಾಡಿದ ಕಾಲದಲ್ಲಿ ಬಾಜಿಸಿದ ಭೇರೀ, ಮೃದಂಗ, ಪಟಿಹಧ್ವನಿಗಳು 
ದಿಗ್ನಿಗಂತರಗಳನ್ನಡರಲು ಮಾಳವರಾಜ್ಯದ ಗಡಿನಾಡಿನ ಜನರೆಲ್ಲರೂ ಸಹ ಆ 
ವಾದ್ಯಧ್ವನಿಗಳನ್ನು ಕೇಳಿದವರಾಗಿ ಬಹುಸಂಭ್ರಮಯುಕ್ತರಾಗಿ ರಾಜಾಜ್ಞೆ 
ಯನ್ನು ಶಿರಸಾವಹಿಸಿದವರಾಗಿ ಬಹುಮಾನ ಪೂರ್ವಕವಾದ ಬುದ್ಧಿಯಿಂದ 
ಎಲ್ಲರೂ ನೀಲಾಚಲಕ್ಕೆ ಹೊರಟರು. 

೮೩-೮೪. ಅವರೆಲ್ಲರೂ ತಮ ತಮಗೆ ಯಾವ ಯಾವ ಮಾರ್ಗವು ಸರಿ 
ಯೆಂದು ಶೋರಿದುದೋ ಆಯಾ ಮಾರ್ಗದಲ್ಲಿಯೇ ಹೊರಟರಲ್ಲದೆ. ಅರಸನ 
ಅಪ್ಪಣೆಯಿದ್ದುದರಿಂದ ಯಾರೂ ಜಾಗ್ರತೆಯಾಗಿ ಹೋಗಬೇಕೆಂದು ರಾಜಮಾರ್ಗ 
ವನ್ನು ಹಿಡಿಯಲಿಲ್ಲ. ಅವರು ಎಷ್ಟೇ ಕಷ್ಟವಾದರೂ ತಮ್ಮ ತಮ್ಮ ಹಾದಿ 
ಗಳನ್ನೇ ಹಿಡಿದು ನೀಲಾಚಲಕ್ಕೆ ಹೊರಟರು. 


೧೪೪ ಶ್ರೀ ಸ್ಯಾಂದಮಹಾಪುರಾಣಂ 


ಇಂದ್ರಮ್ಯಮ್ನೋಆಪಿ ರಾಜೇಂದ್ರಃ ಸಮಸ್ತ ಪುರವಾಸಿಭಿಃ । 


ಚೆತುರಂಗಾನೀನೀಭ ಸಹರ್ಷಾಭಿತೃ ವೇಷ್ಟಿತಃ ॥ ೮೫ ॥ 
ಶ್ರೇಣೀಭೂತಕ್ಸಿ ತಿಸತಿಸ್ಕಂದನಾನಾಂ 'ಚ ಮಧ್ಯಗೇ 1 

ರಥೇ ರರಾಜ ue ಶಕ್ರ ತುಲ್ಕ ಸರಿಚ್ಛೆ ದಃ ॥ ೮೬ ॥ 
ಪುರಸ್ತ್ರ €ಮಂಗಲಾಚಾರುಗೀತಲಾಜಪ್ರ ಸೊನಕ್ಕೆ 81 
ಮಂಗಲಾಚಾರಶೋಭಾಭಿಃ ಪ್ರ ಸನ್ನ ಶುಭಚೇತನಃ ॥ ೮೭ ॥ 
ವಾತರಂಹೈರ್ಹಯೈರ್ಯುಕ್ತ ರಥೇನ ಪ್ರಯಯೌ ಮುದಾ। 
ಅನುಕೂಲಾನಿಲ ಪ್ರೋದ ೈದ್ವ್ಯನ ಚ್ಛಾಯಸುಶೀತಲೇ ॥ ೮೮ ॥ 
ನೀರಜಸ್ಕೆ € ಮಹೀಸೃಷ್ಮೇ ಸಮಾಕೃ ತಚತುಷ್ಟಥೇ। 

ಜೀಶಾಧು ಸೀನೈಃ ಪ್ರ ಪುರುಷ್ಯೆ 8 ಘಾ ॥೮೯॥ 
ಆದಿಷ್ಟ ವತ್ಮಾ ೯ ನೈಪತಿರ್ಮಾರ್ಗಸೊ ್ಯೀಭಯಪಾರ್ಶ್ವಗಾನ್‌ । 
ದೇಶಾನರಣ್ಯಾಸಿ ಮುಹುಃ ಪಶ್ಯನ್ನಾನಂದಲೋಚೆನೆಃ n Fon 


ಸೀಮಾಮುತ್ಕಲದೇಶಸ್ಯ ನಿಭಜಂತೀಂ ವನಾಂತರೇ ॥ 
ಮಾರ್ಗಸ್ನಾಂ ಚರ್ಚಿಕಾಂ ಪ್ರಾಪ ಚರ್ಚಿತಾಂ ಮುಂಡಮಾಲಯಾ ॥೯೧॥ 


೮೫-೮೬. ರಾಜೇಂದ್ರನಾದ ಇಂದ್ರದ್ಯುಮ್ಮನಾದರೋ ಸಂತುಷ್ಟರಾದ 
ಸಮಸ್ತಪಟ್ಟಿಣವಾಸಿಗಳಿಂದಲೂ, ಚತುರಂಗಬಲದಿಂದಲೂ ಪರಿವೃತನಾಗಿ, 
ಸಾಲುಗಟ್ಟ ಹೊರಟ ಸಾಮಂತರಾಜರ ರಥಗಳ ನಡುವೆ ತನ್ನ ರಥದಲ್ಲಿ ಮಂಡಿಸಿ 
ದೇವೇಂದ್ರ ಪರಿವಾರಕ್ಕೆಣೆಯಾದ ಪರಿವಾರವುಳ್ಳವನಾಗಿ ವಿರಾಜಿಸಿದನು. 

೮೭. ಪುರಾಂಗನೆಯರ ಮಂಗಲಾಚಾರಗೀತಗಳಿಂದಲೂ, ಅರಳಕ್ಬತೆ 
ಗಳಿಂದಲೂ, ಹೊಗಳಿಂದಲೂ, ಮಂಗಲಾಚಾರಶೋಭೆಯಿಂದಲೂ ಸುಪ್ರಸನ್ಸ 
ಮಾದ ಶುಭಚಿತ್ತವುಳ್ಳ ವನಾದನು. 

೮೮೯೧. ಆ ದೊರೆಯು ವಾಯುವೇಗವುಳ್ಳ ಕುದುರೆಗಳು ಹೂಡಿದ 
ರಥದಲ್ಲಿ ಆನಂದವಾಗಿ ಪ್ರಯಾಣ ಹೊರಟು ಅನುಕೂಲವಾದ ಗಾಳಿಯು 
ಬೀಸಿ ಗಿಡಗಳ ನೆಳಲು ತಣ್ಣಗಿರಲು ಅದರಡಿಯಲ್ಲಿಯೇ ಧೂಳಿಲ್ಲದ, ಸಮವಾಗಿ 
ಮಾಡಿದ್ದ ಚೌಕಬೀದಿಯ ನೆಲದಲ್ಲಿ ಹೋಗುತ್ತ ದೇಶಗಳನ್ನೂ, ದಾರಿಗಳನ್ನೂ 
ಬಲ್ಲವರಾಗಿ, ಕಾಡುಮೇಡುಗಳನ್ನು ಚೆನ್ನಾಗಿ ತಿಳಿದಿರುವವರು ದಾರಿತೋರು 
ತ್ತಿರಲು ಉಭಯ ಪಾರ್ಶ್ವಗಳಲ್ಲಿಯೂ ಅಲ್ಲಲ್ಲಿ ಸಿಕ್ಕಿದ ದೇಶಗಳನ್ನೂ, ಅರಣ್ಯ 
ಗಳನ್ನೂ, ಅಡಿಗಡಿಗೂ ನೋಡುತ್ತ ಆನಂದದಿಂದರಳಿದ ಕಂಗಳುಳ್ಳವನಾಗಿ 
ವನಾಂತರದಲ್ಲಿ ಉತ್ಪಲದೇಶದ ಗಡಿಯನ್ನು ವಿಭಜನೆಮಾಡುವೆಡೆಯ ಮಾರ್ಗ 
ದಲ್ಲಿ ಮುಂಡಮಾಲಾಲಂಕೃತೆಯಾದ ಚರ್ಚಿಕಾದೇವಿಯನ್ನು ಕಂಡನು. 


ಏಕಾದಶೋ8ಧ್ಯಾಯಃ ೧೪೫ 


ಅನತೀರ್ಯ ರಥಾದ್ರಾಜಾ ನಿನತೋ ನಾರದಾಜ್ಞಯಾ । 

ಸಾಸ್ಟಾಂಗಸಾತಂ ತಾಂ ನತ್ವಾ ತುಷ್ಟಾವಾನಂದಚೇತನಃ ues 
ಇಂದ್ರದ್ಯುಮ್ನ ಉವಾಚ :-- 

ನಮಸ್ತೇ ತ್ರಿದಶೇಶಾನಿ ಸರ್ವಾಪದ್ವಿನಿವಾರಿಣಿ । 


ಬ್ರಹ್ಮನಿಷ್ಣುಶಿವಾವ್ಯಾಭಿಃ ಕಲ್ಪನಾಭಿರುದೀರಿತೇ 1೯೩ ॥ 
ಕಾರಣಂ ಜಗತಾಮಾದ್ಯೇ ಪ್ರಸೀದ ಪರಮೇಶ್ವರಿ । 

ತ್ವಯಾ ನಿನಾ ಜಗನ್ನೈತತ್‌ ಕ್ಲಣಮತ್ಸಹತೇ ಶಿವೆ ॥ ೯೪॥ 
ಸಿದ್ಧಯಃ ಸರ್ವಕಾರ್ಯಾಣಾಂ ಮಂಗಲಾನಿ ಚ ಶಾಶ್ವತೇ । 
ತ್ವತ್ಬಾದಾರಾಧನಫಲಂ ಮರ್ತ್ಯಲೋಕೇ ಹಿ ನಾನ್ಯಥಾ ॥ ೯೫॥ 
ಚರಾಚರಪತೇರ್ನಿಷ್ಣೋಃ ಶಕ್ರಿಸ್ತ್ಯಂ ಪರನೇಶ್ವರಿ । 

ಯಯಾ ಸೃಜತ್ಯವತಿ ಚ ಜಗತ್ಸಂಹರತೇ ವಿಭುಃ "FN 
ಚರಾಚರಗುರುಂ ದೇವಂ ನೀಲಾಚಲನಿವಾಸಿನಂ । 

ಅನುಗೃಣ್ಣೀಷ್ಠ ಮಾಂ ದೇವಿ ಯಥಾ ಪಶ್ಯೇ ಸ್ವ ಚಕ್ಪುಷಾ ॥೯೭॥ 


೯೨. ಆಗಲಾ ಅರಸನು ನಾರದಮುನಿಯ ಅಪ್ಪಣೆಯಂತೆ ರಥದಿಂದ 
ಕೆಳಕ್ಕೈಳಿದು ಆ ದೇವಿಗೆ ಸಾಷ್ಟಾಂಗ ಪ್ರಣಾಮವನ್ನೆಸಗಿ ಸಂತುಷ್ಟ್ರಾಂತರಂಗನಾಗಿ 
ಆಕೆಯನ್ಸಿಂತು ಸ್ತುತಿಸಿದನು. 

೯೩-೯೪. ಇಂದ್ರದ್ಯುಮ್ನನು ಹೇಳುತ್ತಾನೆ: ಓ ದೇವಿ! ಸಮಸ್ತ ಕಷ್ಟ 
ಗಳನ್ನೂ ನಿವಾರಣೆ ಮಾಡುವವಳೂ, ಬ್ರಹ್ಮ ವಿಷ್ಣು ಮಹೇಶ್ವರರೆಂಬುದಾಗಿ 
ತಂತಮ್ಮ ಕಲ್ಪನೆಗಳಿಂದ ಬಗೆ ಬಗೆಯಾಗಿ ಸ್ತುತಿಸಲ್ಪಡುವವಳೂ, ತ್ರಿದಶೇಶ್ವ 
ರಿಯೂ ಆದ ನಿನಗೆ ನಮಸ್ಕಾರವು. ಜಗತ್ತಿಗೆ ಆದಿಕಾರಣಿಯೂ, ಪರಮೇಶ್ವ 
ರಿಯೂ ಆದ ಓ ತಾಯೆ! ಪ್ರಸನ್ನಳಾಗು! ಓ ಶಿವೇ! ನಿನ್ನನ್ನುಳಿದು ಈ ಜಗತ್ತು 
ಒಂದು ಕ್ಷಣವಾದರೂ ಇರಲು ಉತ್ಸಾಹಗೊಳ್ಳು ವುದಿಲ್ಲವು. 

೯೫. ಎಲೌ ಶಾಶ್ವತೆಯೇ! ಸಮಸ್ತ ಕಾರ್ಯಗಳ ಸಿದ್ದಿಗಳೂ ಮಂಗಲ 
ಗಳೂ, ಈ ಮರ್ತ್ಯಲೋಕದಲ್ಲಿ ನಿನ್ನ ಸಾದಾರಾಧನೆಯ ಫಲವಾಗಿ ದೊರಕುವುವೇ 
ಹೊರತು ಮತ್ತೆ ಬೇರೆಯಲ್ಲವು. 

೯೬. ಓ ಸರಮೇಶ್ವರಿಯೇ! ಚರಾಚರ ಜಗತ್ಸತಿಯಾದ ಮಹಾವಿಷ್ಣುವಿನ 
ಶಕ್ತಿಯೇ ನೀನು! ನಿನ್ನ ಸಹಾಯದಿಂದಲೇ ಆ ಪ್ರಭುವು ಈ ಜಗತ್ತನ್ನು 
ನಿರ್ಮಾಣ ಮಾಡಿ, ಕಾಪಾಡಿ, ಸಂಹಾರ ಮಾಡುವನು. 

೯೭. ಆದುದರಿಂದೆಲಾ ದೇವಿಯೇ! ಈಗ ನಾನು ಚರಾಚರಗುರುವಾದ 
ನೀಲಾಚಲನಿವಾಸಿಯಾದ ಶ್ರೀ ಮಾಧವನನ್ನು ಈ ಬಾಹ್ಯೆಚಕ್ಸುನಿನಿಂದ 
ನೋಡುವಂತೆ ಅನುಗ್ರಹಿಸುವವಳಾಗು. 


೧೪೬ ಶ್ರೀ ಸ್ಯಾಂದಮಹಾಪುರಾಣಂ 


ಜೈಮಿನಿರುವಾಚ ಕಿ 
ನಾರಾದಸ್ಯೋಪದೇಶೇನ ಸ್ತುತ್ವಾ ದೇವೀಂ ನರಾಧಿಪಃ । 
ಆರುರೋಹ ರಥಂ ತೂರ್ಜಂ ವಿವಸ್ವಾನುದಯಂ ಯಥಾ 8೯೮೫ 
ತತಃ ಪ್ರತಸ್ಥೇ ತರಸಾ ಸ ರಾಜಾ ಶ್ರಾಂತವಾಹನಃ । 


ಚಿತ್ರೋಪಲಮಹಾನವದ್ಯಾಸ್ತೀರೇ ವಿರಲಕಾನನೇ ॥೯೯॥ 
ಧಾತುಕಂದರನಿಖ್ಯಾತೇ ನ್ಯವೇಶಯದನೀಕಿನೀಂ | 

ಅಸರಾಣ್ಣಸಕ್ರಿಯಾಂ ಕರ್ತುಂ ಯಾವದಾನ್ಚಿ ಕಮಾದೃತಃ ॥ ೧೦೦ ॥ 
ಜಲಾವತರಣೇ ನದ್ಯಾಂ ನಿವೇಶ ಸ್ವಪುರೋಧಸಾ । 

ಪೂರ್ವಂ ಸಂಶೋಧಿತೇ ಪ್ರಾಜ್ಞೈರ್ನಿಷಕಂಟಕವರ್ಜಿತೇ ॥ ೧೦೧ ॥ 
ಸ್ನಾತ್ವಾ ಸಂತೆಪಣ್ಯ ದೇವಾಂಶ್ಚ ಪಿತ್ಯೂನಥ ನಿಶಾಂಪತಿಃ । 

ಸಂಪೂಜ್ಯ ನಿಧಿನದ್ದಿಸ್ಟುಂ ನೃಪತೀನ್ವಕೃತೀಸ್ತೃತಃ ॥ ೧೦೨ ॥ 
ಸಂಮಾನಯಾಮಾಸ ನೃಪಃ ಸಂನಿನೇಶಾಸನಾದಿಭಿಃ । 

ನಾರದೇನ ಸಹ ಶ್ರೀಮಾನ್ಪನಿಶ್ಯಾಂತಃಪುರಂ ತತಃ ॥ ೧೦೩ ॥ 
ಸುಧಾರಸಾನಿ ಭೋಜ್ಯಾನಿ ಬುಭುಜೇ ಪ್ರೀತಮಾನಸಃ । 

ಪಶ್ಚಿಮಾದ್ರಿಂ ತತೋ ಯಾತೇ ನಿವಸತಿ ನಿಶಾಂಪತಿಃ ॥ ೧೦೪ ॥ 





೯೮. ಜೈಮಿನಿಯು ಹೇಳುತ್ತಾನೆ: ಎಲ್ಫೈ ಖುಷಿಗಳಿರಾ! ಡೇವಮುನಿ 
ಯಾದ ನಾರದನ ಉಪದೇಶದಂತೆ ಆ ಇಂದ್ರ ದ್ಯುಮ್ನ್ಮನೃಪಾಲನು ಈ ರೀತಿ ಆ 
ದೇವಿಯನ್ನು ಸ್ತುತಿಸಿ ಆ ತರುವಾಯ ಜಾಗ್ರತೆಯಾಗಿ ಸೂರ್ಯನು ಉದಯ 
ಪರ್ವತವನ್ನೇರುವಂತೆ ರಥವೇರಿ ಮುಂದಕ್ಕೆ ಹೊರಟನು. 

೯೯-೧೦೧. ತರುವಾಯ ಆ ದೊರೆಯು ತನ್ನ ಕುದುರೆಗಳು ಆಯಾಸ 
ಗೊಂಡಬಳಿಕಲೂ ಜಾಗ್ರತೆಯಾಗಿ ತೆರಳಿ, ಗೈರಿಕಾದಿ ಧಾತುಗಳಿಂದ ತುಂಬಿ, 
ಅನೇಕ ಗುಹೆಗಳಿಂದ ಕೂಡಿರುವ ಚಿತ್ರೋತ್ಸಲಾ ನದಿಯ ವಿಸ್ತಾರವಾದ 
ಅರಣ್ಯಪ್ರದೇಶದಲ್ಲಿ ತನ್ನ ಸೇನೆಗಳನ್ನೈಲ್ಲ ತಂಗಿಸಿ ಮಧ್ಯಾಹ್ನದಲ್ಲಿ ಮಾಡಬೇಕಾದ 
ಆಹ್ಟಿಕವನ್ನು ಮಾಡಬಯಸಿ ಮೊದಲೇ ವಿಷದ ಮುಳ್ಳುಗಳನ್ನೆಲ್ಲ ತೆಗೆದುಹಾಕಿ 
ಶೋಧನೆ ಮಾಡಿದ ಆ ನದೀಜಲದಲ್ಲಿ ಪುರೋಹಿತನೊಡನೆ ಸ್ಪಾನಾರ್ಥವಾಗಿ 
ಇಳಿದನು. 

೧೦೨-೧೦೫. ಬಳಿಕಲಾತನು ಆ ನದಿಯಲ್ಲಿ ಸ್ನಾನಮಾಡಿ ದೇವಖುಷಿ 
ಪಿತೃಗಳಿಗೆ ತರ್ಪಣಗಳನ್ನಿತ್ತು, ಆ ತರುವಾಯ ಶ್ರೀವಿಷ್ಣು ಪರಮಾತ್ಮನನ್ನು 
ಶಾಸ್ತ್ರೋಕ್ತವಾಗಿ ಪೂಜಿಸಿ, ಸಾಮಂತ ನರಪತಿಗಳನ್ನೂ, ಪ್ರಜೆಗಳನ್ನೂ ಆಸನಾದಿ 
ಗಳಿಂದ ಸತ್ಯರಿಸಿದ ತರುವಾಯ ನಾರದಮುರಿಯೊಡನೆ ಅಂತಃಪುರವನ್ನು 
ಪ್ರವೇಶಿಸಿ, ಸುಧಾರಸಭೂಯಿಷ್ಯವಾದ ಭೋಜನವನ್ನು ಪ್ರೀತಮಾಕಸನಾಗಿ 


ಏಕಾದಶೋಈಧ್ಯಾಯಃ॥ ೧೪೭ 


ಸಾಯಂವಿಧಿಂ ಸಮಾಪ್ಯಾಶು ಶೀತಭಾನೌ ಸಮಂದ್ಯತೇ । 


ಅನುಜೀವಿವಿಶಾಂನಾಥಫಃ ಸಭಾಮಧ್ಯ ಉಸಾನಿಶತ್‌ ॥ ೧೦೫ ॥ 
ತತ್ರ ತಸ್ಮಿನ್ನರಪತಿರ್ಬಭೌ ಸಾಮ್ರಾಜ್ಯಲಕ್ಸ ಜಃ । 
ಸಂಪೂರ್ಣಮಂಡಲಶ್ಚಂದ್ರೋ ಜ್ಯೋತಿಷಾಮಿವ ಶಾರದಃ  ॥ ೧೦೬ ॥ 
ಕನಯಃ ಕನಯಾಂ ಚಕ್ರುಃ ಕೀರ್ತಿಂ ತಸ್ಯ ಸುಧಾಮಲಂ । 
ಜಗುರ್ಗಾಧಾಂ ಸುಗ್ರಥಿತಾಂ ಗಾಯಕಾಃ ಕಲಸುಸ್ವರಾಃ ॥ ೧೦೭ ॥ 
ರೂಪಂಯೌ ನನಲಾವಣ್ಯಗರ್ನಿತಾ ಗಣಿಕಾಸ್ತೃತಃ । 
ಲಯತಾಳಾಂಸಹಾರೈಶ್ಚ ಸುಶುದ್ಳೈರ್ನನೃತುಃ ಪುರಃ ॥ ೧೦೮ ॥ 
ಮಾಗಧಾಸ್ತುಷ್ಟುವುಶ್ಚೈನಂ ಲೋಕೋತ್ತರಶುಭಾಕೃತಿಂ । 
ಗದ್ಯಪದ್ಯಪ್ರಬಂಧಾದೈೈಶ್ಚಿತ್ರೈಃ ಪದಕದಂಬಕ್ಕಃ ॥ ೧೦೯॥ 
ತತಃ ಸ ರಾಜಾ ಪ್ರಾನರ್ಚ ವೈಷ್ಣನಾಗ್ರ್ಯಾನ್ಸಭಾಸದಃ । 
ಸಂಸಂಮತಶೈರ್ಗಂಧಮಾಲ್ಯತಾಂಬೂಲೈರತಿಶೋಭನೈಃ 1 ೧೧೦ ॥ 


ಭುಜಿಸಿದನು. ಆಮೇಲೆ ಸೂರ್ಯನು ಪಶ್ಚಿಮಾದ್ರಿಯನ್ನಡರಲು ಸಾಯಂ 
ಸಂಧ್ಯಾದಿಗಳನ್ನಾಚರಿಸಿಕೊಂಡು ಚಂದ್ರೋದಯವಾದ ಮೇಲೆ ತನ್ನ ಅನುಜೀನಿ 
ಗಳಾದ ವೈಶ್ಯರ ಮಧ್ಯದಲ್ಲಿ ಕುಳಿತುಕೊಂಡನು. 

೧೦೬. ಅಲ್ಲಿಯಾದರೋ ಆ ನರಪತಿಯು ಸಂಪೂರ್ಣ ಸಾಮ್ರಾಜ್ಯಲಕ್ಸಣ 
ವುಳ್ಳವನಾಗಿ ಶರತ್ಕಾಲದಲ್ಲಿ ಸಂಪೂರ್ಣಮಂಡಲವುಳ್ಳ ಚಂದ್ರನಂತೆ ರಾಜಿಸಿದನು. 

೧೦೭. ಆ ಸಮಯದಲ್ಲಿ ಕವಿಗಳು ಆ ದೊರೆಯ ಅಮೃ ತನಿರ್ಮಲವಾದ 
ಕೀರ್ತಿಯನ್ನು ಕುರಿತು ಕವಿತ್ವ ಮಾಡಿದರು. ಮಧುರವಾದ ಸ್ವರಸಂಪತ್ತಿಯುಳ್ಳ 
ಗಾಯಕರು ಬಹು ಸೊಗಸಾಗಿ ಕವನಮಾಡಿದ್ದ ಗಾಥೆಗಳನ್ನು ಹಾಡಿದರು. 

೧೦೮. ಇದಾದ ತರುವಾಯ ರೂಪಯೌವನಲಾವಣ್ಯಗಳಿಂದ ಕಡು 
ಕೊಬ್ಬಿದ ವೇಶ್ಯೈಯರು ಲಯತಾಳಾನುಬದ್ಧ ವಾದ ಕರಚರಣಾದ್ಯವಯವಗಳ 
ಸುಮಧುರಾಭಿನಯದಿಂದ ಯಾವೊಂದು ಕೊಂಕೂ ಇಲ್ಲದ ಶುದ್ಧವಾದ ನರ್ತನ 
ವನ್ನು ಮಾಡಿದರು. 

೧೦೯. ವಂದಿಮಾಗಧರು ಲೋಕೋತ್ತರಸುಂದರಾಕಾರನಾದ ಆ ಅರಸ 
ನನ್ನು ಚಿತ್ರವಿಚಿತ್ರವಾದ ಪದಗುಂಫನವುಳ್ಳೆ ಗದ್ಯಪದ್ಯಪ್ರ ಬಂಧಗಳನ್ನು ಹೇಳಿ 
ಹಾಡಿ ಸಂತೋಷಗೊಳಿಸಿದರು. 

೧೧೦. ಇದಾದ ತರುವಾಯ ಇಂದ್ರದ್ಯುಮ್ಮರಾಜನು ವೈಷ್ಣನಾಗ್ರಣಿ 
ಗಳಾದ ಸಭಾಸದಸ್ಯರೆಲ್ಲರನ್ನೂ ಸೊಗಸಾದ ಗಂಧಮಾಲ್ಯತಾಂಬೂಲಾದಿಗಳಿಂದ 
ಸತ್ಯರಿಸಿದನು. 


೧೪೮ ಶ್ರೀ ಸ್ಥಾಂದಮಹಾಪುರಾಣಂ 


ನೃಪಾಂಶ್ಚ ಶತಶಸ್ತತ್ರ ಸುಖಾಸೀನಾನ್ಸೃಪಾಜ್ಞಯಾ । 

ಸಂಭಾವಯಾಮಾಸೆ ಯಥಾಯೋಗ್ಯಂ ನೈ ಪತಿಭಾಜನೈಃ ॥ ೧೧೧ ॥ 

ಅಥಾಪೃಚ್ಛನ್ಮುನಿವರಂ ನಾರದಂ ಭಗವತ್ಚ್ರಿಯಂ । 

ಸಿಂಹಾಸನಾರ್ಹೇ ಸ್ವಾಸೀನಂ ಬಹುಮಾನಪುರಸ್ಸೆರಂ 

ಭಗವಚ್ಚರಿತಂ ಶ್ರೋತುಂ ಸರ್ವಪಾಪಾಪನೋದನಂ ॥ ೧೧೨ ॥ 
ಇಂದ್ರದ್ಯುಮ್ಸ ಉವಾಚ: 

ಭಗವನನ್ಹೇದವೇದಾಂಗನಿಧಾನ ಭಗವಶ್ಚ್ರಿಯ | 

ತ್ವಮೇವ ಚರಿತಂ ನಿಷ್ಟೋರ್ಜಾನಾಸಿ ಜ್ಞಾನಚಕ್ಸುಷಾ ॥ ೧೧೩ ॥ 

ಹರೇಶ್ವಾರಿತ್ರಸುಧಯಾ ದೃಢಪಂಕಮಲೀಮಸಂ I 

ಕ್ಸಾಲಯಾಂತರ್ಮಮ ಮುನೆ ಯದ್ಯನುಕ್ರೋಶಕೋ ಮಯಿ ॥ ೧೧೪ ॥ 

ಇತ್ಸಮಾಲಾಪಸಂನಿಶ್ರೇ ಮುನಿರಾಜ್ಞೋಃ ಕಥಾಂತರೇ | 

ಪ್ರವಿವೇಶ ನೃಪಂ ದ್ವಾಃಸ್ಥ ಉತ್ಕಲೇಶಪ್ರಸೇವಕಃ ॥ ೧೧೫ ॥ 

ಉವಾಚ ದೇವ ದ್ವಾರಾಂತೇ ತಿಸ್ಮತ್ಯುತ್ಯಲಭೂನಿಪಃ । 

ಸೋಪಾಯನೋ ದೇವಪಾದಪದ್ಮಂ ದ್ರಷ್ಟುಂ ಸಮೌಲಿಕಃ ॥ ೧೧೬ ॥ 

೧೧೧. ಆಮೇಲೆ ರಾಜಾಧಿಕಾರಿಗಳು ರಾಜನ ಅಪ್ಪಣೆಯಂತೆ ಅಲ್ಲಿ ನೆರದಿದ್ದ 
ಸಾಮಂತರಾಜರನ್ನೈಲ್ಲ ಅವರವರ ಯೋಗ್ಯತೆಗೆ ತಕ್ಕಂತೆ ಸಂಭಾವಿಸಿದರು. 

೧೧೨. ಆಗಲಾ ಅರಸನು ಸಿಂಹಾಸನೋಪಮವಾದ ಸುಖಾಸನದಲ್ಲಿ 
ಮಂಡಿಸಿದ್ದ ಭಗವತ್ತಿಯನಾದ ನಾರದಮುನೀಂದ್ರನಿಂದ ಸಮಸ್ತಪಾಪಗಳನ್ನೂ 
ಪರಿಹರಿಸುವ ಭಗವಚ್ಚರಿತೆಯನ್ನು ಕೇಳಬಯಸಿ ಬಹುಮಾನಪುರಸ್ಸರವಾಗಿ 
ಈ ರೀತಿ ಪ್ರಶ್ಚಿಸಿದನು. 

೧೧೩. ಇಂದ್ರದ್ಯುಮ್ನನು ಹೇಳುತ್ತಾನೆ:--ಎಲ್ಫೈ ಭಗವದ್ಭಕ್ಷಿಭರಿತನೂ, 
ಭಗವತ್ತಿಯನೂ ಆದ ನಾರದಮುನಿಯೇ! ನೀನು ವೇದವೇದಾಂಗಪಾರಂಗತ 
ನಾದವನು. ಶ್ರೀಮನ್ಮಹಾವಿಷ್ಣುವಿನ ಚರಿತೆಯನೈಲ್ಲ ನೀನು ಜ್ಞಾನದೃಷ್ಟಿ 
ಯಿಂದಲೇ ತಿಳಿದವನಾಗಿರುವೆ. 

೧೧೪-೧೧೬. ಎಲೈ ಮುನಿಯೇ! ನಿನಗೆ ನನ್ನಲ್ಲಿ ಕೃಪೆಯಿರುವುದಾದರೆ 
ಶ್ರೀಹರಿಯ ಚರಿತಾಮೃತದಿಂದ ನನ್ನೊಳಗಿನ ಕಶ್ಮಲಪಂಕವನ್ನು ತೊಳೆದು 
ನಿರ್ಮಲಗೊಳಿಸುವವನಾಗು. ಹೀಗೆ ನಾರದಮುನಿಯೂ ಇಂದ್ರದ್ಯುಮ್ಮರಾಜನೂ 
ಪರಸ್ಪರವಾಗಿ ಸಂಭಾಷಿಸುತ್ತಿರುವಷ್ಟರಲ್ಲಿಯೇ ಉತ್ಕಲರಾಜನ ಸೇವಕನಾದ 
ದ್ವಾರಪಾಲಕನು ಪ್ರವೇಶಿಸಿ “ಪ್ರಭು! ಕಿರೀಟಧಾರಿಯಾದ ಉತ್ಕಲೇಶ್ವರನು 
ಕಾಣಿಕೆಯನ್ನು ತೆಗೆದುಕೊಂಡು ಸ್ವಾಮಿಯ ಪಾದಮೂಲವನ್ನು ಕಾಣಲು 
ಬಂದು ಬಾಗಿಲಿನಲ್ಲಿ ಕಾದಿರುವನು?' ಎಂದು ಅರಿಕೆ ಮಾಡಿದನು. 


ಏಕಾದಶೋತಧ್ಯಾಯಃ ೧೪೯ 


ವಿಜ್ಞಾಪಿತಃ ಸ ರಾಜರ್ಷಿರ್ದ್ವಾರ್ಸೈೇನೈವಂ ಸಸಂಭ್ರಮಃ । 
ಉವಾಚ ತಂ ಹಿ ಭೋ ವಿಪ್ರಾಃ ಶ್ರುತ್ವಾ ತದ್ದೇಶಮಂಡನಂ ॥ ೧೧೭ ॥ 
ಶ್ಸೇತ್ರಂ ಶ್ರೀ ಪುರುಷೇಶಸ್ಯ ತದ್ವಾರ್ತಾಕರ್ಣನೋತ್ಸುಕಃ । 


ಪ್ರವೇಶಯಾವಿಲಂಬಂ ತಂ ಶ್ರೀಮದೋಢ್ರಮಹೀಪತಿಂ ॥ ೧೧೮ ॥ 
ಸ ಹಿ ನೀಲಗಿರೌ ವಿಷ್ಣುಂ ಸಮಾರಾಧ್ಯ ಸುನಿರ್ಮಲಃ । 

ಯಸ್ಯ ಸಂದರ್ಶನಾತ್ಸರ್ನೇ ಭವಿಷ್ಕಾನೋ ಹತಾಂಹಸಃ ॥ ೧೧೯ ॥ 
ಶ್ರುತ್ವಾ ತದ್ವಚನಂ ಸದ್ಯೋ ದ್ವಾರಪಾಲೋ ಮಹೀಪತಿಂ । 
ಪ್ರವೇಶಯಾಮಾಸ ಸಭಾಮಿಂಪ್ರದ್ಯುನ್ನುಸ್ಯ ಭೂಪತೇಃ ॥ ೧೨೦ ॥ 


ವಿನೇಶೋಢ್ರಪತಿಸ್ತೂರ್ಣಂ ಸಚಿವೈವೆನೈಷ್ಣವೈಃ ಸಹ । 
ನನಾಮಾಂಘ್ರಿಯುಗಂ ವಂದ್ಯಮಿಂದ್ರದ್ಯುಮ್ನಸ್ಯ ಸಾದರಂ ॥ ೧೨೧॥ 
ತಮುತ್ಥಾಪ್ಯ ಚ ರಾಜೇಂದ್ರಃ ಪುರಸ್ಕೃತ್ಯ ಸ ವೈಷ್ಣವಂ । 


ಸ್ವಾಸನಾಂಶೇ ನಿನೇಶ್ಯಾಥ ಪ್ರೋಚೇ ಸಪ್ರಶ್ರಯಂ ವಚಃ ॥ ೧೨೨ ॥ 
ರಾಜನ್ಸರ್ವತ್ರ ಕುಶಲೀ ಭವಾನೋಢ್ರಪಶೇ *ಲ। 
ಅಸಿ ದೇವೋ ವಿಜಯತೇ ಶೀಲಾದ್ರಿಶಿಖರಾಲಯಃ ॥ ೧೨೩ ॥ 


೧೧೭-೧೧೯. ದ್ವಾರಪಾಲಕಥಿಂತು ಅರಿಕೆ ಮಾಡಲು ಆ ರಾಜರ್ಷಿಯು 
ಸಂಭ್ರಮಯುಕ್ತನಾಗಿ ಆ ದೇಶಕ್ಕೆ ಅಲಂಕಾರಪ್ರಾಯನಾದ ಉತ್ಕಲೇಶ್ವರನು 
ಬಂದಿರುವುದನ್ನರಿತು, ಶ್ರೀಪುರುಷೋತ್ತಮ ಕ್ಲೇತ್ರದ ವೃತ್ತಾಂತವೆಲ್ಲವನ್ನೂ 
ತಿಳಿಯಲು ಕುತೂಹೆಲವುಳ್ಳವನಾಗಿ ಆ ದ್ವಾರಪಾಲಕನಿಗೆ, "" ಶ್ರೀಮಂತನಾದ 
ಆ ಓಡ್ಸಮಹೀಪತಿಯನ್ನು ತಡೆಮಾಡದೆ ಸಭೆಗೆ ಪ್ರವೇಶಗೊಳಿಸು. ಆತನು 
ನೀಲಾಚಲದಲ್ಲಿ ಶ್ರೀ ವಿಷ್ಣು ವನ್ನರ್ಚಿಸಿ ಸುನಿರ್ಮಲನಾಗಿರುವನು. ಆತನ 
ದರ್ಶನದಿಂದ ನಾವೆಲ್ಲರೂ ಪಾಪದೂರರಾಗುತ್ತೇವೆ. 

೧೨೦. ಎಲೈ ವಿಪ್ರರೇ! ಆ ದ್ವಾರಪಾಲಕನು ಜಾಗ್ರತೆಯಾಗಿಯೇ ಆ 
ಮಹೀಪತಿಯನ್ನು ಇಂದ್ರದ್ಯುಮ್ಮನ ಸಭಿಗೆ ಪ್ರವೇಶಗೊಳಿಸಿದನು. 

೧೨೧. ಆಗಲಾ ಓಡ್ಸಸತಿಯಾದರೋ ವೈಷ್ಣವರಾದ ತನ್ನ ಮಂತ್ರಿಗ 
ಳೊಡನೆ ಆ ಸಭೆಯನ್ನು ಪ್ರವೇಶಿಸಿ ವಂದ್ಯನಾದ ಆ ಇಂದ್ರಮ್ಯಮ್ಮನ ಪಾದಗಳಿಗೆ 
ಆದರಪೂರ್ವಕವಾಗಿ ವಂದಿಸಿದನು. 

೧೨೨. ಈ ರೀತಿ ತನ್ನಡಿಗಳಿಗೆ ನಮಸ್ಕರಿಸಿದ ವೈಷ್ಣವನಾದ ಆಹ 
ರಾಜನನ್ನು ಮೇಲಕ್ಕೆಬ್ಬಿಸಿ ಗೌರವಿಸಿ ತನ್ನ ಸಿಂಹಾಸನದಲ್ಲಿಯೇ ಕುಳ್ಳಿಎಸಿ 
ಕೊಂಡು ಅವನನ್ನು ಕುರಿತು ಆದರಪೂರ್ವಕವಾಗಿ ಈ ರೀತಿ ಹೇಳಿದನು. 

೧೨೩-೧೨೪. "" ಎಲ್ಲೆ ದೊರೆಯೇ! ಓಢ್ರಪತಿಯಾದ ನೀನು ರಾಜ 
ಕೋಶಾದಿ ಎಲ್ಲ ವಿಷಯಗಳಲ್ಲಿಯೂ ಕ್ಲೇಮವಾಗಿರುವೆಯಷ್ಟೆ? ನೀಲಾದ್ರಿ 


ತೆ 
೧೫೦ ತ್ರೀ ಸ್ಯಾಂದಮೆಹಾಪುರಾಣಂ 


ಕಚ್ಚಿತ್ತೇ ನಿರ್ಮಲಾ ಬುದ್ಧಿರ್ಭಗನತ್ಪಾದಪದ್ಮಯೋಃ । 


ಉಪೈತಿ ಸಮಚಿತ್ತಸ್ಯ ಸರ್ವಭೂತೇಷು ತೇ ಹರೌ ॥ ೧೨೪ ॥ 
ಔಢ್ರಾಧೀಶಸ್ತದಾ ತಸ್ಯ ವಚಃ ಶ್ರುತ್ವಾ ಕೃತಾಂಜಲಿಃ । 

ಉವಾಚ ಪ್ರಶ್ರಿತಂ ವಾಕ್ಯಂ ಹರ್ಷವಿಸ್ಮಯಚಂಚುಕಃ ॥ ೧೨೫ ॥ 
ಸ್ವಾಮಿನ್ಸರ್ವತ್ರ ಕುಶಲಂ ತ್ವತ್ಸಾದಾನುಗ್ರಹಾನ್ಮನು | 

ಸೂರ್ಯೇ ತಪತ್ಯಂಧಕಾರಃ ಕಥಂ ವಾ ಪ್ರಭವಿಷ್ಯತಿ ! ೧೨೬ ॥ 
ನಿಸರ್ಗಗುಣಸಂಸರ್ಗವಶೀಕೃತಮಹೀಭುಜಾ | 

ತ್ವಯಾ ಸನಾಥಾ ಪೃಥಿವೀ ಜಿಷ್ಣುನೇವಾಮರಾವತೀ ॥ ೧೨೭ 1 
ಸದಾ ಧರ್ಮಶ್ನತುಷ್ಪಾದಸ್ತಯಿ ಶಾಸತಿ ಮೇದಿನೀಂ | 

ನಿಸೇಧಾಚರಣಂ ರಾಜನ್ವೇವಲಂ ಶ್ರೂಯತೇ ಶ್ರುತೌ ॥ ೧೨೮ ॥ 
ರಾಜನೀತಿಷು ಯೇ ರಾಜ್ಞಾಂ ಗುಣಾಃ ಸಮುದಿತಾಸ್ತ್ವಯಿ । 

ತ ಏಕೈಕಂ ಕ್ಲಿತಿಭುಜಾಂ ಗತಾ ದಾಸರ್ಟ್ಟಾಂತಿಕಂ ವಿಭೋ ॥೧೨೯॥ 





ಶಿಖರದಲ್ಲಿ ನೆಲೆಗೊಂಡಿರುವ ಶ್ರೀ ಮಹಾವಿಷ್ಣುವು ಭಕ್ತರನ್ನನುಗ್ರಹಿಸಲೋಸುಗ 
ವಿಜಯವನ್ನು ಪಡೆದಿರುತ್ತಾನೆಯಷ್ಟೆ? ಭಗವತ್ಪಾದಪದ್ಮಗಳಲ್ಲಿ ನಿನ್ನ ಬುದ್ದಿಯು 
ನಿರ್ಮಲವಾಗಿರುತ್ತದೆಯಲ್ಲವೆ? ಸಮಚಿತ್ತನಾದ ನೀನು ಶ್ರೀಹರಿಯಲ್ಲಿಯೆಂತೋ 
ಅಂತೇ ಸಮಸ್ತ ಪ್ರಾಣಿಗಳಲ್ಲಿಯೂ ಪ್ರೀತ್ಯಾದರಗಳಿಂದಿರುವೆಯಷ್ಟೆ?? 

೧೨೫. ಇಂದ್ರದ್ಯುನ್ನುಮಹಾರಾಜನು ಈ ಪ್ರಕಾರ ನುಡಿದುದನ್ನು ಕೇಳಿ 
ಓಢ್ರಾಧೀಶನು ಆನಂದದಿಂದ ರೋಮಾಂಚಿತಗಾತ್ರನಾಗಿ ಕೈಮುಗಿದುಕೊಂಡು 
ಮೃದುಮಧುರವಾದೆ ಈ ಮಾತನ್ನಾಡಿದನು. 

೧೨೬. "ಭೋ ಸ್ವಾಮಿನ್‌! ನಿನ್ನ ಪಾದಾನುಗ್ರಹದಿಂದೆ ನನಗೆ ಎಲ್ಲ 
ವಿಷಯಗಳಲ್ಲಿಯೂ ಕುಶಲವೇ ಇರುವುದು. ಸೂರ್ಯನು ಬೆಳಗುತ್ತಿರುವಲ್ಲಿ 
ಕತ್ತಲು ಕವಿಯುವುದುಂಟಿ? 

೧೨೩. ಸಹಜವಾದ ಸದ್ಗುಣಗಳ ಸಂಸರ್ಗದಿಂದ ವಶದಲ್ಲಿರುವ ಸಮಸ್ತ, 
ಸಾಮಂತರಾಜರುಳ್ಳ ಸಾರ್ವಭೌಮನಾದ ನಿನ್ನಿಂದ ಈ ಪೃಥಿನಿಯು ದೇವೇಂದ್ರ 
ನಿಂದ ಅಮರಾವತಿಯೆಂತೋ ಅಂತು ಸನಾಥವಾಗಿರುವುದು. 

೧೨೮. ಎಲ್ಫೈ ದೊರೆಯೇ! ನಿನ್ನ ಆಳ್ವಿಕೆಯಲ್ಲಿ ಧರ್ಮವು ಯಾವಾಗಲೂ 
ನಾಲ್ಕು ಪಾದಗಳುಳ್ಳುದಾಗಿಯೇ ಇರುವುದು. ಮಹಾರಾಜ! ನಿನ್ನ ಪ್ರಭುತ್ವ 
ದಲ್ಲಿ ನಿಷೇಧಾಚರಣವೆಂಬುದು ಶ್ರುತಿಯಲ್ಲಿ ಮಾತ್ರ ಕೆಂಡುಬರುತ್ತಜಿಯಾಗಲಿ 
ಮತ್ತೆಲ್ಲಿಯೂ ಇರುವುದಿಲ್ಲವು. 

೧೨೯. ಎಲೈ ವಿಭುವೇ! ರಾಜನೀತಿಗಳಲ್ಲಿ ರಾಜರ ಗುಣಗಳು ಹೇಗಿರ 
ಬೇಕೆಂದು ವರ್ಣಿತಗಳಾಗಿರುವುವೋ ಅವೆಲ್ಲವು ನಿನ್ನಲ್ಲಿ ಚೆನ್ನಾಗಿ ಅಳವಟ್ಟರು 


ಏಕಾದಶೋಳಧ್ಯಾಯಃ 


ಸತಾವದಪಹಿ ಸಾಮ್ರಾಜ್ಯಂ ದುರ್ಲಭಂ ತೇ ನೃಪೋತ್ತಮ । 
ಅಸ್ಪಾದಶದ್ವೀಪವಶೀ ಕ್ಸಿತಿರೇಕಗೃಹೋಪಮಾ 


॥ ೧೩೦ ॥ 
ಯದಿ ತ್ವಾಂ ನಾಸೃಜದ್ಪ್ರಹ್ಮಾ ವತ್ಸಲಂ ಸರ್ವಜಂತುಷು । 

ಕಥಂ ಶೋಕವಿಹೀನಾಃ ಸ್ಯುಮಣ್ಸಗೇಷ್ಟಾತ್ಮಜಬಂಧುಷು ॥ ೧೩೧॥ 
ಸಾಧಾರಣಾ ನೃಪಷತಯೋ ನಿಷ್ಠ್ಣೋರಂಶಾ ಇತಿ ಶ್ರುತಿಃ । 
`ಭವಾನ್ಸಾಕ್ಸಾತ್ತು ಭಗವಾನ್ಯೋಂನ್ಯ ಈದ್ಭೃಗ್ಲುಣಾಕರಃ ॥ ೧೩೨ 
ದಕ್ಸಿಣೋದಧಿತೀರೇಂಸಿ, ನೀಲಾದ್ರಿಃ ಕಾನನಾವೃತಃ । 

ನ ತತ್ರ ಲೋಕಸಂಚಾರಸ್ತೃತ್ರಾಸ್ತೇ ಸಾಂಸಿ ದೇವತಾ ॥ ೧೩೩ ೪ 
ವಾರ್ತಯಾ ವಾಲುಕಾಕೀರ್ಣಃ ಸಾಂಪ್ರತಂ ಶ್ರೂಯತೇ ತು ಸಃ। 
ತದ್ವಶಾನ್ಮನು ರಾಜ್ಯೇಪಿ ದುರ್ಭಿಕ್ಸಮರಕಾದಿಕಂ ॥ ೧೩೪ ॥ 
ತ್ವಯ್ಯಾಗತೇ ತು ಸರ್ವಸ್ಮಿನ್ಮುಶಲಂ ಮೇ ಭವಿಷ್ಯತಿ । 

ಇತ್ಯುಕ್ತವಂತಂ ನೃಪತಿರುತ್ಕ್ಯಲೇಶಂ ದ್ವಿಜೋತ್ತಮಾಃ ॥ ೧೩೫ ॥ 





ವುದಲ್ಲದೆ ಅವುಗಳಲ್ಲಿ ಒಂದೊಂದೂ ಇತರ ರಾಜರಿಗೆ ದೃಷ್ಟಾಂತಪ್ರಾಯ 
ವಾಗಿರುವುದು. 

೧೩೦. ಓ ನೃಪೋತ್ತಮಾ! ಇಷ್ಟು ಸಾಮ್ರಾಜ್ಯವೂ ನಿನಗೆ ಅನ್ಯದುರ್ಲಭ 
ವಾಗಿದ್ದರೂ ಸುಲಭವಾಗಿ ದೊರೆತಿರುತ್ತದೆ. ನಿನಗೆ ಹದಿನೆಂಟು ದ್ವೀಪಗಳಿಂದ 
ಕೂಡಿದ ಈ ಭೂಮಂಡಲವೆಲ್ಲವೂ ಒಂದೇ ಮನೆಯಾಗಿರುತ್ತದೆ. 

೧೩೧-೧೩೨. ಎಲ್ಲೆ ಇಂದ್ರ ದ್ಯುಮ್ನನ್ಫೃಪಾಲನೇ! ಸೃಷ್ಟಿಕರ್ತನಾದ ಬ್ರಹ.ನು 
ಸಮಸ್ತಪ್ರಾಣಿಗಳಲ್ಲಿಯೂ ವತ್ಸಲನಾದ ನಿನ್ನನ್ನು ಸೃಜಿಸದೆ ಹೋಗಿದ್ದರೆ. 
ಪ್ರಜೆಗಳು, ಮಕ್ಕಳೂ, ಬಂಧುಗಳೂ, ಮೃತರಾದವರು ದುಃಖನಿಹೀನರಾಗಿರುವು 
ದೆಂತು? ಸಾಧಾರಣವಾಗಿ ದೊರೆಗಳೆಲ್ಲ ವಿಷ್ಣುವಿನ ಅಂಶಸಂಭೂತರೆಂದೇ 
ಶ್ರುತಿಯಿರುವುದು. ಆದರೆ ನೃಪತಿಯಾದ ನೀನು ಸಾಕ್ಸಾತ್‌ ವಿಷ್ಣುವೇ 
ಆಗಿರುವೆ. ನಿನ್ನನ್ನು ಬಿಟ್ಟರೆ ಇಂತಹ ಸದ್ದು ಣಾಕರನಾವನಿರುವನು? 

೧೩೩-೧೩೪. ಎಲ್ಫೈ ಪ್ರಭುವೇ! ದಕ್ಷಿಣಾರ್ಣವತೀರದಲ್ಲಿರುವ ನೀಲಾ 
ದ್ರಿಯು ಅರಣ್ಯದಿಂದ ಸುತ್ತುವರಿದುದಾಗಿರುವುದು. ಅಲ್ಲಿ ಜನಗಳ ಸಂಚಾ 
ರವೇ ಇರುವುದಿಲ್ಲವು. ಅಲ್ಲಿಯೇ ಆ ಮಹಾವಿಷ್ಣು ವಿರುವನು. ಈಗಲಾದರೋ 
ಆ ಮೂರ್ತಿಯು ಮರಳಿನಿಂದ ಮುಚ್ಚಿಹೋಗಿರುವುದಾಗಿ ಕೇಳಿಬರುತ್ತಿದೆ. 
ಅದರಿಂದ ನನ್ನ ರಾಜ್ಯವೂ ಸಹ ಕ್ಲಾಮಡಾಮರಾದ್ಯುಪದ್ರವಗಳಿಂದ ತುಂಬಿ 
ಹೋಗಿದೆ. ನೀನಲ್ಲಿಗೆ ದಯಮಾಡಿಸಿದರೆ, ನನಗೆ ಎಲ್ಲ ಬಗೆಗಳಲ್ಲಿಯೂ ಕೇಮ 
ವುಂಟಾಗುತ್ತದೆ.?? 


೧೩೫-೧೩೬. ಇಂತು ನುಡಿದ ಆ ಓಡ್ಸ)ಪತಿಯನ್ನು ಇಂದ್ರದ್ಯುಮ್ನರಾಜನು 


೧೫೨ ಸ್ವಾಂದಮಹಾಪುರಾಣಂ 


ಶ್ರ 


ವಿಸರ್ಜಯಾಮಾಸೆ ತದಾ ಸಂನಿವೇಶಾಯ ಮಾನಯ್‌ ಟ 
ನಾರದಂ ಪ್ರೇಕ್ಟ್ಯ ನಿರ್ನಿಣ್ಣಃ ಕಿಮೇತದಿತಿ ಭೋ ಮನೆ । 


ಯದರ್ಥಂ ಮೇ ಶ್ರಮಸ್ತಂ ಚೆ ವಿಫಲಂ ಹಿ ವಿತರ್ಕಯೇ ॥ ೧೩೬ 0 
ಇತ್ಯುಕ್ಕವಂತಂ ತಂ ಪ್ರಾಹೆ ನಾರದಸ್ತು ತ್ರಿಲೋಕವಿತ್‌ ॥ ೧೩೭ ॥ 
ನ ಕಾರ್ಯೋ ನಿಸ್ಮಯಸ್ತೇಂತ್ರ ಭಾಗ್ಯವಾನ್ವೆ ಎಷ್ಟವೋತ್ತಮಃ । 
ವೈಷ್ಣವಾನಾಂ ನ ವಾಂಛಾ ಹಿ ವಿಫಲಾ ಜಾಯತೇ ಕ್ವಚಿತ್‌ ॥ ೧೩೮ ॥ 
ಅವಶ್ಯಂ ಪಶ್ಯಸೇ ರಾಜನ್ವಿಭ್ರತಂ ಪಾರ್ಥಿವಂ ವಪುಃ । 

ಕಾರಣಂ ಜಗತಾಮಾದಿಂ ನಾರಾಯಣವುನಾಮಯಂ ॥ ೧೩೯॥ 
ತ್ವದನುಗ್ರಹಹೇತೋರ್ವೆ ಕ್ಸಿತಾವವತರಿಷ್ಯತಿ । 

ಜಗಚ್ಚರಾಚರಂ ಸರ್ವಂ ವಿಷ್ಣೋರ್ವಶನಮುಪಾಗತಂ ॥ ೧೪೦ ॥ 
ನ ಕಸ್ಯಾಪಿ ನಶೇ ಸೋಪಿ ಪರಮಾತ್ಮಾ ಸನಾತನಃ । 

ಕೇವಲಂ ಭಕ್ತಿನಶಗೋ ಭಗವಾನ್ಭಕ್ತ ವತ್ಸಲಃ ॥ ೧೪೧॥ 
ಬ್ರಹ್ಮಾದಿಕೀಟಪರ್ಯಂತಂ ಸುಗುಪ್ತಂ ಯಸ್ಯ ಮಾಯಯಾ । 

ಸ ಕಥಂ ಪರತಂತ್ರಃ ಸ್ಯಾದೃತೇ ಭಕ್ತೆಜನಾನ್ಸೃಸಪ ॥ ೧೪೨ ॥ 





ಗೌರವಿಸಿ ಬಿಡಾರದಲ್ಲಿ ವಾಸಿಸಲು ಬೀಳ್ಕೊಟ್ಟನು... ತರುವಾಯ ಆತನು 
ನಾರದಮುನಿಯನ್ನು ಕಂಡು, *" ಎಲ್ಫೆ ಮುನಿಯೇ! ಏನಿದು!!! ನಾನು 
ಏತಕ್ಕಾಗಿ ಶ್ರಮಪಟ್ಟು ಇಲ್ಲಿಗೆ ಬಂದೆನೋ ಅದೇ ವಿಫಲವಾಯಿತೆಂದು ತೋರು 
ತ್ರಿದೆ?' ಎಂದು ಹೇಳಿದನು. 

೧೩೭-೧೩೮. ಇಂತು ನುಡಿದ ಆತನನ್ನು ಕುರಿತು ತ್ರಿಕಾಲಜ್ಞಾನಿಯಾದ 
ನಾರದಮುನಿಯು “ ಅಯ್ಯಾ ಇಂದ್ರದ್ಯುಮ್ಮನೇ! ನೀನೀ ವಿಷಯದಲ್ಲಿ 
ಆಶ್ಚರ್ಯಪಡಬೇಕಾಗಿಲ್ಲ. ನೀನು ಭಾಗ್ಯಶಾಲಿಯಾದ ವೈಷ್ಣವೋತ್ತಮನು. 
ವಿಷ್ಣುಭಕ್ತರ ಅಭಿಲಾಷೆಯು ಎಂದಿಗೂ ವಿಫಲವಾಗುವುದೇ ಇಲ್ಲವು. 

೧೩೯. ಭೋ ರಾಜನ್‌! ನೀನು ಜಗತ್ತಿಗೆಲ್ಲ ಆದಿಕಾರಣನ್ಕೂ ಅನಾಮ 
ಯನೂ ಆದ ಶ್ರೀಮನ್ನಾರಾಯಣನನ್ನು ಪಾರ್ಥಿವರೂಪಧಾರಿಯಾದವನನ್ನಾಗಿ 
ಅವಶ್ಯವಾಗಿಯೂ ಕಂಡೇ ಕಾಣುವೆ. 

೧೪೦-೧೪೧. ಆತನು ನಿನ್ನನ್ನು ಅನುಗ್ರಹಿಸುವುದಕ್ಕಾಗಿ ಭೂಮಿಯಲ್ಲಿ 
ಅವತರಿಸುತ್ತಾನೆ. ಚರಾಚರವಾದ ಈ ಜಗತ್ತೆಲ್ಲವೂ ಆ ಮಹಾವಿಷ್ಣುವಿನ 
ವಶದಲ್ಲಿರುವಂತಹುದು. ಸನಾತನನಾದ ಆ ಪರಮಾತ್ಮನು ಮಾತ್ರ ಯಾರ 
ವಶದಲ್ಲಿಯೂ ಇರುವುದಿಲ್ಲವು. ಆದರೆ ಭಕ್ತವತ್ಸಲನಾದ ಆ ಭಗವಂತನು 
ಕೇವಲ ಭಕ್ತರಿಗೆ ಮಾತ್ರ ವಶನು. 

೧೪೨. ಬ್ರಹ್ಮನು ಮೊದಲಾಗಿ ಇರುವೆಯವರೆಗಣ ಸಮಸ್ತ, ಜಗತ್ತು 





ಏಕಾದಶೋಳಧ್ಯಾಯಃ ೧೫೩ 


ಧರ್ಮಾರ್ಥಕಾಮಮೋಕ್ಪಾಣಾಂ ಮೂಲಂ ಭಕ್ತಿಮರ್ನರದ್ವಿಷಃ | 


ಸೈವ ತದ್ಬ್ರಹಣೋಪಾಯಸ್ತಾಮೃತೇ ನಾಸ್ತಿ ಕಿಂಚನ ॥ ೧೪೩ ॥ 
ಏಕ ಏವ ಮಹಾವಿಷ್ಣು ರ್ಬಹುಧಾ ಸ್ವಸ್ಯ ಮಾಯಯಾ । 

ತಮೃತೇ ಪರಮಾತ್ಮಾನಂ ಸುಖಹೇತುರ್ನ ವಿದ್ಯತೇ ॥ ೧೪೪ ॥ 
ಯೇಂಪ್ಯನ್ಯೇ ಶಿವದುರ್ಗಾವ್ಯಾಸ್ತೈಸ್ತೈಃ ಕರ್ಮಭಿರಾವೃತಾಃ । 


ಯಚ್ಛಂತಿ ಪೂಜಿತಾಃ ಕಾಮಂ ತೇಪಿ ವಿಷ್ಣುಪರಾಯಣಾಃ ॥ ೧೪೫ ॥ 
ಅಂತರ್ಯಾಮಿಾ ಸ ಭಗವಾನ್ನೇವಾನಾಮಪಿ ಹೃತ್‌ಸ್ಥಿತಃ | 


ಯಾವತ್ಸಲಂ ಪ್ರೇರಯತಿ ತಾವದೇವ ದದತ್ಯಮಾ ॥ ೧೪೬ ॥ 
ವೈಷ್ಣನಸ್ತ್ವಂ ಚ ರಾಜೇಂದ್ರ ಸದ್ಮಯೋನೇಶ್ವ ಪಂಚಮಃ । 
ಅಷ್ಟಾದಶಾನಾಂ ವಿದ್ಯಾನಾಂ ಪಾರಗೋ ವೃತ್ತಸಂಸ್ಥಿತಃ ॥ ೧೪೭ ॥ 
ನ್ಯಾಯೇನ ರಕ್ಸಿತಾ ಪೃಥೀಂ ನಿಶೇಷಾದ್ಬಾಹ್ಮಣಾರ್ಚಕಃ । 
ಅವಶ್ಯಂ ದ್ರಕ್ಸ್ಯ್ಯಸಿ ಕ್ಷೇತ್ರೇ ವೈಕುಂಠಂ ಚರ್ಮಚಕ್ಟುಷಾ 1 ೧೪೮ ॥ 


ಯಾವನ ಮಾಯೆಯಿಂದ ಸಂರಕ್ಸಿತವಾಗಿರುವುದೋ ಆತನು ಭಕ್ತರಿಗೆ ಹೊರತು 
ಇತರರಿಗೆ ಪರತಂತ್ರನೆಂತು? 

೧೪೩. ಧರ್ಮಾರ್ಥಕಾಮಮೋಕ್ಸಗಳ ಲಾಭಕ್ಕೆ ಮುರವೈರಿಯಾದ 
ಆ ಶ್ರೀಹರಿಯ ಭಕ್ತಿಯೇ ಮೂಲವು. ಆ ಭಕ್ತಿಯೇ ಅವನನ್ನು ಹಿಡಿದು 
ಹಾಕುವುದಕ್ಕೆ ಒಳ್ಳೆಯ ಉಪಾಯವು. ಭಕ್ತಿಯನ್ನು ಬಿಟ್ಟರೆ ಆತನನ್ನು ವಶಪಡಿಸಿ 
ಕೊಳ್ಳಲು ಯಾವ ಉಪಾಯವೂ ಇರುವುದಿಲ್ಲವು. 

೧೪೪. ಒಬ್ಬನೇ ವಿಷ್ಣುವೇ ತನ್ನ ಮಾಯೆಯಿಂದ ಅನೇಕವಾಗಿರುವನು. 
ಅವನನ್ನು ಬಿಟ್ಟರೆ ಸುಖಕ್ಕೆ ಕಾರಣನಾದವನು ಮತ್ತೊಬ್ಬನು ದೊರಕುವುದೇ 
ಇಲ್ಲವು. 

೧೪೫. ಇತರರಾದ ಶಿವ ದುರ್ಗಾದಿಗಳ ಆಯಾ ಕರ್ಮಗಳಿಂದ ಆವೃತ 
ರಾಗಿ ಪೂಜಿಸಿದ ಭಕ್ತರಿಗೆ ಇಷ್ಟಾರ್ಥಗಳನ್ನು ದೊರಕಿಸುತ್ತಾರೆಯಲ್ಲದೆ ಅವರೂ 
ವಿಷ್ಣುಪರಾಯಣರಾದವರೇ! 

೧೪೬. ಆಂತರ್ಯಾಮಿಯಾದ ಆ ಭಗವಂತನು ದೇವತೆಗಳ ಹೃದಯ 
ಗಳಲ್ಲಿಯೂ ನೆಲಸಿರುತ್ತಾನೆ. ಅವನು ಅಲ್ಲಿ ನಿಂತು ಎಷ್ಟು ಪ್ರೇರಿಸುವನೋ 
ಅಷ್ಟೇ ಫಲವನ್ನು ಆ ದೇವತೆಗಳೂ ಕೊಡುತ್ತಾರೆ. 

೧೪೭. ಎಲ್ಫೈ ರಾಜೇಂದ್ರನೇ! ನೀನು ವೈಷ್ಣವನು; ಕಮಲಸಂಭವನಾದ 
ಬ್ರಹ್ಮನಿಂದ ಐದನೆಯವನು ; ಹದಿನೆಂಟು ವಿದ್ಯೆಗಳಲ್ಲಿಯೂ ಪಾರಂಗತನು; 
ನಿನ್ನ ಧರ್ಮದಲ್ಲಿ ಚಲಿಸದಿರುವವನು. 

೧೪೮. ನೀನು ಧರ್ಮದಿಂದ ಭೂಮಿಯನ್ನಾಳುತ್ತಿರುವೆ; ವಿಶೇಷವಾಗಿ 


೧೫೪ ಪ್ರೀ ಸ್ಕಾಂದಮುಹಾಪುರಾಣಂ 

ಪಿತಾಮಹೋಪ್ಯತ್ರ ಕಾರ್ಯೇ ಭವತೋ ಮಾಂ ನಿಯುಕ್ತವಾನ್‌ । 
ಸರ್ವಂ ತೇ ಕಥಯಿಷ್ಯಾಮಿ ಪ್ರಾಸ್ತೇ ಕ್ಲೇತ್ರೋತ್ತಮೇ ನೃಪ ॥ ೧೪೯ ॥ 
ಸಾಂಪ್ರತಂ ರಾತ್ರಿಶೇಷೋ ಹಿ ತೃತೀಯಂ ಯಾಮವಮೃಚ್ಛತಿ | 

ಸ್ವಾನ್ಸ್ಟಾನ್ಸಿ ನೇಶಾನ್ನಿರ್ಗಂತುಂ ರಾಜ್ಞ ಆಜ್ಞಾ ಸಯಾಧುನಾ ॥ ೧೫೦ ॥ 
ತ್ನಮುಪ್ಯಂತರ್ಗ್ಯಹಂ ಯಾಹಿ ನಿದ್ರಾಯಾ ವಶಮಾಗತಃ ॥ ೧೫೧ ೫ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ರ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತಮಕ್ಸೇತ್ರಮಾಹಾತ್ಮ್ಯೇ ಜೈಮಿನಿಯಷಿ 
ಸಂವಾದೇ 4 ಇಂದ್ರದ್ಯುಮ್ನ ಸ್ಯ ಭಗವದ್ಧರ್ಶನಾರ್ಥಗಮನವರ್ಣನಂ? ನಾಮು 
ಏಕಾದಶೋಂಧ್ಯಾಯಃ 





ಬ್ರಾ ಹ್ಮಣಪೂಜಕನಾಗಿರುವೆ. ಇಂತಹ ನೀನು ಅವಶ್ಯವಾಗಿಯೂ ಇದೇ ಚರ್ಮ 
ಚಕ್ಸುಸ್ಸಿರಿಂದಲೇ ಆ ವೈಕುಂಠಪತಿಯನ್ನು ಕಾಣುವೆ. 

೧೪೯. ಪಿತಾಮಹನೂ ಸಹ ನಿನ್ನ ಈ ಕಾರ್ಯಕ್ರ ನೆರವಾಗಲೋಸುಗ 
ನನ್ನನ್ನು ನಿಯೋಗಿಸಿದನು. ಆ ಫೀಲಾಚಲಕ್ಷೇತ್ರೋತ್ತಮಕ್ಕೆ ಹೋದತರುವಾಯ 
ಎಲ್ಲ ವಿಷಯಗಳನ್ನೂ ತಿಳಿಸುತ್ತೇನೆ. 

೧೫೦. ಈ ರಾತ್ರಿಯಲ್ಲಿ ಮೂರನೆಯ ಯಾಮವು ನಡೆಯುತ್ತಿದೆ. ರಾತ್ರಿ 
ಶೇಷವು ಸ್ವಲ್ಪವೇ ಉಳಿದಿರುವುದು. ಅವರವರ ಬಿಡಾರಗಳಿಗೆ ತೆರಳಲು ಈ 
ಸಾಮಂತ ರಾಜರೆಲ್ಲರಿಗೂ ಅಪ್ಪಣೆಮಾಡು. 

೧೫೧. ನೀನೂ ಅಂತಃಪುರಕ್ಕೆ ಹೋಗಿ ನಿದ್ರಿಸುವವನಾಗು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಪುರುಷೋತ್ತಮ ಕ್ಷೇತ್ರ 
ಮಾಹಾತ್ಮ್ಯದ ಜೈವಮಿಂನಿಯಷಿಸಂವಾದದಲ್ಲಿ ಇಂದ್ರದ್ಯುಮ್ನ್ಸನ ಭಗವದ್ಧರ್ಶನಾರ್ಥ 

ಪ್ರಯಾಣದವರ್ಣನ””ವೆಂಬ ಹನ್ನೊಂದನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ ॥ 
ಅಥ ದ್ವ್ವಾ ದಶೋಧ್ಯಾಯಃ 
ಅವಿಮುಕ್ತ ಶ್ಲೇತ್ರಏ ಕಾಮ್ರವನೆಸ್ನಾಪನವರ್ಣನಂ 
ಜೈನಿನಿರುವಾಚ:- 


ಉಕ್ತೇ ಬ್ರಹ್ಮಸುತೇನೇತ್ಕವಮಿಂದ್ರಮ್ಯುಮ್ನೋ ಮಹೀಪತಿಃ । 


ಮುನೇಸು ನಚನಂ ಶು ತ್ವಾ ಪ ಪ್ರ ಹೃಷ್ಟೇನಾಂತರಾತ್ಮನಾ 


ವಿಚಾರ್ಯ ಪರಯಾ ಬುದ್ಧ್ಯಾ ಶ್ರಮಂ ಮೇನೇ ಫಲಾನಹಂ ॥೫೧॥ 
ಅಹೋ ಮೇ ಪರಮಂ ಭಾಗ್ಯಂ ಬಹುಜನ್ಮಾಂತರಾರ್ಜಿತಂ | 
ವ್ಯನಸಾಯೇ ಮನೋದ್ಯುಕ್ತಃ ಸರ್ವಲೋಕಪಿತಾಮಹಃ ni 


ಜೀವನ್ಮುಕ್ತೆಂ ಸ್ವತನುಜಂ ಮತ್ಸಹಾಯಮಕಾರಯತ್‌ । 

ಸಹಾಯೋ ಯಾದೃಶಃ ಪುಂಸಾಂ ಭನೇತ್ಕಾರ್ಯಂಹಿ ತಾದೃಶಂ ॥೩॥ 
ಶ್ರುತಂ ಸಭಾಸು ಸರ್ವಾಸು ಇತಿ ನ್ನ ದ್ಯಾ ನುಶಾಸನಂ | 

ಸ `ಇತ್ಯಂ ಚಿಂತಯನ್ರಾಜಾ ನಿಸೃಜ್ನ ಚ “ಭಾಸದಃ I 

ತತೋ ಮುನಿಂ ಕರೇ ಧೃತ್ವಾ ನಿವೇಶಾಂತಃಪುಕೇ ದ್ವಿಜಾಃ ॥೪॥ 





ಕನ್ನಡದ ಅನುವಾದ 
ಅವಿಮುಕ್ತಕ್ಲೇತ್ರ- ಏಕಾಮ್ರುವನಸ್ಥಾ ಪನ ವರ್ಣನ 


೧. ಜೈಮಿನಿಯು ಹೇಳುತ್ತಾನೆ ಅಯ್ಯಾ ಖುಷಿಗಳಿರಾ! ಬ್ರಹ್ಮಸುತ 
ನಾದ ನಾರದಮುನೀಂದ್ರನೀರೀತಿಹೇಳಲು ಮಹೀಪತಿಯಾದ ಇಂದ ಪ್ರದ್ಯುಮ್ಮನು 
ಸಂತುಷ್ಟ್ರಾಂತರಂಗನಾಗಿ ಉತ್ಕ ಸ್ಟನಾದ ತನ್ನ ಬುದ್ಧಿಯಿಂದಲೇ ಎಲ್ಲವನ್ನೂ 
ವಿಚಾರಮಾಡಿಕೊಂಡು ತಾನು ಸರಾಷ್ಟ್ರಪರಿವಾರನಾಗಿ ತೀರ್ಥಯಾತ್ರೆಗೆ 
ಬಂದುದು ಸಾರ್ಥವಾಗುವುದೆಂದರಿತನು. 

೨. "ಆಹಾ! ಅನೇಕ ಜನ್ಮಗ ಗಳಿಂದ ನಾನು ಸಂಪಾದಿಸಿದ ಭಾಗ್ಯಕ್ಕೆಣೆ 
ಯುಂಟಿ! ಸಮಸ್ತಲೋಕಕ್ಕೂ ಪಿತಾಮಹನೆನಿಸಿದ ಬ್ರ ಹ್ಮನೇ ನನ್ನ ಈ ವನ 
ಸಾಯೆದಲ್ಲಿ ಉದ್ಯುಕ್ರನಾಗಿರುವನಲ್ಲವೆ ! 

೩. ಆ ಮಹಾತ್ಮನು ಜೀವನ್ಮುಕ್ತನಾದ ತನ್ನ ಮಗನನ್ನೂ ಸಹ ನನಗೆ 
ಸಹಾಯ ಮಾಡಲು ಕಳುಹಿಸಿರುವನು. ಮಾನವನಿಗೆ ಸಹಾಯ ವೆಂತೊದಗು 
ವುದೋ ಅಂತೇ ಕಾರ್ಯವೂ ಈಡೇರುವುದು. 

೪. ಈ ಮಾತನ್ನು ವೃದ್ಧರಾದವರು ಸಮಸ್ತ ಸಭೆಗಳಲ್ಲಿಯೂ ಹೇಳ 
ವುದನ್ನು ನಾನು ಕೇಳಿರುತ್ತೇನೆ?' ಎಂದು ಆ ದೊರೆಯು ಯೋಚಿಸುತ್ತ ಸಭಾ 


೧೫೬ ಶ್ರೀ ಸ್ಕಾಂದಮ ಹಾಪುರಾಣಂ 


ತಮರ್ಚಯಿತ್ವಾ ವಿಧಿನತ್ಸಲ್ಯಂಕೇ ಸಹ ತೇನ ವೈ 


ನಿಶಾನಶೇಷಂ ನೃಪತಿರ್ನಿನಾಯ ಸಂಲಪನ್ಮಿಫಃ ॥ ೫ ॥ 
ತತಃ ಪ್ರಭಾತೇ ವಿಮಲೇ ನಿತ್ಯಂ ಕರ್ಮ ಸಮಾಪ್ಯ ವೈ । 

ಪೂಜಯಿತ್ವಾ ಜಗನ್ನಾಥಂ ಸಂತತಾರ ಮಹಾನದೀಂ CST 
ಔಢ್ರದೇಶಾಧಿಸೇನಾಗ್ರೇ ಗಚ್ಛತಾ ದಿಸ್ಪಪದ್ಧತಿಃ | 

ಏಕಾಮ್ರವನಕಂ ಕ್ಟೇತ್ರಮಭಿಯಾತೋ ಬಲಾನ್ಚಿತಃ Hen 
ಸ ಗತ್ವಾ ಕಿಂಚಿಡಧ್ವಾನೆಂ ಪ್ರಾಪ್ಯ ಗಂಧವಹಾಭಿಧಾಂ Hen 
ನದೀಂ ನೇಗವತೀಂ ಶೀತತೋಯಾಮಾಕ್ರಮ್ಯ ವೇಗವಾನ್‌ । 
ಪೂರ್ವಾಣ್ಣ ಪೂಜಾಸಮಯೇ ಕೋಟಲಿಂಗೇಶ್ವರಸ್ಯ ವೈ ॥೯॥ 
ಚರ್ಚರೀಶಂಖಕಾಹೆಲವುದಂಗಮುರಜಧ್ಯನಿಂ | 

ವ್ಯಶ್ನುವಾನಂ ಮಹಾರಣ್ಯಂ ದೂರಾಚ್ಛುಶ್ರಾನ ಭೂಪತಿಃ  ೧೦॥ 
ಮನ್ಯಮಾನೋ ಭಗವತೋ ನೀಲಾಚಲ ನಿವಾಸಿನಃ । 

ಉವಾಚ ನಾರದಂ ಪ್ರೀತೋ ಧ್ವನಿಃ ಕುತ್ರ ಮಹಾಮುನೆ ॥ ೧೧॥ 





ಸದರೆಲ್ಲರನ್ನೂ ಬೀಳ್ಕೊಟ್ಟ ತರುವಾಯ, ಆ ನಾರದ ಮುನೀಂದ್ರನನ್ನು ಕೈಹಿಡಿದು 
ಕರೆದುಕೊಂಡು ಅಂತಃಪುರಕ್ಕೆ ಹೋದನು. 

೫. ಅಲ್ಲಿ ಆ ಮುನಿಯನ್ನು ಶಾಸ್ತ್ರೋಕ್ತವಾಗಿ ಸತ್ಕರಿಸಿ ಹಂಸತೂಲಿಕಾ 
ತಲ್ಪದಲ್ಲಿ ಆತನೊಡನೆಯೇ ಮಲಗಿ ಪರಸ್ಪರವಾಗಿ ಸಂಭಾಷಣೆಗೈಯುತ್ತ 
ರಾತ್ರಿಶೇಷವನ್ನು ಕಳೆದನು. 

೬. ಆ ಮೇಲೆ ಬೆಳ್ಳನೆ ಬೆಳಗಾಗಲು ನಿತ್ಯಕರ್ಮವನ್ನು ಮುಗಿಸಿಕೊಂಡು 
ಜಗನ್ನಾ ಥಸ್ವಾಮಿಯನ್ನು ಪೂಜಿಸಿದ ಬಳಿಕ ಮಹಾನದಿಯನ್ನು ದಾಟದನು. 

೭. ಓಡ್ರದೇಶಾಧಿಪತಿಯು ಮುಂದೆ ನಡೆದು ಮಾರ್ಗವನ್ನು ತೋರು 
ತ್ರಿರಲು ಆ ಮಹೀಶ್ವರನು ಸೈನ್ಯಸಮೇತನಾಗಿ ಏಕಾಮ್ರವನಕ್ಕೆ ಹೋದನು. 

೮-೧೦. ಸ್ವಲ್ಪದೂರ ನಡೆದುಹೋದಮೇಲೆ ಆ ಭೂಪತಿಯು ಗಂಧ 
ವಹೆಯೆಂಬ ಹೆಸರುಳ್ಳುದೂ, ತಣ್ಣನೆಯ ನೀರುಳ್ಳುದೂ ಆದ ವೇಗವತೀ ನದಿ 
ಯನ್ನು ಜಾಗ್ರತೆಯಾಗಿ ದಾಟ ಪೂರ್ವಾಹ್ನ ಸಮಯಕ್ಕೆ ಸರಿಯಾಗಿ ಕೋಟ 
ಲಿಂಗೇಶ್ವರನ ಪೂಜಾ ಸಮಯದ ಚರ್ಚರೀ, ಶಂಖ, ಕಹಳೆ, ಮೃದಂಗ, 
ಮುರಜವೇ ಮೊದಲಾದ ವಾದ್ಯಧ್ವನಿಗಳನ್ನೊಳಗೊಂಡ ಮಹಾರಣ್ಯವನ್ನು ಸೇರಿ 
ದೂರದಿಂದಲೇ ಆ ಧ್ವನಿಯನ್ನು ಕೇಳಿದನು. 

೧೧. ಆಗಲಾತನು ಆ ಧ್ವನಿಯು ನೀಲಾಚಲನಿವಾಸಿಯಾದ ಮಾಧವನ 
ಮಂದಿರದಿಂದಲೇ ಹೊರಟು ಬರುತ್ತಿರುವುದಾಗಿ ತಿಳಿದು ಸಂತುಷ್ಟನಾಗಿ 
ನಾರದಮುನಿಯನ್ನು ಕೇಳಿದನು. “ ಎಲ್ಫೈ ಮುನಿಯೇ! ಈ ಧ್ವನಿಯೆತ್ತಣದು? 


ದ್ವಾದಶೋ$ಧಭ್ಯಾಯಃ ೧೫೭ 


ನೀಲಾದ್ರಿಶಿಖರಾವಾಸಃ ಪ್ಕಾಪ್ಮಃ ಕಿಂ ಪರಮೇಶ್ವರಃ | 


ke J 

ಯದರ್ಚಾಸಮಯೇ ಹ್ಯೇಷ ಶ್ರೂಯತೇ ಸಂಕುಲಧ್ಯನಿಃ HW ೧೨॥ 
ಉತಾಹೋಂಪ್ಯನ್ಯದೇವೋ ವಾನಿಕಟೇ ವರ್ತತೇ ಮನೆ । 

ಇತಿ ಪೃಷ್ಟಸ್ತ್ರದಾ ರಾಜ್ಞಾ ಪ್ರೋವಾಚ ಮುನಿಪುಂಗವಃ ॥ ೧೩ ॥ 
ರಾಜನ್ಸುದುರ್ಲಭಂ ಕ್ಲೇತ್ರಂ ಗೋಪಿತಂ ಮುರವೈರಿಣಾ । 

ನ ತತ್ರಾಸ್ತೀತಿ ಭಗವಾನನ್ಯೈರಪಿ ಜ್ಞಾಯತೇ ನೃಭಿಃ uv 
ತ್ವಂ ಹಿ ಭಾಗ್ಯವತಾಂ ಶ್ರೇಷ್ಮಸ್ಸೃದ್ಭಾಗ್ಯಾತ್ರೇ ಪುರೋಧಸಾ । 

ದೃಷ್ಟಃ ಕಥಂಚಿದೃಗನಾನ್ಸಂಯತೇಂದ್ರಿಯವರ್ತ್ನನಾ ॥ ೧೫ ॥ 
ತ್ವಂ ಹಿ ತಾವದ್ಬಲೈರ್ಯುಕ್ತಃ ಷಡಂಗೈನನ್ಸಸಸತ್ತಮ । 
ಸಾಹೆಸೇತಿಪ್ರನೃತ್ತೋಸಿ ಸಂಶಯೋ ಮೇ ಮಹೀಪತೆ ॥ ೧೬ ॥ 


ಸಂವರ್ತತೇ ನೀಲಗಿರಿರ್ಯೋಜನೇ ತು ತೃತೀಯಕೇ | 
ಇದಂ ತ್ವೇಕಾಮ್ರಕವನಂ ಕ್ಸೇತ್ರಂ ಗೌರೀಪತೇರ್ವಿಭೋಃ । 
ನಾತಿಷೂರೇ ಮಹೀಪಾಲ ಭೀತಃ ಸ ಶರಣಾಗತಃ ॥ ೧೭॥ 








೧೨. ನಾವು ನೀಲಾಚಲಶಿಖರದಲ್ಲಿ ನೆಲಸಿರುವ ಪರಮೇಶ್ವರನ ಸಮಾಪ 
ವನ್ನು ಸಾರಿದೆವೆ? ಈಗ ನಾವು ಆಲಿಸುತ್ತಿರುವುದು ಆ ಭಗವಂತನ ಪೂಜಾ 
ಸಮಯದ ವಾದ್ಯಗಳ ಸಂಕುಲಧ್ವನಿಯೆ? 

೧೩. ಅಥವಾ, ಮತ್ತಾವುದಾದರೂ ದೇವತಾ ಮೂರ್ತಿಯು ಸಮಾಪ 
ದಲ್ಲಿಯೇ ಇರುವುದೆ?” ಇಂದ್ರ ದ್ಯುಮ್ನುರಾಜನಿಂತು ಪ್ರಶ್ನಿಸಲು ಮುನಿಪುಂಗವ 
ನಾದ ನಾರದನು ಹೇಳತೊಡಗಿದನು. 

೧೪. “ಭೋ ರಾಜನ್‌! ಅತಿದುರ್ಲಭವಾದ ಈ ಕ್ಲೇತ್ರ 
ಯಾದ ಆ ಪರಮಾತ್ಮನಿಂದ ಸಂರಕ್ಸಿತವಾಗಿರುವುದು. ಇಲ್ಲಿ 
ವುದನ್ನಾದರೂ ತಿಳಿಯಲು ಸಾಧ್ಯವಲ್ಲವು. 

೧೫. ಆದರೆ ನೀನು ಭಾಗ್ಯವಂತರಲ್ಲಿ ಶ್ರೇಷ್ಠನಾದವನು. ನಿನ್ನ ಭಾಗ್ಯದ 
ಮಹತ್ತಿನಿಂದಲೇ, ಇಂದ್ರಿಯಗಳನ್ನು ಜಯಿಸಿ ಸನ್ಮಾರ್ಗದಲ್ಲಿಯೇ ನಡೆಯುತ್ತಿ 
ರುವ ನಿನ್ನ ಪುರೋಹಿತನು ಬಹು ಕಷ್ಟದಿಂದ ಹೇಗೆಹೇಗೆಯೋ ಆ ಸ್ವಾಮಿಯನ್ನು 
ಸಂದರ್ಶಿಸಿದರು. 

೧೬. ಅಯ್ಯಾ ನೃಪಶ್ರೇಷ್ಮನೇ | ನೀನಾದರೋ ಷಡಂಗಸಹಿತನೂ, ಸೈನ್ಯ 
ಸಮೇತನೂ ಆಗಿ ಆ ದೇವನನ್ನು ಕಾಣುವ ಸಾಹಸವನ್ನು ಮಾಡುತ್ತಿರುವೆಯಾ 
ದುದರಿಂದ ನನಗೇಕೋ ಸಂಶಯವಾಗುತ್ತಿರುವುದು. 

೧೭. ಠೀಲಾಚಲವಾದರೋ ಇಲ್ಲಿಗೆ ಮೂರನೆಯ ಯೋಜನದಲ್ಲಿರುತ್ತದೆ. 
ಈಗ ನೀನು ಧ್ವನಿಯನ್ನಾಲಿಸುತ್ತಿರುವುದಾದರೋ ಸರ್ವಾಂತರ್ಯಾಮಿಯಾದ 


ವು ಮುರವೈರಿ 
ಭಗವಂತನಿರು 


೧೫೮ ಶ್ರೀ ಸ್ಯಾಂದಮಹಾಪುರಾಣಂ 


ಇಂದ್ರದ್ಯುಮ್ನ ಉವಾಚ: 
ಕಥಂ ಸ ಭೀತೋ ಗೌರೀಶಃ ಕಿಂ ವಾ ಶರಣಮಾಗತಃ 1 ೧೮ ॥ 
ದದಾಹ ತ್ರಿಪುರಂ ಘೋರಂ ಶರೇಣೈಕೇನ ಯಃ ಪುರಾ। 
ಅತ್ರ ಮೇ ವಿಸ್ಮಯೋ ಜಾತಃ ಶ್ರೋತುಮಿಚ್ಛಾವಿಂ ದುರ್ಲಭೆಂ ॥ ೧೯ ॥ 
ರಕ್ಷಿತಾ ಭವಭೀತಾನಾಂ ಭವಃ ಪರಮಹಪಾವನಃ । 
ಕಿಮರ್ಥಂ ಭಯಭೀತೋಸೌ ಕಃ ಸಮರ್ಥೊೋಸ್ಯ ನೈ ಜಯೇ ॥ ೨೦ ॥ 
ನಾರದ ಉವಾಚ :-- 
ಅತ್ರ ತೇ ಕಥಯಿಷ್ಯಾಮಿ ಪುರಾವೃತ್ತಂ ಮಹೀಪತೆ । 


ಉಪಯೇಮೇ ಪುರಾ ಗೌರೀಂ ತಪಸಾ ವಶಮಾಗತಃ ॥ ೨೧೪ 
ಬ್ರಹ್ಮಚಾರೀ ಹಿಮಗಿರೌ ಭಗವಾನ್ನೀಲಲೋಹಿತಃ । 

ಉತ್ಸೃಜ್ಯ ಬ್ರಹ್ಮಚರ್ಯಂ ತು ಸೋನಂಗಶರಪೀಡಿತಃ ॥ ೨೨೪ 
ತಯಾ ರೇಮೇ ರುಚಿರಯಾ ಯೌ ವನೋನ್ಮತ್ತಯಾ ನೃಪ । 
ತತ್ಪಿತುರ್ನಿಷಯೇ ಭೋಗಾನ್ಸುಭುಜೇ ದೇನಕಾಂಕ್ಸಿತಾನ್‌ ॥ ೨೩ ॥ 





ಗೌರೀಪತಿಯ ಏಕಾಮ್ರವನ ಕ್ಷೇತ್ರವು. ಆ ಗಿರಿಜಾಪತಿಯು ಇಲ್ಲಿಯೇ ಬಹು 
ಸಮಾಪದಲ್ಲಿಯೇ ಹೆದರಿ ಶರಣಾಗತನಾಗಿ ಬಂದಿರುವನು. 

೧೮-೧೯. ಇಂದ್ರದ್ಯುಮ್ನನು ಕೇಳುತ್ತಾನೆ: "ಎಲ್ಫೈ ನಾರದ ಮುನಿಯೇ! 
ಪೂರ್ವದಲ್ಲಿ ಯಾವಾತನು ಘೋರವಾದ ತ್ರಿಪುರವನ್ನು ಒಂದೇ ಒಂದು ಬಾಣ 
ದಿಂದ ಸುಟ್ಟನೋ ಆ ಗೌರೀಶನಾದ ಪರಮೇಶ್ವರನು ಯಾರನ್ನು ಹೇಗೆ ಶರಣು 
ಹೊಂದಿದನು? ಈ ವಿಷಯದಲ್ಲಿ ನನಗೆ ಆಶ್ಚರ್ಯವುಂಟಾಗಿರುವುದು. ದುರ್ಲಭ 
ವಾದ ಈ ವೃತ್ತಾಂತವನ್ನು ಕೇಳಲು ನನಗೆ ಇಚ್ಛೆಯುಂಟಾಗಿರುವುದು. 

೨೦. ಭವಸಾಗರಭೀತರಾದ ಮಾನವರನ್ನು ಸಲಹುವವನಾಗಿ ಪರಮ 
ಪಾವನನೆನಿಸಿದ ಆ ಭವನು ಭಯಭೀತನಾದುದೆಂತು? ಆತನನ್ನು ಜಯಿಸುವ 
ಸಾಮರ್ಥ್ಯವದಾರಿಗಿರುವುದು 2 

೨೧-೨೨. ನಾರದನು ಹೇಳುತ್ತಾನೆ ಅಯ್ಯಾ ಮಹೀಪತಿಯೇ ! ಈ 
ವಿಷಯದಲ್ಲಿ ಪೂರ್ವದಲ್ಲಿ ನಡೆದ ವೃತ್ತಾಂತವೊಂದನ್ನು ಹೇಳುತ್ತೇನೆ; ಕೇಳು. 
ಪೂರ್ವದಲ್ಲಿ ಆ ಪರಶಿವನು ಗೌರಿದೇವಿಯ ತಪಸ್ಸಿಗೆ ವಶನಾಗಿ ಬ್ರಹ್ಮಚಾರಿಯಾಗಿ 
ಬಂದು ಹಿಮವತ್ಸರ್ವತದಲ್ಲಿ ತನ್ನ ಬ್ರಹ್ಮಚರ್ಯವನ್ನು ತೊರೆದು ಅನಂಗಶರ 
ಪೀಡಿತನಾಗಿ ಆಕೆಯನ್ನು ಮದುವೆಯಾದನು. 

೨೩. ತರುವಾಯ ಆತನು ಮನೋಹರೆಯ್ಕೂ ಯಾವನೋನ್ಮತ್ತೈಯೂ 
ಆದ ಆ ದೇವಿಯೊಡನೆ ರಮಿಸುತ್ತ ಆಕೆಯ ತಂದೆಯಾದ ಹಿಮವಂತನ ಭವನ 
ದಲ್ಲಿ ದೇವಕಾಂಕ್ಸಿತಗಳಾದ ಭೋಗಗಳನ್ನು ಭೋಗಿಸುತ್ತಿದ್ದನು. 


ದ್ವಾದಶೊಕೀಥ್ಯಾಯಃ ೧೫೯ 


ಕೆದಾಜಿದಥ ನಿರ್ಯಾತೀ ಸ್ವವಾಸಭವನಾತ್ಸತೀ [ 

ಸಾಮಪೂರ್ವಂ ಕುಲಸ್ಕ್ರೀಭಿರ್ಮಾತ್ರೋಕ್ತಾ ಸಸ್ಮಿತಂ ನಚಃ ॥ ೨೪ ॥ 
ಆರ್ಯೆೇ ಮಹತ್ತಪಸ್ತಪ್ತಂ ವರಾರ್ಥಂ ಗಹನೇ ವನೇ 

ನಿಷ್ಠುಲೋ ನಿರ್ಗುಣೋ ವೃದ್ಧೋ ವರಃ ಪ್ರಾಪ್ತೋ ನರಾನನೆ ॥ ೨೫ ॥ 
ದಿವಾರಾತ್ರಿಂ ನ ತ್ಯಜಸಿ ಸನ್ನಿಧಿಂ ತಾದೃಶಸ್ಯ ವೈ! 


ಕೋ ಗುಣಃ ಕಥ್ಯತಾಂ ವತ್ಸೆ ಕಿಂ ವಾ ಪತ್ಯುಃ ಪ್ರಸಾದಜಂ ॥ ೨೬ ॥ 
ಭೂಷಣಾಚ್ಛಾದನಂ ಪ್ರಾಪ್ತಂ ಮಮೈವ ಗೃಹವಾಸಿನೀ । 

ಚಿರಂ ತಿಷ್ಕಸಿ ಭದ್ರೆ ತ್ವಂ ಪಿತೃಭೋಗೋಪಲಾಲಿತಾ ॥ ೨೭ ॥ 
ತೈಲೋಕೇ ಯಾಸ್ತು ಕನ್ಯಾ ವೈ ಪರಿಣೀತಾಃ ಪಿತುರ್ಗೃಹಾತ್‌ । 
ಪ್ರಯಾಂತ್ಯಲಂಕೃತಾ ಭತಾನ್ರಿ ಭರ್ತವೇಶ್ಮನಿ ಶುಶ್ರಮ ॥ ೨೮ ೪ 
ಅಹಂ ತು ಮಾನಸೀ ಕನ್ಯಾ ಪಿತ್ರೂಣಾಂ ಪಿತೃಲೋಕತಃ । 

ಆಗತಾ ತು ಮಹಾಭಾಗೆ ಪರಿಣೇತಾ ಹಿಮಾದ್ರಿಣಾ ॥೨೯॥ 





೨೪. ಒಂದಾನೊಂದು ದಿನ ಗೌರಿಯು ಮನೆಯನ್ನು ಬಿಟ್ಟು ಪತಿ 
ಸಮಾಪಕ್ಕೆ ಹೋಗುತ್ತಿರುವಾಗ ಕುಲಸ್ತ್ರೀಯರೂ ಆಕೆಯ ತಾಯಿಯೂ ಆಕೆ 
ಯನ್ನು ಕುರಿತು ಸಾಮೋಪಾಯಪೂರ್ವಕವಾಗಿ ನಸುನಗುತ್ತ ಈ ಮಾತನ್ನು 
ಹೇಳಿದರು. 

೨೫. “ಆರ್ಯೇ! ವರನಿಗಾಗಿ ವನದಲ್ಲಿ ನೀನು ಮಹತ್ತರವಾದ ತಪಸ್ಸನ್ನು 
ಮಾಡಿದೆ. ಓ ವರಾನನೇ! ಆದರೇನು? ನೀನು ಕುಲವಿಲ್ಲದ ಗುಣವಿಲ್ಲದ 
ಮುದುಕನಾದ ವರನನ್ನೇ ಪಡೆದೆ. 

೨೬-೨೭. ಇಂತಹ ಆ ನಿನ್ನ ವರನ ಸನ್ನಿಧಿಯನ್ನು ಹಗಲಿರಳೂ ನೀನು 
ಬಿಟ್ಟಿರಲಾರೆಯಲ್ಲ ! ವತ್ಸೇ! ಅವನಲ್ಲಿ ಯಾವ ಗುಣವಿರುವುದು! ಆ ನಿನ್ನ 
ಪತಿಯ ಪ್ರಸಾದವಾಗಿ ಏನೇನು ಒಡವೆ ವಸ್ತ್ರಗಳನ್ನು ಪಡೆದೆ? ಎಲೌ ಮಂಗ 
ಳಾಂಗಿಯೇ ! ನೀನು ಬಹಳ ಕಾಲದಿಂದಲೂ ನನ್ನ ಮನೆಯಲ್ಲಿಯೇ ತಂಡೆ 
ಯೊದಗಿಸಿದ ಭೋಗಗಳಿಂದ ಲಾಲಿತೆಯಾಗಿ ವಾಸಮಾಡುತ್ತಿರುವೆ. 

೨೮. ಈ ಮೂರು ಲೋಕಗಳಲ್ಲಿ ಯಾವ ಯಾವ ಕನ್ನಿಕೆಯರಿರುವರೋ 
ಅವರೆಲ್ಲರೂ ಮದುವೆಯಾದ ಬಳಿಕ ತಂತಮ್ಮ ಗಂಡಂದಿರು ಕೊಟ್ಟಿ ವಸ್ತ್ರ 
ಭೂಷಣಾದಿಗಳಿಂದಲಂಕೃತರಾಗಿ ತಂದೆಯ ಮನೆಯನ್ನು ಬಿಟ್ಟು ಅವರವರ 
ಮನೆಗಳಿಗೆ ಹೋಗುತ್ತಾರೆಂದು ನಾವು ಕೇಳಿರುತ್ತೇವೆ. 

೨೯. ಎಲೌ ಭದ್ರೇ! ನಾನಾದರೋ, ಪಿತ್ಸಜೀವತೆಗಳ ಮಾನಸೀಕನ್ಯಯು ; 
ನಿನ್ನ ತಂದೆಯಾದ ಹಿಮವಂತನು ನನ್ನನ್ನು ಪಿತೃಲೋಕದಲ್ಲಿಯೇ ಪರಿಣಯ 
ವಾಗಲು ನಾನಿಲ್ಲಿಗೈ ತಂದೆನು. 





೬೦ ಶ್ರೀ ಸ್ಕಾಂದಮ ಹಾಪುರಾಣಂ 


ಇತ್ಸಮುಕ್ತ್ಯಾ ಮಯಾ ಹಾಸ್ಯಾನ್ನ ಕ್ರೋಧಾಚ್ಹಲಲೋಚಕೆ । 

ಜಾಮಾತುರಗ್ರೇ ನೋ ವಾಚ್ಯಂ ಸಹಿ ವಿಷ್ಣುಸಮೋ ಮತತ ೫4೦ 
ನಾರದ ಉವಾಚ: 

ಮಾತುರಿತ್ಕ 9 ವಚಃ ಶ್ರುತ್ವಾ ಭತನ್ಸನಿಂದಾಪ್ರಪೀಡಿತಾ | 

ಕೋಪಸಪ್ರಸ್ಫುರದೋಹ್ಮೀ ಸಾ ವಾಚಂ ನೋಚೇ ಮನಾಗಷಿ ॥ ೩೧॥ 

ಪ್ರಯಯಾವಾಂತಿಕಂ ಭರ್ತುರ್ನಿಹ್ಟುವಾನಾಂಂಬಿಕಾ ವಚೇ । 

ಜಗಾದ ಪರುಷಂ ವಾಕ್ಯಂ ಸ್ನೇಹಗರ್ಭಂ ವಿಂತಾಕ್ಸರಂ 1 ೩೨೫% 

ಸ್ಥಾಮಿನ್ನ ಸಾಂಪ್ರತಂ ಚೈತದ್ಯದ್ವಾಸಃ ಶೃಶುರಾಲಯೇ । 

ಕ್ಸೌದ್ರೀಯಸಾಮಸಿ ಗುರೋಸ್ತ್ರೈಲೋಕ್ಯಸ್ಯ ಕಥಂ ನುತೇ ॥೩೩॥ 

ತದಾವಯೋರ್ನಾತ್ರ ಯೋಗ್ಯಾ ವಸತಿರ್ಮೆೇ ಪ್ರಿಯಂ ವಿಭೋ | 

ನ ಸಂತಿ ಕಂ ತೇ ವಾಸಾಯ ಯೋಗ್ಯಾ ವೈ ಭೂಮಯಃ ಪ್ರಭೋಃ ॥ 

ಇತ್ಯುಕ್ತಃ ಶಿವಯಾ ಸೋ ಥ ಭಗವಾನ್ಹೃಷಭಧ್ಯ್ಯಜಃ I 

ತಯಾ ಸಾರ್ದ್ವಂ ವೃಷಾರೂಢೋ ಮಧ್ಯದೇಶಂ ಯಂಯಶೌ ತ್ವರನ್‌ ॥ 





೩೦. ವತ್ಸೆ! ನಾನೀರೀತಿ ಹೇಳಿದುದು ಪರಿಹಾಸಕ್ಕಾಗಿಯೇ ಹೊರತು 
ಯಥಾರ್ಥವಲ್ಲ. ಇದರಿಂದ ನೀನು ಕೋಪಗೊಂಡು ಕಣ್ಣುಗಳನ್ನು ಕೆಂಪಡರಿಸಿ 
ಕೊಂಡು ಅಳಿಯನಿಗೆ ಈ ವಿಚಾರವೆಲ್ಲನನ್ನೂ ಹೇಳಬೇಡ. ಆತನು ಸಾಕ್ಸಾತ್‌ 
ವಿಷ್ಣುವಿಗೆ ಸಮಾನನಾದವನೆಂದು ನನ್ನ ಅಭಿಪ್ರಾಯವು.?? 

೩೧. ನಾರದನು ಹೇಳುತ್ತಾನೆ:--ಎಲೈ ಇಂದ್ರದ್ಯುಮ್ನ ಮಹೀಪಾಲ! 
ತನ್ನ ತಾಯಿಯು ಈ ರೀತಿ ನುಡಿದ ಮಾತುಗಳನ್ನು ಕೇಳಿ: ಆ ಗೌರಿಯು 
ಭರ್ತ್ನೃನಿಂದಾಪರವಾದ ಆ ಮಾತುಗಳಿಗೆ ಒಳಗೇ ಮರುಗಿ ಕೋಪದಿಂದ ತುಟಿಗಳ 
ದುರುತ್ತಿದ್ದರೂ ಯಾವ ಮಾತನ್ನೂ ಆಡಲಿಲ್ಲವು. 

೩೨. ಆಕೆಯು ತನ್ನ ಪ್ರಿಯನಾದ ಶಂಕರನ ಬಳಿಗೈದಿ ಭರ್ತೃನಿಂದಾ 
ರೂಪವಾಗಿ ತನ್ನ ತಾಯಿಯು ಹೇಳಿದ ಮಾತುಗಳನ್ನು ಕಠಿನವಾಗಿಯೂ ಆದರೂ 
ಸ್ನೇಹಪೂರ್ವಕವಾಗಿ ಮಿತವಾದ ಮಾತುಗಳಿಂದಲೂ ಆತನಿಗೆ ಈ ರೀತಿ 
ತಿಳಿಸಿದಳು. 

೩೩-೩೪. “ಭೋ ಸ್ವಾಮಿನ್‌! ಈ ಶ್ವಶುರಗೃಹೆನಿವಾಸವು ಎಂತಹ 
ಅಲ್ಪರಿಗೂ ಸಹ ಯುಕ್ತವಾದುದಲ್ಲವು. ಎಂದಮೇಲೆ ಮೂರು ಲೋಕಗಳಿಗೂ 
ಗುರುವಾದ ನಿನಗೇತಕ್ಕೆ? ಆದುದರಿಂದ ನಾವೀರ್ವರೂ ಇಲ್ಲಿ ವಾಸಮಾಡುವುದು 
ನನಗೆ ಸ್ರಿಯವಲ್ಲವು. ಎಲೈ ವಿಭುವೇ! ಪ್ರಭುವಾದ ನಿನಗೆ ವಾಸಯೋಗ್ಯವಾದ 
ಬೇರಾವಸ್ಥಳಗಳೂ ಇಲ್ಲವೆ?” 

೩೫. ಶಿವೆಯು ಈ ರೀತಿ ಹೇಳಲು ಭಗವಂತನಾದ ಆ ವೃಷಭಧ್ವಜನು 


ದ್ವಾದಶೋ9ಧ್ಯಾಯಃ ೧೬೧ 


ವಿಲಂಘ್ಯ ಸರ್ವತೀರ್ಥಾನಿ ಪ್ರಯಾಗಂ ಪಾನನಂ ಮಹತ್‌ ! 


ಪೂರ್ವಸಾಗರಗಾಮಿನ್ಯಾ ಗೆಂಗಾಯಾ ಉತ್ತರೇ ತಟೇ ॥ ೩೬॥ಓ 
ವಾರಾಣಸೀಂ ನಾಮ ಪುರೀಂ ಗೌರ್ಯಾವಾಸಾಯ ನಿರ್ಮಮೋ 
ಪಂಚಕ್ರೋಶವಿಂತಾಂ ರಮ್ಯಾಂ ವರಪ್ರಾಸಾದಶೋಭಿತಾಂ ॥ ೩೭ ॥ 
ಅಬ್ಟಾಲಕಶತೈರ್ಯುಕ್ತಾಮಸಂಖ್ಯೋಪನನೈಯರ್ಯುತಾಂ | 
ನಾನಾತೀರ್ಥಸಮಾಯುಕ್ತಾಂ ನಾನಾಜನಸಮಾಕುಲಾಂ ॥ ೩೮ ॥ 
ಆಜ್ಞ ಯಾ ಧೂರ್ಜಟೇಃ ಶುಭ್ರಾಂ ನಿರ್ಮಿತಾಂ ವಿಶ್ವಕರ್ಮಣಾ । 
ಸಾವನೈಃ ಶೀತಲೈಃ ಗಂಗಾತರಂಗೈಃ ಕ್ಪೃಪಿತಾಂಹಸಾಂ ॥೩೯॥ 
ತತ್ರ hp ಪುರೇ ಸ್ವರ್ಣಷ್ಟಾ ಕಾರಾಟ್ಟಾಲಶೋಭಿತೇ | 

ಶ್ಲ ಸ್ತೃಂಭ್ಯೈಃ ಸುಘಟತೇ ಸರ್ವಾಶಾಪರಿಸಪೂರಳೇ ॥೪೦॥ 
el ರೇಮೇ ಪಶುಪತಿಃ ಶ್ರಿಯೇವ ಮಧುಸೂದನಃ । 
ಸಾ ಪುರೀ ನಿಶ್ಚನಾಥೇನ ಕದಾಜಿನ್ಸೈನ ಮುಚ್ಯತೇ ॥ ೪೧॥ 
ಅನಿಮುಕ್ತೇತಿ ಸಾ ಖ್ಯಾತಾ ನೃಣಾಂ ಮುಕ್ತಿಪ್ರದಾಯಿನೀ 1 
ಪುರಾಸೀನ್ಮನುಜಾಧೀಶ ಸೇವಿತಾ ಭನಭೀರುಭಾ ॥ ೪೨॥ 





ಒಡನೆಯೇ ಆಕೆಯೊಡನೆ ವೃಷಭವನ್ನೇರಿ ಬಹು ಜಾಗ್ರತೆಯಾಗಿ ಮಧ್ಯದೇಶಕ್ಕೆ 
ಬಂದನು. 

೩೬-೩೯. ಸಮಸ್ತ ತೀರ್ಥಗಳನ್ನೂ ದಾಟಿ, ಮಾಹಾತ್ಮ್ಯಯುಕ್ತವಾದ 
ಪಾವನ ಪ್ರಯಾಗವನ್ನೂ ದಾಟ ಹೊರಟ ಬಳಿಕ ಪೂರ್ವಸಾಗರವನ್ನು ಕುರಿತು 
ಹೋಗುತ್ತಿರುವ ಗಂಗಾನದಿಯ ಉತ್ತರತೀರದಲ್ಲಿ ತನ್ನ ನಲ್ಲೆಯಾದ ಗೌರಿ 
ಜೀವಿಯ ವಾಸಕ್ಕಾಗಿ ವಾರಾಣಸಿಯೆಂಬ ಪಟ್ಟಣವನ್ನು ನಿರ್ಮಿಸಿದನು. 
ಆ ಪಟ್ಟಿಣವಾದರೋ ಐದು ಕ್ರೋಶಗಳ ಪರಿಮಿತಿಯುಳ್ಳುದಾಗಿ ಬಹು 
ರಮಣೀಯವಾಗಿ ಉಪ್ಪರಿಗೆಯ ಮನೆಗಳಿಂದ ಶೋಧಭಿಸಿ, ನೂರಾರು ಅಟ್ಟಲೆ 
ಗಳಿಂದಲೂ, ಅನೇಕ ವನಗಳಿಂದಲೂ, ಬಗೆಬಗೆಯ ತೀರ್ಥಗಳಿಂದಲೂ, 
ಬಗೆಬಗೆಯ ಜನಗಳಿಂದಲೂ ಕೂಡಿ ಧೂರ್ಜಓಯ ಆಜ್ಞೆಯಂತೆ ದೇವಶಿಲ್ಪಿ 
ಯಾದ ವಿಶ್ವಕರ್ಮನಿಂದ ನಿರ್ಮಿತವಾಗಿ ಶೀತಲವಾದ ಗಂಗಾತರಂಗಗಳಿಂದ 
ತೊಳೆದ ಪಾಪಗಳುಳ್ಳು ದಾಗಿಯೂ ಇದ್ದಿತು. 

೪೦-೪೧. ಆ ಪಶುಷತಿಯು ಆ ವಾರಾಣಸೀ ಪಟ್ಟಣದೆ ಮಧ್ಯದಲ್ಲಿ ಸ್ವರ್ಣ 

ಪ್ರಾಕಾರಗಳಿಂದಲೂ, ಅಟ್ಟ ಲೆಗಳಿಂದಲೂ ಶೋಧಿಸಿ. ರತ್ನಸ್ತ್ರಂಭಗಳಿಂದಲಂ 
ಕೃತವಾಗಿ, ಸಮಸ್ತ ಮನೋರಥಗಳನ್ನೂ ಈಡೇರಿಸುವಂತಹ ದಿವ್ಯ ಭವನ 
ದೆಲ್ಲಿ ಮಧುಸೂದನನು ಲಕ್ಷ್ಮ್ಮೀದೇವಿಯೊಡನೆಂತೋ ಅಂತು ರಮಿಸುತ್ತಿ "ದನು. 
ಆ "ನಶ ಶ್ರೈನಾಥನು ಆ ಪಟ್ಟ ಸೈ ಣವನ್ನೆ ಂದಿಗೂ ಬಿಡಲೇ ಇಲ್ಲವು. 
೪೨. ಎಲೈ ಮನಃ: ಜಾಧೀಶನೇ ! ಪೂರ್ವದಲ್ಲಿ ಆ ಪಟ್ಟಿ ಣವು ಅವಿಮುಕ್ತ 
6 


೧೬೨ ಶ್ರೀ ಸ್ಕಾಂದಮಹಾಪುರಾಣಂ 


ತತ್ರೋಷಿತಾ ತದಾ ಗೌರೀ ತೇನ ಭರ್ತಾ ಸ್ವಲಂಕೃತಾ 4 


ಮಾತರಂ ಪಿತರಂ ಚಾಪಿ ನ ಸಸ್ಮಾರ ಮಹೀಪತೆ I ೪೩॥ 
ಏವಂ ಬಹೊಯುಗೇತೀತೇ ಕೈಲಾಸಾದ್ರಿಂ ಸ ಜಗ್ಮಿವಾನ್‌ । 

ಆತ್ಮನಃ ಕೋಟಲಿಂಗಾನಿ ತತ್ರ ಸಂಸ್ಥಾಪ್ಯ ವೈ ಪ್ರಭುಃ ೪ ೪೪0 
ರಾಜಾನಃ ಪಾಲಯಾಮಾಸುಸ್ತಾಂ ಪುರೀಂ ಬಹುಶೋ ನೈಷ ಃ 
ತತ್ರಾಸೀತ್ಕಾಶಿರಾಜಾಖ್ಯಃ ಪುರಾ ದ್ವಾಪರಳೇ ಯುಗೇ ॥ ೪೫ ॥ 
ಶಂಭುಂ ಸ ತೋಷಯಾಮಾಸ ತಪೆಸೋಗ್ರೇಣ ವೈ ಪ್ರಭುಂ । 
ಜರಾಸಂಧಪುರೋಗಾಣಾಂ ರಾಜ್ಞಾಂ ಜೀತಾರಮಜ್ಯು ತಂ ॥ ೪೬ ॥ 
ಸಂಗ್ರಾಮೇ ಪ್ರಭನಿಸ್ಯಾಮಾತ್ಯ ಭಿಸಂಘಾಯ ಪಾರ್ಥಿಸ | 

ಪ್ರಾ ಜಾತ್ರ ಸ್ಮೈ ನರಂ ಸೋಪಿ ಪಿನಾಕೀ ಪರಿತೋಷಿತಃ 1 ೪೭1 


ಜೇತಾಸಿ ಕಂಸಹಂತಾರಂ ಸಂಗ್ರಾಮೇ ತ್ಮ ಮರಿಂದವು । 
ತವಾರ್ಥೇ ಪ್ರಮಫೈಃ ರ್ಜ ಯೋತೆ ಕ್ಕೇ ವೃಷೇಸಸ್ಥಿತಃ ॥ ೪೮ ೬ 


ಕ್ಷೇತ್ರವೆಂದು ಹೆಸರಾಗಿ ಮಾನವರೆಲ್ಲರಿಗೂ ಮುಕ್ತಿಯನ್ನು ದೊರೆಯಿಸುವು 
ದಾಗಿದ್ದಿತು. ಭವಭೀತರಾದ ಮಾನವರು ಅದನ್ನು ಸೇವಿಸುತ್ತಿದ್ದರು. 

೪೩. ಗೌರಿದೇವಿಯು ತನ್ನ ಭರ್ತನಾದ ಶಂಕರನಿಂದ ವಸ್ಟ ಸ್ತ್ರಭೂಷಣಾದಿ. 
ಗಳಿಂದಲಂಕ್ಕ ತಳಾಗಿ ಆತನೊಡನೆಯೇ ವಾಸಮಾಡುತ್ತ ತಾಯಿ 'ತಂಜಿಯರನ್ನು 
ಸ್ಮರಿಸ ಸಲೇ ಇಲ್ಲವು. 

೪೪. ಹೀಗೆ ಅನೇಕ ಯುಗಗಳು ಕಳೆದ ತರುವಾಯ ಆ ಶಿವನು ಆ ಭವನ 
ದಲ್ಲಿ ಕೋಟಲಿಂಗಗಳನ್ನು ಸಂಸ್ಥಾಪಿಸಿ ಕೈಲಾಸಾದ್ರಿಗೆ ಹೊರಟು ಹೋದನು 

೪೫. ಎಲೈ ದೊರೆಯೆ! ತರುವಾಯ ಆ ವಾರಾಣಸೀ ಪಟ್ಟಣವನ್ನು 
ಬಹಳ ಮಂದಿ ರಾಜರು ಆಳಿದರು. ಪೂರ್ವದಲ್ಲಿ ದ್ವಾಪರಯುಗದಲ್ಲಿಯಾದರೆ 
ಆ ಪಟ್ಟ ಣದಲ್ಲಿಯೇ ಕಾಶಿರಾಜನೆಂಬವನೊಬ್ಬ ಬ್ಬನಿದ್ದ ನು. 

psd ಆ ದೊರೆಯು ನರಿ ಮೊದಲಾದ ಅರಸರನ್ನು 
ಜಯಿಸಿದ ಅಚ್ಯುತನನ್ನು ರಣಾಂಗಣದಲ್ಲಿ ಗೆಲ್ಲುವೆನೆಂದು ಮನಸ್ಸಿನಲ್ಲಿ ಸಂಕಲ್ಪಿಸಿ 
ಕೊಂಡು ಉಗ್ರವಾದ ತಪಸ್ಸನ್ನು ಮಾಡಿ ಪ್ರಭುವಾದ ಶಂಭುವನ್ನು ಸಂತೋಷ. 
ಗೊಳಿಸಿದನು. ಆ ಪಿನಾಕಿಯೂ ಸಹ ಅವನ ತಪಸ್ಸಿಗೆ ಮೆಚ್ಚಿ ಕೆ ಎಲ್ಫೈ ಕಾಶಿ. 
ರಾಜನೇ! ನೀನು ಶತ್ರುಮರ್ದನನಾಗಿರುವೆ; ನೀನು ಕಂಸಸಂಹಾರಕನಾದ್ಕ 
ಆ ಕೃಷ್ಣನನ್ನು ಯುದ್ಧದಲ್ಲಿ ಜಯಿಸುವೆ. ನಾನೂ ಸಹೆ ನಿನಗೋಸುಗ ವೃಷಭಾ 
ರೂಢನಾಗಿ ನನ್ನ ಪ್ರಮಥಗಣಗಳಿಂದೊಡಗೂಡಿ ಕಾಳೆಗಮಾಡುವೆನು?' ಎಂದು 
ವರವನ್ನು ದಯೆಗೈ ದನು. 


ದ್ವಾದಶೋ9ಧ್ಯಾಯಃ ೧೬೬ 


ಶಂಭೋರಿತಿ ನರಂ ಲಜ್ಭ್ಯಾ ಪ್ರಮತ್ತಃ ಸ ನರಾಧಿಪಃ । 


ಶಂಖಚಕ್ರಧರಂ ಹರಿಮಾಹ್ವಯಾಮಾಸ ನೀರ್ಯವಾನ್‌ nee 
ಅಂತರ್ಯಾಮಾ ಸ ಭಗವಾನ್‌ ಜ್ಞಾತ್ವಾ ವೃತ್ತಾಂತಮಿಾದೃಶಂ 1 

ಚಕ್ರಂ ಪ್ರಸ್ಥಾಪಯಾಮಾಸ ಕಾಶಿರಾಜಸ್ಯ ಸೂದನೇ ॥೫೦॥ 
ತದುಗ್ರದರ್ಶನಂ ಚಕ್ರಂ ಸಹಸ್ರಾದಿತ್ಯವರ್ಚಸಂ । 

ಕಾಶಿರಾಜಶಿರಶ್ಚಿತ್ವಾ ತದ್ಬಲಂ ತಾಂ ಪುರೀಂ ತತಃ ॥ ೫೧॥ 
ದದಾಹ ಕುಪಿತಂ ರಾಜನ್ವಿಷ್ಟೋರಾಶಯವೀರ್ಯನವಿತ್‌ । 

ತದ್ದೃಷ್ಟ್ಪಾ ಸುಮಹತ್ಯರ್ಮ ಕ್ರುದ್ಧಃ ಪಶುಪತಿಸ್ತದಾ । ೫೨ ॥ 
ಗಣೈರ್ನತೋ ವೃಷಾರೂಢಃ ಪಿನಾಕೀ ತದುಷಾದ್ರವತ್‌ । 

ತತಃ ಸುದರ್ಶನಂ ಚಕ್ರಂ ದೃಷ್ಟ್ಯಾ ತಂ ಪ್ರಥಮಂ ಪುರಃ ॥ ೫೩ ॥ 


ಶಂಭುಃ ಪಾಶುಪತಾಸ್ಟ್ರಂ ತಚ್ಚ ಕಾರೋತ್ಪಾತಸನ್ನಿಭಂ | 
ಪುರಾ ನಿಷ್ಣೋರ್ವರಂ ಪ್ರಾಪ್ತಂ ಶಂಭುನಾ ಭಕ್ತಿತೋಷಿತಾತ್‌ ॥ ೫೪ ॥ 





೪೯, ಪ್ರತಾಪಶಾಲಿಯಾದ ಕಾಶಿರಾಜನು ಶಂಭುವಿನಿಂದ ಈ ರೀತಿ 
ವರವನ್ನು ಪಡೆದು ಪ್ರಮತ್ತನಾಗಿ ಶಂಖಚಕ್ರಧರನಾದ ಶ್ರೀ ಹರಿಯನ್ನು 
ಯುದ್ಧಕ್ಕೆ ಕರೆದನು. 

೫೦. ಸರ್ವಭೂತಾಂತರ್ಯಾಮಿಯಾದ ಶ್ರೀ ಕೃಷ್ಣನಾದರೋ ಈ 
ವೃತ್ತಾಂತವನ್ನರಿತುಕೊಂಡು ಆ ಕಾಶಿರಾಜನನ್ನು ಕೊಲ್ಲಲೋಸುಗ ತನ್ನ ಚಕ್ರಾ 


ಯುಧವನ್ನು ಕಳುಹಿಸಿದರು. 

೫೧-೫೨. ಮಹಾಭಯಂಕರಾಕಾರವಾದುದೂ, ಸಹಸ್ರಸೂರ್ಯರ 
ತೇಜಸ್ಸನ್ನೊಳಕೊಂಡುದೂ ಆದ ಆ ಚಕ್ರವಾದರೋ ಕಾಶಿರಾಜನ ಶಿರಸ್ಸನ್ನೂ 
ಕತ್ತರಿಸಿ, ಶ್ರೀಮನ್ಮಹಾವಿಷ್ಣುನಿನ ಅಭಿಪ್ರಾಯವನ್ನೂ, ಪರಾಕ್ರಮವನ್ನೂ 
ತಿಳಿದದ್ದರಿಂದ ಕೋಪಗೊಂಡ- ಆ ಪಟ್ಟಣವನ್ನೂ ದಹಿಸಿತು. ವಿಷ್ಣುಚಕ್ರ್ರ 
ವೆಸಗಿದ ಈ ಮಹತ್ತರವಾದ ಕರ್ಮವನ್ನು ಕಂಡು ಪಶುಪತಿಯು ಕ್ರುದ್ಧ 
ನಾದನು. 

೫೩-೫೫. ಆಗಲಾ ಶಂಭುವು ಪ್ರಮಥಗಣಗಳೊಡಗೂಡಿ ವೃಷಭವನ್ನೇರಿ 
ಆ ಕೃಷ್ಣನನ್ನಟ್ಟ ಹೊರಟನು. ಆತನ ಮುಂಗಡೆಯಿದ್ದ ಸುದರ್ಶನ ಚಕ್ರವನ್ನು 
ಕೆಂಡು ಆ ಶಿವನು ಉತ್ಪಾ ತಕ್ಕೆಣೆಯಾದ ಪಾಶುಪತಾಸ್ತ್ರವನ್ನು ಅದರ ಮೇಲೆ 
ಪ್ರಯೋಗಿಸಿದನು. ಎಲ್ಲೆ ಇಂದ್ರದ್ಯುಮ್ನುನೇ! ಪೂರ್ವದಲ್ಲಿ ಆ ಶಿವನು ವಿಷ್ಣು 
ವನ್ನು ತಪಸ್ಸಿನಿಂದ ಸಂತೋಷಗೊಳಿಸಿ ಆಯಸ್ತ್ರವನ್ನು ವರವಾಗಿ ಪಡೆದಿದ್ದನು. 
ಆಗ ಮಹಾವಿಷ್ಣುವು " ಎಲ್ಲೆ ಶಂಭುವೇ! ನೀನು ಈ ಅಸ್ತ್ರವನ್ನು ಸ್ಮರಿಸುತ್ತಲೇ 


೧೬೪ ಶ್ರೀ ಸ್ಯಾಂದಮಹಾಪುರಾಣಂ 


ಬಲೇನಾಷ್ಯಾಯಯಿಷ್ಯಾಮಿ ತವಾಸ್ತ್ರಂ ಸಂಸ್ಕೃತಸ್ತ್ಯಂಟಾ | 

ಮಯಿ ಚೇತ್ರ್ರತಿಕೂಲಸ್ತಂ ಭವಿಷ್ಯತಿ ಚ ನಿಪ್ಪುಭಂ | ಹ! 

ಘೋರೇ ಪಾಶುಪತೇ ಚಾಸ್ಮಿನ್ನಸ್ಟ್ರೇ ಚ ವಿಫಲೀಕೃತೇ । 

ವಾರಾಣಸ್ಯಾಂ ಚ ದಗ್ಮಾಯಾಂ ಭಯತ್ರಸ್ತೋ ವೃಷಧ್ಯಜತ 8೫೬ ॥ 

ತುಷ್ಟಾವ ಜಗತಾಮಾದಿಮನಾದಿಂ ಪುರುಷೋತ್ತಮಂ ॥ ೫೭ ॥ 
ಮಹಾದೇವ ಉವಾಚ: 

ನಾರಾಯಣ ಪರಂಧಾಮ ಪರಮಾತ್ಮನ್ಸರಾತ್ಸರ । 

ಸಚ್ಚಿದಾನಂದನಿಭವ ನಿರಂಜನ ನಮೋಸ್ತುತೇ UH ೫೮ ॥ 

ಜಗತ್ಕಾರಣ ಸೃಷ್ಟ್ಯಾದಿಕರ್ಮಕೃದ್ಧುಣಭೇದತಃ | 

ಮಾಯಯಾ ನಿಜಯಾ ಗುಪ್ತ ಸ್ವಪ್ರಕಾಶ ನಮೋಂಸ್ತಾತೇ 1೫೯ 

ನಾಂತರ್ಬಹಿರ್ಬಹಿಶ್ಥಾಂತರ್ಮೂರಸ್ಕೋ ನಿಕಟಾಶ್ರಯಃ । 

ಗುರುರ್ಲಘುಃ ಸ್ಥಿರೋ*ಣೇೀಯಾನ್ಸೃನೀಯಾಂಶ್ಚ ನಮೋಸ್ತುತೇ ॥೬೦॥ 


ನಿನ್ನ ಬಲವನ್ನೂ ಈ ಅಸ್ತ್ರದ ಬಲವನ್ನೂ ವೃದ್ಧಿಗೊಳಿಸುತ್ತೇನೆ. ಆದರೆ ನೀನು- 
ನನ್ನ ವಿಷಯದಲ್ಲಿ ಪ್ರತಿಕೂಲನಾದರೆ ಈ ಪಾಶುಪತಾಸ್ತ್ರವು ನಿನ್ನೇಜಸ್ಕವಾಗು 
ತ್ತದೆ? ಎಂದು ಹೇಳಿದನು. 

೫೬-೫೭. ಅದರಂತೆ ಶಂಭುವು ವಿಷ್ಣುವಿಗೆ ಪ್ರತಿಕೂಲನಾದುದರಿಂದ 
ಘೋರವಾದ ಆ ಪಾಶುಪತಾಸ್ತ್ರವು ಪ್ರಭೆಯಿಲ್ಲದುದಾಯಿತು. ವಾರಾಣಸೀ 
ಪಟ್ಟಣವೂ ಮೊದಲೇ ಸುಟ್ಟು ಹೋಗಿದ್ದಿತು. ಇದರಿಂದ ಆ ವೃಷಭಧ್ವಜನು 
ಭಯಭೀತನಾಗಿ ಜಗತ್ತಿಗೆ ಆದಿದೇವನೂ, ಪುರಾಣಪುರುಷನೂ ಆದ ಆ ಪುರು 
ಷೋತ್ತಮನನ್ನು ಈ ಪ್ರಕಾರವಾಗಿ ಸ್ತುತಿಸಿದನು. 

೫೮. ಮಹಾದೇವನು ಹೇಳುತ್ತಾನೆ:--""ಓ ನಾರಾಯಣಾ! ಪರಂಧಾ 
ಮನೂ, ಪರಮಾತ್ಮನೂ, ಪರಾತ್ಬರನೂ, ಸಚ್ಚಿದಾನಂದ ವೈಭವವುಳ್ಳ ವನೂ, 
ನಿರಂಜನನೂ ಆದ ನಿನಗೆ ನಮಸ್ಕಾರವು! 

೫೯. ಈ ಜಗತ್ತಿಗೆ ಕಾರಣನಾಗಿ ಸತ್ವರಜಸ್ಕಮೋಗುಣಭೇದಗಳಿಂದ 
ಸೃಷ್ಟಿಯೇ ಮೊದಲಾದ ಕಾರ್ಯಗಳನ್ನು ಮಾಡುವವನೂ ನಿಜಮಾಯೆಯಿಂದ 
ಗುಪ್ತನಾಗಿರುವವನೂ, ಸ್ವಪ್ರಕಾಶನೂ ಆದ ನಿನಗೆ ನಮಸ್ಕಾರವು. 

೬೦. ಎಲೈ ಹರಿಯೇ! ಒಳಗಿಲ್ಲದೆ ಹೊರಗಿಲ್ಲದೆ, ಒಳಗೂ ಹೊರಗೂ 
ಇರುವವನಾಗಿ, ಬಹಳ ದೂರದಲ್ಲಿದ್ದರೂ, ಭಕ್ತರಿಗೆ ಬಹಳ ಸಮಾಪದಲ್ಲಿ ಆಶ್ರಯ 
ವನ್ನು ಕೊಡುವವನಾಗಿ, ಗುರುವಾಗಿಯೂ, ಲಘುವಾಗಿಯೂ, ಸ್ಥಿರನಾಗಿಯೂ, 
ಅಣುವಾಗಿಯೂ, ಮಹತ್ತಾಗಿಯೂ ಇರುವೆ. ನಿನಗೆ ನಮೋ ನಮಃ. 


ದ್ವಾದಶೋಳ9ಧ್ಯಾಯಃ ೧೬೫ 


ಕೋಟಿಯಶ್ಚ ತುರಾಸ್ಕಾಶ್ಚ ಪರಾರ್ದಂ ಮಮ ಚಾತಾಲ । 


ಯದಪಾಂಗವಿಲಾಸೋತ್ಥಾಃ ತಸ್ಮೈ ಕಾಲಾತ್ಮನೇ ನಮಃ ॥ ೬೧॥ 
ಏಕೈಕರೋಮಾಕಲಿತಬ್ರಹ್ಮಾಂಡಗಣಸಂವೃತಂ | 

ಮಾನಾತೀತಂ ನಪುರ್ಯಸ್ಯ ತಸ್ಮೈ ವಿಶ್ವಾತ್ಮನೇ ನಮಃ ॥೬೨॥ 
ಸ್ವಕಾಲಪರಿಮಾಣೇನ ವೇಧಸಃ ಪ್ರಲಯೋದ್ದವ್‌ೌ । 
ಮನ್ಯಂತರಾದಿಘಟಿನಾಕಲನಾಯ ನಮೋಸ್ತುತೇ ॥ ೬೩ ॥ 
ಸೃಷ್ಟೋ*ಹಂ ತಮಸಾ ನಾಥ ತ್ವತ್ಪ್ರಭಾವಾನಭಿಜ್ಞಕಃ । 

ತತ್‌ ಕ್ಲಮಸ್ವಾಪರಾಧಂ ಮೇ ತ್ರಾಹಿ ಮಾಂ ಶರಣಾಗತಂ ॥ ೬೪ 0 
ಸ್ತುತಿಮಿತ್ಠಂ ಪ್ರಕುರ್ವಾಣೇ ತಸ್ಮಿಸ್ಸ್ಟ್ರಿಪುರವಾಹಿನಿ । 

ಚಳ್ರರೂಪಂ ಪರಿತ್ಯಜ್ಯ ಆನಿರಾಸೀದಧೋಕ್ಸಜಃ 1 ೬೫॥ 
ಪ್ರಸನ್ನವದನಃ ಶ್ರೀಮಾನ್‌ ಶಂಖಚೆಕ್ರಗದಾಧರಃ । 
ತಾರ್ಕ್ಷ್ಯಸದ್ಮಾಸನಗತೋ ವನಮಾಲಾವಿಭೂಷಣಃ ॥ ೬೬॥ 
ಹಾರಕುಂಡಲಕೇಯೂರಮುಕುಟಾದಿಭಿರುಜ್ಜ ಎಲ 
ವಾಮೋತ್ಸಂಗಗತಾಂ ಲಕ್ಷ್ಮೀಂ ಸತ್ಯಾಂ ದಕ್ಷಿಣಸಾರ್ಶ್ವಗಾಂ (೬ ೬೭॥ 


೬೧. ಯಾವ ನಿನ್ನ ಅಪಾಂಗವಿಲಾಸದಿಂದ ಕೋಟ್ಯಂತರ ಚತುರಾನನರೂ, 
ನನ್ನಂತಹ ಅಸಂಖ್ಯಾತ ಶಿವರೂ ಉತ್ಪನ್ನರಾಗುವರೋ ಅಂತಹ ಸಮಾನ 
ರಹಿತನೂ, ಕಾಲಸ್ವರೂಪನೂ ಆದ ನಿನಗೆ ನಮಸ್ಕಾರವು. 

೬೨. ನಿನ್ನ ಒಂದೊಂದು ರೋಮದಲ್ಲಿಯೂ ಬ್ರಹ್ಮಾಂಡಸಮೂಹೆಗಳನ್ಟೇ 
ಒಳಗೊಂಡಿರುವವನೂ, ಅಳತೆಗೆ ನಿಲುಕದ ಶರೀರವುಳ್ಳವನೂ, ವಿಶ್ವಾತ್ಮನೂ 
ಆದ ನಿನಗೆ ನಮಸ್ಕಾರವು. 

೬೩. ನಿನ್ನ ಕಾಲಪರಿಮಾಣದಿಂದಲೇ ಬ್ರಹ್ಮನ ಪ್ರಳಯೋದ್ಭವಗಳನ್ನೂ, 
ಮನ್ವಂತರಾದಿಗಳನ್ನೂ ಘಟನೆಮಾಡುವ ನಿನಗೆ ನಮಸ್ಕಾರವು. 

೬೪. ಎಲ್ಫೈ ನಾಥನೇ! ನಾನು ತಮಸ್ಸಿನಿಂದಲೇ ಸೃಷ್ಟನಾಗಿರುವೆನು. 
ಆದುದರಿಂದ ನಿನ್ನ ಪ್ರಭಾವವನ್ನು ತಿಳಿಯದವನಾಗಿದ್ದೇನೆ. ಆದುದರಿಂದ ನನ್ನ 
ಅಪರಾಧವನ್ನು ಕ್ರಮಿಸಿ, ಶರಣಾಗತನಾಗಿರುವ ನನ್ನನ್ನು ಕಾಪಾಡು. 

೬೫-೬೮. ತ್ರಿಪುರಗಳನ್ನು ದಹಿಸಿದ ಆ ವೃಷಭಧ್ವಜನಿಂತು ಸ್ತೋತ್ರ 
ಮಾಡಲು ಆ ಅಧೋಕ್ಸಜನು ಚಕ್ರರೂಪವನ್ನು ತ್ಯಜಿಸಿ ಪ್ರಸನ್ನವದನನೂ, 
ಕಾಂತಿಯಿಂದ ಕಂಗೊಳಿಸುವವನೂ, ಶಂಖಚಕ್ರಗದಾಧರನೂ, ಗರುಡನಮೇಲೆ 
ಪದ್ಮಾಸನಾಸೀನನೂ, ವನಮಾಲಾವಿಭೂಷಿತನೂ, ಹಾರಕುಂಡಲಕೇಯೂರ 
ಮಕುಟಗಳೇ ಮೊದಲಾದ ಭೂಷಣಗಳಿಂದ ಉಜ್ವಲನೂ, ಎಡದೊಡೆಯಮೇಲೆ 
ಲಕ್ಷ್ಮ್ಮಿಯನ್ನೂ, ಬಲಗಡೆಯಲ್ಲಿ ಸತ್ಯಭಾಮಾದೇವಿಯನ್ನೂ ಕುಳ್ಳಿರಿಸಿಕೊಂಡು, 


೧೬೬ ಶ್ರೀ ಸ್ಕಾಂದಮಹಾಪುರಾಣಂ 


ಬಿಭ್ರಾಣಃ ಕೃಷ್ಣಜೀನೂತಕಾಂ ತದೇಹಂ ಕೃಪಾಂಬುಧಿಃ | 


ಕ್ರೋಧಾವಿಷ್ಟ ಇವೋವಾಚ ಬಿಭ್ಯತಂ ಗಿರಿಜಾಪತಿಂ ೫೬೮ ॥ 
ಶ್ರೀ ಭಗವಾನುವಾಚ :-- 

ಕಾಲೇನೈತಾನತಾ ಶಂಭೋ ದುರ್ಬುದ್ಧಿಃ ಕಥಮಾಗತಾ । 

ಹೇತೌ ನೃಸತಿಕೀಟಿಸ್ಕ ಮಯಾ ಯೋಡ್ಧುಮುಪಸ್ಥಿತಃ Harn 

ಕತಿ ವಾ ಮತ್ರಭಾವಾಸ್ತೇ ನೋ ಜ್ಞಾತಾ ಧೂರ್ಜಟೇ ತ್ವಯಾ । 

ಸತ್ಯಂ ಪಾಶುಪತಂ ತೇಸ್ತ್ರಂ ದುರ್ಜಯಂ ಸಸುರಾಸುರೈಃ "on 

ಮತ್ಕೊ_ಧರೂಸಂ ತಚ್ಚಕ್ರಂ ತ್ವಾಮಪಿ ಕ್ಲಮತೇ ನ ಯತ್‌ । 

ಮಾಮನಜ್ಞಾಯ ಜಗತಿ ಭ್ರಮತಿ ತ್ವಾಮೃತೇ ಹಿ ಕಃ ॥೭೧॥ 


ತಪೋಭಿಃ ಬಹುಭಿಃ ಪೂರ್ವಂ ಮಚ್ಛೆರೀರತಯೋರ್ಜಿತಃ I 

ಸಾಂಪ್ರತಂ ಚೇಚ್ಲಿರಂ ರಂತುಂ ಗೌಂರ್ಚಾ ಸಾರ್ದ್ವವಿಂಹೇಚ್ಛಸಿ ॥ ೭೨ ॥ 
ಪುರೀಂ ನಾರಾಣಸೀಂ ಚೇಮಾಂ ಯದೀಚ್ಛಸಿ ಚಿರಸ್ಥಿತಾಂ । 

ಮನ್ನಾನ್ನಾ ಭುವಿ ವಿಖ್ಯಾತಂ ಫ್ಸೇತ್ರಂ ಶ್ರೀಪುರುಷೋತ್ತಮಂ ॥ ೭೩॥ 
ಮೋಡದ ಕೃಷ್ಣಕಾಂತಿಯನ್ನು ತಳೆದ ದೇಹೆವುಳ್ಳವನಾಗಿ, ಅಲ್ಲಿಯೇ ಪ್ರತ್ಯಕ್ಸ 
ನಾಗಿ ಕರುಣಾಸಮುದ್ರನಾದರೂ, ಹೆದರಿರುವ ಆ ಗಿರಿಜಾಪತಿಯನ್ನು ಕುರಿತು 
ಹಕೋಸಗೊಂಡವನಂತೆ ಈ ರೀತಿ ಹೇಳಿದನು: 

೬೯, ಶ್ರೀಭಗವಂತನು ಹೇಳುತ್ತಾನೆ: ಎಲ್ಲೆ ಶಂಭುವೇ! ಇಷ್ಟು 
ಕಾಲದಮೇಲೆ ನಿನಗಿಂತಹ ದುರ್ಬುದ್ಧಿ ಯುಂಟಾದುದು ಹೇಗೆ? ನೃಪತಿಕೀಟ 
ನೆನಿಸಿದ ಈ ಕಾಶಿರಾಜನ ಸಲುವಾಗಿ ನೀನು ನನ್ನೊಡನೆ ಯುದ್ಧಮಾಡಲು 
ಬಂದೆಯಲ್ಲವೆ? 

೭೦. ಎಲೈ ಧೂರ್ಜಟಯೇ! ನೀನು ನನ್ನ ಪ್ರಭಾವಗಳೆಷ್ಟನ್ನು ತಿಳಿದಿಲ್ಲ! 
ನಿನ್ನ ಪಾಶುಪತಾಸ್ತ್ರವು ಸುರಾಸುರರಿಂದಲೂ ಜಯಿಸಲಸದಳವಾದುಜೆಂಬುದು 
ದಿಟವೇ ಸರಿ. 

೭೧. ನನ್ನ ಕ್ರೋಧರೂಪವಾದ ಈ ಚಕ್ರವು ನಿನ್ನನ್ನೂ ಕ್ರಮಿಸುವುದಿಲ್ಲ 
ವೆಂದಬಳಿಕ ನನ್ನನ್ನು ತಿರಸ್ಕರಿಸಿ ನಡೆಯುವವನು ನಿನ್ನನ್ನು ಬಿಟ್ಟರೆ ಮತ್ತಾರು 
ಇರುವರು? 

೭೨-೭೪. ಪೂರ್ವದಲ್ಲಿ ಅನೇಕ ತಪಸ್ಸುಗಳನ್ನು ಮಾಡಿ ನನ್ನ ಶರೀರ 
ದಿಂದಲೇ ಊರ್ಜಿತನಾಗಿರುವ ನೀನು ಈಗ ಗೌರಿಯೊಡನೆ ಚಿರಕಾಲ ರಮಿಸಲು 
ಬಯಸುವೆಯಾದಕೆ, ಈ ವಾರಾಣಸೀ ಪಟ್ಟಣವು ಚಿರಸ್ಕಾ ಯಿಯಾಗಿರಲಪೇಕ್ಸಿ 
ಸುವೆಯಾದರೆ, ನನ್ನ ಹೆಸರಿನಿಂದ ಶ್ರೀಪುರುಷೋತ್ತಮವೆಂದು ಭೂಮಂಡಲದಲ್ಲಿ 
ವಿಖ್ಯಾತವಾದ ಕ್ಸೇತ್ರವೊಂದಿರುವುದು; ಅದು ದಕ್ಷಿಣಸಮುದ್ರದ ತೀರದಲ್ಲಿ 


ದ್ವಾದಶೋ$ಧ್ಯಾಯಃ ೧೬೭ 


ದಕ್ಷಿಣಸೊ ್ಯೀಡಥೇಸ್ತೀರೇ ನೀಲಾಚಲನಿಭೂಷಿತಂ । 
ದಶಯೋಜನವಿಸ್ತಿ ಭಷ ಯಾನದ್ವಿರಜನುಂಡಲಂ 
ಕ್ರಮಶಃ ಪಾವನಂ ಕ್ಸೇತ್ರಂ ಯಾವೆಚ್ಚಿ ತ್ರೋತ್ಸಲಾ ನದೀ । 
be ಪ್ರಭೃತಿ ಯೀ! ಜೀತೋ ಯಾವತಾ ಶ್ಯಧ್ದಕಿಹಾರ್ಣವಃ 8 ೭೫॥ 
ಪದಾತ್ಸದಾಚ್ಛೇಷ್ಮತನೋ ನೀಲಾದ್ರಿ ರಷನರ್ಗೆಡಃ | 


॥ ೭೪ ॥ 


ಚೆತುರ್ದೇಹನ್ನಿ ತೋಹಂ ವೈ ಯತ್ರ EN ॥ ೭೬ ॥ 
ತಸ್ಕೊ ಆತ್ರ ರಸ್ಯಾ 9 ನಿಖ್ಯಾ ಚ ವನಮೇಕಾನ್ರು ಕಾಹ್ವೇಯಂ । 

ಸಾರ್ವತ್ಯಾ ತತ್ರ ನಿವಸ ನಿರ್ಭಯಸ್ತ್ರಿ ಪುರಾಂತಕ Hee 
ಸೃಜತಾಸ ಸರಕಾ ಮನ್ನಿಜೇಶಾತ್ಸ್ಟ್ಯ ಯಂಭುವಾ । 

ತತ್ರಾಪಿ ಕೋಟಲಿಂಗಾನಾಂ ರಾಜಾ ತ ಮಭಷೇಕ್ವ ಕ್ಯ್ಯೃಸೇ Hon 
ಸರ್ನಕೀರ್ಷಮ ಯುರ ಚೇದಂ ತೀರ್ಥಂ ಯನ್ಮಣಿಕರ್ಣಿಕಂ । 
ಇಹಾಹಂಕಾರಮುತ್ಸೃಜ್ಯ ವ್ರಜ ತ್ವಂ ಸೆಪರಿಚ್ಛ ದಃ Herr 

ನಾರದ ಉವಾಚ :-- 

ಇತ್ಯುಕ್ತೋ ವಾಸುದೇವೇನ ತ್ರ್ಯಂಬಕೋ ನತಕಂಧರಃ । 
ಕೃತಾಂಜಲಿಪುಟೋ ಭೂತ್ವಾ ಪ್ರೋವಾಚ ಮಧುಸೂದನಂ ॥ ೮೦೪ 


ನೀಲಾಚಲದಿಂದಲಂಕೃ ತವಾಗಿರುವುದು; ವಿರಜಮಂಡಲದವರೆಗೂ ಹತ್ತು 
ಯೋಜನಗಳ ವಿಸಾ ತ್ರರವಾಗಿರುವುದು. 

೭೫. ಆಕ್ಸೇತ್ರವುಚಿತ್ರೋತ್ಸಲಾ ನದಿಯಿಂದ ಮೊದಲುಗೊಂಡು ದಕ್ಷಿಣ 
ಸಮುದ್ರದವರೆಗೂ ಹರಡಿರುವ ಭೂಪ್ರದೇಶವಾಗಿರುತ್ತದೆ. 

೭೬. ಅಲ್ಲಿರುವ ನೀಲಾಚಲದ ಒಂದೊಂದು ಅಡಿಯೂ ಶ್ರೇಷ್ಠತಮವಾಗಿ 
ಮೋಕ್ಬಪ್ರದವಾಗಿರುವುದು. ಆ ನೀಲಾಚಲದಲ್ಲಿಯೇ ನಾನು ನಾಲ್ಕು ದೇಹ 
ಗಳನ್ನೂ ಧರಿಸಿ ನೀಲಮಣಿಮಯನಾಗಿರುವೆನು. 

೭೭-೭೮. ಅಲ್ಲಿಗೆ ಉತ್ತರದಿಕ್ಕಿ ನಲ್ಲಿಯೇ ಏಕಾನ್ರುವೆಂದು ಹೆಸರಾದ ವನ 
ವಿರುವುದು. ಎಲ್ಫೈ ತ್ರಿಪುರಾಂತಕನೇ! ನೀನು ಆ ವನದಲ್ಲಿ ಪಾರ್ವತಿಯೊಡನೆ 
ನಿರ್ಭಯವಾಗಿ ವಾಸಮಾಡಿಕೊಂಡಿರು. ನನ್ನ ಆಜ್ಞೆಯಿಂದ ಸಮಸ್ತ, ಲೋಕ 
ಗಳನ್ನೂ ಸೃಜಿಸುವ ಬ್ರಹ್ಮದೇವನು ಆ ವನದಲ್ಲಿ ನಿನ್ನನ್ನು ಕೋಟಲಿಂಗಗಳಗೆ 
ರಾಜನನ್ನಾಗಿ ಅಭಿಷೇಕಮಾಡುವನು. 

೭೯. ಸರ್ವತೀರ್ಥಮಯವಾದ ಈ ಮಣಿಕರ್ಣಿಕೆಯಲ್ಲಿ ನೀನು ನಿನ್ನ 
ಈ ಅಹಂಕಾರವೆಲ್ಲವನ್ನೂ ತೊರೆದು ನಿನ್ನ ಪರಿವಾರದೊಡನೆ ಅಲ್ಲಿಗೆ ಹೊರಡುವ 
ವನಾಗು.” 

೮೦. ನಾರದನು ಹೇಳುತ್ತಾನೆ: ಎಲೈ ಇಂದ್ರದ್ಯುಮ್ನನೇ! ವಾಸು. 


೧೬೮ ಶ್ರೀ ಸ್ಕಾಂದಮಹಾಪುರಾಣಂ 


ಮಹಾದೇವ ಉವಾಚ :-- 
ದೇವದೇವ ಜಗನ್ನಾಥ ಪ್ರಣತಾರ್ತಿಹರ ಪ್ರಭೋ । 


ತ್ವದಾಜ್ಞ್ಞಾಸಾಲನಂ ಶ್ರೇಯಃಕಾರಣಂ ಮೇ ಜಗತ್ಪತೆ HCO 
ಯತ್ತು ಮೂಢತೆಯಾ ದೇವ ಅನಲೇಪಃ ಕೃತೋ ಮಯಾ । 
ತವೈವಾನುಗ್ರಹಸ್ತತ್ರ ಪ್ರಭೋ ಚಾಂಚಲ್ಯಕಾರಣಂ ೪ ೮೨ ॥ 


ಯದಾದಿಶಸಿ ದೇವೇಶ ಪ್ರಯಾಣಂ ಪುರುಷೋತ್ತಮಂ । 

ತನ್ಮೂರ್ಥಿ ಕೃತ್ವಾ ಯಾಸ್ಯಾಮಿ ಕ್ಸೇತ್ರಂ ಮುಕ್ತಿಪ್ರದಂ ಶಿವಂ ॥ ೮೩ ॥ 
ಅಭಿಸಂಧಿಂ ಕುರುಷ್ಟಾದ್ಯ ಮಮಾನುಗ್ರಹಕಾರಣಂ । 

ಪುರುಷೋತ್ತಮಂ ಮನು ಕ್ಪೇತ್ರಂ ತ್ವಮೇವ ಪರಿಪಾಲಯೆ 8 ೮೪ ॥ 
ಯಥಾ ಪುನರ್ನೇದೃಶಂ ತದ್ದಿನಾಶಮುಪಯಾಸ್ಕತಿ । 


ಇತ್ತ ಮೇತತ್ಟುರಾ ಕ್ಸ್ನೇತ್ರಂ ಮಹಾದೇವೇನ ನಿರ್ಮಿತಂ ॥ ೮೫ ॥ 
ಬಲಶ್ರೀಸಹಿತಂ ದೇವಮರ್ಚಯನ್ನುರುಷೋತ್ತವಂಂ । 
ಅತ್ರ ಸಾಕ್ಸಾದಮುಮಾಕಾಂತಃ ಸ್ಥಾಪಿತಃ ಪರಮೇಷ್ಮಿನಾ n ೮೬ ॥ 





ದೇವನು ಈ ರೀತಿ ಅಪ್ಪಣೆಮಾಡಲು ಆ ಮುಕ್ಕಣ್ಣನು ತಲೆಬಾಗಿ ಕೈಗಳನ್ನು 
ಮುಗಿದು ಮಧುಸೂದನನ್ನು ಕುರಿತು ಈರೀತಿ ಹೇಳಿದನು: 

೮೧. ಮಹಾದೇವನು ಹೇಳುತ್ತಾನೆ: “ದೇವ ಜೀವ, ಜಗನ್ನಾಥ! 
ಪ್ರಭೂ!! ನೀನು ಶರಣುಹೊಕ್ಕವರನ್ನು ಕಾಪಾಡುವವನು. ಎಲ್ಫೈ ಜಗತ್ಸತಿಯೇ! 
ನಿನ್ನ ಅಪ್ಪಣೆಯನ್ನು ಪಾಲಿಸುವುದು ನನಗೆ ಶ್ರೇಯಃಕಾರಣವು. 

೮೨. ದೇವ! ನಾನು ಯಾವ ಗರ್ವವನ್ನು ಮಾಡಿದೆನೋ ಆ ಚಿತ್ತ 
ಚಾಂಚಲ್ಯಕ್ಕೆ ಕಾರಣವೂ ನಿನ್ನ ಅನುಗ್ರಹವೇ ಹೊರತು ಬೇರೆಯಲ್ಲವು. 

೮೩. ನೀನು ಯಾವ ಪುರುಷೋತ್ತಮಕ್ಸೇತ್ರಕ್ಕೆ ಹೋಗೆಂದು ಅಪ್ಪಣೆ 
ಮಾಡಿದೆಯೋ ಅದನ್ನು ಶಿರಸಾ ಧಾರಣೆಮಾಡಿ ಮುಕ್ತಿಪ್ರದವೂ, ಮಂಗಳ 
ಕರವೂ ಆದ ಆ ಕ್ಷೇತ್ರಕ್ಕೆ ಈಗಲೇ ಹೊರಡುವೆನು. 

೮೪. ಈಗ ನೀನು ನನ್ನನ್ನು ಅನುಗ್ರಹಿಸಲೋಸುಗ ಒಂದು ಸಮಯವನ್ನು 
ಮಾಡಬೇಕು. ನನ್ನ ಕ್ಷೇತ್ರವಾದ ಆ ಪುರುಷೋತ್ತಮ ಕ್ಷೇತ್ರವನ್ನು ನೀನೇ 
ಸಂರಕ್ಸಿಸಬೇಕು. 

೮೫-೮೬. ಆ ಕ್ಲೇತ್ರವು ಈ ವಾರಾಣಸೀ ಕ್ಷೇತ್ರದಂತೆ ಮತ್ತೆ ನಾಶವಾಗ 
ವಿರಲಿ. ? ಎಲ್ಫೈ ಇಂದ್ರದ್ಯುಮ್ನನೇ! ಈರೀತಿ ಪೂರ್ವದಲ್ಲಿ ಈ ಕ್ಸೇತ್ರವು 
ಮಹಾದೇವನಿಂದ ನಿರ್ಮಾಣವಾಯಿತು. ಇಲ್ಲಿಯೇ ಬ್ರಹ್ಮದೇವನು ಬಲರಾಮ 
ಲಕ್ಷಿ ಒಯರೊಡಗೂಡಿ ಪುರುಷೋತ್ತಮನನ್ನರ್ಚಿಸುತ್ತ ಸಾಕ್ಸಾದುಮಾಕಾಂತ 
ನನ್ನು ಸ್ಥಾಪಿಸಿದನು. 


ದ್ವಾದಶೋಧರಧ್ಯಾಯಃ ೧೬೯ 


ವಯಂ ತತ್ರ ವ್ರಜಿಷ್ಠಾಮೋ ದ್ರಕ್ಸ್ಟ್ಯಾಮಃ ಪುರನಾಶನಂ । 
ಸುದೃಢಾಂತಸ್ತಮಸ್ತೋಮಭಾಸ್ವೆಂತಂ ಗಿರಿಜಾಪತಿಂ ॥೮೭॥ 
ಯದೇತಚ್ಛಾಂಭವಂ ಕ್ಸೇತ್ರಂ ತನುಸೋ ನಾಶನಂ ಪರಂ । 
ರಜಃಪ್ರಕ್ಸಾಲನಂ ಶ್ರೇಯಃಖ್ಯೊತಂ ವಿರಜಮಂಡಲಂ 


॥ ೮೮ ॥ 

ಸತ್ತೋದ್ರಿಕ್ತತಂಯಾ ಖ್ಯಾತಂ ಮುಕ್ತಿದಂ ಪುರುಷೋತ್ತಮಂ । 

ಯಾವಂತ್ಯನ್ಯಾನಿ ಕ್ಸೇತ್ರಾಣಿ ಮುಕ್ತಿದಾನಿ ಶ್ರುತಾನಿ ತೇ ॥೮೯॥ 

ತಾನಿ ಸರ್ವಾಣಿ ರಾಜೇಂದ್ರ ದದತೇ ಮುಕ್ತಿಮತ್ತ ವೈ । 

ಏತತ್‌ಕ್ಟೇತ್ರಂ ಮಹಾರಾಜ ದಮುಷೃತಾನಿಲಚೇತಸಾಂ u Fon 

ನ ವಿಶ್ವಾಸಸಪಥೆಂ ಯಾತಿ ರಹಸ್ಯಂ ಚಕ್ರ ಪಾಣಿನಃ ॥೯೧॥ 

ನಾರದಸ್ಯ ವಚಃ ಶ್ರುತ್ವಾ ಪ್ರಹೃಷ್ಟಹೃದಯೋ ನೃಪಃ । 

ಉವಾಚ ಮುನಿಶಾರ್ದೂಲಂ ವಿಸ್ಮಂಯೋತ್ಸುಲ್ಲಲೋಚನಃ । 
ಜೈಮಿನಿರುವಾಚ :.- 

ಸಾಧು ಮೇ ಕಥಿತಂ ಬ್ರಹ್ಮನ್‌ ಕ್ಲೇತ್ರಂ ಸರಮಪಾವನಂ ॥ ೯೨॥ 











೮೭-೮೮. ನಾವು ಅಲ್ಲಿಗೆ ಹೋಗಿ, ಬಲವತ್ತರವಾದ ಕತ್ತಲಮೊತ್ತದಲ್ಲಿ 
ಬೆಳಗುತ್ತಿರುವ ತ್ರಿಪುರನಾಶಕನೂ, ಗಿರಿಜಾಪತಿಯೂ ಆದ ಆ ಪ್ರಭುವನ್ನು 
ಸಂದರ್ಶಿಸೋಣ. ಶಾಂಭವಕ್ತೇತ್ರವಾವುದುಂಟೋ ಅದು ತಮಸ್ಸನ್ನ್ಮು ನಾಶಗೊ 
ಳಿಸುವಂತಹುದಾಗಿ ಶ್ರೇಷ್ಮವೆನಿಸಿರುವುದು. ವಿರಜಮಂಡಲವಾದರೋ ರಜಸ್ಸನ್ನು 
ತೊಳೆಯುವಂತಹ ಕ್ಲೇತ್ರವಾಗಿ ಶ್ರೇಯಸ್ಸಾಧಕವಾಗಿರುವುದು. 

೮೯೯೧. ಸತ್ವೋದ್ರಿಕ್ತವಾಗಿರುವುದರಿಂದ ಪುರುಷೋತ್ತಮಕ್ಸೇತ್ರವು 
ಮುಕ್ತಿಪ್ರದವೆಂದು ಪ್ರಸಿದ್ಧವಾಗಿರುವುದು. ಎಲ್ಲೆ ರಾಜೇಂದ್ರನೇ! ಈ 
ಭೂಮಂಡಲದಲ್ಲಿ ಇತರ ಯಾವ ಯಾವ ಕ್ಲೇತ್ರಗಳಿರುವುವೋ ಅವುಗಳೆಲ್ಲವೂ 
ಈ ಕ್ಷೇತ್ರದಲ್ಲಿ ಮುಕ್ತಿಯನ್ನು ಕೊಡುವವುಗಳಾಗಿರುತ್ತವೆ. ಈ ಕ್ಷೇತ್ರವನ್ನು 
ಸಂದರ್ಶಿಸಿದುದಾದರೆ ಮುಕ್ತಿಯು ಖಂಡಿತವಾಗಿಯೂ ದೊರೆಯುತ್ತದೆ. ಎಲ್ಫೈ 
ಮಹಾರಾಜನೇ! ಈ ಪುರುಷೋತ್ತಮ ಕ್ಸೇತ್ರವು ಪಾಸಕರ್ಮಗಳಿಂದ ಬುದಿ ಯು 
ಕದಡಿಹೋಗಿರುವವರಿಗೆ ನಂಬುಗೆಯಾಗುವುದಿಲ್ಲವು. ಇದು ಚಕ್ರಪಾಣಿಯಾದ 
ಆ ಪರಮಾತ್ಮನ ರಹಸ್ಯಸ್ಥಾನವಾಗಿರುವುದು. 

೯೨. ಈರೀತಿ ನುಡಿದ ನಾರದನ ನುಡಿಗಳನ್ನು ಕೇಳಿ ಇಂದ್ರದ್ಭುಮ್ಸ 
ರಾಜನು ಸಂತುಷ್ಟ್ರಮಾನಸನಾಗಿ ಆಶ್ಚರ್ಯದಿಂದ ಅರಳಿದ ಕಂಗಳುಳ್ಳವನಾಗಿ ಆ 
ಮುನಿಶಾರ್ದೂಲನನ್ನು ಕುರಿತು ಹೇಳಿದನು. ಭೋ ಬ್ರಹ್ಮನ್‌! ಸಾಧು ಸಾಧು !! 
ಯಾವ ಕ್ಷೇತ್ರದಲ್ಲಿ ಉಮಾಪತಿಯು ನೆಲಸಿ, ಪುರುಷೋತ್ತಮನು ಪಾಲಕ 
ನಾಗಿರುವನೋ ಅಂತಹ ಪರಮಪಾವನವಾದ ಕ್ಲೇತ್ರವನ್ನು ನನಗೆ ತಿಳಿಸಿದೆ! 

F 


೧೭೦ ಶ್ರೀ ಸ್ಥಾ೦ದಮಹಾಪುರಾಣಂ 


ಯತ್ತ್ರೋಮಾಪತಿರಾಸ್ಕೇಂಸೌ ಪಾಲಕಃ ಪುರುಷೋತ್ತಮಃ । 

ಅನಶ್ಯಂ ತತ್ರ ಗಚ್ಛಾಮಃ ಪಂಥಾ ಯದ್ಯಪಿ ವಕ್ರಭೂಃ । 

ಉದ್ದಿಷ್ಟೇಷ್ಟಸರಿಪ್ರಾಪ್ತಾ ಯದಿದಂ ಕಾರಣಂ ಮಹತ್‌ ॥೯೩॥ 
ಜೈವಿನನಿರುವಾಚ : 

ತತಸ್ತೌ ಮುನಿಭೂಪಾಲೌ ಮಧ್ಯಾನ್ನಸಮಯೇ ದ್ವಿಜಾಃ । 


ಪ್ರಾಪತುಃ ಸಬಲೌ ಕ್ಲೇತ್ರಮೇಕಾಮ್ರವನಸಂಜ್ಹಕಂ ॥ FY ॥ 
ಬಿಂದುತೀರ್ಥೆೇ ನೃಪಃ ಸ್ನಾತ್ವಾ ತೀರಸ್ಥಂ ಪುರುಷೋತ್ತಮಂ | 
ಸಂಪೂಜ್ಯ ವಿಧಿವದ್ಯಾತಃ ಕೋಟೀಶ್ವರಮಹಾಲಯೆಂ 1೯೫॥ 
ತದ್ದ್ಯಾರೇ ಸಮ್ಯಗಾಚಾಂತಸ್ತತ್ರ್ರೀತ್ಯೈ ಸುಬಹೂನಿ ಸಃ । 
ಗಜಾಶ್ವಧನರತ್ನಾನಿ ವಸ್ಟ್ರಾಲಂಕರಣಾನಿ ಚೆ HFN 
ದ್ವಿಜೇಭ್ಯಃ ಪ್ರದದೌ ರಾಜಾ ಸಾತ್ತ್ವಿಕಂ ಧರ್ಮಮಾಸ್ಥಿ ತಃ | 

ಲಿಂಗಂ ತ್ರಿಭುವನೇಶಂ ತಂ ಮಹಾಸ್ನಾನೇನ ಸೂಜಯನ್‌ ೯೭॥ 


ಅತುಲಾಂ ಪ್ರೀತಿಮಾಲೇಭೇ ನಿಷ್ಣೋರದ್ವೈತದರ್ಶನಃ | 
ಸ್ತುತ್ವಾ ಪ್ರಣಮ್ಯ ಭಕ್ತ್ಯಾಸೌ ನೀಣಯಾ ಚೋಪಗಾಯ್ಯಚೆ ॥ ೯೮॥ 





೯೩. ದಾರಿಯು ಬಹಳ ವಕ್ರವಾಗಿದ್ದರೂ ನಾವು ಅವಶ್ಯವಾಗಿಯೂ 
ಅಲ್ಲಿಗೆ ಹೋಗೋಣ. ನಾವು ಉದ್ದೇಶಿಸಿರುವ ಇಷ್ಟಪ್ರಾಪ್ತಿಗೆ ಈ ಕ್ಸೇತ್ರ 
ಸಂದರ್ಶನವು ಮಹತ್ತರವಾದ ಕಾರಣವಷ್ಟೆ. 

೯೪, ಜೈಮಿನಿಯು ಹೇಳುತ್ತಾನೆ: ಎಲ್ಲೆ ಖುಷಿಗಳಿರಾ! ತರುವಾಯ 
ಆ ಇಂದ್ರಮ್ಯುಮ್ಮಭೂಪಾಲನೂ, ನಾರದಮುನೀಂದ್ರನೂ, ಮಧ್ಯಾಹ್ನ 
ಸಮಯಕ್ಕೆ ತಮ್ಮ ಸೇನೆ ಸರಿನಾರಗಳೊಡನೆ ಏಕಾಮ್ರವನವನ್ನು ಸೇರಿದರು. 

೯೫. ಅಲ್ಲಿ ಆ ದೊರೆಯು ಬಿಂದುತೀರ್ಥದಲ್ಲಿ ಸ್ನಾನಮಾಡಿ ಅದರ 
ತೀರದಲ್ಲಿರುವ ಪುರುಷೋತ್ತಮನನ್ನು ಶಾಸ್ತ್ರೋಕ್ಕವಾಗಿ ಪೂಜಿಸಿ ಆ ಮೇಲೆ 
ಕೋಟಲಿಂಗೇಶ್ವರದೇವಾಲಯಕ್ಕೆ ಹೋದನು. 

೯೬-೯೯. ಆ ಇಂದ್ರಮ್ಯಮ್ನ್ಮನು ಆ ದೇವಾಲಯದ ಮಹಾದ್ವಾರದಲ್ಲಿ 
ಆಚಮನಮಾಡಿ ಸಾತ್ವಿಕವಾದ ಧರ್ಮವನ್ನಾಶ್ರಯಿಸಿ ಅಲ್ಲಿದ್ದ ಬ್ರಾಹ್ಮಣರಿಗೆ 
ಅನೇಕ ಆನೆ, ಕುದುರೆ, ರತ್ನಗಳು, ವಸ್ತ್ರಾಲಂಕಾರಗಳೇ ಮೊದಲಾದುವುಗಳನ್ನೂ 
ದಾನಮಾಡಿದನು. ಆ ತ್ರಿಭುವನೇಶ್ವರಲಿಂಗವನ್ನು ಮಹಾಭಿಷೇಕಪೂರ್ವಕ 
ವಾಗಿ ಪೂಜಿಸಿ ಅಪಾರ ಸಂತೋಷವನ್ನು ಹೊಂದಿದನು. ವಿಷ್ಣುವಿಗೂ, ಶಿವನಿಗೂ 
ಅಭೇದವನ್ನೆಣಿಸುವ ಸದೆ 'ಷ್ಟವನಾದ ಆ ದೊರೆಯು ಆ ಪರಮೇಶ್ವರನನ್ನು 


ಇಪ ಲ್ರ © 


ಭಕ್ತಿಯಿಂದ ಸ್ಮುತಿಸಿ ನಮಸ್ಸರಿಸಿ, ವೀಣೆಯನ್ನು ನುಡಿಸುತ್ತ ಗಾಯನಮಾಡಿ 


Ks 


ದ್ವಾದೆಶೋ$ಧ್ಯಾಯಃ ೧೭೧ 


ಕೃತಾಂಜಲಿಪುಟೋ ದೇವಪ್ರಸಾದನಕೆ ಓತೋದ್ಯಮಃ । 


ಅನನ್ಯಮನಸಾ ತಸ್ಥೌ ಚಿಂತಯನ ಕ ಸಭಧ್ಯ ಜಂ Hee 
ತತಃ ಪ ಪ್ರಸನ್ನೋ ಭಗವಾಂಸ್ಕ್ರ್ಯಂಬಕಃ ಪರಮೇಶ್ವರಃ | 
ಸಾಕ್ಸಾನ್ಸೃ ಪಮುವಾಚೇದಂ ಸ್ಪಷ್ಟಾಕ್ಸರಪದಂ ದ್ವಿಜಾಃ ॥ ೧೦೦ ॥ 


ಕೋಟಲಿಂಗೇಶೆ ಉವಾಚ ೭. 
ಇಂದ್ರ ದ್ಯು ಮ್ನ್ನ ಮಹಾರಾಜ ವೈ ಸ್ಣನಸ್ಥಾದೃಶೋ ಭುವಿ । 


ದಲ Re ತೇ ಮಾಂಛಾ  ಬೆರಾತ್ಸ ಮ್ಯ ಗ ವಿಷ್ಯತಿ ॥ ೧೦೧ ॥ 
ಇತ್ಯುಕ್ತ್ವಾಂತರ್ದಧೇ ಶಂಭುಃ ಪಶ್ಯ ತಸ್ತು ಮಹೀಕ್ಸ ತಃ । 
ನಾರದಂ. ಪುನರಾಹೇದಂ ಯದಾದಿಷ್ಟ 0 ಇ ; ಯಂಭಂವಾ ॥ ೧೦೨ ॥ 


ತತ್ಯ್ವಲ್ಲ ಯ ಮಹಾಭಾಗ ವಾಜಿಮೇಧಪುರಸ್ಸ ರಂ। 

ನಿಷ್ಠೊ «8 ಕಲೇನರೇ ತಸ್ಮಿನ್‌ ಕ್ಷೇತ್ರೇ ಶ್ರೀಪುರುಷೋತ್ತಮೇ ॥ ೧೦೩ ॥ 
ಅಂತರ್ನೇದೀ ಮಹಾಪುಣ್ಯಾ ನಿಷ್ಣೋಹಳೃದಯಸಸ್ನಿ ಭಾ | 

ತಸ್ಯಾ ಸಂರಕ್ಸಣಾಯಾಹಂ ಸ್ಥಾಪಿತೋ ವಿಷ್ಣುನಾಷ್ಟಧಾ ॥ ೧೦೪ ॥ 





ಕೃತಾಂಜಲಿಪುಟಿನಾಗಿ ಆ ದೇವನ ಪ ಸ್ರಸಾದವನ್ನು ಕೈಕೊಳ್ಳು ವವನಾಗಿ ಆ 
ವ ಷಭಧ್ವಜನನ್ನೇ ಧ್ಯಾನಿಸುತ್ತ ಅನನ್ಯಮನಸ್ಸಿನಿಂದ. ನಿಂತನು. 

೧೦೦. ಎಲೈ ದ್ವಿಜರೇ! ಆಗ ತ್ವ ತ್ರ್ಯಂಬಕನಾದ ಪರಮೇಶ್ವ ರನು ಪ್ರಸನ್ನ 
ನಾಗಿ ಸಾಕ್ಸಾತ್ತಾಗಿ ಆ ನೃಸತಿಯನ್ನೇ ಕುರಿತು ಸ್ಪಷ್ಟವಾದ ಮಾತುಗಳಿಂದಿಂತು 
ನುಡಿದನು. 

೧೦೧. ಕೋಟಲಿಂಗೇಶನು ಹೇಳುತ್ತಾನೆ: « ಎಲ್ಫೈ ಇಂದ್ರದ್ಯುಮ್ಮ್ಚ 
ಮಹಾರಾಜನೇ! ಈ ಭೂಮಂಡಲದಲ್ಲಿ ನಿನಗೆಣೆಯಾದ ವೈಷ್ಣವನು ದುರ್ಲಭ 
ನಷ್ಟೆ ! ನಿನ್ನ ಮನೋರಥವು ಬಹಳ ಬೇಗನೆಯೇ ನೆರವೇರುತ್ತದೆ.” 

೧೦೨-೧೦೩. ಶಂಭುವು ಇಂದ್ರದ್ಯುಮ್ನ ನಿಗೆ ಈ ರೀತಿಹೇಳಿ ಅಂತರ್ಧಾನ 
ವನ್ನು ಹೊಂದಿ, ನಾರದ ಮುನಿಯನ್ನು ಕುರಿತು ಮತ್ತಿಂತೆಂದನು: “ ಎಲೈ 
ಹಾ ಮುನಿಯೇ! ಮಹಾಭಾಗ್ಯಶಾಲಿಯಾದ ನೀನು ಪೂರ್ವದಲ್ಲಿ ನ್ನ 
ಜನಕನಾದ ಬ್ರಹ್ಮದೇವನು ಅಪ್ಪಣೆಮಾಡಿದ ಪ್ರಕಾರವಾಗಿ ಅಶ್ವಮೇಧಪುರಸ್ಸರ 
ತಾ ಕಟ 28 ಕಾರ್ಯವನ್ನು ಆಗಗೊಳಿಸು. ಆ ಪುರುಷೋತ್ತಮ 
ಕ್ಷೇತ್ರದಲ್ಲಿ ಶ್ರೀ ವಿಷ್ಣುವಿನ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿಸು. 

೧೦೪. ಅಲ್ಲಿರುವ ಅಂತರ್ವೇದಿಯು ಶ್ರೀ ವಿಷ್ಣುವಿನ ಹೃದಯಕ್ಕೆಣೆ 
ಯಾದುದು. ಅದರ ಸಂರಕ್ಸಣೆಗಾಗಿಯೇ ನಾನು ಎಂಟು ಪ್ರಕಾರವಾಗಿ 
ಆತನಿಂದ ಇಲ್ಲಿ ಸ್ಥಾಪಿತನಾಗಿರುವೆನು. 


೧೭೨ ಶ್ರೀ ಸ್ಯಾಂದಮಹಾಪುರಾಣಂ 


ಶಂಖಾಕೃತೇರಗ್ರಭಾಗೇ ನೀಲಕಂಠಕೋಂಹನಮಾಸ್ಥಿತಃ । 
ದುರ್ಗಯಾ ಸಹ ವಿಪ್ರೇಂದ್ರ ತತ್ರೇಮಂ ಭೂಪತಿಂ ನಂತ 1 ೧ ॥ 
ಅಂತರ್ಹಿತಃ ಖಲ್ವಿದಾನೀಂ ನೀಲರತ್ನತನುರ್ಹರಿಃ । 


ತತ್ರ ಶ್ರೀನರಸಿಂಹಸ್ಯ ಕ್ಷೇತ್ರಂ ಕುರು ಮದಾಜ್ಞಯಾ ೪ ೧೦೬ ೫ 
ತತ್ರ ನಃ ಸನ್ನಿಧೌ ವಾಜಿನೇಧೇನ ಯಜತಾಮಯಂ । 

ಸಹಸ್ರೇಣ ನೃಪಶ್ರೇಷ್ಠ ತದಂತೇ ತರುಮದ್ದುತಂ ೪ ೧೦೭ ॥ 
ದರ್ಶಯೈನಂ ದ್ವಿಜಶ್ರೇಷ್ಠ ಬ್ರಹ್ಮರೂಪಮಕಲ್ಮಷಂ ! 

ಚತಸ್ರಃ ಪ್ರತಿಮಾಸ್ತೇನ ವಿಶ್ವಕರ್ಮಾ ಘಟಷ್ಯತಿ ॥ ೧೦೮ ॥ 


ತಾಸಾಂ ಪ್ರತಿಷ್ಠಿತೌ ಬ್ರಹ್ಮಾ ಸ್ಹಯಮೇವಾಗಮಿಷ್ಯತಿ । 
ಯಥಾಯಂ ಕ್ಸೀಣಪಾಪಃ ಸ್ಕಾನ್ವಾಜಿಮೇಧೈರ್ಯಜನ್ಹೆರಿಂ 8 ೧೦೯ ॥ 
ತಿಷ್ಕತ್ವಬ್ಧಸಹಸ್ರಂ ವೈ ತದಂತೇ ಲೋಕಯಿಷ್ಯತಿ । 


ಸಮಸ್ತಜಗದಾಧಾರಂ ಸರ್ವಕಲ್ಮಷನಾಶನಂ ॥ ೧೧೦ ॥ 
ದಾರನೀಂ ತನುಮಾಸ್ಕಾಯ ದರ್ಶನಾದಪವರ್ಗದಂ । 
ನ ತಸ್ಯ ಚರಿತಂ ವೇತ್ತಿ ಬ್ರಹ್ಮಾಃಹಂ ತ್ವಂ ಚ ನಾರದ ॥ ೧೧೧ ॥ 


೧೦೫. ಶಂಖಾಕಾರವಾದ ಈ ಕ್ಲೇತ್ರದ ಮುಂಭಾಗದಲ್ಲಿ ಶ್ರೀ ದುರ್ಗಾ 
ದೇವಿಯೊಡನೆ ನೀಲಕಂಠನೆಂಬ ನಾಮಧೇಯದಿಂದಿರುವೆನು. ಎಲ್ಲೆ ವಿಪ್ರೇಂ 
ದ್ರನೇ! ಅಲ್ಲಿಗೆ ನೀನೀ ರಾಜೇಂದ್ರನನ್ನು ಕರೆದುಕೊಂಡುಹೋಗು. 

೧೦೬. ಪ್ರಕೃತದಲ್ಲಿ ನೀಲರತ್ನದೇಹೆಥಾರಿಯಾದ ಹರಿಯು ಅಂತರ್ಧಾನ 
ವಾಗಿರುವುದು ಸರಿಯಷ್ಟೆ. ಅಲ್ಲಿ ನೀನು ನನ್ನ ಅಪ್ಪಣೆಯಂತೆ ನೃಸಿಂಹಕ್ಸೇತ್ರ 
ವನ್ನು ಕಲ್ಪಿಸುವವನಾಗು. 

೧೦೭-೧೦೮. ಅಲ್ಲಿ ನಮ್ಮ ಸನ್ಫಿಧಿಯಲ್ಲಿಯೇ ಈತನಿಂದ ಸಹಸ್ರವಾಜ 
ಸೇಯಯಾಗಗಳನ್ನು ಮಾಡಿಸುವವನಾಗು. ಆ ಮೇಲೆ ಬ್ರಹ್ಮರೂಪವಾದ 
ಕಲ್ಪನೃಕ್ಸವನ್ಸೀತನಿಗೆ ತೋರುವವನಾಗು. ಆ ಕಲ್ಪವೃಕ್ಸದಿಂದಲೇ ವಿಶ್ವ 
ಕರ್ಮನು ಶ್ರೀಮಹಾವಿಷ್ಣುವಿನ ಚತುರ್ಮೂರ್ತಿಗಳನ್ನು ನಿರ್ಮಾಣಮಾಡುವನು. 

೧೦೯-೧೧೦. ಆ ಚತುರ್ಮೂರ್ತಿಗಳ ಪ್ರತಿಷ್ಠೆಗಾಗಿ ಬ್ರಹ್ಮನೇ ಸಾಕ್ಟಾತ್ತಾಗಿ 
ಇಲ್ಲಿಗೆ ಬರುತ್ತಾನೆ. ಈ ಇಂದ್ರದ್ಯುಮ್ಮರಾಜನು ಪಾಷದೂರನಾಗಲೋಸುಗ 
ಅಶ್ವಮೇಧಯಾಗಗಳನ್ನು ಮಾಡುತ್ತ ಇಲ್ಲಿಯೇ ಒಂದು ಸಾವಿರ ವರ್ಷಗಳಿರಲಿ. 
ಆ ತರುವಾಯ ಈತನು ಸಮಸ್ತಜಗದಾಥಾರನೂ, ಸಕಲಕಲ್ಮಷಗಳನ್ನೂ 
ವಾಶಗೊಳಿಸುವವನೂ ಆದ ಆ ಪರಮಾತ್ಮನನ್ನು ಸಂದರ್ಶಿಸುವನು. 

೧೧೧. ಪರಮಾತ್ಮನು ದಾರುಮಯಮೂರ್ತಿಯಾಗಿರುತ್ತಾನೆ. ಆ 


ದ್ವಾದಶೋ9ಧ್ಯಾಯಃ ೧೭೩ 


ಆಜ್ಞಾನುಷ್ಕ್ಠಾನತೋ ಭಕ್ತ್ಯಾ ಪ್ರಸೀದತಿ ಸ ಕೇವಲಂ | 
ನಾಕಡೋಪಿ ಮಹಾದೇವಂ ಪ್ರಣಿಪತ್ಯ ಜಗದ್ಗುರುಂ । 


ಉವಾಚ ಪಾ ಿಂಜಲಿರ್ಭೂತ್ತಾ ದಾಯ ಹಂ ತ್ವಯಾ ವಿಭೋ ॥ ೧೧೨ ॥ 
ಫಪಿತಾಮಹೋಪಿ ಮಾಮಿತ್ಹಂ ನಿರ್ದಿದೇಶಾಸ್ಯ ಕಲ್ಪನಂ । 


ಪಿತಾಮಹಶ್ಚ ತ್ವಂ ನಾಥ ನೋ ಭಿನ್ನಾ ಸರಮಾತ ನಃ ॥ ೧೧೩ ॥ 
ನೃಸತೇರಸ್ಯ 'ಭಾಗಾದ್ದಿ ೯ರೀದೃಶೀ ಯತ ತೇ ನಿಭೋ | 
ಅಗೋಚಕೋಸೆ ಸೌ ಮನಸಸ್ಟ್ರ ಯಾಣಾನುಷ್ಯ ನುಗ್ರಹಃ ॥ ೧೧೪ ॥ 
ಯತ್ಚ್ರಸಂಗೇನ ತರಣಂ ಭವಾಚ್ಛೇರಪಿ ದುಷ್ಭತಾಂ' | 

ಅಜಿಂತ್ಯಮಹಿಮಾ ಹ್ಯೇಷ ಭಗವಾನ್ಫೂತಭಾವನಃ ॥ ೧೧೫ ॥ 
ನ ಬುದ್ಧಿಗೋಚರೇ ಭಕ್ತಿರ್ಯಾವತ್ಯಾ ಪ್ರಿಯತೇ ಹ್ಯಸೌ । 

ಚಿರಂ ಯತಂತಸ್ತಿಷ್ಠಂತಿ ನೇವಾನುನಚನಾದಿಭಿಃ ॥ ೧೧೬ ॥ 


ಸ್ವಾಮಿಯ ಸಂದರ್ಶನವು ಮುಕ್ತಿಸ ಪ್ರದವಾದುದು. ಆತನ ದಿವ್ಯ ಚರಿತ್ರಿಯನ್ನು 
ಬ್ರಹ್ಮ ನಾಗಲಿ, ನಾನಾಗಲಿ, ನೀನೇ ಆಗಲಿ ತಿಳಿಯಲಾರೆವು. 

೧೧೨-೧೧೬. ಆ ಪರಮಾತ್ಮನು ತನ್ನ ಅಪ್ಪಣೆಯನ್ನು ಭಕ್ತಿಯುಂದ 
ನೆರವೇರಿಸುವುದರಿಂದ ಪ್ರಸನ್ನನಾಗುವನೇ ತೂತು ಮತ್ತೆ "ಜೀರೆಯಲ್ಲವು.” 
ಪರಮೇಶ್ವರನ ಮಾತುಗಳನ್ನು ಕೇಳಿ ನಾರದನೂ ಸಹ ಆ ಮಹಾದೇವನನ್ನು 
ನಮಸ್ಕರಿಸಿ ಅಂಜಲಿಬದ್ದನಾಗಿ, "ಎಲೈ ವಿಭುವೇ! ನೀನು ಅಪ್ಪಣೆಮಾಡಿ 
ದಂತೆಯೇ ಬ್ರಹ್ಮನೂ ನನಗೆ ಅಪ್ಪಣೆಮಾಡಿರುವನು. ಎಲ್ಫೈ ಸ್ವಾಮಿಯೇ"! 
ಪಿತಾಮಹೆನೂ, ನೀನೂ ನನಗೆ ನಿಷ್ಣುಸರಮಾತ್ಮನಿಂದ ಭಿನ್ನರಲ್ಲ. ನೀವು 
ಮೂವರೂ ಒಂದೇ! 

೧೧೪. ನೀವು ಮೂವರು ಅಗೋಚರರಾಗಿದ್ದುಕೊಂಡೇ ಈ ದೊರೆಗೆ ಅನು 
ಗ್ರಹವನ್ನುಂಟುಮಾಡಿರುವಿರಾದುದರಿಂದ ಈತನ ಭಾಗ್ಯವೇ ಭಾಗ್ಯವು. 

೧೧೫. ಓ ಸರಮೇಶ್ವರಾ! ಸರ್ವಭೂತಾಂತರ್ಯಾಮಿಯಾದ ಈ ಭಗ 
ವಂತನು ಊಹಿಸಲಸದಳವಾದ ಮಹಿಮೆಯುಳ್ಳ ವನು. ಈತನ ಮಾಹಾತ :ದೆ 
ಪ್ರಸಂಗವನ್ನೆಸಗುವುದರಿಂದ ಪಾಪಿಗಳೂ ಸಹ ಭವಸಾಗರವನ್ನು ದಾಹ್ಮಿರಾ ್ರ್ಮ 

೧೧೬. ಯಾವುದರಿಂದ ಈ ಸರಮಾತ ನು ಸಂತುಷ್ಟ ನಾಗುವನೋ ಅ 
ಭಕ್ತಿಯು ಬುದ್ದಿಗೆ ನಿಲುಕುವುದಲ್ಲವು. ಹ ಜ್ಞಾ ನಿಗಳಾದವರು ಬಹುಕಾಲ 
ವೇದವಚನಾದಿಗಳಿಂದ ಆ ಭಕ್ತಿಯನ್ನು ಸಂಪಾದಿಸಿ ಆ ಮೂಲಕ ಮುಕ್ತಿ ಯನ್ನು 


ಪಡೆಯಲು ಯತ್ನ ಸುತ್ತಿ ರುತ್ತಾ ರೆ. ಈ ಭಕ್ತಿ ಯಿಂದಲೇ ಕೇವಲ ಅಲ್ಲರಿ 
ಸಶ ಯಾವೊಂದು ಆಯಾಸವೂ ಇಲ್ಲದೆ ಭಕ್ತೆ ಪೂರ್ವ ಮಾದ ಕರ್ಮ: 57 


ಔತಿತಿ ಕ್ತಿಯ ಯನ್ನು 


ಸ ಪಡೆಯುತ್ತಾರೆ 


೧೭೪ ಶ್ರೀ ಸ್ಕಾಂದೆಮೆಹಾಪುರಾಣಂ 


ಗವ್ಯೋಪಜೀವ್ಯಾ ಗೋಪೃಸ್ತು ವನೆಚಾರಗೃಹೋಷಿತಾಃ । 
ಅರಣ್ಯಜೀವನಾಃ ಪ್ರಾಪುವರ್ಣಕ್ತಿಂ ಕಾಮೋಪಭೋಗತ8 ॥೧೧೭॥ 
ದ್ರುಹನ್ನಿರಂತರಂ ಪ್ರಾಪ ಶಿಶುಷಾಲಃ ಸಭಾಂತರೇ 1 

ವ್ಯಾಥೋ ಪೃದಯ ಮಾವಿಧ್ಯ ಗತಿಂ ಪ್ರಾಪ ಸುದುರ್ಲಲಭಾಂ ॥ ೧೧೮ ॥ 
ವಸ್ಟ್ರಾಕರ್ಷಂ ಗೃಹಂ ನೀತ್ವಾ ಕುಚ್ಜೈನೆಂ ಬುಭುಜೇ ಪುರಾ। 

ಯಂ ಧ್ಯಾನಲಯಮಾಪನ್ನಾ ಲಭಂತೇನೆ ಸುರಸ್ತ್ರಿಯಃ ॥ ೧೧೯೪ 
ಚಂಡಾಲಾಯ ದದೌಮುಕ್ತಿಂ ದೂರಸ್ಥಾಯಾಹಿ ನೋ ಪುನಃ । 
ಆಸನ್ನಾಯಾತಿ ಭಕ್ತಾಯ ಶ್ರೋತ್ರಿಯಾಯ ಪುರಾ ವಿಭುಃ ॥ ೧೨೦॥ 
ಮಾಯಾಭಿರ್ವಂಚಯೇತ್ಹ್ವಾಂ ಹಿ ಪಿತಾಮಹಮಪಿ ಪ್ರಭುಃ । 


ತಿಷ್ಠಂತಿ ದುಖಬಹುಲಾಸ್ತ ಪೋಭಿರ್ದೇಹಬಂಧನಾಃ ॥ ೧೨೧ ॥ 
ಗೌತಮಾದ್ಯಾ ಬ್ರಹ್ಮಚರ್ಯನಿಷ್ಕಾಃ ಕಲ್ಬಾಂತವಾಸಿನೆಃ । 
ಈದೃಕ್ತಾವೃಕ್ಸ ರಿಚ್ಛೇದಗೋಚೆರಂ ನಾಸ್ಯ ಚೇಷ್ಟಿತಂ ॥ ೧೨೨ ॥ 





೧೧೭. ಕೇವಲ ಹಾಲು ಹೊಸರು ಬೆಣ್ಣೆಗಳಿಂದ ಜೀವನಮಾಡುತ್ತ 
ಗೋವಳರ ಮನೆಗಳಲ್ಲಿ ವಾಸಮಾಡಿಕೊಂಡಿರುವ ಗೋಪಿಯರೂ, ಅರಣ್ಯದಲ್ಲಿದ್ದು 
ಜೀವನಮಾಡುವವರೂ ಕಾಮೋಪಭೋಗದಿಂದ ಮುಕ್ತಿಯನ್ನು ಪಡೆದರು. 

೧೧೮-೧೧೯. ಧರ್ಮರಾಜನೆಸಗಿದ ರಾಜಸೂಯಯಾಗದ ಅಗ್ರ ಪೂಜಾ 
ಸಭೆಯಲ್ಲಿ ಶಿಶುಪಾಲರಾಕ್ಸಸನು ಆ ಹರಿಯನ್ನು ನಿರಂತರವೂ ದ್ವೇಷಿಸುತ್ತಲೇ 
ಮುಕ್ತಿಯನ್ನು ಪಡೆದನು. ಒಬ್ಬಾ ನೊಬ್ಬ ವ್ಯಾಧನೂ ಸಹಆ ಕೃಷ್ಣ ಸರಮಾತ್ಮನ 
ಹೃದಯಕ್ಕೆ ಬಾಣವನ್ನು ಹೊಡೆದು ಇತರರಾರಿಗೂ ದುರ್ಲಭವಾದ ಸದ್ಗತಿ 
ಯನ್ನು ಪಡೆದನು. ಪೂರ್ವದಲ್ಲಿ ಕುಬ್ಬೆಯು ಈ ಭಗವಂತನ ವಸ್ತ್ರದಂಚನ್ನು 
ಹಿಡಿದು ತನ್ನ ಮನೆಗೊಯ್ದು, ಎಷ್ಟೇ ಧ್ಯಾನಮಾಡಿದರೂ ದೇವತಾಸ್ತ್ರೀಯರೂ 
ಸಡೆಯಲಸದಳವಾದ ಭೋಗವನ್ನು ಭುಜಿಸಿದಳು. 

೧೨೦. ಈ ವಿಭುವು ಬಹುದೂರದಲ್ಲಿದ್ದ ಚಂಡಾಲನಿಗೆ ಮುಕ್ತಿಯನ್ನಿತ್ತನೇ 
ಹೊರತು ಸಮಿಸಾಪದಲ್ಲಿಯೇ ಇದ್ದವನೂ, ಬಹಳ ಭಕ್ತನೂ, ಶ್ರೋತ್ರಿಯನೂ 
ಆದ ವಿಪ್ರನಿಗೆ ಮುಕ್ತಿಯನ್ನು ದಯೆಪಾಲಿಸಲಿಲ್ಲವು. 

೧೨೧-೧೨೨, ಈ ಪ್ರಭುವು ತನ್ನ ಮಾಯೆಯಿಂದ ನಿನ್ನನ್ನೂ, ಆ ಪಿತಾ 
ಮಹನನ್ನೂ ಮೋಸಗೊಳಿಸಿಯಾನು. ಅನೇಕ ತಪಸ್ಸುಗಳ ದುಃಖಗಳಿಂದ 
ತೊಳಲುತ್ತ, ದೇಹೆಬಂಧನಗಳುಳ್ಳೆ ವರಾಗಿ ಬ್ರಹ್ಮಚರ್ಯೆಯಲ್ಲಿಯೇ ಇದ್ದು 
ಕೊಂಡು ಕಲ್ಪಾಂತದವರೆಗೆ ಜೀವಿಸಿರುವ ಗೌತಮಾದಿ ಮಹರ್ಷಿಗಳೂ ಈ ಪರ 
ಮಾತ್ಮನ ಜೇಸ್ಟಿತವನ್ನು ಅರಿತುಕೊಳ್ಳೆಲು ಶಕ್ತರಾಗದಿರುವರು. ಈತನ 
ವ್ಯಾಪಾರವು ಇಂತೆಹುದು ಅಂತಹುದು ಎಂದು ನಿರ್ದೇಶಮಾಡಿ ತಿಳಿಯಲಾಗದು. 


ದ್ವಾದಶೋಳ$ಧ್ಯಾಯಃ 


೧೭೫ 
ವ್ಯವಸಾಯೇನ ಬಹುನಾ ಕಾಲೇನ ಮಹತಾ ತಥಾ । 
ಸಿರ್ಣೇತುಂ ಶಕ್ಯತೇ ನಾಸ್ಯ ಚರಿತಂ ವಾ ಸುಮೇಧಸಃ ॥ ೧೨೩ ॥ 
ಉಪಾಯಾ ಬಹವಃ ಸಂತಿ ಯೇ ಶಾಸ್ತ್ರ ಪರಿನಿಷ್ಠಿ ತಾಃ | 
-ವಿದುಷಾಂ ಮೋಚನಾಯೇಹ ಬಹುಶಸ್ತೆ ೩ರ್ನುಜಂತಿ ವೈ ॥ ೧೨೪ ॥ 


ಸರ್ವೇಷಾಮುತ್ತಮೋಪಾಯೋ ವಸತಿಃ ಪುರುಷೋತ್ತಮೇ । 
ಯಾಃಂವಶ್ಯಂ ಸ್ವಾಮಿಸಾಯುಜ್ಯಂ ಪ್ರಾಪಯೇತೃುಸೆಖಾ ಯಥಾ ॥೧೨೫॥ 
ತದೇನಂ ಮಾಯಿನಂ ಪ್ರಾಪು್ತ್ರಿವ ಸಾಯೋ ನಾಂತರೀಯಕಃ । 

ಸ್ವಯಂ ನಿಧಾಯ ಹರಿಣಾ ಯತ್ರ ವಾಸಃ ಸುರಕ್ಸಿತಃ 


॥ ೧೨೬ ॥ 
ಇಂದ್ರದ್ಯುಮ್ನಪ್ರಸಂಗೇನ ಜಾಯತೇ ಸರ್ವಲೌ 8ಕಃ । 
ತದಾಜ್ಞ್ಯಾ ಹ! ದೇವೇಶ ಗೃ ಹೀತೆ ನಂ ಬಲಾನ್ವಿತಂ H ೧೨೭ ॥ 
ಉಪತ್ಯ ಕಾಯಾಂ ಸಂಸ್ಕಾಷ್ಕೆ ದೀಕ್ಸೆಯಿತ್ವಾ ಮೆಹಾಕ್ರತೌ | 
Nts ಸಾದಾಬ್ದಸಮಾಪಂ ತೇ ವೈಷಧ್ಯಜ ॥ ೧೨೮ ॥ 


ಜೈಮಿನಿರುವಾಚ :- 


ತಥೇತ್ಯುಕ್ತ್ವಾ ಮಹಾದೇವಃ ಕ್ಲಣಾದಂತರ್ದಥೇ ಮುನೇಃ । 
ಸೋಇಪಿ ರಾಜ್ಞೋ ರಥೇ ತಿಷ್ಕನ್ಬ್ರಯಂಯೌ ಕ್ಲೇತ್ರಮುತ್ತಮಂ ॥೧೨೯॥ 





೧೨೩. ಬಹಳವಾದ ವ್ಯ ವಸಾಯದಿಂದಲ್ಕೂ ಅಂತೆಯೇ ಅನಿರ್ದಿಷ್ಟ ವಾದ 
ಕಾಲದಿಂದಲೂ 3 ಎಂಬಿ ತಾಗ ಈತನ ಚರಿತವನ್ನು ನಿರ್ಣಯ 
ಮಾಡಲು ಶಕ್ಯವಲ್ಲವು. 

೧೨೪-೧೨೫. ಎಲ್ಫೈ ಪರಶಿವನೇ! ಶಾಸ್ತ್ರ ಪರಿನಿಷ್ಠಿ ತಗಳಾದ ವಿದ್ವಾಂಸರಿಗೆ 
ಮುಕ್ತಿಯನ್ನು ದೊರಕಿಸುವ ಭಗವತುಪಾಪ್ರಾ ಪಾಸಕಗಳಾದ ಉಪಾಯಗಳು 
ಅನೇಕವಾಗಿರುವುವು. ಆ ವಿದ್ವಾ ೦ಸರು ಆ ನಮಿ ಸರಮಾತ ನನ್ನು 
ಬಹೆಳವಾಗಿ ಪೂಜಿಸುತ್ತಾರೆ. ಸನುಸ ಉಪಾಯಗಳಲಿಯೂ ಪುರುಷೋತ್ತ ಮ 
ಕ್ಸೇತ್ರ ದಲ್ಲಿ ವಾಸಮಾಡುವುದೇ ಉತ್ತಮೋಪಾಯವು. ಈ ರೀತಿಯಾದ 
ಕ್ಸೇತ್ರವಾಸವು ಒಳ್ಳೆಯ ಗೆಳೆಯನಂತೆ ಸ್ವಾಮಿಸಾಯುಜ್ವ ವನ್ನು ದೊರಕಿಸುತ್ತವೆ. 

೧೨೬-೧೨೮. ಆದುದರಿಂದ ಫೆ ಮಾಯಿಯನ್ನು ಹೊಂದಲಿರುವ 
ಉಪಾಯವೇನೂ ಗುಟ್ಟಿನದಲ್ಲ. ಈ ಪುರುಷೋತ್ತಮಕ್ಸೇತ್ರದಲ್ಲಿ ಈತನೊಡ 
ನೆಯೇ ವಾಸಮಾಡುವುದು ಸುರಕ್ಪಿತವಾದುದು. ಅದೂ ಸಹ ಈ ಇಂದ್ರದ್ಯುಮ್ಮ 
ಪ್ರಸಂಗದಿಂದ ಎಲ್ಲರಿಗೂ ಲಭ್ಯವಾಗುತ್ತದೆ. ಆಮದರಿಂದೆಲೈ ದೇವೇಶ್ವರಾ! 
ನನಗೀಗ ಅಪ್ಪಣೆಕೊಡು. ಸೈನ್ಯಸಮೇತನಾದ ಈ ದೊರೆಯನ್ನು ಸಮಾಪ 
ದಲ್ಲಿಯೇ ನೆಲೆಗೊಳಿಸಿ ಅಶ್ವಮೇಧಯಾಗಕ್ಕೆ ದೀಕ್ಬೆಯನ್ನು ಕೈಕೊಳ್ಳುವಂತೆ 
ಮಾಡಿ ವೃಷಭದ್ವಜನಾದ ಫಿನ್ನಡಿಗಳ ಬಳಿಗೈದುವೆನು.?? 

೧೨೯-೧೦೦. ಜೈಮಿನಿಯು ಹೇಳುತ್ತಾನೆ — ಎಲೈ ಖಷಿಗಳಿರಾ! ನಾರದ 


೧೭೬ ಶ್ರೀ ಸ್ಯಾಂದಮ ಹಾಪುರಾಣಂ 


ದ್ವಿತೀಯೇಸ್ಲಿ ಕಪೋತೇಶಸ್ಮಲೀಮಾಸೇದಿವಾನ್ಸೃ ಪಃ 1 
ದೈರ್ಫಾಾಯಾಮಸಮಾಯುಕ್ತಾಂ ಜಲಾಶಯದ್ರುಮಾಕುಲಾಂ ॥೧೩೦॥ 
ಬಿಲ್ವೇಶಃ ಪೂರ್ವಸೀಮಾಯಾಃ ಸಮುದ್ರತಟಮಾಸ್ಥಿತಃ । 
ಸೇನಾನಿವಾಸಯೋಗ್ಯಾಂ ತಾಂ ಮಂತ್ರಿಣಾ ಸಂನಿವೇದಿತಾಂ ॥ ೧೩೧॥ 
ಯಹಥಾಯೋಗ್ಯಂ ಯಥಾಸ್ಥಾನಂ ಸ್ಮಾಪೆಯಿತ್ವಾ ನೃಪೋತ್ತಮಃ । 
ಬಿಲ್ದೇಶ್ವರಕಪೋತೇಶೌ ನಮಸ್ಕೃತ್ಯ ಪ್ರೆಪೂಜ್ಯ ಚ ॥ ೧೩೨ ॥ 
ರಥಮಾಸ್ಕಾಯ ಮತಿಮಾನ್ಸಹಿತೋ ಬ್ರಹ್ಮಸೂನುನಾ । 
ಮನಸಾ ನಚಸಾ ವಿಷ್ಣುಂ ನೀಲಾಚಲನಿವಾಸಿನಂ । 
ಚಿಂತಯಸ್ಕೀರ್ತಯಸ್ವಿಪ್ರಾ ಜಗಾಮ ಸಂನಿಧಿಂ ಹರೇಃ ॥ ೧೩೩ ॥ 
ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯ್ಯಾಂ ಸೆಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತೆಮಕ್ಸೇತ್ರಮಾಹಾತ್ಮ್ಮೀ 


ಜೈಮಿನಿಯಸಿಸಂವಾದೇ " ಅವಿಮುಕ್ತ ಕ್ಸೇತ್ರ-ಏಕಾಮ್ರವನಸ್ಥಾಸನ 
ವರ್ಣನಂ?”ನಾಮ ದ್ವಾದಶೋಂಧ್ಯಾಯಃ 


ನಿಂತು ನುಡಿಯಲು ಆ ಮಹಾದೇವನು ಅಂತೆಯೇ ಆಗಲೆಂದು ಹೇಳಿ ಒಂದು 
ಕ್ಲೇಣಕಾಲದಲ್ಲಿಯೇ ಅಂತರ್ಧಾನವಾದನು. ಆ ಬಳಿಕಲಾ ದೇವಮುನಿಯೂ 
ಸಹ ಇಂದ್ರದ್ಯುಮ್ಮನ ರಥದಲ್ಲಿ ಕುಳಿತು ಉತ್ತಮಕ್ಸೇತ್ರವಾದ ಪುರುಷೋ 
ತ್ರಮಕ್ಕೆ ಪ್ರಯಾಣ ಬೆಳಸಿದನು. ಮಾರನೆಯ ದಿನ ಆ ದೊರೆಯು ಬಹಳ 
ವಿಸ್ತಾರವಾಗಿಯೂ, ಜಲಾಶಯಗಳಿಂದಲೂ, ವಿವಿಧ ವೃಕ್ಸುಗಳಿಂದಲೂ, 
ಕೂಡಿದುದಾಗಿಯೂ ಇರುವ ಕಪೋತೇಶಸ್ಥಳವನ್ನು ಸೇರಿದನು. 

೧೩೧. ಸಾಗರದ ಪೂರ್ವತೀರದಲ್ಲಿ ಬಿಲ್ವೇಶ್ವರನು ನೆಲಸಿರುವನು. 
ಅಲ್ಲಿಯೇ ಸೇನಾನಿವೇಶ ಮಾಡಲು ಯೋಗ್ಯವಾಗಿದೆ? ಎಂದು ಮಂತ್ರಿಯು 
ಅರಿಕೆಮಾಡಿದನು. 

೧೩೨. ದೊರೆಯು ಬಿಶ್ವೇಶ್ವರಕಪೋತೇಶ್ವರರನ್ನು ಪೂಜಿಸಿದ ತರುವಾಯ 
ಯಥಾಯೋಗ್ಯವಾಗಿ ಆ ಸ್ಥಳಕ್ಕೆ ತಕ್ಕಂತೆ ಸೇನೆಯನ್ನಲ್ಲಿ ನೆಲೆಗೊಳಿಸಿದನು. 

೧೩೩. ತರುವಾಯ ಆ ಬುದ್ಧಿಶಾಲಿಯು ಬ್ರಹ್ಮಸೂನುವಾದ ನಾರದ 
ನೊಡನೆ ರಥಾರೂಡನಾಗಿ, ನಿಲಾಚಲನಿವಾಸಿಯಾದ ಮಹಾವಿಷ್ಣುವನ್ನು ಮನಸಾ 
ವಚಸಾ ಧ್ಯಾನಿಸುತ್ತಲ್ಕೂ ಕೀರ್ತಿಸುತ್ತಲೂ ಆ ಹರಿಯ ಸಸ್ಪಿಧಿಯನ್ನು 
ಕುರಿತು ಹೊರಟನು. 

ಇಲ್ಲಿಗೆ ಎಂಬತ್ತೊಂದುಸಾನಿರ ಶ್ಲೋಕಗಳ ಸಂಹಿತೆಯೆಂಂದು ಪ್ರಸಿದ್ಧವಾದ 

ಶ್ರೀ ಸ್ಕಾಂದೆಮ ಹಾಪುರಾಣದ ಎರಡನೆಯ ವೈಷ್ಣವಖಂಡದ ಪುರಿಿಷೋತ್ತಮಕ್ಕೇತ್ರ 


ಮಾಹಾತ್ಮ್ಯದ ಜೈನಿಂನಿಯಸಿಸಂವಾದದಲ್ಲಿ “ಅವಿಮಂಕ್ತೆಕ್ಟೇತ್ರ- ಖಕಾಮ್ರುವನ 
ಸ್ಥಾಪನ ವರ್ಣನ?'ವೆಂಬ ಹನ್ನೆರಡನೆಯ ಅಧ್ಯಾಯವು ಮಂಗಿದುದು 


1 ಶ್ರೀಃ u 
ಅಥ ತ್ರಯೋದಶೋಂಧ್ಯಾಯಃ 
ು 
ಕಪೋತೇಶ್ವರ ಬಿಲ್ಟೇಶ್ವರ ಮಾಹಾತ್ಮ್ಯವರ್ಣನಂ 
ಮುನೆಯ ಊಚೋಃ:- 
ಕಪೋತೇಶಸ್ಥಲೀ ಚಾಪಿ ಕಥಂ ಖ್ಯಾತಾ ಮಹಾಮನೆ । 


ಕೋ ವಾ ಕಪೋತಃ ಕಶ್ಲೇಶ ಏತನ್ನೋ ವಕ್ತುಮರ್ಹಸಿ non 
ಜೈಮಿನಿರುವಾಚ:- 

ಪುರಾ ಕುಶಸ್ಕಲೀಸಾವೈ ಆಸೇವ್ಯಾ ಸರ್ವಜಂತುಭಿಃ । 

ತೀಳಕ್ಸ್ಞಧಾರೈಃ ಕುಶಾಗ್ಟೈಸ್ತು ಸರಿತಃ ಕಂಟಕೈಶ್ಲಿತಾ 1೨ 

ನಿಸ್ತರುರ್ನೀರ್ಜಲಾಧಾರಾ ಪಿಶಾಚವಸತಿರ್ಯಥಾ na 


ಯದಾ ಪೂರ್ವಂ ಭಗವತೋ ನಾನ್ಯೋ ದೇವೋಪಿ ಪೂಜ್ಯತೇ । 
ಪೂಜ್ಯಃ ಸ್ಕ್ಯಾಮಹಮಪ್ಯೇನಂ ಸ್ಪರ್ಧಾಸೀದ್ಧೂರ್ಜಖೇಸ್ತದಾ । 
ಚಿಂತಯಸ್ಸಿತಿ ತಸ್ಕೈನ ವಿಷ್ಣೋರ್ಭಕ್ಕ, ಮನೋಂದಧತ್‌ "Vn 


ಕನ್ನಡದ ಅನುವಾದ 
ಕಪೋತೇಶ್ವರ ಬಿಲ್ಕೇಶ್ವರ ಮಾಹಾತ್ಮ್ಯವರ್ಣನ 

೧. ಮುನಿಗಳು ಕೇಳುತ್ತಾರೆ: ಎಲೈ ಜೈಮಿನಿಯೇ! ಕಪೋತೇಶಸ್ಥಲ 
ವೆಂಬ ಈ ಕ್ಷೇತ್ರ ವಾದರೂ ಪ್ರಸಿದ್ಧಿಗೆ ಬಂದುದೆಂತು? ಕಪೋತನೆಂಬವನಾರು? 
ಈಶನಾರು? ಈ ವಿಷಯವನ್ನು ನಮಗೆ ತಿಳಿಸುವುದಾಗಬೇಕು. 

೨. ಜೈಮಿನಿಯು ಹೇಳುತ್ತಾನೆ: ಎಲ್ಫೈ ವಿಪ್ರರೇ! ಕೇಳಿರಿ. ಪೂರ್ವ 
ದಲ್ಲಿ ಕುಶಸ್ಥಳವೆಂಬುದು ಬಹಳ ಮೊನಚಾದ ದರ್ಭೆಯ ಪೊದರುಗಳಿಂದಲ್ಕೂ 
ಮುಳ್ಳು ಪೊದೆಗಳಿಂದಲೂ ನಿಬಿಡವಾಗಿ ಎಲ್ಲ ಜಂತುಗಳಿಂದಲೂ ವರ್ಜ್ಯ 


ವಾಗಿದ್ದಿತು. 
೩. ಆ ಪ್ರದೇಶವು ಪಿಶಾಚವಸತಿಯಂತೆ ತರುಗಳೂ, ಜಲವೂ ಇದು 
ದಾಗಿದ್ದಿತು. 


೪. ಆಗ ಷಡ್ಗುಣೈಶ್ವರ್ಯಸಂಪನ್ಮ್ನನಾದ ನಾರಾಯಣನಿಗಿಂತಲೂ ಪೂರ್ವ 
ದಲ್ಲಿ ಬೇರಾನ ದೇವತೆಯೂ ಜನಗಳಿಂದ ಪೂಜಿಸಲ್ಪಡುತ್ತಿರಲಿಲ್ಲವು. ಅದೇ 
ಸಮಯದಲ್ಲಿಯೇ "ನಾನೂ ಇದೇರೀತಿ ಪೂಜ್ಯನಾಗಬೇಕೆಂ''ಬ ಹುರುಡು 
ಧೂರ್ಜಟಗೆ ಬಂದಿತು. ಆತನು ಈ ರೀತಿ ಚಿಂತಿಸುತ್ತಿರುವಂತೆಯೆ ಆತನ 
ಮನಸ್ಸು ವಿಷ್ಣುವಿನ ವಿಷಯದಲ್ಲಿ ಭಕ್ತಿಯನ್ನು ತಾಳಿತು. 


೧೭೮ ಶ್ರೀ ಸ್ವ್ಯಾಂದಮಹಾಪುರಾಣಂ 


ಸರ್ವನಿರ್ನಿಷಯೇ ದೇಶೇ ಸ್ಥಿತ್ವಾ ಹೆಂ ನಿಷ್ಪರಿಗ್ರಹಃ । 

ಸುಮಹತ್ತ್ವಸ ಆಸ್ಥಾಯ ತೋಷಯಿಷ್ಯಾಮಿ ತಂ ಹರಿಂ ಕ 
ಕಿಂ ದೇಯಂ ರಮೇಶಾಯ ಕಾ ಸ್ತುತಿಃ ಶಾರದಾಪತೇಃ । 
ಸರ್ವಬ್ರಹ್ಮಾಂಡನಾಥಸ್ಯ ಕ೦ ವಾನ್ಯತ್ತುಷ್ಟಿಕಾರಕಂ ೪೬೬೬ 
ತಸ್ಮಾನ್ನ ಬಾಹ್ಯಂ ನಸ್ತ್ವನ್ಯದುಪಯೋಗಾಯ ತಸ್ಯ ವೈ । 
ಅಂತರ್ಯಾಗಂ ಸಮಾಸ್ಥಾಯ ನಿರ್ವಲೀಕೇನ ಚೇತಸಾ ೫೭೫0 
ಭಕ್ತೇಭ್ಯ ಆತ್ಮಪ್ರದದಂ ಚರಾಚರಗುರುಂ ಹರಿಂ ಟ 

ಆರಾಧಯಿಷ್ಯೇ ಸರ್ವೇಷಾಂ ಪೂಜ್ಯಃ ಸ್ಯಾಂ ತತ್ವೃಸಾದತಃ. 1೮ಆ॥ 
ತತ ಇತ್ಯಭಿಸಂಧಾಯ ಯಯೌ ಪುಣ್ಯಾಂ ಕುಶಸ್ಕಲೀಂ 1 

ಸಮಿಾಹೇ ನೀಲಗೋತ್ರಸ್ಯ ಸರ್ವದ್ವ್ಯಂದ್ಧವಿವರ್ಜಿತಃ HF 
ತತಸ್ತೇಸೇ ತಪಸ್ತೀವ್ರಂ ವನಾಯುಭಕ್ಟೋ ಮಹೇಶ್ವರಃ | 

ಕಪೋತ ಇವ ಸೂಕ್ಸ್ಮ್ಮೊೋ€ಭೂದಷ್ಟಮೂರ್ತಿರಸಿ ಪ್ರಭುಃ H ೧೦॥ 





೫. ತರುವಾಯ ಆ ಮಹಾದೇವನು, ಎಲ್ಲೆಡೆಯಲ್ಲಿಯೂ ನಿರ್ಜನ 
ವಾಗಿರುವ ಪ್ರದೇಶದಲ್ಲಿ ನಿಂತು ಯಾವ ಪರಿಗ್ರಹವನ್ನೂ ಮಾಡದೆ ಮಹತ್ತರ 
ವಾದ ತಪಸ್ಸನ್ನು ಮಾಡಿ ಆ ಶ್ರೀಹರಿಯನ್ನು ಸಂತೋಷಗೊಳಿಸುತ್ತೇನೆ. 

೬.೮ ಲಕ್ಷ್ಮೀ ಪತಿಗೆ ನಾನೇನೆಂದುಹೇಳಲಿ! ಶಾರದಾಪತಿಯಾದ 
ಆತನಿಗೆ ಯಾವ ಸ್ತುತಿಯನ್ನು ಮಾಡುವುದು? ಸಮಸ್ತ ಬ್ರಹ್ಮಾಂಡಕ್ಕೂ 
ಒಡೆಯನಾದ ಆ ಪರಮಾತ್ಮನನ್ನು ಸಂತೋಷಗೊಳಿಸಲು ಬೇರಾವ ಮಾರ್ಗ 
ವಿರುವುದು? 

೭-೮. ಆ ಭಗವಂತನ ಆರಾಧನೆಗೆ ಯಾವ ಬಾಹ್ಯವಸ್ತುವೂ ಉಪಯೋಗ 
ಯೋಗ್ಯವಾದುದಲ್ಲವು. ಆದುದರಿಂದ ಮಾತೃಕಾನ್ಯಾಸಾದಿ ಪೂರ್ವಕವಾದ 
ಅಂತರ್ಯಾಗವನ್ನೆಸಗಿ, ಭಕ್ತಜನರಿಗೆ ಆತ್ಮದಾನವನ್ನು ಮಾಡುವವನೂ, ಚರಾ 
ಚರಗುರುವೂ ಆದ ಶ್ರೀಹರಿಯನ್ನು ಆರಾಧಿಸಿ ಆತನ ಪ್ರಸಾದದಿಂದ ಸಕಲ 
ಲೋಕಗಳಿಗೂ ಪೂಜ್ಯನಾಗುತ್ತೇನೆ?' ಎಂದು ಯೋಚಿಸಿದನು. 

೯. ಆ ಮಹೇಶ್ವರನು ಈ ಪ್ರಕಾರವಾಗಿ ಯೋಚಿಸಿದ ತರುವಾಯ 
ಸುಖದುಃಖಾದಿ ಸಮಸ್ತ ದ್ವಂದ್ವಗಳನ್ನೂ ವಿಸರ್ಜಿಸಿ ನೀಲಾಚಲದ ಸಮಾಪ 
ದಲ್ಲಿರುವ ಪುಣ್ಯಕರವಾದ ಕುಶಸ್ಥಳಕ್ಕೆ ಬಂದನು. 

೧೦. ಅಲ್ಲಿ ಆತನು ವಾಯುಭಕ್ಸಣಮಾಡಿಕೊಂಡು ತೀವ್ರವಾದ ತಪಸ್ಸ 
ನ್ನೆಸಗಿದನು. ಆಗಲಾ ಮಹೇಶ್ವರ ಪ್ರಭುವು ಅಷ್ಟ್ರಮೂರ್ತಿಯಾದರೂ ಪಾರಿ 
ವಾಳದಂತೆ ಬಹಳ ಸೂಕ್ಷ್ಮಗಾತ್ರನಾದನು- 


ತ್ರಯೋದಶೋತಧ್ಯಾಯಃ ೧೭೯ 


ತತಃ ಪ್ರಸನ್ನೋ ಭಗವಾನೈಶ್ಚರ್ಯಂ ಪ್ರದದೌ ತದಾ । 


ಯೇನಾತ್ಮತುಲ್ಯಃ ಸಂಜಾತಃ ಪೂಜಾಸಂಮಾನನಾದಿಷು ॥ ೧೧ 
ತಪಃಪ್ರಭಾವಾತ್ತಸ್ಯಾಸೀತ್ಸಲೀ ವೃಂದಾವನನೋಪಮಾ । 
ಸರಸ್ತಡಾಗಸರಸೀನದೀಭಿಃ ಶೋಭಿತಾಂತರಾ 8 ೧೨ ॥ 
ನಾನಾದ್ರುಮೈರ್ಲತಾಭಿಶ್ಚ ಸರ್ವರ್ತುಫಲಸುಷ್ಟಕೈಃ । 
ಮಧುಮತ್ತದ್ಧಿಕೇಫಾಣಾಂ ರುಂಕಾರೈರ್ಮಧುರಾಶಯಾ ! ೧೩ 
ನಾನಾಪಕ್ಸಿಗಣಾಕೀರ್ಣಾ ಸರ್ವಜಂತುಸುಖಾಶ್ರಯಾ । 
ಕಪೋತಸದೃಶೋ ಜಾತೋ ಯತಃ ಸ ತಪಸಾ ಶಿವಃ ॥ ೧೪ ॥ 
ಮುರಾರೇರಾಜ್ಞಯಾ ಸೋಂತ್ರ ಕಪೋತೇಶ್ವರತಾಂ ಗತಃ । 
ತದಾಜ್ಞ ಯಾತ್ರ ವಸತಿ ಮೃಡಾನ್ಯಾ ತ್ರ ಎಂದಕ ಸದಾ 1 ೧೫ ॥ 
ಯೇಂರ್ಜಯಂಂತಿ ಕಪೋತೇಶಂ ಸ್ತುವಂತಿ ಪ್ರಣಮಂತಿ ವಾ । 
ನಿರ್ಧೂತಕಲ್ಮಷಾಸ್ತೇ ವೈ ಪ್ರಯಾಂತಿ ಪುರುಷೋತ್ತ ಮಂ ॥೧೬॥ 
ಅತಃ ಹರಂ ಪ್ರವಕ್ಸ್ಯಾಮಿ ಬಿಲ್ದೇಶಮುಹಿಮಾಂ ದ್ವಿಜಾಃ । 
ಪಾತಾಲವಾಸಿನಃ ಪೂರ್ವಂ ದೈತ್ಯಾ ಭಿತ್ವಾ ಮಹೀತಲಂ H ೧೭॥ 
೧೧. ತರುವಾಯ ಶ್ರೀ ಹರಿಯು ಪ್ರಸನ್ನನಾಗಿ ಆತನಿಗೆ ಪೂಜಾ ಸನ್ಮಾನ 


ಗಳಲ್ಲಿ ತನ್ನಂತೆಯೇ ಆಗುವಂತಹ ಐಶ್ತ _ರ್ಯವನ್ನು ದಯೆಗೈ ದನು. 

೧೨. ಆ ಪರಶಿವನ ತಪಃಪ ಸ್ರ ಭಾವದಿಂದ ಆ ಸ್ಜಲವು ಸರೋವರಗಳಿಂದಲೂ, 
ಕೆರೆಕಟ್ಟಿಗಳಿಂದಲೂ, ನದಿಗಳಿಂದಲೂ ನಿರಂತರವೂ ಶೋಭಿಸಿ ವೃಂದಾವನದಂತೆ 
ನಪ 

೧೩-೧೪. ಎಲ್ಲ ಖುತುಗಳಲ್ಲಿಯೂ ಹೂ ಹಣ್ಣು ಬಿಡುವ ಬಗೆ ಬಗೆಯ 
ತರುಲತೆಗಳಿಂದಲೂ, ಜೇನನ್ನು ಹೀರಿ ಮದಿಸಿ ರುಂಕಾರಗೈವ ದುಂಬಿಗಳ 
ನಾದದಿಂದ ತುಂಬಿದ ದಿಗಂತಗಳಿಂದಲೂ ಕೂಡಿ ps ಪಕ್ಸಿಗಣಗಳಿಂದ 
ತುಂಬಿ, ಸಮಸ್ತ ಜಂತುಗಳಿಗೂ ಸುಖವಸತಿಯಾಗಿ ಆ ಕುಶಸ್ವಳವು ತ. 

೧೫. ಶಿವನು ಆ ಸ್ಥಳದಲ್ಲಿ ತಪಸ್ಸನ್ನುಮಾಡಿ Hl Ga 
ಆತನು ಮುರಾರಿಯ ಆಜ್ಞೆಯಂತೆ ಕಪೋತೇಶ್ವ ರನಾದನು. ಆ ತ್ರ್ಯಂಬಕನು 
ಈ ರೀತಿ ಶ್ರೀ ಹರಿಯ ಆಜ್ಞೆಯಂತೆ ಕುಶಸ್ಥ ದಲ್ಲಿ ಮೃಡಾಣಿಯೊಡನೆ ವಾಸ 
ಮಾಡುತ್ತಿರುವನು. 

೧೬. ಎಲೈ ವಿಪ್ರರೇ! ಯಾರಾದರಿ ಕಪೋತೇಶ್ವರನನ್ನು ಪೂಜಿಸಿ, 
ಸ್ತುತಿಸಿ ) ನಮಸ್ಕರಿಸುವರೋ ಅವರು ನಿರ್ಧೂತಪಾಪರಾಗಿ ಶ್ರೀಪುರುಷೋತ್ತಮ 
ನನ್ನು ಹೊಂದುತ್ತಾರೆ. 

೧೭-೧೮. ಎಲ್ಯ ದ್ವಿಜರೇ! ಇನ್ನುಮುಂದೆ ಬಿಲ್ವೇಶ್ವರನ ಮಾಹಾತ ವನ್ನು 


ಇ೧೮ಂ ಶ್ರೀ ಸ್ಕಾಂದಮಹಾಪುರಾಣಂ 


ಉಪದ್ರವಂತಿ ಭೂಲೋಕಂ ಭೆಕ್ಟಯಂತಿ ಜನಾಂಸ್ತೆಥಾ । 

ಭಾರಾವತರಣಾರ್ಥಾಯ ದೇವಕೀಗರ್ಭಸಂಭವಃ 1 ೧೮ ॥ 

ಪಾಲಯಾಮಾಸ ಸೈಥಿನೀಂ ಯದಾ ಸ ಭಗೆವಾನ್ರಭುಃ I 

ಯಾದವೈಃ ಪಾಂಡವೈಃ ಸಾರ್ದ್ವಂ ತದಾ ತತ್ಸ್ಯಾನಮಾಗತಃ ॥೧೯॥ 

ತೀರ್ಥರಾಜಸ್ಯ ಸಲಿಲೇ ಸ್ನಾತ್ವಾ ತಂ ನೀಲಮಾಧವಂ 1 

ದೂರಾತ್ರ್ರಣವ್ಮು ಮನಸಾ ದೈತ್ಯದ್ಧಾರಮುಪಾಗತಃ 1 ೨೦॥ 

ದೃಷ್ಟ್ವಾ ತದ್ದಿವರಂ ಹೋರಮುಸ್ರವೇಶ್ಯಂ ತು ಮಾನವೈಃ । 

ಭ್ರಾಂತ್ಯಾ ಸಂನಮೋಹಯಂಲ್ಲೋಕಾನ್ಭ್ರಥಯನ್‌ ಶಿವಪೂಜ್ಯತಾಂ ॥೨೧॥ 

ಜೈಲ್ಹಂ ಫಲಂ ಸಮಾದಾಯ ತತ್ರಾವಾಹ್ಯ ಶ್ರಿಲೋಚನಂ ಚ 

ಪೂಜಯಿತ್ವಾ ಪುರಾರಾತಿಂ ತುಷ್ಟಾವಾಸುರಸೂದನಃ ॥ ೨೨ 0 
ಶ್ರೀ ಭಗವಾನುವಾಚ :.- 

ನಮಸ್ತೇ ತ್ರಿಗುಣಾತೀತ ಗುಣತ್ರಯವಿಭಾಗಕೃತ್‌ । 

ತ್ರಯಾಮುಯ ತ್ರಯಾತೀತ ತ್ರಿಲೋಕಜ್ಞಾನಿನೇ ನಮಃ ॥ ೨೩ 





ಹೇಳುವೆನು; ಕೇಳಿರಿ. ಪೂರ್ವದಲ್ಲಿ ದೈತ್ಯರೆಲ್ಲರೂ ಸೇರಿಕೊಂಡು ಸಾತಾಳದ 
ಬಾಗಿಲನ್ನೊಡೆಮ ಭೂಮಿಗೆ ಬಂದು ಜನಗಳನ್ನು ತಿಂದು ಉಪದ್ರವಗೊಳಸು 
ತ್ತಿದ್ದರು... ಈ ಭೂಭಾರವನ್ನು ಇಳುಹಲೋಸುಗ ಶ್ರೀಮನ್ನಾರಾಯಣನು 
ದೇವಕೀದೇವಿಯ ಗರ್ಭದಲ್ಲಿ ಶ್ರೀ ಕೃಷ್ಣನಾಗಿ ಅವತರಿಸಿದರು. 

೧೯-೨೦. ಯಾವಾಗ ಆ ಪ್ರಭುವು ಯಾದವರಿಂದಲೂ, ಪಾಂಡವರಿಂದಲೂ 
ಒಡಗೂಡಿ ಪೃಥಿನೀಪಾಲನೆಯನ್ನು ಮಾಡುತ್ತಿದ್ದನೋ ಆಗ ಆ ಸ್ಥಳಕ್ಕೆ ಬಂದು 
ತೀರ್ಥರಾಜದ ಜಲದಲ್ಲಿ ಸ್ನಾನಮಾಡಿ ನೀಲಮಾಧವನನ್ನು ದೂರದಿಂದಲೇ 
ಮನಸಾ ನಮಸ್ಕರಿಸಿ ದೈತ್ಯರು ಭೂಮಿಗೆ ಬರುತ್ತಿದ್ದ ದ್ವಾರದ ಬಳಿ ಸಾರಿದನು. 

೨೧-೨೨. ಮಾನವರಾರೂ ಪ್ರವೇಶಿಸಲಸದಳವಾದ ಆ ಘೋರ ವಿವರ 
ವನ್ನು ಕಂಡು ಆ ಕೃಷ್ಣ ಪರಮಾತ್ಮನು ಭ್ರಾಂತಿಯಿಂದ ಲೋಕವನ್ನೇ ಸಂಮೋಹೆ 
ಗೊಳಿಸುವವನಾಗಿ ಶಿವನ ಪೂಜ್ಯತೆಯನ್ನು ಲೋಕಕ್ಕೆ ಪ್ರಚುರಗೊಳಿಸುವವನಾಗಿ 
ಬಿಲ್ಲಫಲವೊಂದನ್ನು ತೆಗೆದುಕೊಂಡು ಅದರಲ್ಲಿಯೇ ಆ ತ್ರಿಲೋಚನನನ್ನು 
ಆವಾಹನೆಮಾಡಿ ಪೂಜಿಸಿದ ಬಳಿಕ ಆ ಅಸುರಸೂದನನು ಆ ತ್ರಿಪುರಾರಿಯ 
ನ್ರೀರೀತಿ ಸ್ತುತಿಸಿದನು. 

೨೩. ಶ್ರೀ ಭಗವಂತನು ಹೇಳುತ್ತಾನೆ: " ಸತ್ವರಜಸ್ತಮೋಗುಣಾತೀ 
ತನೂ, ಆ ತ್ರಿಗುಣಗಳನ್ನು ವಿಭಾಗಮಾಡಿದವನೂ, ವೇದಮಯನೂ, ವೇದಾ 
ತೀತನೂ, ಭೂತಭವಿಷ್ಯದ್ವರ್ತಮಾನಕಾಲದ ಆಗುಹೋಗುಗಳನ್ನರಿತವನೂ ಆದ 
FN ಪರಮೇಶ್ವರಾ! ನಿನಗೆ ನಮಸ್ಕಾರವು. 


ತ್ರಯೋದಶೋ$ಧ್ಯಾಯಃ ೧೮೧ 


ತಶಿಸೂರ್ಯಾಗ್ನಿನೇತ್ರಾಯ ಬ್ರಹ್ಮಣ್ಯಾಯ ವರಾತ್ಮನೇ | 


ಅಷ್ಟೈಶ್ವರ್ಯನಿಧಾನಾಯ ತುಭ್ಯನುಸ್ವಾತ್ಮನೇ ನಮಃ ॥ ೨೪ ॥ 
ಯಸ್ಯ ರೂಪಂ ತಮಃಪಾತೀ ತಮೋನಾಶನಮವ್ಯಯಂ । 

ಅಜ್ಞಾನಾನಾಂ ತಮಶ್ಸಿನ್ನಂ ತಸ್ಮೈ ವಿತಮಸೇ ನಮಃ ॥ ೨೫ ॥ 
ಏನಂ ಸ್ವಮಾತ್ಮನಾತ್ಮಾನಂ ಸ್ತುತ್ವಾ ಸ ಭಗವಾನ್ರಭಂಃ । 

ತಸ್ಯ ಪ್ರಸಾದಾದ್ದಿವರಂ ಸುಪ್ರವೇಶಮಪಶ್ಯತ ॥ ೨೬ ॥ 
ತೇನ ಮಾರ್ಗೇಣ ಪಾತಾಲಂ ಸಸೈನ್ಕ್ಯೋಂಭ್ಯಗಮತ್ಪ್ರಭುಃ 1 

ಹತ್ವಾ ತತ್ರ ಬಲೋದಗ್ರಾನ್ನೆ ತತ್ಯಾನ್ಸಾರಾವತಾರಣಕ ॥ ೨೭॥ 
ಪುನರಾಗಮ್ಯ ತತ್ರೈವ ಸ್ಥಿತ್ವಾ ಸ ನೃಷಭಧ್ಯಜಂ । 

ಸಂಪೂಜ್ಯ ಭಗವಾನ್ಹ್ವಾರರೋಧಾಯ ಸ್ಮಾಪಯಂಛಿವಂ ॥ ೨೮ ॥ 
ಇದಮಾಹ ಮಹಾಬುದ್ಧಿರ್ಭಕ್ತಿನಶ್ಯೋ ಗದಾಧರಃ । 

ಧೂರ್ಜಟೆ ತಿಷ್ಠ ಪ್ರಾಸಾದೇ ರುಂಧಾನೋಸುರನಿರ್ಗನುಂ ॥೨೯॥ 





೨೪. ಚಂದ್ರಸೂರ್ಯಾಗ್ದಿಗಳೇ ತ್ರಿನೇತ್ರಗಳಾಗುಳ್ಳವನ್ಕೂ ಬ್ರ ಹ್ಮಣ್ಯನೂ, 
ಶ್ರೇಷ್ಠವಾದ ಆತ್ಮಸ್ವರೂಪನೂ, ಪರಮಾತ್ಮನೂ, ಅಷ್ಟೈಶ್ವರ್ಯಗಳಿಗೂ 
ಕಾರಣನೂ, ಅಷ್ಟ ಮೂರ್ತಿಯೂ ಆದ ನಿನಗೆ ನಮಸ್ಕಾರವು. 

೨೫. ಯಾರ ರೂಪವು ತಮಸ್ಸಿನ ಆಚೆಗಿರುವುದೋ, ಅಂತಹ ತಮಸ್ಸನ್ನು 
ಕಳೆಯುವ ಅವ್ಯಯವಾದ ರೂಷವುಳ್ಳ ವನೂ, ಅಜ್ಞಾನವೆಂಬ ಕತ್ತಲೆಯನ್ನು 
ಕಳೆಯುವವನೂ, ವಿತಮಸನೂ ಆದ ನಿನಗೆ ನಮಸ್ಕಾರವು.?? 

೨೬. ಎಲೈ ಖುಷಿಗಳಿರಾ! ಈ ರೀತಿ ಆ ಪ್ರಭುವಾದ ಆ ಭಗವಂತನು 
ತನ್ನ ಅತ್ಮಸ್ವರೂಪನಾದ ಆ ಶಿವನನ್ನು ಮನಸಾ ಸ್ತುತಿಸಿ ಆತನ ಪ್ರಸಾದದಿಂದ 
ಆ ಪಾತಾಳದ ವಿವರವು ಪ್ರವೇಶಿಸಲು ಸುಗಮವಾದುದನ್ನು ಕಂಡನು. 

೨೭. ತರುವಾಯ ಆ ಪ್ರಭುವು ಸೈನ್ಯಸಮೇತನಾಗಿ ಆ ದ್ವಾರದಿಂದಲೇ 
ಪಾತಾಳಲೋಕಕ್ಕೆ ಹೋಗಿ ಮಹಾಬಲಾಢ್ಯರಾದ ದೈತ್ಯರೆಲ್ಲರನ್ನೂ ಕೊಂದು 
ಭೂಭಾರವನ್ನಿಳುಹಿದನು. 

೨೮. ಆ ಶ್ರೀಕೃಷ್ಣನು ಈರೀತಿ ದೈತ್ಯಸಂಹಾರವನ್ನು ಮಾಡಿದ ತರುವಾಯ 
ಅದೇ ದ್ವಾರದ ಮೂಲಕ ಹಿಂತಿರುಗಿ ಬಂದು ಅಲ್ಲಿಯೇ ನಿಂದ ವೃಷಭಧ್ವಜನಾದ 
ಆ ಶಿವನನ್ನು ಪೂಜಿಸಿ ಆ ಬಾಗಿಲನ್ನು ತಡೆಯಲೋಸುಗ ಆತನನ್ನಲ್ಲಯೇ 


೨೯. ಅಲ್ಲದೆ ಭಕ್ತಿಗೆ ವಶ್ಯೈನೂ, ಮಹಾಬುದ್ಧಿಯೂ ಆದ ಆ ಗದಾಧರನು 
'"ಎಲ್ಫೈ ಧೂರ್ಜಟಿಯೇ! ನೀನೀ ಪ್ರಾಸಾದದಲ್ಲಿಯೇ ಇದ್ದುಕೊಂಡು: ಅಸುರರು 
ಭೂಮಿಗೆ ಬಾರದಂತೆ ತಡೆಯುವವನಾಗು. 


೧೮೨ ಶ್ರೀ ಸ್ಯಾಂದೆಮಹಾಪೆರಾಣಂ 


ತ್ವದನ್ಯಃ ಕಃ ಕ್ಲಮಃ ಶಂಭೋ ಕರ್ಬೂರಬಲನಾಶನೇ । 
ಸ್ಥಾಪಯಿತ್ವಾ NE ತತೋ ದ್ಯಾರೆವತೀಂ ಯಯತೌ ॥ ೩೦॥ 
ತತಃ ಪ್ರಭೃತಿ ಬಿಲ್ವೇಶಃ ಪೃಥಿವ್ಯಾಂ ಖ್ಯಾತಿಮಾಗತಃ I 
ಪೂರ್ವವಿಧಿಃ ಸ ಬಿಲ್ವೇಶಃ ಕ್ಲೆ ಫೇತ್ರ ರಾಜಸ್ಯ ಭೋ ದ್ವಿಜಾಃ 1 ೩೧॥ 
ತಂ ದೃಷ್ಟ್ವಾ ವ ಹ ಡಾನೀಪತಿಮವ್ನಃ ಯಂ । 
ಸರ್ವಾನ್ಕಾಮಾನವಾಸ್ಲೋತಿ ವಿಪತ್ತಿ ೦ ದುಸ್ತರಾಂ ತೆ ॥ 49h 
ಕಪೋತಬಿಲ್ವೇಶ್ವರೆಯೋರ್ಮಾಹಾತ್ಮ್ಮ್ಯಂ ಕಥಿತಂ ತು ವಃ। 
ಅತಃ ಪರೆಂ ಭೋ ಮುನಯಃ ಕಿಮನ್ಯಚ್ಛೋತುಮಿಚ್ಛ ಥ | ೩೩॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರಾ 89 ಸೆಂಹಿತಾಯಾಂ 
ದ್ವಿತೀಯೇ ವೈಷ್ಣನಖಂಡೇ ಪುರುಷೋತ್ತಮಕ್ಸೆ ತ್ರ" "ಮಾಹಾಕ್ಕೆ 1" 
ಜೆ ಮಿನಿಯಹಿಸಂವಾದೇ 44 "ಕಪೋತೇಶ್ವ ರ ಬಿಲ್ವೇಶ್ವ ರಮಾಹಾತ್ಮ ,ನರ್ಣನೆಂ ನಾಮ 
ತ ಫ್ರಯೋದಶೋಂಧ್ಯಾ ಯು 








೩೦. ಎಲೈ ಶಂಭುವೇ! ಅಸುರರನ್ನು ನಾಶಗೊಳಿಸುವ ಕಾರ್ಯದಲ್ಲಿ 
ನೀನಲ್ಲದೆ ಮತ್ತಾರುತಾನೆ ಸಮರ್ಥರಾದಾರು??' ಎಂದಾತನಿಗೆ ಹೇಳಿ ಆತ 
ನನ್ನಲ್ಲಿಯೇ ಸ್ಥಾಪಿಸಿ ದ್ವಾರಕೆಗೆ ಹಿಂತಿರುಗಿ ಬಂದನು. 

೩೧. ಅಂದಿನಿಂದ ಈ ಭೂಮಂಡಲದಲ್ಲಿ ಬಿಲ್ವೇಶ್ವರನು ಪ್ರಖ್ಯಾತಿಗೆ 
ಬಂದನು. ಎಲ್ಫೈ ದ್ವಿಜರೇ! ಈ ಬಿಲ್ಕೆ ಸೀಶ್ವರನೇ ಕ್ಲೇತ್ರರಾಜವಾದ ಶ್ರೀಪುರು 
ಷೋತ್ತಮ ಕ್ಕೆ ಶೀತ ತ್ಯೆ ಪ್ರಥಮ ಸೃ ಸ್ಟಿಕರ್ತನು. 

೩೨. ಮಾನವನು ಸಾತಕ ವೂ, ಮ ) ಡಾನೀಪತಿಯೂ, ಅವ್ಯಯನೂ 
ಆದ ಆ ಬಿಲ್ತೇಶ್ವರನನ್ನು ಸಂದರ್ಶನಮಾಡಿದುದಾದರೆ ಸಮಸ್ತ ಇಷ್ಟಾರ್ಥ 
ಗಳನ್ನೂ ಪಡೆಯುವನಲ್ಲದೆ, ದಾಟಲಸದಳವಾದ ವಿಪ ಸತ್ತನ್ನೂ ಜಯಿಸುತ್ತಾನೆ. 

೩೩. ಎಲ್ಲೆ ಮುನಿಗಳಿರಾ! ಇಂತು ನಿಮಗೆ ಕಪೋತೇಶ್ವರ ಮತ್ತು 
ಬಿಲ್ವೇಶ್ವರರ ಮಾಹಾತ್ಮ್ಯವನ್ನು ಹೇಳಿರುತ್ತೇನೆ. ಇನ್ನುಮುಂದೆ “ಮತ್ತೇನನ್ನು 
ಕೇಳಬದುಸುವಿರಿ? 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ ಸಿದ್ಧವಾದ 
ಶ್ರಿ € ಸ್ಕಾ ೦ದಮಹಾಪುರಾಣದ ಎರಡನೆಯ ವೆ ಕೈಷ್ಣವಖಂಡದ ಪುರುಷೋತ್ತ ಮಕ್ಕೆ ತ್ರ 
ಮಾಹಾತ್ಮ ತಿದ ಜೃ ಮಿನಿಯ ಹಿಸಂವಾದದಲ್ಲಿ «ಶಪೋತೇ ಶ್ವರ ಬಿಲ್ವೆ ಶ್ವ ರರಮಾಹಾತ್ಮ AR 
radeon ಹದಿಮೂರನೆಯ ಅಧ್ಯಾ We ಮಂಗಿದುದು 


0 ಶ್ರೀಃ ॥ 


ಅಥ ಚತುರ್ದಶೋಧ್ಯಾಯಃ 
ಸೀಲಕಂಕತ್ಸೇತ್ರಗಮನಂ- ಅಶ್ವ ಮೇಧಯಜ್ಞ ಪ್ರತಿಜ್ಞಾ ದಿವರ್ಣನಂ 
ಮುನಯ ಊಚುಃ:- 
ರಥಮಾರುಹ್ಯ ತೌ ಯಾತೌ ಯದಾ ನಾರದಪಾರ್ಥಿವೌ । 


ಕ್ವ ಯಾತೌ ಚಕ್ರತುಃ ಕಂ ವಾ ತನ್ನೋ ನದ ಮಹಾಮುನೆ ॥೧॥ 
ಜೈಮಿನಿರುವಾಚ :- 

ಸಾರ್ದ್ವಂ ಚ ನಿದ್ಯಾಪತಿನಾ ಪುರೋಹಿತಕನೀಯಸಾ । 

ಶ್ಸೇತ್ರಾಂತೇ ನೀಲಕಂಠಸ್ಯ ಸಮಾಪಮುಪಜಗ್ಮತುಃ ॥೨॥ 


ದುರ್ನಿಮಿತ್ತಮಭೂನ್ಮಾರ್ಗೇ ವ್ರಜತೋಸ್ಯ ಮಹೀಕ್ಸಿತಃ । 
ವಾಮಾಕ್ಸಿಭುಜಯೋಃ ಸ್ಪಂದಃ "ಸು ರಣಂ 3 ಹುಮಾ Hn 
ತದ್ಮೃಷ್ಟ್ಟ್ವಾನೃ RR ವಿಸಾವಮುಸಸೇದಿವಾನ್‌ | 


ಪಪ್ರ ಚ್ಛೈ ಇ ಚಾಸ್ಕ ಸರ್ವಜಾ ್ಲಾನೆನಿಧಿಂ ಮುನಿಂ ॥೪॥ 

ಅವ್ಯಾಹತಂ ಮೇ ಸಾಮ್ರಾ ಜ್ಯಂ ಪ್ರಾಪ್ತಂ ಕ್ಲೇತ್ರೋತ್ತಮಂ ತ್ವಿದಂ । 

ದರ್ಶನಾರ್ಥಂ ಮಾಧವಸ್ಯೆ ಯಾತ್ರೆ, ಯಂ ತು ಶುಭಾವಹಾ 1೫॥ 
ಕನ್ನಡದ ಅನುವಾದ 


ನೀಲಕಂಶಕ್ಸೇಶ್ರ ಗಮನ--ಅಶ್ಚಮೇಧಯಜ್ಲ ಪ್ರತಿಜ್ಞಾದಿವರ್ಣನ 
೧. ಮುನಿಗಳು ಕೇಳುತ್ತಾರೆ: ಎಲೈ ಮಹಾಮುನಿಯೇ! ಆ ನಾರದ 
ಮುನಿಯೂ, ಇಂದ್ರದ್ಯುಮ್ಮಮಹಾರಾಜನೂ ರಥಾರೂಢರಾಗಿ ಹೊರಟರೆಂದು 
ಹೇಳಿಡೆಯಲ್ಲವೆ! ಅವರು ಹೋದುದೆಲ್ಲಿಗೆ? ಅಲ್ಲಿ ಅವರು ಮಾಡಿದುದೇನು? 
ಈ ವು ನಮಗೆ ತಿಳಿಸುವವನಾಗು. 

೨, ಜೈಮಿನಿಯು ಹೇಳುತ್ತಾನೆ: ಅಯ್ಯಾ ವಿಪ್ರ ರೇ! ಆ ನಾರದನೂ 
ಇಂದ ದಕ ಕಿರಿಯ ಪುರೋಹಿತನಾದ ವಿದ್ಯಾಪತಿಯೊಡನೆ ರಥಾರೂಫ 
ರಾಗಿ ಹೊರಟು ಆ ಕ್ಬೇತ್ರ ದ ತುದಿಯಲ್ಲಿರುವ ನೀಲಕಂತೇಶ್ವ ರನ ಸನ್ನಿಧಿಯನ್ನು 
ಬಳಿಸಾರಿದರು. 

೩ ದಾರಿಯಲ್ಲಿ ಹೋಗುತ್ತಿರುವಂತೆಯೇ ಆ ದೊರೆಗೆ ಅಪರತಕುನಗ-ು 
ಆದುವು. ಎಡಗಣ್ಣು ಎಡಭುಜಗಳು ಅಡಿಗಡಿಗೂ ಅದುರಿದುವು. 

೪. ಅದನ್ನು ಕಂಡು ಆತನು ವಿಷಾದವನ್ನು ಹೊಂದಿ ಸಕಲ ಜ್ಞಾನಕ್ಕೂ 
ನಿಧಿಯಾದ ನಾರದಮುನಿಯನ್ನು ಹಾಗಾಗಲು ಕಾರಣವೇನೆಂದು ಪ್ರಶ್ನಿಸಿದನು. 

೫ ಎಲ್ಫೈ ಮುನಿಯೇ! ಅವ್ಯಾಹತವಾದ ನನ್ನ ಸಾಮ್ರಾಜ್ಯವನ್ನು 


೧೮೪ ಶ್ರೀ ಸ್ಕಾಂದಮಹಾಪುರಾಣಂ 


ಅಕಾರ್ಯಂ ಮೇ ಭವೇದದ್ಯ ಕಂ ಮುನೇ ಬ್ರೂಹಿ ತತ್ತ್ವತಃ । 


ಸ್ಪಂದತೇ ವಾಮನೇತ್ರಂ ತು ಸ್ಫುರತೇ ಚ ಭುಜೋಂಸಕೃತ್‌ ॥೬॥ 

ತಚ್ಛೈತ್ವಾ ನಾರದಃ ಪ್ರಾಹ ಭಾವಿಕಾರ್ಯಂ ಚ ಸೂಚೆಯೆನ್‌ । 

ಶ್ರಾವಯನ್ಯುಶಲಂ ವಾಕ್ಯಂ ಯದುಕ್ತಂ ಪದ್ಮಯೋನಿನಾ dn 
ನಾರದ ಉವಾಚ :-- 

ಮಾಭೂದ್ವಿಷಾದಸ್ತೇ ಭೂಪ ಸನಿಫ್ನುಂ ಪ್ರಾಯಶಃ ಶುಭಂ | 

ವಿಘ್ನಾಂತೇ ಚೆ ಶುಭಂ ಪುಂಸಾಂ ಪುನರ್ಭಾಗ್ಯನತಾಂ ನೃಪ "Hor 


ಸತ್ಯಂ ತ್ವಂ ಸಾರ್ವಭೌಮೋಸಸಿ ಕ್ಷೇತ್ರಂ ವಿಷ್ಣೋರ್ವಪುಸ್ತ್ವಿದಂ । 
ಯಾತ್ರಾ ತೇತ್ರ ಯದರ್ಥೇಯಂ ಸೋಂಂತರ್ಧಾನವಂಪಾಗಮ3ತ* ॥ 
ಏಷ ವಿದ್ಯಾಪತಿರ್ನಿಪ್ರೋ ದಿನೇ ಯಸ್ಮಿನ್ನ ದರ್ಶ ತಂ । 

ಸಾಯಂಕಾಲೇ ತತೋನ್ಯೇದ್ಯುಃ ಸ್ವರ್ಣವಾಲುಕಯಾವೃತಃ । 

ಯಯೌ ಪಾತಾಲನಿಲಯೆಂ ಮರ್ತ್ಯಲೋಕೇ ಸುದುರ್ಲಭಃ Hu ೧೦॥ 





ಬಿಟ್ಟು ಈ ಪುರುಷೋತ್ತಮಕ್ಬೇತ್ರಕ್ಕೆ ಬಂದುದಾಯಿತು. ಶ್ರೀನೀಲಮಾಧನನ 
ಸಂದರ್ಶನಕ್ಕಾಗಿ ನಾವೆಸಗಿರುವ ಈ ಯಾತ್ರೆಯು ಶುಭಾವಹವಾದುದು. 

೬. ನನಗೆ ಆಗಬಾರದುದೇನಾಗುವುದೆಂಬುದನ್ನು ನಿಜವಾಗಿಯೂ ಹೇಳು. 
ನನ್ನ ಎಡಗಣ್ಣೂ, ಎಡಭುಜವೂ ಅಡಿಗಡಿಗೂ ಅದುರುತ್ತಿರುವುವು.?' 

೭. ಈ ಮಾತನ್ನು ಕೇಳಿ ನಾರದನು ಮುಂದಾಗುವ ಕಾರ್ಯವನ್ನು 
ಸೂಚಿಸುವವನಾಗಿ, ಬ್ರಹ್ಮನು ಹಿಂದೊರೆದ ಶುಭವಾಕ್ಯವನ್ನು ಆತನಿಗೆ ತಿಳಿಸು 
ವವನಾಗಿ ಹೀಗೆಂದನು: 

೮. ನಾರದನು ಹೇಳುತ್ತಾನೆ: ಎಲ್ಫೈ ಭೂಪನೇ ! ನೀನು ವಿಷಾದ 
ವನ್ನು ಹೊಂದಬೇಡ. ಪ್ರಾಯಶಃ ಶುಭವು ವಿಫ್ನಗಳೊಡನೆಯೇ ಕೂಡಿರುತ್ತದೆ. 
ಭಾಗ್ಯನಂತರಾದವರಿಗೆ ವಿಫ್ನೆಗಳು ಬಂದುಹೋದಬಳಿಕ ಫಲವು ದೊರಕುತ್ತದೆ. 

೯. ನೀನು ದಿಟವಾಗಿಯೂ ಸಾರ್ವಭೌಮನಾಗಿರುವೆ. ಅಂತೆಯೇ 
ಈ ಕ್ಷೇತ್ರವೂ ಶ್ರೀಮಹಾವಿಷ್ಣುವಿನ ಶರೀರವಾಗಿರುವುದು. ಆದರೆ ನೀನು 
ಯಾರ ಸಂದರ್ಶನಾರ್ಥವಾಗಿ ಇಲ್ಲಿಗೆ ಯಾತ್ರೆಬಂದೆಯೋ ಆ ನೀಲಮಾಧವ 
ಸ್ವಾಮಿಯು ಅಂತರ್ಧಾನಹೊಂದಿರುವನು. 

೧೦. ಎಲ್ಫೈ ದೊರೆಯೇ! ನಿನ್ನ ಪುರೋಹಿತನಾದ ಈ ವಿದ್ಯಾಪತಿಯು 
ಯಾವ ದಿನ ಆ ಸ್ವಾಮಿಯನ್ನು ಕಂಡನೋ ಆ ದಿನದ ಸಾಯಂಕಾಲವೇ ಚಿನ್ನದ 
ಮರಳಿನಿಂದಾತನು ಮುಚ್ಚಿಹೋಗಿ ತನ್ನೆ ಪಾತಾಳನಿಲಯವನ್ನು ಸೇರಿದವನಾಗಿ 
೫ ಮರ್ತ್ಯಲೋಕದಲ್ಲಿ ಸುದುರ್ಲಭನಾಗಿರುವನು.'' 


ಚತುರ್ದಶೋ9ಧ್ಯಾಯಃ ೧೮೫ 


ಜೈಮಿನಿರುವಾಚ :-- 
ತಚ್ಛೃತ್ವಾ ಘೋರವಚನಂ ನಜ್ರಪಾತಸಮಂ ನೃಪಃ । 
ಪಪಾತ ಧರಣೀಪೃಷ್ಠೇ ನಿಕಸಂಜ್ಞಃ ಸ ದ್ವಿಜೋತ್ತಮಾಃ ॥ ೧೧॥ 
ತಂ ತಥಾ ಪತಿತಂ ದೃಷ್ಟ್ವಾ ಪುರೋಹಿತಪುರೋಗವಮಾಃ । 
ಸ್ನಿಗ್ಳಾಃ ಸಖಾಯಃ ಸರ್ವೇ ತೇ ಹಾಹಾಕಾರಮುಪಾದ್ರವನ್‌ ॥ ೧೨॥ 
ಕರ್ಪೂರಶೀತಲಂ ವಾರಿ ಮುಖೇ ಸಿಕ್ತ್ವಾ ಪುನಃಪುನಃ । 
ಚಂದನಾಗರುಕರ್ಪೂರೈಃ ಸರ್ವಾಂಗಂ ಲಿಲಿಪುಶ್ಚ ತೇ ॥ ೧೩ ॥ 
ಜಾಮರೈಸ್ತಾಲವೃಂತೈಶ್ಚ ನೀಜಯಾಮಾಸುರಾಶು ತಂ । 
ನಾರದೋಸಿ ಚ ಸಂಭ್ರಾಂತೋ ಧಾರಯನ್ಯೋಗಧಾರಣಾಂ ॥ ೧೪ ॥ 
ಪ್ರಾಣಾನರಕ್ಷನ್ನೃ ಸತೇರ್ಜಾನಂಸ್ತತ್ರ ಶುಭಾಯುತಿಂ ! 
ಸೋಃಪಿ ರಾಜಾ ಚಿರಾತ್ಸಂಜ್ಞ್ವಾಂ ಲೇಭೇ ಯತ್ನೈೈರನುತ್ತನೆದೈಃ ॥ ೧೫ ॥ 
ಉತ್ಕಾಯ ಪಾದಯೋರ್ನಿಪ್ರಾ ನಾರದಸ್ಯಾಪತತ್ಪುನಃ । 
ಕಿಮಕಾರ್ಷಂ ಮುನೆ ಪಾಪಂ ಕಸ್ಮಿನ್ನನ್ಮಾಂತಕೇ ದೃಢಂ ॥ ೧೬ ॥ 

೧೧. ಜೈಮಿನಿಯು ಹೇಳುತ್ತಾನೆ:--ಎಲ್ಫ ಬ್ರಾಹ್ಮಣರಿರಾ! ವಜ್ರಪಾ 
ತೋಸಮವಾದ ನಾರದನ ಈ ಘೋರವಚನವನ್ನಾಲಿಸಿ ಆ ಇಂದ್ರದ್ಯುಮ್ಸ 
ಮಹಾರಾಜನು ಒಡನೆಯೇ ಪ್ರಜ್ಞೆತಪ್ಪಿ ನೆಲಕ್ಕೆ ಬಿದ್ದುಹೋದನು. 

೧೨. ಆತನು ಮೂರ್ಛಿತನಾಗಿ ನೆಲಕ್ಕೆ ಬಿದ್ದುದನ್ನು ಕಂಡು ಪುರೋಹಿತನೇ 
ಮೊದಲಾದವರೂ, ವಿಶ್ವಾಸಪಾತ್ರರಾದ ಗೆಳೆಯರೂ, ಎಲ್ಲರೂ ಹಾಹಾಕಾರ 
ಮಾಡುತ್ತ ಓಡಿಬಂದರು. 

೧೩. ಅವರು ಒಡನೆಯೇ ಕರ್ಪೂರಶೀತಳವಾದ ಜಲವನ್ನಾತನ ಮುಖಕ್ಕೆ 
ಅಡಿಗಡಿಗೂ ಚಿಮುಕಿಸಿ, ಚಂದನ ಅಗರು ಕರ್ಪೂರಗಳಿಂದ ಆತನ ಶರೀರವನ್ನೆಲ 
ಲೇಷನಮಾಡಿದರು. 

೧೪-೧೫. ಚಾಮರಗಳಿಂದಲೂ, ಬೀಸಣಿಗೆಗಳಿಂದಲೂ ಬೀಸಿದರು. 
ನಾರದನೂ ಸಹ ಸಂಭ್ರಾಂತನಾಗಿ ಯೋಗಧಾರಣಮಾಡಿ ಮುಂದಕ್ಕೆ ಎಲ್ಲವೂ 
ಒಳ್ಳೆಯದೇ ಆಗುವುದೆಂದರಿತಿದ್ದುದರಿಂದ ಆ ರಾಜನ ಪ್ರಾಣಗಳನ್ನು ರಕ್ಷಿಸು 
ತ್ರಿದ್ದನು. ಬಹಳಕಾಲವಾದಮೇಲೆ ಅನೇಕ ಉತ್ತಮ ಪ್ರಯತ್ನಗಳು ನಡೆದು 
ಆ ಅರಸನು ಸಂಜ್ಞೆಯನ್ನು ಹೊಂದಿದನು. 

೧೬-೧೭. ತರುವಾಯ ಆತನು ಮೇಲಕ್ಕೆದ್ದು ಬಳಿಯಲ್ಲಿಯೇ ಇದ್ದ 
ನಾರದಮುನಿಯ ಪಾದಗಳಿಗೆ ಅಡಿಗಡಿಗೂ ನಮಸ್ಕರಿಸುತ್ತ, ""ಎಲ್ಫೈ ಮುನಿಯೇ! 
ಒಳ್ಳೆಯ ಫಲವೊದಗುವ ಸಮಯದಲ್ಲಿ ಈ ರೀತಿಯಾದ ದುಃಖವೊದಗಲು 
ನಾನು ಪೂರ್ವಜನ್ಮದಲ್ಲಿ ಮಹತ್ತರವಾದ ಯಾವ ಪಾಷವನ್ನೆಸಗಿದ್ದೆನೋ! ನಾನು 


೧೮೬ ಶ್ರೀ ಸ್ಯಾಂದೆಮಹಾಪುರಾಣಂ 


ಯಸ್ಯ ಪಾಕದಶಾಯಾಂ ವೈ ದುಃಖಮಾಸೀತ್ಸುವಾರುಣಂ 1 
ಕರ್ಮಣಾ ಮನಸಾ ವಾಚಾ ನೋ ದ್ವಿಜಾನಾಂ ಗವಾಮಪಿ । 


ಅಪರಾಧಃ ಕೃತಃ ಕಶ್ಲಿತ್ತ್ಯಪ್ಲೇಂಪಿ ಮುನಿಪುಂಗವ H ೧೭ ॥ 
ನಿತ್ಯಂ ನೈಮಿತ್ತಿಕಂ ಕಾಮ್ಯಂ ಕರ್ಮ ಯುತ್ಪರಿಕೀರ್ತಿತಂ | 
ರಾಜ್ಞಸ್ತನ್ಮುನಿಶಾರ್ಮೂಲ ನ ತ್ಯಕ್ತಂ ವೈ ಮಯಾ ಕ್ವಚಿತ್‌ ॥ ೧೮ ॥ 


ದೇವತಾತಿಥಿಭೃತ್ಯಾನಾಂ ಪಿತೃಣಾಂ ಚೆ ಮಹಾಮುನೆ । 

ತಥಾಶ್ರಿತಾನಾಂ ಬಂಧೂನಾಂ ನಾಪನಾನಃ ಕೃತೋ ಮಯಾ ॥ ೧೯॥ 
ಪಂಚಾದಶಾಪರಾಧಾ ಯೇ ವಿಷ್ಣೋರ್ವೈಷ್ಣವಪುಂಗವ । 

ತ್ಯಕ್ತಾಃ ಪ್ರಯತ್ನಾತ್ಸೇ ಸರ್ವೇ ಕ್ರುದ್ಧಾಅವ ಮಹೋರಗಾಃ ॥ ೨೦ ॥ 
ಕಿಂ ಭಾಗ್ಯಚರಿತಂ ತೇನ ಪ್ರರೋಹಿತಕನೀಯಸಾ । 


ಯಚ್ಚೆರ್ಮಚಕ್ಸ್ಟುಷಾ ದೃಷ್ಟೋ ಭಗವಾನ್ನೀಲಮಾಧವಃ ॥ ೨೧॥ 
ಕಿಮರ್ಥಂ ರಾಜ್ಯವಿಭ್ರಂಶೋ ಜಾನತೈಷನ ತೈಯಾ ಕೃತಃ । 
ಯಾತ್ರಾಸಮಯ ಏವೈತತ್ಯಥಂ ವಾನ ಪ್ರಕೀರ್ತಿತಂ ॥ ೨೨ ॥ 





ಈ ಜನ್ಮದಲ್ಲಿ ಕಾಯೇನ. ವಾಚಾ, ಮನಸಾ ಬ್ರಾ ಹ್ಮಣರಿಗಾಗಲಿ, ಗೋವುಗಳಿ 
ಗಾಗಲಿ ಸ್ವಪ್ಪದಲ್ಲಿಯೂ ಅಪರಾಧವನ್ನು ಮಾಡಿರುವುದಿಲ್ಲವು. 

೧೮. ಎಲೈ ಮುನಿಶಾರ್ದೂಲನೇ ! ಶಾಸ್ತ್ರಗಳಲ್ಲಿ ರಾಜನಾದವನು ಮಾಡ 
ಬೇಕಾದ ನಿತ್ಯ, ನೈಮಿತ್ತಿಕ, ಕಾಮ್ಯಕರ್ಮಗಳೆಂಬುದಾಗಿ ಯಾವ ಯಾವ 
ಕರ್ಮಗಳು ಹೇಳಲಾಗಿವೆಯೋ, ಅವುಗಳಾವುನನ್ನೂ ನಾನು ಯಾವಾಗಲೂ 
ಬಿಡಲಿಲ್ಲವು. 

೧೯. ದೇವತೆಗಳು, ಅತಿಥಿಗಳು, ಭೃತ್ಯರು, ಪಿತೃಗಳು ಅಂತೆಯೇ ಆಶ್ರಿತ 
ರಾದ ಬಂಧುಗಳು ಇವರೇ ಮೊದಲಾದವರಿಗೆ ನಾನೆಂದೂ ಅಪಮಾನಮಾಡಿರು 
ವುದಿಲ್ಲವು. 

೨೦. ಎಲೈ ವೈಷ್ಣ್ಯವಪುಂಗವನೇ! ಶ್ರೀಮಹಾವಿಷ್ಣು ವಿನಲ್ಲಿ ಹದಿನೈದು 
ಅಪರಾಧಗಳೆಂದಾವುವು ಉಕ್ತವಾಗಿರುವುವೋ, ಕೆರಳಿದ ಹಾವುಗಳನ್ನೆಂತೋ 
ಅಂತು ಅವುಗಳನ್ನೂ ನಾನು ಪ್ರಯತ್ನಪೂರ್ವಕವಾಗಿಯೇ ತ್ಯಜಿಸಿರುತ್ತೇನೆ. 

೨೧. ಆಹಾ! ನಮ್ಮ ಚಿಕ್ಕಪುರೋಹಿತನಾದ ವಿದ್ಯಾಪತಿಯು ಅದೇನು 
ಪುಣ್ಯವನ್ನು ಮಾಡಿದ್ದನೋ! ಆತನು ಈ ಚರ್ಮಚಕ್ಸುವಿನಿಂದಲೇ ಭಗವಾನ್‌ 
ನೀಲಮಾಧವಸ್ವಾಮಿಯನ್ನು ಕಂಡನಲ್ಲವೆ!! 

೨೨. ಎಲೈ ಮಹರ್ಷಿಯೇ! ನೀನು ತಿಳಿದೂತಿಳಿದೂ ನಿಷ್ಟ್ರ ಯೋಜನ: 
ವಾಗಿ ನನಗೀರಾಜ್ಯಭ್ರಂಶವನ್ನೇಕೆಮಾಡಿಸಿದೆ. ಯಾತ್ರೆಗೆ ಹೊರಡುವಾಗಲೇ 
ನನಗೀ ಸಮಾಚಾರವಸನ್ನೇಕೆ ಹೇಳಲಿಲ್ಲ. 


ಚತು ರ್ದಶೋಕಧ್ಯಾಯಃ ೧೮೭ 


ಕಿಮರ್ಥಂ ವಾ ಶ್ರೋತ್ರಿಯಾಣಾಂ ಸ್ಥಾನಭ್ರಂಶೋ ಮಯಾ ಕೃತಃ । 


ಕಥಮೇಶೈಃ ಪರಿತ್ಯಕ್ತಾಶ್ಮಿರಾತ್ಸಂಸ್ಕೈತಭಾಮಯಃ ॥ ೨೩ ॥ 
ಆನಂಶಭೂತೇವರ್ವತ್ತಿರ್ಯಾ ಪ್ರಜಾಭಿಃ ಪೆರಿಪಾಲಿತಾ । 

ಮದರ್ಥೆಂ ಸಾ ಪರಿತ್ಯಕ್ತಾ ಜೀವಿಷ್ಯಂತಿ ಕಥಂ ನು ತಾಃ ॥ ೨೪ ॥ 
ಪ್ರಾಣಾನ್ನೆಧಾರಯಿಷ್ಯೂಮಿ ನ ದ್ರಕ್ಸ್ಟ್ಯಾಮಿ ಯದಾ ಹರಿಂ । 

ಏಷ ಮೇ ನಿಶ್ಚಯೋ ಬ್ರಹ್ಮನ್ಮಯಿ ನಷ್ಟೇ ಕುತಃ ಪ್ರಜಾಃ ॥ ೨೫ ॥ 
ಮುನೆ ಸದಾ ಸಕರುಣಸ್ಸ್ವಂ ಮಾಂ ಶಾಸ್ಸಿ ಶುಭಾಶುಭಂ । 

ಸಾಂಪ್ರತಂ ಮತ್ತುತಂ ನೀತ್ವಾ ಮಾಲವೇಷ್ಟಭಿಸೇಚಯ ॥ ೨೬ ॥ 


ಸ ಪಾಲಯತು ನ್ಯಾಯೇನ ನ ಶೋಚಂತು ಇಮಾಃ ಪ್ರಜಾಃ । 
ರಾಜಾನೋ ಯೇ ಸಮಾಯಾತಾಸ್ತೇ ಸರ್ವೇ ಮನ್ನಿದೇಶತಃ ॥ ೨೭॥ 
ಮತ್ಸೂನೋರ್ಮಾಲವೇಶಸ್ಯ ಪ್ರಯಾಂತು ವಚನೇ ಸ್ಥಿತಾಃ | 


ಪ್ರಾಯೋಪನೇಶವಿಧಿನಾ ಚಿಂತಯನ್ನೀಲಮಾಧವಂ ॥ ೨೮ ॥ 
ಆಯುಃಶೇಷಂ ಕರಿಷ್ಕಾಮಿ ಸಫಲಂ ಕ್ಲೇತ್ರಮಾಸ್ಥಿತಃ ॥೨೯॥ 





೨೩. ನಾನಾದರೂ ಶ್ರೋತ್ರಿಯರಾದ ಈ ಬ್ರಾಹ್ಮಣರಿಗೆ ಸ್ಥಾನಭ್ರಂಶತೆ 
ಯನ್ನೇಕೆ ಮಾಡಿಸಿದೆನೋ! ಇವರು ಸುಸಂಸ್ಕತವಾದ ಆಆ ಪ್ರದೇಶಗಳನ್ನು 
ಬಹಳ ಹಿಂದೆಯೇ ತೊರೆದು ಹೇಗೆ ಬಂದರೋ ಏನೋ !! 

೨೪. ಆನುವಂಶಿಕವಾಗಿ ನನ್ನ ಈ ಪ್ರಜೆಗಳು ಯಾವ ಯಾವ ವೃತ್ತಿ 
ಗಳನ್ನು ಪಾಲಿಸಿಕೊಂಡು ಬಂದಿದ್ದರೋ ಅವುಗಳನ್ನಿಲ್ಲಿ ನನಗಾಗಿ ತೊರೆದರು. 
ಇನ್ನು ಅವರು ಜೀವಿಸುವುದೆಂತು? 

೨೫-೨೬. ಭೋ ಬ್ರಹ್ಮನ್‌! ಈಗ ನಾನು ಶ್ರೀಹರಿಯನ್ನು ಕಾಣದಿದ್ದರೆ 
ಪ್ರಾಣಗಳನ್ಸಿಟ್ಟುಕೊಂಡಿರುವುದಿಲ್ಲ ; ಇದು ನನ್ನ ನಿಶ್ಚಯವು. ನಾನು ಮಡಿದರೆ 
ಇನ್ನು ಈ ಪ್ರಜೆಗಳೆಲ್ಲಿರುತ್ತಾರೆ? ಎಲೈ ಮುನಿಯೇ! ನೀನು ಯಾವಾಗಲೂ 
ದಯೆಯುಳ್ಳವನಾಗಿ ನನಗೆ ಶುಭಾಶುಭವಿಷಯಗಳಲ್ಲಿ ಉಪದೇಶಮಾಡಿ ಶಾಸನ 
ಮಾಡುತ್ತಿರುತ್ತೀಯೆ. ಆದುದರಿಂದ ಪ್ರಕೃತದಲ್ಲಿ ಕೀನು ಈ ನನ್ನ ಮಗನನ್ನು 
ಕರೆದುಕೊಂಡುಹೋಗಿ ಮಾಳವದೇಶದಲ್ಲಿ ಪಟ್ಟಾಭಿಷೇಕಮಾಡು. 

೨೭-೨೯. ಅವನು ರಾಜ್ಯವನ್ನು ಧರ್ಮದಿಂದ ಪರಿಪಾಲಿಸಲಿ. ಈ ಪ್ರಜೆ 
ಗಳು ನನಗಾಗಿ ದುಃಖಿಸದಿರಲಿ. ಅಲ್ಲದೆ ಬೇರೆ ಬೇರೆ ದೇಶಗಳಿಂದ ನನ್ನೊಡನೆ 
ಬಂದಿರುವ ಈ ರಾಜರೆಲ್ಲರೂ ಮಾಳವೇಶ್ವರನಾಗುವ ಈ ನನ್ನ ಮಗನ ಅಧೀನ 
ದಲ್ಲಿರುವವರಾಗಿ ತಂತಮ್ಮ ರಾಜ್ಯಗಳಿಗೆ ತೆರಳಲಿ. ನಾನು ಪ್ರಾಯೋಪವೇಶ 
ನಿಯಮದಿಂದ. ಶ್ರೀ ನೀಲಮಾಧವಮೂರ್ತಿಯನ್ನೇ ಧ್ಯಾಸಿಸುತ್ತ ಈ ಕ್ಸೇತ್ರ 
ದಲ್ಲಿಯೇ ಇದ್ದುಕೊಂಡು ಉಳಿದಿರುವ ಈ ನನ್ನ ಆಯುಸ್ಸನ್ನು ಕಳೆಯುತ್ತೇನೆ.” 


೧೮೪ ಶ್ರೀ ಸ್ಕಾಂದಮಹಾಪುರಾಣಂ 


ಜೈಮಿನಿರುವಾಚ:- 
ವಿಲಸಪಂತಮಿಂದ್ರದ್ಯುನ್ನುಂ ರಾಜಾನಂ ಬ್ರಹ್ಮಣಃ ಸುತಃ । 
ಉತ್ಕಾಪ್ಯ ಪ್ರಶ್ರಯಗಿರಾ ಸಾಂತ್ರ್ಯಯನ್ನಿದಮಬ್ರವೀತ್‌ 1 ೩೦॥ 
ನಾರದ ಉವಾಚ: 
ರಾಜನ್ಸಂಡಿತಮೂರ್ದ್ವನ್ಯೋ ವೈಷ್ಣವೋ ಫೈರ್ಯಸಾಗರಃ । 
ಶ್ರೇಯಃ ಸವಿಘ್ನುಂ ಸತತಂ ಕಥಂ ವಾ ನಾವಧಾರಯೇಃ 1೩೧॥ 
ಇದಂ ತು ಪರಮಂ ಶ್ರೇಯಃ ಪುಂಸೋ ಜನ್ಮಶತಾರ್ಜಿತಂ | 
ಶರೀರಧಾರಿಣಂ ಪಶ್ಕೇಚ್ಛೆರ್ನಚಕ್ಸುರ್ಗದಾಧರಂ H 4೨ 
ನಿರಂಕುಶಾ ಹೆರೇಲ್ಲೀಲಾ ಕೇನ ವಾಸ್ಯನಧಾರ್ಯತೇ | 
ಜೀವನ್ಮುಕ್ತೊಪ್ಯಹಂ ರಾಜಂಸ್ತಲ್ಲೀಲಾಂ ನಾತಿವರ್ತಯೇ ॥೩೩॥ 
ಕಯತಾ ವಂಚಿತೋ ನಾಹಂ ದೃಢಭಕ್ತೋಸಸ್ತಿ ಕಃ ಸ್ಥಿತಃ । 
ದುರತ್ಯಯಾ ತಸ್ಯ ಮಾಯಾ ಬಹುಜನ್ಮಶತೈರಪಿ ॥ ೩೪॥ 
ಅನಂತಾ ತಸ್ಯ ಮಾಯೇಯಂ ದುರ್ಜ್ಜೇಯಾ ಪದ್ಮಯೋನಿನಾ । 
ನಾಭಿಪದ್ಮಾಸ್ಥಿತೇನಾಪಿ ನಿತ್ಯಂ ಚ ಸ್ತುತಿಶಾಲಿನಾ ॥ ೩೫ ॥ 


N 








೩೦. ಜೈಮಿನಿಯು ಹೇಳುತ್ತಾನೆ: ಎಲ್ಫೈ ವಿಪ್ರರೇ! ಈ ರೀತಿ ಪ್ರಲಪಿ 
ಸುತ್ತಿರುವ ಇಂದ್ರದ್ಯುಮ್ಮ ಮಹಾರಾಜನನ್ನು ಮೇಲಕ್ಕೆಬ್ಬಿಸಿ, ಬ್ರಹ್ಮಸುತನಾದ 
ನಾರದನು ನಯವಚನಗಳಿಂದ ಆತನನ್ನು ಸಮಾಧಾನಗೊಳಿಸುತ್ತ ಈ ರೀತಿ 
ಹೇಳಿದನು. 

೩೧. ನಾರದನು ಹೇಳುತ್ತಾನೆ: ಎಲ್ಫೈ ದೊರೆಯೆ! ಪಂಡಿತರೆಲ್ಲರಿಗೂ 
ಶಿರೋಮಣಿಯಾಗಿ, ವೈಷ್ಣವನೂ, ಧೈರ್ಯಸಾಗರನೂ ಆಗಿರುವ ನೀನು ಶ್ರೇಯಸ್ಸು 
ವಿಫ್ನುಗಳೊಡಗೂಡಿದುದೆಂಬುದನ್ನೇಕೆ ಮನಸ್ಸಿಗೆ ತಂದುಕೊಳ್ಳಲಿಲ್ಲವು? 

೩೨. ಶರೀರಧಾರಿಯಾದ ಗದಾಧರನನ್ನು ಈ ಚರ್ಮಚಕ್ಸುವಿನಿಂದ 
ಸಂದರ್ಶಿಸುವುದೆಂಬುದು ಮಾನವನಿಗೆ ನೂರಾರು ಜನ್ಮಗಳಲ್ಲಿ ಸಂಪಾದಿಸಿದ 
ಪರಮ ಶ್ರೇಯಸ್ಸಿನ ಫಲವಾಗಿರುವುದು. 

೩೩-೩೪. ನಿರಂಕುಶವಾದ ಶ್ರೀಹರಿಯ ಲೀಲೆಯನ್ನು ಯಾವನುತಾನೆ 
ತಿಳಿಯಬಲ್ಲನು. ಎಲ್ಫೈ ದೊರೆಯೇ! ಜೀವನ್ಮುಕ್ತ ನಾದ ನಾನೂ ಸಹ ಆತನ 
ಲೀಲೆಯನ್ನು ಮಾರಲಾರಕೆನು. ನಾನು ದೃಢಭಕ್ತನಾಗಿ ಸಮಾಪದಲ್ಲಿಯೇ ಇದ್ದರೂ 
ಎಷ್ಟು ಸಲ ಆ ಪರಮಾತ್ಮನಿಂದ ವಂಚಿತನಾಗಿರುವುದಿಲ್ಲ! ಅನೇಕ ಜನ್ಮಗಳೆತ್ತಿ 
ದರೂ ಆ ಭಗವಂತನ ಮಾಯೆಯನ್ನು ಮಿಾರಲಳವಲ್ಲವು. 

೩೫. ಆತನ ಮಾಯೆಯು, ನಾಭಿಸದ್ಮದಲ್ಲಿಯೇ ನೆಲಸಿ ಯಾವಾಗಲೂ. 
ಸ್ಮುತಿಗೈಯುತ್ತಿರುವ ಬ್ರಹ್ಮನಿಂದಲೂ ದುರ್ಜೇಯವಾಗಿರುವುದು. 


ಚತುರ್ದಶೋಳಧ್ಯಾಯಃ ೧೮೯ 


ಸ್ವಭಾವ ಏವಂ ಕಥಿತಸ್ತಸ್ಯ ಮಾಯಾನವಿನೋ ನೃಪ । 


ವಿಶೇಷಂ ಕಥಯಾಮ್ಯೇನಂ ತ್ವಂತು ಭಾಗ್ಯವತಾಂ ವರಃ ॥ 2೬ ॥ 
ತಿಸ್ಪೋಂನಿ ಮೂರ್ತಯಸ್ತಸ್ಯ ತ್ವಡನುಗ್ರಹಬುದ್ಧಯಃ । 
ಚರಾಚರಾಣಾಂ ಸ್ರಷ್ಟಾ ಯಃ ಸಾಕ್ಸ್ವಾಲ್ಲೋಕಪಿತಾಮಹಃ । 
ಮಾಮುವಾಚ ವ್ರಜಾಶು ತೈನಿಂದ್ರಮ್ಯುಮ್ನಸ್ಯ ಚಾಂತಿಕಂ ॥ &೩೭॥ 


ನೀಲಾಚಲಂ ಪ್ರಯಾತ್ಯೇಷ ದಿದೃಕ್ಸುರ್ನೀಲಮಾಧವಂ | 
ಅಂತರ್ಧಾನಂಗತೋ ಹ್ಯೇಷ ಯಮೇನ ಪ್ರಾರ್ಥಿತೋ ವಿಭುಃ ॥ ೩೮ ॥ 
ನ ತತ್ರ ಶೋಕಃ ಕರ್ತವ್ಯಃ ಶಕ್ಯತೇ ತತ್ರ ನಾನ್ಯಥಾ । 


ವಾಚ್ಯೋ ಮದ್ವಚನಾದ್ರಾಜಾ ಪಂಚನಾ ಮಮ ಸಂತತಿಃ ॥೩೯॥ 
ತತೃತೇ ಸರಮಾತ್ಮಾನಂ ಪ್ರಸಾದ್ಯ ಪುರುಷೋತ್ತಮಂ | 
ಶ್ರೇತದ್ವೀಷಾನ್ಸಯಿಷ್ಯಾಮಿ ಸಹಸ್ರಾಂತೆ ಮಹಾಕ್ರತೋಃ ॥೪೦॥ 
ಇಂದ್ರದ್ಯುಮ್ನುಃ ಸ ಇದಾನೀಂ ಕ್ಲೇತ್ರೇ ಶ್ರೀಪುರುಷೋತ್ತಮೇ । 
ಅಶ್ಚನೇಧಸಹಸ್ಸೆಸ್ತು ಯಜನ್ಸಿಷ್ಣುಂ ಸ ತಿಸ್ಮತು ॥ ೪೧॥ 


೩೬. ಎಲ್ಫೈ ನೃಸನೇ! ಮಾಯಾವಿಯಾದ ಆತನ ಸ್ವಭಾವವೇ ಹೀಗೆಂಬು 
ದನ್ನು ತಿಳಿಸಿದೆನು. ಈಗ ವಿಶೇಷ ವಿಷಯವನ್ನು ಹೇಳುವೆನು ಕೇಳು; ನೀನು 
ಪರಮಭಾಗ್ಯಶಾಲಿ. 

೩೭. ತ್ರಿಮೂರ್ತಿಗಳೂ ನಿನ್ನ ವಿಷಯದಲ್ಲಿ ಅನುಗ್ರಹಬುದ್ಧಿ ಯುಳ್ಳವ 
ರಾಗಿರುವರು. ಚರಾಚರಪ್ರಪಂಚದ ಸೃಷ್ಟಿಕರ್ತನಾದ ಸಾಕ್ಸಾತ್‌ ಲೋಕ 
ಪಿತಾಮಹೆನು ನನ್ನನ್ನು ಕುರಿತು, “" ನಾರದಾ! ನೀನ: ಈಗಲೇ ಜಾಗ್ರತೆಯಾಗಿ 
ಇಂದ್ರದ್ಯುಮ್ನನ ಬಳಿಗೆ ಹೋಗು. 

೩೮. ಆತನು ನೀಲಮಾಧವನನ್ನು ನೋಡಲೋಸುಗ ಪುರುಷೋತ್ತಮ 
ಕ್ಷೇತ್ರಕ್ಕೆ ಪ್ರಯಾಣಮಾಡುತ್ತಿರುವನು. ಆ ನೀಲಮಾಧವ ವಿಭುವಾದರೋ 
ಯಮಧರ್ಮರಾಜನಿಂದ ಪ್ರಾರ್ಥಿತನಾಗಿ ಅಂತರ್ಧಾನವನ್ನು ಹೊಂದಿರುವನು. 

೩೯. ಈ ವಿಷಯದಲ್ಲಿ ದುಃಖಿಸತಕ್ಕುದಲ್ಲ. ಅಲ್ಲದೆ ಈ ವಿಷಯದಲ್ಲಿ 
ಏನುಮಾಡಲೂ ಆಗುವುದಿಲ್ಲ. ಆದುದರಿಂದ ಆ ದೊರೆಗೆ ನನ್ನ ಈ ಮಾತು 
ಗಳನ್ನು ಹೇಳತಕ್ಕದ್ದು. ಆತನು ನನ್ನ ಸಂತತಿಯಲ್ಲಿ ಐದನೆಯವನು. 

೪೦. ಅವನಿಗಾಗಿ ನಾನು ಪರಮಾತ್ಮನಾದ ಶ್ರೀ ಪುರುಷೋತ್ತಮನನ್ನು 
ಪ್ರಸನ್ನಗೊಳಿಸಿ, ಒಂದು ಸಹಸ್ರ ಅಶ್ವಮೇಧಯಾಗಗಳಾದ ತರುವಾಯ ಶ್ವೇತ 
ದ್ವೀಪದಿಂದಾತನನ್ನು ಕರೆತರುವೆನು. 

೪೧. ಪ್ರಕೃತದಲ್ಲಿ ಆ ಇಂದ್ರದ್ಯುಮ್ನನು ಶ್ರೀಪುರುಷೋತ್ತಮಕ್ಸೇತ್ರ 
ದಲ್ಲಿ ಅಶ್ವಮೇಧ ಸಹೆಸ್ರವನ್ನು ಮಾಡಿ ಶ್ರೀಮಹಾವಿಷ್ಣುವನ್ನು ಪೂಜಿಸುತ್ತಿರಲಿ 


೧೯೦ ಶ್ರೀ ಸ್ಕಾಲದೆಮೆ ಹಾಪುರಾಣಂ 


ತದಂತೇ ದಾರವತನುಂ ವಿಷ್ಣುಂ ದ್ರಕ್ಸ್ಯೈತಿ ಚಕ್ಸುಷಾ | 


ಸೋವತಾರೋ ಹರೇಃ ಖ್ಯಾತಿಂ ತಸ್ಯ ದ್ವಾರಾ ಗಮಿಷ್ಯತಿ ॥೪೨॥ 

ತದಾ ತು ತನವೋ ನಿಷ್ಣೋಃ ಪ್ರತಿಷ್ಠಾಪ್ಯಾ ಮಯಾ ಧ್ರುವಂ । 

ಪುರಾ ಸ್ಮ ಮಣಿಮೂರ್ತಿಸ್ತು ಚತುರ್ಧಾವಸ್ಥಿತೋ ಹರಿಃ ॥ ೪೩ ॥ 

ದೃಷ್ಟ್ವಾ ಪುರೋಧಸಾ ತಸ್ಯ ಸಾಕ್ಸ್ಟಾದಗ್ರೇ ನಿವೇದಿತಃ । 

ದಿವ್ಯದಾರುವಪುರ್ಭೂಯಶ್ನ ತುರ್ಧಾವತರಿಸ್ಯತಿ 1 ೪೪ ॥ 

ತೆಸ್ಮಾನ್ಮಾ ವ್ಯಥ ರಾಜೇಂದ್ರ ನಾಂಛಾ ತೇ ಸಫಲಾ ಧ್ರುವಂ ! 

ಭವಿಷ್ಯತಿ ನ ಸಂದೇಹೋ ನಿರ್ಮಾಲೀಕೋ ವಸೇಹ ವೈ 1 ೪೫ ॥ 
ಜೈನಿನಿರುವಾಚ :-- 

ಸಾಂತ್ವಯಿತ್ವಾ ನಿನಾಯೇತ್ಕಂ ರಾಜಾನಂ ನಾರದಸ್ತದಾ । 

ವಿಶ್ವಾಸಸದನೀಂ ವಿಪ್ರಾಃ ಪುನರ್ವಾಕ್ಯಮುವಾಚ ಹ ॥ ೪೬ ॥ 
ನಾರದ ಉವಾಚ: 


ಶಂಖಾಕೃತೇಃ ಕೇತ್ರನರಸ್ಯ ಚಾಗ್ರೇ 
ಯೋ ನೀಲಕೆಂಠಃ ಖಲು ದುರ್ಗಯಾಂಸ್ತೇ | 





೪೨-೪೩. ಆ ಬಳಿಕ ಆತನು ದಾರುಮೂರ್ತಿಯಾದ ಆ ವಿಷ್ಣುವನ್ನು 
ಕಣ್ಣಾರೆ ನೋಡುವನು. ವಿಷ್ಣುವಿನ ಆ ಅವತಾರವು ಅವನಿಂದಲೇ ಪ್ರಖ್ಯಾತಿ 
ಯನ್ನು ಹೊಂದುತ್ತದೆ. ಆ ಸಮಯದಲ್ಲಿಯೇ ನಾನು ಶ್ರೀಮಹಾವಿಷ್ಣುವಿನ 
ಚತುರ್ಮೂರ್ತಿಗಳನ್ನು ಪ್ರತಿಷ್ಠಿಸಬೇಕು. ಪೂರ್ವದಲ್ಲಿ ಆ ಪರಮಾತ್ಮನು ನೀಲ 
ಮಣಿಮಯನಾಗಿ ನಾಲ್ಕು ಮೂರ್ತಿಗಳಾಗಿದ್ದನು. 

೪೪. ಭಗವಂತನ ಆ ವೈಭವವನ್ನು ರಾಜಪುರೋಹಿತನು ಪ್ರತ್ಯಕ್ಸವಾಗಿ 
ಕಂಡು ಅರಸನಿಗೆ ಅರಿಕೆಮಾಡಿರುತ್ತಾನೆ. ಆ ಪರಮಾತ್ಮನೇ ಈಗ ದಾರುಮಯ 
ವಾದ ಚತುರ್ಮೂರ್ತಿಯಾಗಿ ಅವತರಿಸುವನು.? 

೪೫. ಓ ಇಂದ್ರದ್ಯುಮ್ನರಾಜಾ! ಬ್ರಹ್ಮೆದೇವನೀರೀತಿ ನನಗೆ ಹೇಳಿರುವ 
ನಾದುದರಿಂದ ನೀನು ವ್ಯಥೆಗೊಳ್ಳಬೇಡ. ನಿನ್ನ ಅಭೀಷ್ಟವು ದಿಟವಾಗಿ 
ಅವಶ್ಯಕವಾಗಿ ನೆರವೇರುತ್ತದೆ. ನೀನು ಯಾವ ಸಂಶಯವನ್ನೂ ಇಟ್ಟುಕೊಳ್ಳದೆ 
ಈ ಕ್ಷೇತ್ರದಲ್ಲಿ ವಾಸಮಾಡು. 

೪೬. ಜೈಮಿನಿಯು ಹೇಳುತ್ತಾನೆ :--ಎಲೈೈ ವಿಪ್ರರೇ! ನಾರದಮುನೀಂ 
ದ್ರನು ಈರೀತಿ ಆ ದೊರೆಯನ್ನು ಸಮಾಧಾನಗೊಳಿಸಿ ಅವನನ್ನು ಪುರುಷೋತ್ತಮ 
ಕ್ಸೇತ್ರಕ್ಕೆ ಕರೆತಂದು ಅವನಿಗೆ ನಂಬುಗೆಹುಟ್ಟಲೋಸುಗ ಅವನನ್ನು ಕುರಿತು 
ಪುನಃ ಈ ರೀತಿ ಹೇಳಿದನು: 

೪೭. ನಾರದನು ಹೇಳುತ್ತಾನೆ: ಮಹಾರಾಜ! ಶಂಖಾಕಾರವಾಗಿ 


ಚಕುರ್ದಶೋಳ9ಧ್ಯಾಯಃ ೧೯೧ 


ಯಾಮೋ ವಯಂ ತತ್ರ ಸುವಾಜಿಮೇಧ 

ಕ್ರತೂಪಯೋಗ್ಯಾ ಸುಸಮಾ ಸ್ಮಲೀ ಸಾ h ೪2 
ತಸ್ಯಾಂ ನಿನಿರ್ಮಾಯ ಸಹಸ್ಪವರ್ಷ 

ಸ್ಥಿರಾಂ ಸುಶಾಲಾಂ ಹಯಮೇಧನಾಯ । 
ನೀಲಾದ್ರಿವಾಸಸ್ಯ ನೃಸಿಂಹಮೂರ್ತಿಂ 

ದೃಷ್ಟ್ವಾ ಕೃತಾರ್ಥಂ ವಿರಚಯ್ಯ ಜನ್ಮ ॥ ೪೮ ॥ 
ತಸ್ಕೈನ ಮೂರ್ತಿಂ ಪ್ರತಿಯಾತನಾಂಶೇ 

ನಿತ್ಯಾರ್ಚನೀಯಾಂ ತವ ಪೂಜನೀಯಾಂ | 
ಪ್ರತ್ಯಕ್ಟೃತಿಷ್ಠಾಪ್ಯ ಸಮಸ್ತನಿಫ್ನು 


ವಿನಾಶಹೇತೋಃ ಫಲಬೃಂಹಣಾಯ ॥ ೪೯ ॥ 
ಆರಪಸ್ಸ್ಯಾಮಃ ಕ್ರತುವರಂ ಮುನಿವರ್ಯೃಂಯ್ಯಥೋಜಚಿತಂ 1 
ನಿಲಂಬೋಂತ್ರ ನ ಹಿ ಶ್ರೇಯಾನಿತಿ ಸೈತಾನುಹಂ ವಚಃ ॥ ೫೦॥ 


ಇತಿ ಶ್ರೀ ಸ್ವಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತಮಕ್ರೇತ್ರಮಾಹಾತ್ಮ್ಯೇ 
ಜೈನಿನನಿಯಹಿಸಂವಾದೇ 4 ನೀಲಕಂಠಕ್ಸೇತ್ರಗಮನ-ಅಶ್ವಮೇಧಯಜ್ಞಪ್ರತಿಜ್ಞಾದಿ 


ವರ್ಣನೆಂ?'ನಾಮ ಚತು ರ್ದಶೋಂಧ್ಯಾಯಃ 





ರುವ ಈ ಪುರುಷೋತ್ತಮಕ್ಸೇತ್ರದ ಅಗ್ರಸೀಮೆಯಲ್ಲಿ ನೀಲಕಂಕೇಶ್ವರನು 
ದುರ್ಗಾದೇವಿಯೊಡನೆ ವಿರಾಜಿಸುತ್ತಿರುವನು. ಆ ಪ್ರದೇಶವು ಅಶ್ವಮೇಧಕ್ರತು 
ವನ್ನು ಮಾಡಲು ಉಪಯುಕ್ತವಾದುದಾಗಿರುವುದು. ಈಗ ನಾವು ಅಲ್ಲಿಗೆ 
ಹೋಗೋಣ. 

೪೮-೫೦. ಆ ಸ್ಥಳದಲ್ಲಿಯೇ ಒಂದು ಸಾವಿರ ವರ್ಷಗಳು ಸ್ಥಿರವಾಗಿ ನಿಲ್ಲು 
ವಂತಹ ಅಶ್ವಮೇಧೋಪಯುಕ್ತವಾದ ಯಜ್ಞಶಾಲೆಯನ್ನು ನಿರ್ಮಾಣಮಾಡಿ, 
ನೀಲಾದ್ರಿಯಲ್ಲಿ ನೆಲಸಿರುವ ನೃಸಿಂಹಮೂರ್ತಿಯನ್ನು ಸಂದರ್ಶಿಸಿ ಜನ್ಮವನ್ನು 
ಪಾವನಗೊಳಿಸಿಕೊಂಡು, ಪ್ರತಿನಿತ್ಯವೂ ಪೂಜನೀಯವಾದ ಆ ಮೂರ್ತಿಯನ್ನೇ 
ತೆಗೆದುಕೊಂಡುಬಂದು ಸಕಲವಿಫ್ನನಿವಾರಣೆಗಾಗಿಯೂ, ಫಲಪ್ರಾಪ್ತಿಗಾಗಿಯೂ 
ಆ ಸ್ಥಳದಲ್ಲಿ ಪ್ರತ್ಯೇಕವಾಗಿ ಪ್ರತಿಷ್ಠಿಸಿ ನೀನು ಪೂಜಿಸಬೇಕು. ಅಲ್ಲಿ ನಾವು 
ಮುನಿಶ್ರೇಷ್ಠರೊಡಗೂಡಿ ಯಥಾಶಾಸ್ತ್ರವಾಗಿ ಕ್ರತುಶ್ರೇಷ್ಠವಾದ ಅಶ್ವಮೇಧ 
ಯಾಗವನ್ನು ಆರಂಭಿಸೋಣ. ಈ ವಿಷಯದಲ್ಲಿ ವಿಳಂಬಮಾಡಕೂಡದೆಂದೂ 
ಅದು ಶ್ರೇಯಸ್ಕರವಲ್ಲವೆಂದೂ ಪಿತಾಮಹನು ಹೇಳಿರುತ್ತಾನೆ.” 

ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 

ಶ್ರೀ ಸ್ಮಾಂದೆಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಪುರುಸೋತ್ಮಮಕ್ಸೇತ್ರ 
ಮಾಹಾತ್ಮ್ಯದ ಜೈಮಿನಿಯಷಿಸಂವಾದದಲ್ಲಿ""ನೀಲಕಂಠಕ್ಸ್ಟೇತ್ರಗಮನ-ಅಶ್ವಮೇಧಯಜ್ಞ 
ಪ್ರತಿಜ್ಞಾದಿವರ್ಣನ?'ವೆಂಬ ಹದಿನಾಲ್ಕನೆಯ ಅಧ್ಯಾಯವು ಮಂಗಿದುದು 


॥ ಶ್ರೀಃ 1 
ಅಥ ಪಂಚದಶೋಂಧ್ಯಾಯಃ 
ನೃಸಿಂಹಡರ್ಶನ- ಅಶ್ವಮೇಧಯಜ್ಞಾ ರಂಭಾದಿವರ್ಣನಂ 
ಜೈಮಿನಿರುವಾಚ:- 

ತತಸ್ತೇ ಪ್ರಸ್ಥಿತಾ ನಿಪ್ರಾ ನೀಲಕಂಠಾಂತಿಕಂ ಮುದಾ! 

ಪ್ರಪೂಜ್ಯ ತಂ ಮಹಾದೇನಂ ಶ್ರೀ ಮುರ್ಗಾಂ ಪ್ರಣಿಪತ್ಯ ಚ Hon 
ವಿಮುಚ್ಯ ಸ್ಯಂದನವರಂ ಪಾದಚಾರಾಃ ಸಹಾನುಗಾಃ । 
ಆರೋಡಢುಂ ನೀಲಭೂನಿಧ್ರಂ ಪ್ರಯಾತಾಃ ಸಂಯತೇಂದ್ರಿಯಾಃ ॥೨॥ 
ನಾನಾದ್ರುಮಲತಾಕೀರ್ಣಂ ನಾನಾಪಕ್ಸಿಗಣಾಕುಲಂ ಟ 


ಶಿಲಾನಿಷಮಸಂರೋಧಮಭಿತಃ ಪರಿನೇಷಕಂ Ha 
ಭ್ರಮದ್ಭ್ರಮರಸಂಭೂತಭ್ರಮಕೃದ್ಧಂಡಶೈಲಕಂ । 
ದಕ್ಸಿಣಾಂಭೋಧಿಕಲ್ಲೊ €ಲಜಲಾವೃತನಿತಂಬಕಂ NT 
ಅಪ್ತ್ರತಕಣ್ಯಂ ಸದಾ ಮತೆನ್ಯರ್ದುಷ್ಟುನೇಶ್ಯಂ ಮಹೋರಸ್ಯೆಃ । 
ಮತ್ತಮಾತಂಗಳಘಟಾಬೃಂಹಿತೈರ್ಭೀಷಣಾಂತರಂ un 





ಕನ್ನಡದ ಅನುವಾದ 
ನರಸಿಂಹದರ್ಶನ- ಅಶ್ವ ಮೇಢಯ ಜ್ಞಾ ರಂಭಾದಿವರ್ಣನ 

೧. ಜೈಮಿನಿಯು ಹೇಳುತ್ತಾನೆ: ಎಲ್ಫೈ ವಿಪ್ರಕೇ! ತರುವಾಯ 
ಇಂದ್ರದ್ಯುಮ್ನರಾಜನೂ, ನಾರದ ಮುನಿಯೂ ಸಂತುಷ್ಟಮನಸ್ಥರಾಗಿ ಶ್ರೀ ನೀಲ 
ಕಂಠೇಶ್ವರಸ್ವಾಮಿಯ ಸನ್ನಿಧಿಗೆ ಬಂದರು. ಅಲ್ಲಿ ಆ ಮಹಾದೇವನನ್ನೂ, 
ಶ್ರೀ ದುರ್ಗಾಡೇನಿಯನ್ನೂ ಪೂಜಿಸಿ ನಮಸ್ಕರಿಸಿದರು. 

೨. ಬಳಿಕ ರಥವನ್ನಲ್ಲಿಯೇ ಬಿಟ್ಟು ಪಾದಚಾರಿಗಳಾಗಿಯೇ ಪರಿವಾರ 
ದೊಡನೆ ಜಿತೇಂದ್ರಿಯರಾಗಿ ಶ್ರೀ ನೀಲಾಚಲವನ್ನೇರಲು ಹೊರಟರು. 

೩-೬. ಆ ನೀಲಾದ್ರಿಯಾದರೋ ಅನೇಕ ತರುಲತೆಗಳಿಂದ ತುಂಬಿ, ಬಗೆ 
ಬಗೆಯ ಪಕ್ಸಿಸಮೂಹಗಳಿಂದ ನಿಬಿಡವಾಗಿ, ಕಲ್ಲು ಬಂಡೆಗಳಿಂದ ಎತ್ತೆತ್ತಲೂ 
ಇಕೃಟ್ಟಾಗಿ, ಸುಳಿದಾಡುತ್ತಿರುವ ದುಂಬಿಗಳ ರೇಂಕಾರಧ್ವನಿಗಳಿಂದ ಭ್ರಾಂತಿ 
ಗೊಳಿಸುವುದಾಗಿ, ಬೆಣಚುಕಲ್ಲುಗಳಿಂದಡಕವಾಗಿ, ತಪ್ಪಲು ಭೂಮಿಯೆಲ್ಲ 
ದಕ್ಷಿಣ ಸಮುದ್ರದ ಅಲೆಗಳಿಂದ ತೊಯ್ದು, ಊಹಿಸಲಸದಳವೂ, ಮಾನವ 
ರಾರಿಂದಲೂ ಹೋಗಲಸದಳವೂ, ಮಹಾ ವಿಷಸರ್ಪಗಳಿಂದಲೂ, ಮದಿಸಿ 
ಧ್ವನಿಗೈಯುತ್ತಿರುವ ಆನೆಗಳಿಂದಲೂ ತುಂಬಿ ಭಯಂಕರವಾಗಿ, ಶಸ್ತ್ರದ ಪೆಟ್ಟನ್ನೇ 





ಪಂಚದಶೋರಿಧ್ಯಾಯಃ ೧೯೩. 


ಶ್ವ್ಯಾಪದೈ ಶ್ಚಿರಸಂವಾಸ್ಯೆಃ ಶಸ್ತಾ ಶ್ರಾಘಾತಮವೇದಿಭಿಃ । 


ನಿರ್ಭಯ್ಯಃ ಪರಿತಃ ಣಾ ಕು )ಿಗೆಯೂಧೈ ರನೇಕಶಃ IW & 
ಪ್ರನೇಷ್ಟುಕಾಮಾ ನ ಪ ್ರಾಪುರ್ಯವಾ ತೇ ರಮ | 

ತನಾ ನಾಕವಸಂಸರ್ಗಾದ್ದಿದಿತ್ವಾ ತು ಗಿರೇಃ ಶಿರಃ ॥೭॥ 
ಆಸೇದುರ್ಯತ್ರ ವಸತಿ ಕೃಷ್ಣಾಗುರುತಕೋರಧಃ । 
ಸರ್ವಾಪದ್ಭಯಸಂಹರ್ತಾ ದಿವ್ಯಸಿಂಹವಪುರ್ವಿಭುಃ nen 
ಯಂ ದೃಷ್ಟ್ಟ್ವಾ ಬ್ರಹ್ಮಹತ್ಯಾಯಾ ಲೀಯಂತೇ ಕೋಟಿಯೋ ನೃಣಾಂ । 
ಗ ಭೀನುದಶನಮಾಪಿಂಗಲಸಹಬಾಕುಲಂ nen 
ಉಗ್ರಂ ತ್ರಿನೇತ್ರಂ ದೈತ್ಯಸ್ಯ ಸ್ಫೋರಾವುತ್ತಾನತಾಯಿನಃ । 

ನಕ್ಚಸ ಲಂ RN ನಖರೈರ್ವಜ್ರದಾರುಣೈಃ ॥ ೧೦॥ 
ಎಮಿ ಲಸಜಿ ಸೈ ಹ್ವೆಂ ಸಾಟ್ಟ ಇಡು ವಿಭಂಂ । 

ಶಂಖಚಕ್ರ ಲಸದ್ಭಾಹುಂ *ರೀಟಿಮುಕುಟೋಬ್ಜ್ಯ ಲಂ I ೧೧॥ 
ನೇತ್ರೊ ಚೈ ಲದ್ವ ಹ ಕಣಸಂತ್ರಾಸಿತದಿಗಂತರಂ । 

ಪ ಕ್ರಚಂಡಾಘಾತಭೂಮ್ಮ ಂತಃಪ್ರ್ರ ವಿಷೃಪದಪಂಕಜಂ ॥ ೧೨॥ 


ಅರಿಯದೆ ಯಾವ ಅಂಜಿಕೆಯೂ ಇಲ್ಲದೆ ಸುತ್ತಲೂ ತಾನೇತಾನಾಗಿ ಅಲೆದಾಡು 
ತ್ತಿರುವ ನಾಯಿ, ನರಿ, ತೋಳಗಳಿಂದಲ್ಲೂ ಗಣತಿಮಾರಿದ ಜಿಂಕೆವಿಂಡು 
ಗಳಿಂದಲೂ ಕಿಕ್ಕಿರಿದಿದ್ದಿತು. 

೭. ಇಂದ್ರದ್ಯುಮ್ನನೂ, ಅವನ ಪರಿವಾರದವರೂ, ಆ ಸರ್ವತಪ್ರದೇಶ 
ವನ್ನು ಪ್ರವೇಶಿಸಬಯಸಿದರೂ, ದಾರಿಗಾಣದೆ ಕಡೆಗೆ ನಾರದಮುನಿಯ ಮೂಲಕ 
ಅದನ್ನು ತಿಳಿದವರಾಗಿ ಹೇಗೆಹೇಗೆಯೋ ಆ ಪರ್ವತದ ಶಿಖರವನ್ನು ಸೇರಿದರು. 

೮. ಆಗಲವರು ಅಲ್ಲಿಯೇ ವಿರಾಜಿಸುತ್ತಿ ದ್ದ ಶ್ರಿ ಶ್ರೀಕೃ ಷಾ ಗುರುವೃ ಕ್ಲೆದ 
ಮೂಲದಲ್ಲಿ ನೆಲಸಿ ಕಂಗೊಳಿಸುತ್ತಿ ದತ್ತಿ ಶ್ರೀನೃಸಿಂಹಮೂರ್ತಿಯ “ಳಗೈದಿನರು. 

೯. ಆತನ ಸಂದರ್ಶನವನ್ನು ಮಾಡಿದೊಡನೆಯೇ ಮಾನವರೆಸಗಿದ ಕೋಟ 
ಕೋಟಸಂಖ್ಯಾಕವಾದ ಬ್ರ ಹ್ಮಹತ್ಯೆಗಳೂ ಅಡಗಿಹೋಗುತ್ತವೆ. 

೧೦-೧೨. ಆ ದಿನ್ಮಮೂತಿನಿಯು ತೆರದಬಾಯಿ, ಭಯಂಕರವಾದ ಕೋರೆ 
ಹಲ್ಲುಗಳುಳ್ಳ ವನಾಗಿ, ಪಿಂಗಳವರ್ಣವಾದ ಕೇಸ ರಗಳುಳ್ಳ ನನಾಗಿ, ಉಗ್ಗ ಗ್ರನೂ, 

ತ್ರಿನೇತ್ರ ಹ ಉರಸ್ಥ ಳದಲ್ಲಿ ಅಂಗತ್ತಲಾಗಿ ಗ ಹಿರಣ್ಯಕಶಿಪು ತ್ಯ 
ನುಳ್ಳ ವನೂ, ಅವನ “ಎಕ್ಕ ಕ್ಪಸ್ಣಳವನ್ನು ವಜ್ರಾಯುಧದಂತೆ ಮೊನಚಾದ ತನ 
ಉಗುಕ/ಗಳದ ಬಗೆಯು ಶಿ ಸ ರವನರೂ ಅರುಣಕಾಂತಿಯುಳ್ಳವನೂ, ನೀಳಾಗಿ 
ನೀಡಿ ಬೆಳಗುತ್ತಿರುವ ನಾಲಗೆಯುಳ್ಳವನೂ, ಅಟ್ಟಹಾಸಪೂರ್ಣವಾದ ಮುಖ 
ವುಳ್ಳವನೂ, ಶಂಖಚಕ್ರಗಳಿಂದಲಂಕೃತವಾದ ಬಾಹುಗಳುಳ್ಳ ವನೂ ಕಿರೀಟ 

7 





೧೯೪ ಶ್ರೀ ಸ್ಕಾಂದಮಹಾಪ್ರರಾಣಂ 


ತಮಾದಿಮೂರ್ತಿಂ ತೇ ದೃಷ್ಟ್ಯಾ ನಾರದಾಗ್ರೇ ತದಾ ಹರಿಂ | 


ನಿರ್ಭಯಾ ದದೃಶುರ್ಮೂರಾತ್ಪೃಣೇಮುರ್ವಿಗತಜ್ವರಾಃ H ೧೩॥ 
ಇಂದ್ರದ್ಯುಮ್ನೋಂಿ ತಂ ದೃಷ್ಟ್ಯಾ ನಾರದೋಕ್ತ್‌ ವಿಶಸ್ಥಸೆ । 
ಭಾವಿಕಾರ್ಯೇ ಪ್ರತ್ಯಯವಾನಿದಮಾಹ ಮಹಾಮುನಿಂ 1 ೧೪ 


ಮಹರ್ಷೆ ಕೃತಕೃತ್ಯೋಂಸ್ಮಿ ತೆಂ ಹಿ ಜ್ಞಾನನಿಧಿಃ ಪರಂ | 
ದುರಾರಾಧ್ಯೋ ನೈಸಿಂಹೋಃಯಂ ದರ್ಶನೆೇಆಪಿ ಭಯಾವಹಃ ॥ ೧೫ ॥ 
ಭವಾದೃಶೈಃ ಸುಸೇವ್ಯೋಂಯಂ ಮಾದೃಶೈರ್ದೂರತೋಖಷಿ ಸಃ । 


ದರ್ಶನಾತ್ಮತಕೃತ್ಯೋಇಸ್ಮಿ ಸಂಲೀನಾಶೇಷಪಾತಕಃ ॥ ೧೬ ॥ 
ತ್ವತ್ಸನ್ನಿಧಾನಾದೇವಾತ್ರ ತಿಷ್ಮಾಮೋ ನಿರ್ಭಯಾ ಮುನೆ । 
ಅತ್ಯುಗ್ರಮೂರ್ತಿರ್ಭಗವಾನ್ಸ್ವಲ್ಪನೀರ್ಯೆರ್ನರೈಃ ಕಥಂ ॥ ೧೭ ॥ 


ದಿಂದೊಪ್ಪಿ ಮೆರೆಯುತ್ತಿರುವವನೂ, ಕಣ್ಣುಗಳಿಂದ ಹಾರುತ್ತಿರುವ ಕಿಡಿಗಳಿಂದ 
ದಿಗಂತರಗಳನ್ನು ತ್ರಾಸಗೊಳಿಸುತ್ತಿರುವವನೂ, ಪ್ರಚಂಡವಾಗಿ ಅಪ್ಪಳಿಸಿದುದ 
ರಿಂದ ಭೂಮಿಯೊಳಹೊಕ್ಕ ಪಾದಕಮಲಗಳುಳ್ಳ ವನೂ ಆಗಿದ್ದನು. 

೧೩. ನಾರದನ ಮುಂಗಡೆ ಈ ಪ್ರಕಾರವಾಗಿ ಕಂಗೊಳಿಸುತ್ತಿರುವ ಆದಿ 
ಮೂರ್ತಿಯಾದ ಆ ಶ್ರೀಹರಿಯನ್ನು ಪರಿವಾರದವರೆಲ್ಲರೂ ಯಾವ ಹೆದರಿಕೆಯೂ 
ಇಲ್ಲದವರೂ, ತಳಮಳವಿಲ್ಲದವರೂ ಆಗಿ ದೂರದಿಂದಲೇ ಕಂಡು ಪ್ರಣಾಮ 
ಮಾಡಿದರು. 

೧೪. ಇಂದ್ರದ್ಯುಮ್ನನೂ ಸಹೆ ಆ ನೃಸಿಂಹೆಮೂರ್ತಿಯನ್ನು ಕಂಡು 
ನಾರದನ ನುಡಿಗಳಲ್ಲಿ ನಂಬುಗೆಯನ್ನಿಟ್ಟು ಮುಂದೆ ನಡೆಯಬೇಕಾದ ಶುಭ 
ಕಾರ್ಯದ ನಿಷಯದಲ್ಲಿಯೂ ನಂಬಿಗೆಯುಳ್ಳವನಾಗಿ ಅವನನ್ನು ಕುರಿತು ಈ 
ಮಾತನ್ನಾಡಿದನು. 

೧೫. ಎಲ್ಫೈ ನಾರದಮಹರ್ಷಿಯೇ! ನಾನು ಕೃತಕ್ಯತ್ಯನಾದೆನು. ನೀನು 
ಮಹಾ ಜ್ಞಾನನಿಧಿಯು. ಈ ನೃಸಿಂಹೆಸ್ವಾಮಿಯು ದುರಾರಾಧ್ಯನಾದವನು. 
ನೋಡುವುದಕ್ಕೂ ಈತನು ಭಯಂಕರನಾಗಿರುವನು. 

೧೬. ನಿನ್ನಂತಹರಿಗೆ ಈತನು ಸುಸೇವ್ಯನೇ ಆದರೂ ನನ್ನಂತಹರಿಗೆ ದೂರ 
ದಿಂದಲೇ ಸೇವೆಗೈಯಲು ಸಾಧ್ಯನು. ಈ ಮೂರ್ತಿಯ ಸಂದರ್ಶನದಿಂದ ನನ್ನ 
ಪಾಪಗಳೆಲ್ಲವೂ ಅಡಗಿದುವಾದುದರಿಂದ ನಾನು ಕೃತಕೃತ್ಯನಾದೆನು. 

೧೭-೧೯. ಎಲೈ ಮುನಿಯೆ ! ನೀನಿಲ್ಲಿರುವುದರಿಂದ ನಾವೆಲ್ಲರೂ ಶತಿರ್ಭಯ 
ರಾಗಿರುವೆವು. ಹಾಗಲ್ಲದಿದ್ದರೆ ಈ ಭಗವಂತನು ಅಲ್ಪವೀರ್ಯರಾದ ಮಾನವ 
ರಿಂದ ಎಂತು ತಾನೆ ಆರಾಧಿತನಾಗುವನು. ಈ ಸ್ವಾಮಿಯು ದಾನವನೂ 
ಕ್ರಿಲೋಕೇಶ್ವರನೂ ಆದ ಆ ಹಿರಣ್ಯಕಶಿಪುವಿನ ವಕ್ತಸ್ಥಳವನ್ನು ಸಿಗಿದವನಲ್ಲವೆ ! 


ಪಂಚದೆಶೋ$ಧ್ಯಾಯಃ ೧೯೫ 


ಆರಾಧ್ಯತೇ ದೈತ್ಯರಾಜಂ ತ್ರಿಲೋಕೇಶಂ ವಿದಾರಯನ್‌ । 
ಯಸ್ಯ ನೀಲಮಯಿಾ ಮೂರ್ತಿಃ ಕೃಷಾಸಿಂಧೋಃ ಸ್ಥಿತಾತು ವೈ॥ ೧೮ ॥ 
ಕಸ್ಮಿನ್ನ್ನಲೇ ಮುನಿಶ್ರೇಷ್ಠ ದರ್ಶನಾದ್ಯಾ ವಿಮುಕ್ತಿದಾ । 


ತನ್ಮೇ ದರ್ಶಯ ನಿಪ್ರೇಂದ್ರ ಯನ್ಮೇ ಮುಕ್ತಿಪ್ರದಂ ಮತಂ ॥೧೯॥ 
ಇತ್ಯುಕ್ತೋ ನಾರದಸ್ತಸ್ಮೈ ದರ್ಶಯಾಮಾಸ ಪಾವನಂ | 
ಸ್ಥಾನಂ ಯತ್ರ ಸ್ಥಿತೋ ದೇವಃ ಸ್ಪರ್ಣಸೈಕತಸಂವೃತಃ Son 


ಪಶ್ಯ್ಕೈತಂ ಯೋಜನಾಯಾಮಂ ಯೋಜನದ್ವಯಮುಚ್ಛಿ ್ರತಂ | 
ಕಲ್ಬಾಂತಸ್ಥಾಯಿನಂ ಭೂಪ ನ್ಯಗ್ರೋಧಂ ಮುಕ್ತಿದಂ ನೃಣಾಂ ॥ ೨೧॥ 
ಛಾಯಾಯಾಃ ಕ್ರಮಣಾದ್ಯಸ್ಯ ಮುಚ್ಯತೇ ಪಾಸಕಂಚುಕಾತ್‌ 1 

ಅಸ್ಯ ಮೂಲೇ ನರಃ ಪ್ರಾಣಾಂಸ್ಕೃಜನ್ಮುಕ್ತಿಮವಾಪ್ಪುಯಾತ್‌ ॥೨೨॥ 
ನ್ಯಗ್ರೋಧರೂಪಸಂ ದೃಷ್ಟ್ಟಾಪಿ ನಾರಾಯಣಮಕಲ್ಮಷಂ । 

ನಿಷ್ಟಾಪೋ ಜಾಯತೇ ಮರ್ತ್ಯಃ ಕಿಮು ತಂ ಪೂಜಯನ್ನ್ದುವನ್‌ ॥ 

ಈ ವಿಷಯವದಂತಿರಲಿ: ಈ ಕೃಪಾಸಾಗರನ ನೀಲಮುಯವಾದ ಮೂರ್ತಿಯು 
ಯಾವ ಸ್ಥಳದಲ್ಲಿರುವುದು? ಎಲ್ಫೆ ಮುನಿಶ್ರೇಷ್ಠನೇ! ಯಾವದು ಸಂದರ್ಶಿಸು 
ವುದರಿಂದಲೇ ಮಾನವನಿಗೆ ಮುಕ್ತಿಯನ್ನು ಕೊಡುವುದೋ, ಯಾವುದು ಮುಕ್ತಿ 
ಪ್ರದವೆಂದೇ ನನ್ನ ಅಭಿಪ್ರಾಯವಾಗಿರುವುದೋ ಆ ಮೂರ್ತಿಯನ್ನು ನನಗೆ 
ತೋರು.” 

೨೦. ಎಲ್ಫೆ ವಿಪ್ರರೇ! ಇಂದ್ರದ್ಯುಮ್ಮನಿಂತೆನಲು, ನಾರದಮುನಿಯು 
ಅವನಿಗೆ ಆ ಫೀಲಮಾಧವಸ್ವಾಮಿಯು ಸ್ವರ್ಣಸೈ ಕತದಿಂದ ಮುಚ್ಚಿ ಹೋಗಿದ್ದ 
ಪಾವನವಾದ ಪ್ರದೇಶವನ್ನು ತೋರಿಸಿದನು. 

೨೧. ನಾರದನು ಹೇಳುತ್ತಾನೆ:--""ಎಲ್ಫೈ ದೊರೆಯೆ ! ಒಂದು ಯೋಜನದ 
ಅಗಲವೂ, ಎರಡು ಯೋಜನಗಳ ಎತ್ತರವೂ ಉಳ್ಳುದಾಗಿ, ಪ್ರಳಯದವರೆಗೂ 
ನೆಲಸಿರುವುದಾಗಿ, ಮಾನವರಿಗೆ ಮುಕ್ತಿಯನ್ನು ದೊರೆಯಿಸುವುದಾಗಿರುವ ಈ 
ನ್ಯಗ್ರೋಧಕಲ್ಪತರುವನ್ನು ನೋಡು. 

೨೨. ಈ ವೃಕ್ಸದ ನೆರಳನ್ನು ಸೇವಿಸುವುದಠಿಂದಲೇ ಮಾನವನು ಪಾಪದ 
ಹೊದಿಕೆಯಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಇದರ ಬುಡದಲ್ಲಿ ಪ್ರಾಣ 
ಗಳನ್ನು ನೀಗಿದ ನರನು ಮುಕ್ತಿಯನ್ನು ಪಡೆಯುತ್ತಾನೆ. 

೨೩. ನ್ಯಗ್ರೋಧರೂಪನಾಗಿರುವ, ನಿಷ್ಕಲ್ಮಷಮೂರ್ತಿಯಾದ ಶ್ರೀಮನ್ನಾ 
ರಾಯಣನನ್ನು ಸಂದರ್ಶಿಸುವುದರಿಂದ ಮಾನವನು ಫಾಪರಹಿತನಾಗುವನೆಂದ 
ಬಳಿಕ, ಆತನನ್ನು ಪೂಜಿಸಿ ಸ್ತುತಿಸುವುದರಿಂದ ಮುಕ್ತನೇ ಆಗುವನೆಂದ ಹೇಳ 
ತಕ್ಕುದೇನು! 





೧೯೬ ಶೀ ಸ್ಯಾಂದೆಮಹಾಪುರಾಣಂ 


ಇರ್‌ 


ಅಸ್ಯ ಮೂಲಾತ್ವ್ರತೀಚ್ಕಾಂ ಹಿ ನೃಸಿಂಹೆಸ್ಯೋತ್ತರೇ ನೃಪ । 
ಅತಿಸ್ಮನ್ಮಾಧವೋ ಹ್ಯತ್ರ ಚತುರ್ಮೂರ್ತಿಧರೋ ವಿಭುಃ ॥ ೨೪ ॥ 
ಅನುಗ್ರಹೀತುಂ ತ್ವಾಮೇವ ಪುನರತ್ರೋದ್ಧ ವಿಷ್ಕೃತಿ । 

ಶ್ವೇತದ್ವೀಪೇ ಯಥಾ ವಿಷ್ಣುರ್ಭೋಗಭೂಮಾ ನಿಜಾಲಂಯಂ8  ॥ ೨೫ ॥ 
ಜಂಬೂದ್ವೀಪೇ ಕರ್ಮಭೂವರೌ ನಿಜಂ ಸ್ಥಾನಮಿದಂ ಸ್ಮೃತಂ | 


ಸ್ವಸ್ಕೈ ವಾತಿರಹಸ್ಯತ್ವಾನ್ಸ ಪ್ರಕಾಶೋಸ್ಯ ಸಂಮತಃ 1 ೨೬ ॥ 
ನೋಕ್ಸಾಧಿಕಾರೀ ಜಾನಾತಿ ಸ್ಥಲಮೇತನ್ಮಹೀಪತೆ | 

ಅವಿಶ್ವಾಸಪದಂ ನೃಣಾಂ ದುಷ್ಕೃತಾಂ ಹಿ ವಿಶೇಷತಃ ॥ ೨೭ ॥ 
ಅತ್ರ ಯಾಂನ್ಯಾ ಪ್ರತಿಕೃತಿಃ ಪೌ ರೈರ್ವಿಷ್ಟೋಃ ಪ್ರತಿಷ್ಠಿತಾ | 

ಸಾಪಿ ಮುಕ್ತಿಪ್ರದಾ ಭೂಪ ಕಂ ಪುನಃ ಸಾ ಸ್ವಯಂಭುವಾ ॥ ೨೮ ॥ 


ಅಂತರ್ಧಾನತಿರೋಧಾನೇ ಸನಿಮಿತ್ತೇ ಜಗತ್ಪೃಭೋಃ । 
ಅನುಗ್ರ ಹಾರ್ಥಂ ಸಾಧೂನಾಂ ಜಾಯತೇ ಚ ಯುಗೇ ಯುಗೇ ॥ ೨೯ ॥ 


೨೪-೨೬, ಈ ನೈಗ್ರೋಧವೃಕ್ಸೆಮೂಲದಿಂದ ಪಡವಲಿಗೂ, ನೃಸಿಂಹ 
ಮೂರ್ತಿಯ ಉತ್ತರದಿಕ್ಕಿನಲ್ಲಿ ಆ ವಿಭುವು ಚತುರ್ಮೂರ್ತಿಧರನಾಗಿ ನೆಲಸಿದ್ದನು. 
ಈಗ ಆ ಸ್ವಾಮಿಯು ನಿನ್ನನ್ನನುಗ್ರಹಿಸಲೋಸುಗವೇ ಈ ಪ್ರದೇಶದಲ್ಲಿ ಪುನಃ 
ಉದ್ಭವಿಸುವನು. ಭೋಗಭೂಮಿಯಾದ ಶ್ವೇತದ್ವೀಪದಲ್ಲಿ ಮಹಾವಿಷ್ಣುವು 
ಹೇಗೆ ತನ್ನ ಮನೆಯನ್ನು ಮಾಡಿಕೊಂಡಿರುವನೋ ಹಾಗೆಯೇ ಕರ್ಮಭೂಮಿ 
ಯಾದ ಈ ಜಂಬೂದ್ವೀಪದಲ್ಲಿಯೂ ಆತನಿಗೆ ಈ ಪ್ರದೇಶವು ಸ್ವಂತಸ್ಥಾನವೆಂದು 
ತಿಳಿಯಲಾಗಿದೆ. ಆತನೇ ಅತಿ ರಹಸ್ಯನಾಗಿರುವುದರಿಂದ ಎಲ್ಲರಿಗೂ ಪ್ರಕಾಶ 
ವಾಗುವುದು ಆತನಿಗೆ ಸಮ್ಮತವಲ್ಲವು. 

೨೭. ಎಲೈ ಮಹೀಪತಿಯೇ! ಮೋಕ್ಸಾಧಿಕಾರಿಯಾದ ಮಾನವನುಮಾತ್ರ 
ಈ ಸ್ಥಳವನ್ನು ತಿಳಿದುಕೊಳ್ಳುತ್ತಾನೆ. ಇತರ ಮಾನವರಿಗೂ, ಅದರಲ್ಲಿಯೂ 
ವಿಶೇಷವಾಗಿ ಪಾಪಿಗಳಿಗೂ ಈ ಪ್ರದೇಶವು ತಿಳಿಯಲು ಸಾಧ್ಯವಲ್ಲವು. 

೨೮. ಇಲ್ಲಿ ಪೊರ್ವದಲ್ಲಿ ಪಟ್ಟಣಿಗರೆಲ್ಲರೂ ಸೇರಿ ಪ್ರತಿಷ್ಠೆ ಮಾಡಿರುವ 
ವಿಷ್ಣುವಿನ ಮೂರ್ತಿಯಾವುದುಂಟೋ ಅದೂ ಸಹ ಭಕ್ತಜನರಿಗೆ ಮುಕ್ತಿಯನ್ನು 
ಉಂಟುಮಾಡುವಂತಹುದು. ಎಂದಮೇಲೆ ಸಾಕ್ಲಾತ್‌ ಸ್ವಯಂಭುಮೂರ್ತಿ 
ಯಾದ ಪ್ರತಿಕೃತಿಯ ವಿಷಯವನ್ನು ಹೇಳಬೇಕಾದುದೇನು? 

೨೯. ಆ ಜಗತ್ತೆ ಭುವಿನ ಅಂತರ್ಧಾನ ತಿರೋಧಾನಗಳೆರಡೂ ಸಕಾರಣ. 
ವಾದುವುಗಳೇ ಆಗಿವೆ. ಯುಗ ಯುಗದಲ್ಲಿಯೂ ಆತನು ಸಾಧುಗಳನ್ನು 
ಅನುಗ್ರಹಿಸುವುದಕ್ಕಾಗಿಯೇ ಭೂಲೋಕದಲ್ಲಿ ಅವತರಿಸುತ್ತಾನೆ. 


ಪಂಚದಶೋಳಧ್ಯಾಯಃ ೧೯೭ 


ನಾನಾವತಾಕೈರ್ಭಗವಾನ್ಮತ್ಯ್ಯಕೂರ್ಮಾದಿಕೈನಗ್ಸಪ 


ನಿಮಿತ್ತನಾಶೇ ಚ ತಿರೋದಧಾತಿ ಪರಮೇಶ್ವರಃ ॥೩೦॥ 
ನಿರ್ನಿಮಿತ್ತಂ ಸ್ಥಿತೋ ನಿತ್ಯಮಿಹ ಕಾರುಣ್ಯಸಾಗರಃ । 

ಶ್ವೇತದ್ವೀಪಾದ್ಯಥಾ ವಿಷ್ಲುರನ್ಯತ್ರಾವತರೇತ್ವಭುಃ ॥೩೧॥ 
ಅತ್ರ ಸ್ಮಿತೋಪಿ ಸ ದ್ವಾರಕಾಕಾಂಚೀಪುಷ್ಯರಾದಿಷು । 

ಪ್ರಕಾಶಂ ಯಾತಿ ಕೃಪಯಾ ತರುಮೂಲಪ್ರರೋಹವತ್‌ ॥ ೩೨ ॥ 
ನಾನಾತೀರ್ಥೇಷು ದೇಶೇಷು ಕ್ರೇತ್ರೇಷ್ಟ್ವಾಯತನೇಷು ಚೆ! 
ಅಂಶಾನತಾರಸ್ತಸ್ಕೈನ ಮಾಭೂತ್ತೇ ಸಂಶಯೋ ನೃಪ ॥ ೩೩ ॥ 
ಕ್ಸೈಣಂ ನ ತ್ಯಜತೀಶಾನಃ ಕ್ಸೇತ್ರಂ ಕ್ಪೇತ್ರನಿಂವ ಸ್ವಕಂ । 

ತ್ವದುಪಜ್ಞಸ್ತು ಭೂಪಾಲ ಪ್ರಕಾಶೋನ್ಯೋ ಭವಿಷ್ಯತಿ ॥ 4೪ I 


ಇತಿ ಸಂದರ್ಶಿತಂ ಸ್ಥಾನಂ ನಾರದೇನ ಮಹಾತ್ಮನಾ | 
ಸಾಷ್ಟಾಂಗಪಾತಂ ಭೂಮೌ ತದಿಂದ್ರದ್ಯುನ್ನೋ ನನಾನುಹ ॥ ೩೫॥ 


೩೦. ಎಲೈ ದೊರೆಯೆ! ಆತನು ಮತ್ಸ್ಯಕೂರ್ಮವರಾಹಾದಿ ನಾನಾ 
ಅವತಾರಗಳಿಂದ ಇಲ್ಲಿ ಅವತರಿಸುತ್ತ ಆಯಾ ಅವತಾರದ ನಿಮಿತ್ತವು ನಾಶ 
ವಾಗುತ್ತಲೇ ತಿರೋಧಾನವಾಗುವನು. 

೩೧. ಕರುಣಾಸಮದ್ರನಾದ ಆ ವಿಷ್ಣುವು ಈ ಪ್ರದೇಶದಲ್ಲಿ ಯಾವ 
ನಿಮಿತ್ಮವಿಲ್ಲದಿದ್ದರೂ ಯಾವಾಗಲೂ ಇರುತ್ತಾನೆ. ಅಲ್ಲದೆ ಶ್ವೇತದ್ವೀಸದಿಂ 
ದೆಂತೋ ಅಂತು ಇಲ್ಲಿಂದಲೇ ಬೇರೆ ಬೇರೆ ಕಡೆಗಳಲ್ಲಿ ಅವತರಿಸುವನು. 

೩೨, ಆ ಸ್ವಾಮಿಯು ಈ ಸ್ಥಳದಲ್ಲಿಯೇ ನೆಲಸಿದ್ದರೂ, ದ್ವಾರಕೆ, ಕಾಂಚ 
ಪುಷ್ಕರ ಮುಂತಾದ ಕ್ಷೇತ್ರಗಳಲ್ಲಿ ಮಹಾವೃಕ್ಸದ ಬುಡದಲ್ಲಿನ ಸಸಿಗಳಂತೆ 
ಪ್ರಕಾಶಗೊಳ್ಳುತ್ತಾನೆ. 

೩೩. ಅನೇಕ ತೀರ್ಥಗಳಲ್ಲಿಯೂ, ದೇಶಗಳಲ್ಲಿಯೂ, ಕ್ಟೇತ್ರಗಳಲ್ಲಿಯೂ, 
ದೇವಾಯತನಗಳಲ್ಲಿಯೂ ಆ ಪ್ರಭುವಿನ ಅಂಶಾವತಾರಮೂರ್ತಿಗಳೇ ನೆಲಸಿರು 
ವುದರಿಂದ ನಿನಗೆ ಸಂಶಯವಿಲ್ಲದಿರಲಿ. 

೩೪. ಆ ಪರಮೇಶ್ವರನು ಈ ಕ್ಷೇತ್ರವನ್ನು ತನ್ನ ಸ್ವಂತ ಕ್ಲೇತ್ರದಂತೆಯೇ 
ಒಂದು ಕ್ರಣಕಾಲವಾದರೂ ಬಿಟ್ಟಿರುವುದಿಲ್ಲ. ಇದರಮೇಲಾಗಿ ಆತನು ನಿನ್ನ 
ಭಕ್ತಿಯನ್ನರಿತು ಬೇರೆಯಾಗಿಯೇ ಇಲ್ಲಿ ಉದ್ಭವಿಸುತ್ತಾನೆ.'' 

೩೫. ಇಂತು ನುಡಿದು ಮಹಾತ್ಮನಾದ ಅ ನಾರದಮುನಿಯು ಆ ಇಂದ್ರ 
ದ್ಯುಮ್ನುರಾಜನಿಗೆ ಶ್ರೀ ನೀಲಮಾಧವಮೂರ್ತಿಯು ನೆಲಸಿದ್ದ ಸ್ಥಳವನ್ನು 
ತೋರಿದನು. ಇಂದ್ರದ್ಯುಮ್ನನಾದರೋ ಅಲ್ಲಿಯೇ ನೆಲದಮೇಲೆ ಸಾಷ್ಟಾಂಗ 
ನಮಸ್ಕಾರವನ್ನು ಮಾಡಿದನು. 


೧೯೮ ಶ್ರೀ ಸ್ಕಾಂದಮಹಾಪುರಾಣಂ 

ಮನ್ಹಾನಸ್ತು ಸ್ಥಿತಂ ದೇವಂ ಪ್ರಕಾಶಮಿವ ತುಷ್ಟುವೇ ॥ ೩೬ ॥ 
ಇಂದ್ರದ್ಯುವ್ನು ಉವಾಚ :- 

ದೇನ ದೇವ ಜಗನ್ನಾಥ ಪ್ರಣತಾರ್ತಿವಿನಾಶನ । 


ತ್ರಾಹಿ ಮಾಂ ಪುಂಡರೀಕಾಕ್ಸ ಪತಿತಂ ಭವಸಾಗರೇ ॥ ೩೭ ॥ 
ತೃಮೇಕ ಏನ ದುಃಖೌ ಘಧ್ವಂಸಕಃ ಪರಮೇಶ್ವರ । 
ಕ್ಸುದ್ರಾಃ ಕ್ಲುದ್ರಾನ್ಸಿ ಸೇವಂತೇ ಸುಖಲೇಶಸ್ಯ ಲಿಸ್ಸಯಾ ॥ ೩೮ ॥ 


ಅನಾದಿತ್ರಿನಿಧೌಘಸ್ಯ ರಾಶೇಃ ಸ್ವಸ್ಯ ಮಹಾಂಹಸಃ । 
ದುರುಚ್ಛೇದ್ಯಸ್ಯ ಸತತಂ ಪೂರ್ಯಮಾಣಸ್ಯ ಜನ್ಮನಃ । 


೦ ಪುನರ್ಭಕ್ತಿಭಾವೇನ ಸಾಕ್ಸಾನ್ಮುಕ್ತಿಪ್ರದಂ ನೈಣಾಂ ॥ ೩೯1 
ಕರ್ಮಾಧೀನಂ ತು ಯೇ ಮೂಢಾ ವದಂತಿ ತ್ವಾಂ ಕೃಷಾನಿಧಿಂ । 
ತೇನ ಜಾನಂತಿ ಭಗವನ್ಯಮೆಣ್ಯವಂ ಪ್ರೇರಿತಂ ತ್ವಯಾ ॥ von 
ಅಜಾಮಿಲೇನ ವಿಪ್ರೇಣ ತ್ಯಕ್ತ್ವಾ ವರ್ಣಾಶ್ರಮೋದಿತಂ ॥ ೪೧॥ 
'ಕ೦ ನ ಪಾಪಂ ಕೃತಂ ಸ್ಥಾಮಿನ್ಸೋಪಿ ತ್ವನ್ನಾಮಕೀರ್ತನಾತ್‌ । 
ಮುಕ್ತೋಭೂತ್ಸರಣಾದೇವ ಪಾಶಹಸ್ತೆ ತರ್ನಿಮೋಚಿತಃ ॥ ೪೨ ॥ 





೩೬. ಆತನು ಸ್ವಾಮಿಯು ತನ್ನೆದುರಿಗೇ ಪ್ರತ್ಯಕ್ಷನಾಗಿ ಇರುವಂತೆ 
ಭಾವಿಸಿ ಈ ರೀತಿ ಸ್ತುತಿಸಿದನು. 

೩೭. “ದೇವ ದೇವ, ಜಗನ್ನಾಥ! ನೀನು ಪ್ರಣತಾರ್ಶಿನಾಶನನು. 
ಶಿ ಪುಂಡರೀಕಾಕ್ಟ! ಭವಸಾಗರದಲ್ಲಿ ಪತಿತನಾಗಿರುವ ನನ್ನನ್ನು ರಕ್ಷಿಸು. 

೩೮. ಪರಮೇಶ್ವರಾ! ನೀನೊಬ್ಬನೇ ದುಃಖಸಮೂಹಗಳನ್ನು ಧ್ವಂಸ 
ಮಾಡುವವನು. ಆದರೆ ಕ್ಲುದ್ರರಾದ ಮಾನವರು ಆದನ್ನು ತಿಳಿಯದೆ ಕೇವಲ 
ಅಲ್ಪಸುಖಕ್ಕಾಗಿ ಕ್ಸುದ್ರದೇವತೆಗಳನ್ನು ಸೇವಿಸುತ್ತಾರೆ. 

೩೯. ಆದಿಯೇ ಇಲ್ಲದ ಸೃಷ್ಟಿ ಸ್ಥಿತಿ ಪ್ರವಾಹವು ಅತಿ ದುಸ್ತರವಾದುದು. 
ನರನು ಅದರಿಂದ ಪಾರಾಗುವುದು ಬಹುಕಷ್ಟ. ಅದಕ್ಕೆ ಅವನೆಸಗುವ ದುರು 
ಚಜ್ಛೇದ್ಯಗಳಾದ ಪಾಪಗಳೇ ಕಾರಣ. ಅದರಿಂದ ಅವನು ಜನ್ಮಗಳನ್ನೆತ್ತುತ್ತಲೇ 
ಇರಬೇಕಾಗುವುದು. ಇಂತಹವನು ಮುಕ್ತನಾಗಬೇಕಾದರೆ ಪರಮಾತ್ಮನಾದ 
ನಿನ್ನಲ್ಲಿನ ಭಕ್ಕಿಭಾವಕ್ಕಿಂತ ಬೇರೊಂದು ಮಾರ್ಗವಾವುದು? 

೪೦. ಭೋ ಭಗವಾನ್‌! ತಿಳಿವಿಲ್ಲದವರು ಕೃಪಾನಿಧಿಯಾದ ನೀನು 
ಕರ್ಮಾಧೀನನೆಂದು ಹೇಳುತ್ತಾರೆಯಲ್ಲವೆ! ಅವರು ಆ ಕರ್ಮವನ್ನು ನೀನೇ 
ಪ್ರೇರಿಸಿದವನೆಂಬುದನ್ನ ರಿಯರು. 

೪೧-೪೨. ಬ್ರಾಹ್ಮಣನಾದ ಅಜಾಮಿಳನು ವರ್ಣಾಶ್ರಮೋದಿತವಾದ 
ಕರ್ಮವನ್ನು ತ್ಯಜಿಸಿ ಪಾಪವನ್ನು ಮಾಡಲಿಲ್ಲವೆ? ಓ ಸ್ವಾಮಿಯೇ! ಅವನು 


ಪಂಚದಶೋಳ$ಧ್ಯಾಯಃ ೧೯೯ 


ಸರ್ಮೆೇಣಪ್ಯುಪಾಯಾ ದೇವೇಶ ಕೀರ್ತಿತಾಸ್ತವ ದರ್ಶನೇ । 


ತ್ವಯಿ ದೃಷ್ಟೇ ಹಿ ಭಿದ್ಯಂತೇ ಸಂಶಯಾ ಪೃದಿ ಸಂಸ್ಥಿತಾಃ ॥ ೪೩॥ 
ನಿಃಸಂಶಯೋ ಭವೇತ್ಸದ್ಯಃ ಪಾಪಪುಣ್ಯಕ್ಷ್ಮಯೋ ಧ್ರುವಂ । 

ತ್ವಮೇವ ಶರಣಂ ದೀನಮನುಸಗೃಣ್ಣೇಷ್ಟ ಮಾಂ ವಿಭೋ ॥ ೪೪ ॥ 
ನಿಶ್ಚಿತಾನಿ ತ್ವಯಾ ದೇವ ಗರ್ಭಸ್ಥಸ್ಯ ಚ ಯಾಧಿ ಮೇ । 

ತೈರೇವ ಮೇ ಜನಿರ್ಜಾತು ಯಾಚೇ ತ್ವಾಂ ಕೇವಲಂ ತ್ವಿದಂ ॥ ೪೫ ॥ 
ತಿರಶ್ಹೋ ಮುಕ್ತಿದಾ ಮೂರ್ತಿಃ ಸ್ಥಿತಾ ತೇ ಯಾತ್ರ ತಾಂ ಪುನಃ । 
ಅನೇನ ಚಕ್ಸುಷಾ ಪಶ್ಯಾಮಾಶ ನಾನ್ಯತ್ಸ್ರಯೋಜನಂ ॥ ೪೬ ॥ 
ಕೃತಾಂಜಲಿಪುಟೋ ರಾಜಾ ಸ್ತುತ್ಕೈನಂ ಮಧುಸೂದನಂ । 
ಪುನರ್ನನಾಮ ಧರಣೀಪೃಷ್ಮೇ ಸಾಶ್ರುವಿಲೋಚನಃ ॥ ೪೭ ॥ 
ತತೋಂತರಿಕ್ಚಗಾ ವಾಣೀ ಸಾಮಸುಸ್ವರಭಾಷಿಣೇ 1 

ಉಚ್ಚಚಾರ ನಭೋಮಧ್ಯೇ ಇಂದ್ರದಮ್ಯುಮ್ನುಸ್ಯ ಶೃಣ್ವತಃ ॥ ೪೮ ॥ 


ನಿನ್ನ ನಾಮಸಂಕೀರ್ತನದಿಂದ ಮುಕ್ತನಾಗಲಿಲ್ಲವೆ? ನಿನ್ನ ಸ್ಮರಣೆಯಿಂದಲೇ 
ಅವನು ಯಮಕಿಂಕರರಿಂದ ಬಿಡುಗಡೆಯಾಗಲಿಲ್ಲವೆ? 

೪೩. ದೇವೇಶ! ಸಮಸ್ತ ಉಪಾಯಗಳೂ ನಿನ್ನ್ನ ದರ್ಶನದಲ್ಲಿಯೇ 
ಅಡಗಿರುತ್ತವೆ. ನಿನ್ನನ್ನು ಕಂಡುದೇ ಆದರೆ ಹೃದಯದಲ್ಲಿರುವ ಸಮಸ್ತ 
ಸಂಶಯಗಳೂ ಭೇದಿಸಿಹೋಗುತ್ತವೆ. 

೪೪-೪೫. ದೇವಾ! ನಿನ್ನನ್ನು ಕಂಡಕ್ಸಣದಲ್ಲಿಯೇ ಪಾಪಪುಣ್ಯಗಳ ಕ್ಷಯ 
ವಾಗಿ ಮುಕ್ತಿಯೇ ದೊರಕುವುದರಲ್ಲಿ ಸಂಶಯವೇ ಇಲ್ಲವು. ಇದು ಸತ್ಯವು. 
ನೀನೇ. ನನಗೆ ದಿಕ್ತು! ಆದುದರಿಂದೆಲೈ ಪ್ರಭುವೇ! ದೀನನಾಗಿರುವ ನನ್ನನ್ನು 
ಅನುಗ್ರಹಿಸು. ದೇವ! ನಾನು ಜನನಿಯ ಗರ್ಭದಲ್ಲಿರುವಾಗಲೇ ನನಗೆ ಎಷ್ಟು 
ಜನ್ಮಗಳೆಂಬುದನ್ನು ನೀನು ನಿರ್ಧರಿಸಿರುತ್ತೀಯೆ. ಅದರಿಂದ ನನಗೆ ಜನ್ಮಗಳು 
ಬರಲಿ. ಆದರೆ ನಿನ್ನನ್ನು ಇಷ್ಟುಮಾತ್ರ ಬೇಡಿಕೊಳ್ಳುವೆನು. 

೪೬. ಜಗದೀಶ! ಮುಕ್ತಿಪ್ರದವಾದ ಯಾವ ನಿನ್ನ ಮೂರ್ತಿಯು ಈ 
ಪ್ರದೇಶದಲ್ಲಿದ್ದು ಮಾಯವಾಯಿತೋ ಆ ಮೂರ್ತಿಯನ್ನು ನಾನು ಈ ನನ್ನ 
ಚರ್ಮಚಕ್ಸುನಿನಿಂದ ನೋಡುವಂತಾಗಲಿ. ಇದನ್ನುಳಿದು ಈ ಪ್ರಪಂಚದಲ್ಲಿ 
ನನಗಾಗಬೇಕಾದ ಪ್ರಯೋಜನವಾವುದೂ ಇರುವುದಿಲ್ಲವು.?? 

೪೭. ಎಲೈ ವಿಪ್ರರೇ! ಈ ಪ್ರಕಾರವಾಗಿ ಮಧುಸೂದನನನ್ನು ಸ್ಮುತಿಸಿ 
ಆ ದೊರೆಯು ಕಂಬನಿದುಂಬಿದ ಕಂಗಳುಳ್ಳವನಾಗಿ ಮತ್ತೆ ನೆಲದಲ್ಲಿ ಸಾಷ್ಟಾಂಗ 
ನಮಸ್ಕಾರವನ್ಸೆಸಗಿದನು. 

೪೮. ತರುವಾಯ ಆಕಾಶವಾಣಿಯು ಸಾಮಸ್ವರದಿಂದ ಮನೋಹರವಾಗಿ 
ಆ ದೊರೆಯು ಕೇಳುವಂತೆಯೇ ಅಂತರಿಕ್ಸಷುಧ್ಯದಿಂದ ಈ ರೀತಿ ನುಡಿಯಿತು. 


೨೦೦ ಶ್ರೀ ಸ್ಯಾಂದಮಹಾಪುರಾಣಂ 


ಮಾ ಚಿಂತಾಂ ವ್ರಜ ಭೂಷಾಲ ವ ತ್ರಜಿಷ್ಯೇ ತ್ವದ್ದೃಶೋಃ ಪಥೆಂ । 


ಪೈತಾನುಹಂ ವಚಃ ಪ್ರಾಹ ಷೂ ಯತ್ಸು ಕುಷ್ಟ ತತ್‌ ॥೪೯॥ 
ತಚ್ಛ ತ್ವಾ ದಿವ್ಯ ಚಚ ನಾರದಸ್ಯ ಚ ಭಜ | 

ಶ ದಧೇ ಇತು ಭಗವತ್ರೀತಿಕಾರಕಃ ॥ ೫೦ ॥ 
ನಾರದಂ ಚ ಪುನಃ ಪ್ರಾಹ ಹರ್ಷಗದ್ಗದಯಾ ಗಿರಾ । 

ಮುನೆ ತಯಾ ಯದಾದಿಷ್ಟಂ ಚತುವರ್ನಖನಿದೇಶತಃ ॥೫೧॥ 


ಅಶರೀರಾ ತ್ರಿಯಂ ವಾಣೀ ಅನುಜಜ್ಞೆ ತದೇವ ಹಿ। 

ಫಿತಾನುಹೋ ಜಗನ್ನಾಥೋ ಭೇದೋ ವೈ ನಾಃನಯೋಃ ಕೈಚಿತ್‌ ॥೫೨॥ 
ಪದ್ಮಯೋನೇಃ ಸುತಸೆ. ಕ್ಲಂ ಹಿ ನಚಸ್ತೇ ಭಗವದ್ದ ಚಃ । 

ತತ್ರ ಕರ್ತವ್ಯಂ ಪ ಪ್ರಯತ್ನೇನ ಯಚ್ಛೆ ಪಯ ಉಪ ಸಪಾದಿತಂ ॥ ೫೩ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸಾ ಶ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣನಖಂಡೇ ಪುರುಷೋತ್ತಮಕ್ಸೇತ್ರ ಮಾಹಾಕ್ಕೆ 8 ಜೈನಿನಿಯಸಿ 
ಸಂವಾದೇ 44 ನರೆಸಿಂಹದರ್ಶನ-ಅಶ್ವ ಒಮೇಧಯಜ್ಞಾ ರಂಭಾದಿನರ್ಣನಂ ನಾಮ 
ಪಂಚದಶೋಧ್ಯಾಂಯಃ 








೪೯, ಓ ಭೂಪಾಲ! EN ನಿನಗೆ ನಾನು ದೃಗ್ಗೋಚರನಾಗು 
ವೆನು. ನಾರದನು ನಿನಗೆ ಹೇಳಿದ ಬ್ರ ಓನಚನದಂತೆಸಗುವವನಾಗು. 

೫೦. ಆ ದಿವೃವಚನವನ್ನೂ, Es ಮಾತುಗಳನ್ನೂ ಕೇಳಿದ 
ತರುವಾಯ ಆತನು ಭಗವಂತನಿಗೆ ಪ ್ರಿಯವನ್ನುಂಟುಮಾಡುವವನಾಗಿ 
ಅಶ ಶೈಮೇಧಯಾಗವನ್ನು ಮಾಡಲು ಸಂಕಲ್ಪಿ ಸಿದನು. 

೫೧-೫೨. ಆಗಲಾತನು ನಾರದಮುನಿಯನ್ನು ಕುರಿತು ಹರ್ಷದಿಂದ ಗದ್ಗದ 
ಸ್ವ ರದೊಡಗೂಡಿ, " ಎಲೈ ಮುನಿಯೇ! ಠೀನು ಚತುರ್ಮುಖಬ ಬ್ರಹ್ಮನ ಆಣತಿ 
ಯಂತೆ ನನಗೆ ಯಾವುದನ್ನು ಅಪ್ಪ ಣೆಕೊಡಿಸಿದೆಯೋ ಅದನ್ನೇ ಈ ಅಶರೀರ 
ವಾಣಿಯೂ ಸಮ್ಮತಿಸಿತಲ್ಲವೆ. ನನರ ಬ ಬ್ರಹ್ಮನಿಗೂ ಜಗನ್ನಾ ಥಫಿಗೂ ಯಾವ 
ಭೇದವೂ ಯಾವಾಗಲೂ ಇರುವುದಿಲ್ಲವು. 

೫೩. ನೀನಾದರೋ ಬ್ರಹ್ಮಪುತ್ರನು. ನಿನ್ನ ಮಾತೆಂದರೆ ಭಗವಂತನ 
ಮಾತೇ ಸರಿ! ಆದುದರಿಂದ ಜು ಹೇಳಿದಂತೆ ಯಾವುದು ಶ್ರೇಯಸ್ಸಂಪಾದ 
ಕವೋ ಅದನ್ನು ಮಾಡತಕ್ಕುದೇ |? 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ ಕ್ರಸಿದ್ಧವಾದ 
ಶ್ರೀಸಾ ), ೦ಡಮಹಾಪುರಾಣದ ಎರಡನೆಯ ವೈಷ್ಠನಖಂಡದ ಪುರು ಸೋತ್ತ ಮಕ್ಸೆ ತ್ರ 
ಮಹಾತ್ಮ ದ ಜೆ ಮಿನಿಯಸಷಿಸಂವಾದದಲ್ಲಿ "" ನರಸಿಂಹದರ್ಶನ- ಅಶ ಮಧಯ ಜ್ಞಾ. 

Ey ಮ ವೆಂಟ ಹದಿನೈದನೆಯ ಅಧ್ಯಾಯವು ಮುಗಿದುದು 


1 ಶ್ರೀ 
ಅಥ ಸೋಡಶೋಂಧ್ಯಾಯಃ 


ನಾರದಕೃತ ನೃಸಿಂಹಮೂರ್ತಿಸ್ಥಾಸನವರ್ಣನಂ 


ಜೈಮಿನಿರುವಾಚ :-- 
ನೃಪಂ ಸುಮನಸಂ ದೃಷ್ಟ್ಯಾ ಶ್ರದ್ದ್ಧಧಾನಂ ಮಹಾಕ್ರತೌ । 
ಉವಾಚ ಪೆರಮಪ್ರೀತ್ಕಾ ನಾರದೋ ಲೋಕಹರ್ಷಣಃ Hon 
ನ್ಯವಸಾಯೇ ಸುಕೃತಿನಾಂ ದೇವಾ ಯಾಂತಿ ಸಹಾಯತಾಂ । 
ತತ್ರೋದಾಪರಣಂ ತ್ವಂ ಹಿ ಯತ್ಸೃಹಾಯಶ್ಚತುರ್ಮುಖಃ ॥೨॥ 
ತದೇಹಿ ಯಾಮಸ್ತೆತ್ರೈನ ನೀಲಕಂಠಸ್ಯ ಸನ್ನಿಧೌ । 
ಸರ್ವರಾಕ್ಬಸಸಂಹಾರಂ ಸರ್ವವಿಫ್ನುನಿವಾರಣಂ ॥ ನ್ಮಿ॥ 
ಸ್ಥಾಸಯಾಮ್ಯಗ್ರತೊಃ ರಾಜನ್ನೃಸಿಂಹಂ ಮಾರುಣೀಮಂಖಂ । 
ಅಂತರ್ಹಿ ತೋಹಿ ಭಗವಾನ್ಪತ್ಯಕ್ಸೋಂಸೌ ನೃಕೇಸರೀ ॥೪॥ 
ಸನ್ನಿಧಾವಸ್ಯೆ ಯಾಗಸ್ತುು ಫಲಾತಿಶಯವಾನ್ಸವನೇತ್‌ 
ತ್ವಮುಗ್ರ ತೋ ಗಚ್ಛ ಶೀಘ್ರಂ ಪ್ರಾಸಾದಂ ತತ್ರ ಕಾರಯ nn 





ಕನ್ನಡದ ಅನುವಾದ 
ನಾರದಕೃತ ನೃಸಿಂಹಮೂರ್ತಿಸ್ಥಾಪನವರ್ಣನ 

೧. ಜೈಮಿನಿಯು ಹೇಳುತ್ತಾನೆ:-- ಎಲೈ ವಿಪ್ರರೇ! ಇಂದ್ರದ್ಯುನ್ನು 
ರಾಜನು ಸಂತುಷ್ಟ ಮಾನಸನಾಗಿ ಅಶ್ವಮೇಧ ಮಹಾಯಾಗವನ್ನು ಮಾಡುವುದ 
ರಲ್ಲಿ ಶ್ರದ್ಧೆ ತಾಳಿರುವುದನ್ನು ಕಂಡು ಲೋಕವನ್ನೇ ಆನಂದಗೊಳಿಸುವವನಾದ 
ನಾರದನು ಹೇಳಿದನು. 

ಹ ಕು ಎಲ್ಫೈ ರಾಜನೇ! ಪುಣ್ಯಶಾಲಿಗಳಾದವರ ಕೆಲಸಗಳಿಗೆ ದೇವತೆಗಳೇ 
ಸಹಾಯಕರಾಗುತ್ತಾರೆ. ಇದಕ್ಕೆ ನೀನೇ ಉದಾಹರಣೆಯು. ನಿನಗೆ ಸಾಕ್ಸಾತ್‌ 
ಚತುರ್ಮುಖ ಬ್ರಹ್ಮನೇ ಸಹಾಯಕನಾಗಿರುವನಲ್ಲವೆ! 

೩-೪. ಆದುದರಿಂದ ಬಾ; ಆ ನೀಲಕಂಠೇಶ್ವರನ ಸನ್ನಿಧಿಗೇ ಹೋಗೋಣ. 
ಎಲ್ಲೆ ದೊರೆಯೆ! ಅಲ್ಲಿ ನಾವು ಸಮಸ್ತ ರಾಕ್ಟೈಸರನ್ನು ಸಂಹರಿಸುವವನೂ, 
ಸಕಲ ವಿಘ್ನಗಳನ್ನು ನಿವಾರಣೆಮಾಡುವವನೂ ಆದ ಶ್ರೀನೃಸಿಂಹಸ್ವಾಮಿಯನ್ನು 
ವರುಣದಿಕ್ಕಿಗೆ ಮುಖಮಾಡಿಕೊಂಡಿರುವಂತೆ ಸ್ಲಾಪಿಸೋಣ. ಭಗವಾನ” 
ನೀಲಮಾಧವಮೂರ್ತಿಯು ಅಂತರ್ಧಾನಹೊಂದಿದರೂ ನೃಸಿಂಹಸ್ವಾಮಿಯು 
ಪ್ರತ್ಯಕ್ಸನಾಗಿರುವನಷ್ಟೆ! 

೫. ಈ ನೃಸಿಂಹೆಮೂರ್ತಿಯ ಸನ್ರಿಧಿಯಲ್ಲಿ ಯಾಗವನ್ನೆಸಗಿದರೆ ಅತಿಶಯ 

F 


೨೦೨ ಶ್ರೀ ಸ್ಮಾಂದಮಹಾಪುರಾಣಂ 


ಸ್ಮರಣಾನ್ಮಮ ಚಾಗತ್ಯ ಸುತೋ ವೈ ವಿಶ್ವಕರ್ಮಣಃ ! 


ಪ್ರತ್ಯಜ್ಞುಖಂ ತು ಪ್ರಾಸಾದಂ ಸ ತೂರ್ಣಂ ಘಟಯಿಷ್ಯತಿ Hn 
ದಕ್ಸಿಣೇ ನೀಲಕಂಠಸ್ಯ ಯೋ ಮಹಾಂಶ್ಚಂಡನದ್ರುಮಃ । 
ಧನು8ಶತಾಂತರೇ ರಾಜಂಶ್ಹಿರರೂಢಸ್ತು ತಿಷ್ಮತಿ Hn 
ತಸ್ಯ ಪಶ್ಚಿಮದೇಶಸ್ಥಂ ಫ್ಪೇತ್ರಂ ರಾಜನ್ಸನಿಷ್ಯತಿ | 
ವಾಜಿಮೇಧಸಹಸ್ರೇಣ ತಸ್ಯಾಗ್ರೇ ಯಂಜತಾಂ ಭವಾನ್‌ HCH 
ಗಚ್ಛ ತ್ವಮುಹಮತ್ಸೈನ ಸ್ಥಾಸ್ಯಾಮಿ ದಿನಪಂಚೆಕಂ । 

ಆರಾಧ್ಯೈನಂ ದಿವ್ಯಸಿಂಹಂ ಜ್ಯೋತಿರೂಪಮನಂತಕಂ HF 
ಪ್ರತ್ಯರ್ಚಾಯಾಂ ಪ್ರತಿಸ್ಠಾಪ್ಯ ಪ್ರಾಣೇಂದ್ರಿಯಮುನೋಯಖಂತಂ । 
ವದೀಪಾದ್ದೀಸಂ ಯಥಾರಾಜನ್ನಯಿಷ್ಯೇ ಶೋಭನಾಕೃತಿಂ ಟ೧೦॥ 
ನಾರದಸ್ಯೇತಿ ನಚನಂ ಪ್ರತಿಶ್ರುತ್ಯ ನೃಪೋತ್ಸಮಃ । 

ಜಗಾಮ ತತ್ರ ನೇಗೇನ ಚೆಂಡೆನದ್ರುಮಸನ್ನಿಧಿಂ ॥೧೧॥ 
ತತ್ರಾಪಶೃತ್ಸುಘಟಕಂ ಶಿಲ್ಪಶಾಸ್ತ್ರನಿಶಾರದಂ | 

ನಾರದಸ್ಯಾಜ್ಞಯಾ ಪ್ರಾಪ್ತಂ ಪುತ್ರಂ ವೈ ದೇವಶಿಲ್ಸಿನಃ ॥ ೧೨ ॥ 


ವಾದ ಫಲವನ್ನು ಕೊಡುವುದಾಗುತ್ತದೆ. ನೀನು ಮುಂದಾಗಿಯೆ ಹೊರಟು 
ಆ ಪ್ರದೇಶದಲ್ಲಿ ದೇವಾಲಯನ್ನು ಕಟ್ಟಸು. 

೬-೭. ನನ್ನನ್ನು ಸ್ಮರಿಸಿದೊಡನೆಯೇ ವಿಶ್ವಕರ್ಮಸುತನನ್ಲಿಗೈತಂದು 
ಪಶ್ಚಿಮಾಭಿಮುಖವಾಗಿ ದೇವಾಲಯವನ್ನು ಬಹುಜಾಗ್ರತೆಯಾಗಿಯೇ ರಚಿಸು 
ವನು. ನೀಲಕಂಠಸ್ವಾಮಿಗೆ ದಕ್ಷಿಣದಲ್ಲಿ ನೂರಂಬಿನ ದೂರದಲ್ಲಿ ಬಹುಕಾಲ 
ದಿಂದ ಬೆಳೆದುಬಂದಿರುವ ದೊಡ್ಡ ಶ್ರೀಗಂಧದ ಮರವಿರುತ್ತದೆ. 

೮. ಆ ಶ್ರೀಗಂಧವೃಕ್ಸದ ಪಶ್ಚಿಮ ದಿಕ್ಕಿನಲ್ಲಿರುವ ಪ್ರದೇಶವು ಕ್ಷೇತ್ರ 
ವಾಗಿರುತ್ತದೆ. ನೀನು ಅಲ್ಲಿಯೇ ಅಶ್ವಮೇಧಸಹಸ್ರವನ್ನು ಮಾಡು. 

೯-೧೦. ಇನ್ನು ನೀನು ಹೊರಡು. ನಾನು ಇಲ್ಲಿಯೇ ಐದು ದಿನಗಳ 
ಕಾಲ ಇರುತ್ತೇನೆ. ಇದ್ದು ಜ್ಯೋತಿಸ್ವರೂಪನೂ ಅನಂತನೂ ಆದ ಈ ದಿವ್ಯ 
ಸಿಂಹಮೂರ್ತಿಯನ್ನು ಪ್ರತಿಮೆಯಲ್ಲಿ ಪ್ರತಿಸ್ಕೆಗೊಳಿಸಿ ಪ್ರಾಣೇಂದ್ರಿಯ 
ಮನೋಯುತನಾದ ಮಂಗಳಮೂರ್ತಿಯಾದ ಈ ಸ್ವಾಮಿಯನ್ನು ದೀಪದಿಂದ 
ದೀಪವನ್ಸೆಂತೊ ಅಂತು ಅಲ್ಲಿಗೆ ಕರೆತರುತ್ತೇನೆ.” 

೧೧. ಎಲೈ ಮುನಿಗಳೇ! ಈ ರೀತಿ ನುಡಿದ ನಸಿರದಮುನಿಯ ಮಾತು 
ಗಳನ್ನು ಹೇಳಿ ಇಂದ್ರದ್ಯುಮ್ನನು ಬಹುಜಾಗ್ರತೆಯಾಗಿ ಆ ಶ್ರೀಗಂಧವೃಳ್ಸದ 
ಬಳಿಗೈದಿದನು. 

೧೨-೧೪. ಅಲ್ಲಿಯಾದರೋ, ಒಳ್ಳೆಯ ಘಟಕನಾಗಿ, ಶಿಲ್ಪಶಾಸ್ತ್ರ ವಿಶಾರದ 


ಸೋಡಶೋಂ9ಧ್ಯಾಯಃ ೨೦೩್ಪಿ 


ಮನುಷ್ಯರೂಪಮಾಸ್ಥಾಯ ಶಸ್ತ್ರಸೂತ್ರಧರಂ ಸ್ಥಿತಂ! 

ರಾಜಾನಂ ಸತು ದೃಷ್ಟ್ಟ್ವಾವೈ ಚಿಕೀರ್ಷಂತಂ ಸುರಾಲಯಂ ॥೧೩॥ 

ಕೃತಾಂಜಲಿಪುಟಃ ಪ್ರೋಚೇ ದೇವಾಹಂ ಶಿಲ್ಪಶಾಸ್ತ್ರನಿತ್‌ । 

ನರಸಿಂಹಾಲಯಂ ತೇಂದ್ಯ ಘಟಯಿಷ್ಯಾಮಿ ಶೋಭನಂ । 

ರಾಜಾಪಿ ತಮುವಾಚೇದಂ ಪ್ರಹಸನ್ಫೋ ದ್ವಿಜೋತ್ತಮಾಃ ॥ ೧೪॥ 
ಇಂದ್ರದ್ಯುಮ್ನ ಉವಾಚ :-- ಶ್ರ 

ನ ಶಿಲ್ಪೀ ತ್ವಂ ಹಿ ಸಾಮಾನ್ಯಃ ಶಿಲ್ಪಶಾಸ್ತ್ರಪ್ರಣೇತೃಕಃ । 


ಕಥಿತೋ ನಾರದೇನೈನ ತ್ವೈಷ್ಟುಃ ಪುತ್ರೋ ಮಹಾಯಶಾಃ ॥ ೧೫ ॥ 
ನಿರ್ಜನೇಂಸ್ಮಿನ್ಮಹಾರಣ್ಯೇ ನೇತಃ ಪೂರ್ವಂ ಜನಾಶ್ರಯಃ । 
ನಯಮದ್ಯಾಗತಾಃ ಶಿಲ್ಪಿನ್ಸಂಬಂಧಃ ಕಿಂನಿಮಿತ್ತ ಕಃ ॥ ೧೬ ॥ 
ದೇನಶಿಲ್ಲೀ ಭನಾನೇವ ವಿಷ್ಣೋರಮಿತತೇಜಸಃ | 
ಸದಾನುಧ್ಯಾಯಿನಸ್ತಸ್ಯ ನಿದೇಶವಶವರ್ತಿನಃ ೧೭ 





ನಾಗಿರುವ ದೇವಶಿಲ್ಪಿ ವಿಶ್ವಕರ್ಮನ ಮಗನು ನಾರದನ ಆಣತಿಯಂತೆ ಮಾನವ 
ರೂಪವನ್ನು ಧರಿಸಿ ಶಸ್ತ್ರಸೂತ್ರಗಳನ್ನು ಧರಿಸಿದವನಾಗಿ ನಿಂತಿದ್ದು ವನ 
ಕಂಡನು. ಅವನು ಹೊರೆಯನ್ನು ಕಂಡು ದೇವಾಲಯವನ್ನು ನಿರ್ಮಾಣಮಾಡು 
ವವನಾಗಿ ಕೈಮುಗಿದುಕೊಂಡು, « ಪ್ರಭುವೆ! ನಾನು ಶಿಲ್ಪಶಾಸ್ತ್ರ ನನ್ನು 
ಬಲ್ಲವನು. ನಿನಗೋಸ್ಕರ ನಾನೀಗ ನೃಸಿಂಹದೇವಾಲಯನ್ನು ರಚಿಸುವೆನು'` 
ಎಂದನು. ಇಂದ್ರದ್ಯುಮ್ಮರಾಜನೂ ಸಹ ನಸುನಗುತ್ತ ಅವನನ್ನು ಕುರಿತು 
ಇಂತೆಂದು ನುಡಿದನು. 

೧೫. ಇಂದ್ರದ್ಯುಮ್ನನು ಹೇಳುತ್ತಾನೆ: ಅಯ್ಯಾ! ನೀನು ಸಾಮಾನ್ಯ 
ಶಿಲ್ಪಿಯಲ್ಲ; ಶಿಲ್ಪಿಶಾಸ್ತ್ರವನ್ನೇ ನಿರ್ಮಾಣಮಾಡಿದವನು. ನೀನು ಹೇವ 
ಶಿಲ್ಪಿಯಾದ ವಿಶ್ವಕರ್ಮನ ಮಗನೆಂಬ ವಿಷಯವನ್ನು ನಾರದಮಹರ್ಷಿಯು 
ನನಗಾಗಲೇ ತಿಳಿಸಿರುವನು. ನೀನು ಮಹಾ ಕೀರ್ತಿಶಾಲಿಯು. 

೧೬. ಅಯ್ಯಾ ಶಿಲ್ಪಿಯೇ! ಈ ಮೊದಲು ಜನರೇ ಇಲ್ಲದೆ ಕೇವಲ 
ನಿರ್ಜನವೇ ಆಗಿದ್ದ ಈ ಮಹಾರಣ್ಯಕ್ಕೆ ನಾವು ಈಗತಾನೆ ಬಂದಿರುವೆವು. 
ನೀನಾದರೋ ಇಲ್ಲಿರುವೆ. ನಮ್ಮಾರ್ವರ ಈ ಸಂಬಂಧವು ಯಾವ ನಿಮಿತ್ತಕ್ಕೊ 
ನಾನು ಬೇರೆ ತಿಳಿಯೆನು. 

೧೭. ನೀನೇ ದೇವಶಿಲ್ಪಿಯು. ಇದನ್ನು ನಾನು ಬಲ್ಲೆನು. ನಾವಾದರೋ 
ಅಮಿತತೇಜಸ್ವಿಯಾದ ಶ್ರೀಮಹಾವಿಷ್ಣುವಿನ ಧ್ಯಾನದಲ್ಲಿಯೇ ಸದಾ ನಿರತನಾದ 
ನಾರದಮುನಿಯ ಆಜ್ಞಾನುವರ್ತಿಗಳು. 


[ಕ 
A 


೨೦೪ ಶ್ರೀ ಸ್ಕ್ಯಾಂದೆಮಹಾಪುರಾಣಂ 


ಯೇನ ಸ್ಮೃತಸ್ತ್ವಂ ಮುನಿನಾ ಸ ಏವಾತ್ರ ಗಮಿಷ್ಯತಿ | 

ಪ್ರತ್ಯ ಜಾ pre ಗೃಹೀತ್ವಾ ತು "ನಿನಾಂತರೇ ॥ ೧೮ ॥ 
Sole ಫಘುಟಿಯಸ್ಕಾ ದ್ಯ ಸಸ್ಟಾ ೫308 ಸತೋರಣಂ । 

ಪ್ರಾಸಾದಂ ನರಸಿಂಪಸ್ಸ ಪ್ರ Meu ಶುಭಂ 1 ೧೯॥ 
ತ” ಪೂಜಯಿತ್ವಾ ನಿಧಿವನಿ. ್ಸಿಯೋಜ್ಯ ಘಟನೇ ನೃಪಃ । 
ಶಿಲಾಸಂಚಯಕಾನ್ಸ ಎತ್ಯಾನೃಹುವಿತ್ತೆ ಕ ರಯೋಜಯತ್‌ H ೨೦ ll 
ಚತುರ್ಥೇ ದಿವಸೇ "ಸಾ $ 3 ತ್ರಸಾದೋಂಭೂದನುತ್ತವುಃ ಟ 
ಬಹುಕಾಲಪ ್ರ್ರ ಸಾಭ್ಯೋಂಸಿ ಮಹಿನ್ಸಾ ದೇನಶಿಲ್ಪಿನಃ ॥ ೨೧॥ 
ತತಃ ಪ್ರಭಾತೇ ವಿಮಲೇ ನಿತ್ಯಕರ್ಮಾವಸಾನತಃ | 
ಪ್ರತಿಷ್ಮಾನಿಧಿಸಂಭಾರಂ ಗೃಹೀತ್ವಾ ಸಪರಿಚ್ಛದಃ ॥ ೨೨॥ 
ನಾರದಾಗಮನಂ ಪ್ರೇಕ್ಸ್ಯ ಯಾವತ್ತಿಸ್ಮತಿ ಭೂಪತಿಃ । 
ತಾನಚ್ಛುಶ್ರುವಿರೇ ಶಂಖಾ ಮೃದಂಗಾ ಮುರಜಾಸ್ತಥಾ ॥ ೨೩॥ 
ಗೀತಮಂಗಲವಾದ್ಯಾನಿ ಘಂಟಾನಾಂ ಕರಿಣಾಂ ಸ್ವನಾಃ । 

ತಥಾ ಜಯ ಜಯೇತ್ಯುಜ್ಜ್ವೈಃ ಶಬ್ದಾ ಆಕಾಶಮಂಡಲೇ ॥ ೨೪ ॥ 





೧೮. ನೀನು ಯಾವ ಆ ನಾರದಮುನಿಯಿಂದ ಸ ಒರಿಸಲಾದೆಯೋ ಆತನೇ 
ಇಲ್ಲಿಗೆ ಬರುವನು. ಆತನು ಶ್ರಿ (ನೈ A ಸ್ರತಿಬಿಂಬಮೂರ್ತಿ 
ಯನ್ನು ತೆಗೆದುಕೊಂಡು ಇನ್ನು ಕೆಲದಿನಗಳಲ್ಲಿಯೇ ಇಲ್ಲಿಗೆ ಬರುವನು. 

೯-೨೦. ಆದುದರಿಂದ ನೀನೀಗ ಪಾ ತ್ರಾಕಾರಸಹಿತವೂ, ತೋರಣಯುಕ್ತವೂ 
ಆಗಿ ಮಂಗಳಕರವಾದ ಶ್ರೀನೃಸಿಂಹಡೇವಾಲಯವನ್ನು ಪಶ್ಚಿ ಶಿ ಮಾಭಿಮುಖವಾಗಿ 
ರಚಿಸು.'” ಇಂತು ಮಡಿದು ಆ ದೊರೆಯು ಆ ಜೇವಶಿಲ್ಲ ಯನ್ನು ಸತ್ಕರಿಸಿ 
ದೇವಾಲಯನಿರ್ಮಾಣದಲ್ಲಿ ತೊಡಗಿಸಿದ ಬಳಿಕ ಶಿಲೆಗಳನ್ನು ತಂದು ಕೂಡಿ 
ಹಾಕಲು ಬಹಳ ಹೆಣವನ್ನು ಕೊಟ್ಟು ಆಳುಗಳನ್ನು ಗೊತ್ತುಮಾಡಿದನು. 

೨೧. ಅಯ್ಯಾ ವಿಪ್ರರೇ! ಪ್ರತಿ ನಾಲ್ಕನೆಯ ದಿನದಲ್ಲಿಯೇ ಬಹ`ಕಾಲ 
ವಿನಿಯೋಗಿಸಿ ರಚಿಸಬೇಕಾದ ಉತ್ತಮ ದೇವಾಲಯವು ಆ ದೇವಶಿಲ್ಪಿ ಯ 
ಮಹಿಮೆಯಿಂದ ಸಿದ್ಧ ವಾಯಿತು. 

೨೨-೨೪. ತರುವಾಯ ಐದನೆಯದಿನದ ಪ್ರಾತಃಕಾಲದಲ್ಲಿ ಇಂದ ಪ್ರಮ್ಯುಮ್ಮ 
ರಾಜನು ನಿತ್ಯಕರ್ಮಗಳನ್ನು ಮಾಡಿ ಮುಗಿಸಿದ ಬಳಿಕ ಪ್ರತಿಷ್ಠೆ ಗೆ ಬೇಕಾದ ಸಂಭಾ 
ರಗಳೆಲ್ಲವನ್ನೂ ಅಣಿಮಾಡಿಟ್ಟುಕೊಂಡು ಪರಿವಾರಸಹಿತನಾಗಿ ನಾರದಮುನಿಯ 
ಆಗಮನವನ್ನು ನಿರೀಕ್ಸಿಸುತ್ತ ನಿಂತಿರುವಷ್ಟರಲ್ಲಿಯೇ ನಭೋಮಂಡಲದಲ್ಲಿ 
ಶಂಖ, ಮೃದಂಗ್ಕ ಮುರಜ, ವಾದ್ಯಧ್ವನಿಯೂ, ಗೀತಮಂಗಳವಾದ್ಯಧ್ವನಿಗಳೂ 
ಗಂಟಿಗಳೆ ಮತ್ತು ಆನೆಗಳ ಧ್ವನಿಗಳು, ಜಯಜಯನಾದವು ಕೇಳಿಬಂದಿತು. 


ಸೋಡಶೋಳ9ಧ್ಯಾಯಃ ೨೦೫ 


ತಾನ್ಸೃತ್ವಾ ನಿಸ್ಮಯಾಪನ್ನಾ ಇಂದ್ರಮ್ಯಮ್ನಪುರೋಗಮಾಃ । 


ರಾಜಾನಃ ಶ್ರೋತ್ರಿಯಾ ವಿಪ್ರಾ ವೈಷ್ಣವಾಶ್ಚ ಸಹಸ್ರಶಃ ॥ ೨೫ ॥ 
ನಿರಾಧಾರಾಸ್ತ್ರ್ಯಿಮೇ ಶಬ್ಲೂ ಅದ್ಬುತಾನಿ ನ ಸಂಶಯಃ । 
ನಿಚಾರಯಂತಸ್ತೇ ಯಾವತ್ತಾವದ್ದಕ್ಸಿಣತೋ ಮರುತ್‌ ॥ ೨೬॥ 
ಗಂಧಾನ್ವಿತದ್ದಿರೇಫೌ ಘಶಜ್ದಿತಾಃ ಪುಷ್ಪವೃಷ್ಟಯಃ । 

ಆನಿರ್ಭೂತಾಸ್ತ್ರಿ ಪಥಗಾವಾರಿಣಾರ್ದ್ರೀಕೃತಾ ದ್ವಿಜಾಃ ॥ ೨೭ ॥ 
ತದನಂತರಮೇವಾಸೌ ನಾರದೋ ಬ್ರಹ್ಮಣಃ ಸುತಃ । 
ತಪಃಪ್ರಭಾವನಿರ್ವ್ಯೂಢನಿಮಾನನರಶಾಯಿನೀಂ ॥ ೨೮ ॥ 
ರತ್ನಚಾಮರಹಸ್ತಾಭಿರ್ದಿವ್ಯಸ್ತ್ರೀಭಿಃ ಸುಶೋಭಿತಾಂ । 

ಅಲಂಕೃತಾಂ ಬಹುನಿಧೈರ್ಮಣಿೆರತ್ತ ಪ್ರಸಾಧನೈಃ ॥೨೯॥ 
ದಿವ್ಯಮಾಲ್ಯಾಂಬರಧರಾಂ ದಿವ್ಯಗಂಧಾನುಲೇಪನಾಂ । 

ರಮ್ಯಾಂ ಪ್ರತಿಷ್ಠಿತಪ್ರಾಣಾಂ ಘಟತಾಂ ವಿಶ್ವಕರ್ಮಣಾ ॥೩೦॥ 
ತೇಜೋಮಂಡಲಸಂವೀತಾಂ ಪರಿತೋ ಹರ್ಷದಾಮಪಿ! 

ಆದಾಯ ನರಸಿಂಹಸ್ಯ ಪ್ರತ್ಯರ್ಚಾಂ ಪ್ರತ್ಯುಪಸ್ಥಿತಃ ॥೩೧॥ 


೨೫. ಈ ವಿಧವಾದ ಧ್ವನಿಗಳನ್ನು ಕೇಳಿ ಇಂದ್ರದ್ಯುಮ್ನನೇ ಮೊದಲಾದ 
ವರೂ, ಸಾಮಂತರಾಜರೂ, ಶ್ರೋತ್ರಿಯರಾದ ವಿಪ್ರರೂ ಸಾವಿರಾರು ವೈಷ್ಣ 
ವರೂ ಪರಮಾಶ್ಚರ್ಯಭರಿತರಾದರು. 

೨೬-೩೧. ಎಲ್ಫೈ ವಿಪ್ರರೇ! ಅವರೆಲ್ಲರೂ, "ಈ ಧ್ವನಿಗಳು ನಿರಾಧಾರ 
ವಾದುವು. ಇವು ಅದ್ಭುತವಾದುವೆಂಬುದರಲ್ಲಿ ಸಂಶಯವೇ ಇಲ್ಲವು?” ಎಂದು 
ತಂತಮ್ಮಲ್ಲಿಯೇ ವಿಚಾರಮಾಡುತ್ತಿರುವಲ್ಲಿಯೇ ದಕ್ಸಿಣದಿಶೆಯಿಂದ ಸುಗಂಧ 
ಭರಿತವೂ, ದುಂಬಿಗಳ ರುಂಕಾರಸಹಿತವೂ ಆದ ತಂಗಾಳಿಯೊಡಗೂಡಿದ 
ಪುಷ್ಪ ವೃಷ್ಟಿಯು ದೇವಗಂಗಾಜಲದಿಂದ ತೋಯ್ಜ್ಬುದಾಗಿ ನಭೋಮಂಡಲದಿಂದ 
ಸುರಿಯಿತು. ಅದೇ ಸಮಯದಲ್ಲಿಯೇ ಬ್ರಹ್ಮೆಪುತ್ರನಾದ ನಾರದಮುನಿಯು, 
ತಪಃಪ್ರಭಾವಸನಿರ್ಮಿತವಾದ ವಿಮಾನದಲ್ಲಿ ಶಯನಿಸಿ, ರತ್ನಚಾಮರಧಾರಿಣಿ 
ಯರಾದ ದಿವ್ಯಸ್ತ್ರೀಯರಿಂದ ಸುಶೋಭಿತವಾಗಿಯೂ, ಮಣಿರತ್ನಗಳ ವಿವಿಧಾ 
ಭರಣಗಳಿಂದಲಂಕೃತವಾಗಿಯೂ, ದಿವ್ಯಮಾಲ್ಯಾಂಬರಗಳನ್ನು ಧರಿಸಿರುವು 
ದಾಗಿಯೂ, ದಿವ್ಯಗಂಧಾನುಲೇಪನವುಳ್ಳುದಾಗಿಯೂ, ಮನೋಹರನಾದುದಾಗಿ 
ಪ್ರಾಣಪ್ರತಿಷ್ಠಾಸಂಸ್ಥಾರವಾದುದಾಗಿ, ದೇವಶಿಲ್ಪಿ ಯಾದ ವಿಶ್ವಕರ್ಮಧಿಂದೆ 
ರಚಿಸಲ್ಪಟ್ಟುದಾಗಿ, ಸುತ್ತಲೂ ತೇಜೋಮಂಡಲದೊಡಗೂಡಿ ಸಮಸ್ತರಿಗೂ 
ಸಂತೋಷವನ್ನುಂಟುಮಾಡುವುದಾಗಿಯೂ ಇರುವ ನೃಸಿಂಹಸ್ವಾಮಿಯ ಪ್ರತಿ 
ಕೃತಿಯನ್ನು ತೆಗೆದುಕೊಂಡುಬಂದನು. 


೨೦೬ ಶ್ರೀ ಸ್ಕಾಂದೆಮ ಹಾಪುರಾಣಂ 


ತಾಂ ದೃಷ್ಟ್ಯಾ ಪರ್ಷಿತಾಃ ಸರ್ವೇ ರಾಜಾ ರಾಜಾನುಯಾಯಿನಃ । 
ಜಂಗು ಗತೋ ದೇವೋ ನಾರದೇನೋದ್ಧ ಎತ ಕಿಮು ೩೨ 
ಮೇನಿರೇ ಹರ್ಷಿತಾತ್ಮಾನಃ ಪ ಶ್ರ ಶೆಶಂಸುಶ್ಲೆ ತಂ ನಿಂ i 

ನಿರೂಪ ಸ ಸಂನಿಧಿಸ್ಪಾ ಶಂ ತು ನರಸಿಂಹಾಕೃ ತಿಂ ದ್ವಿಜಾಃ । 


ಆದ್ಯ ಮೂರ್ತೇರ್ನ, ಸಿಂಹಸ್ಯ ಪ್ರತಿಮಾಮಥ ಮೇನಿರೇ ॥ ೩೩ ೪ 

ಪ್ರತ್ಯು ತ್ನ್ಮಾಯ ತ ಜಾ ಾ ಪ್ರಹ್ನ ೈಷ್ಟೇನಾಂತೆರಾತ್ಮನಾ | 

ಪ್ರದಕ್ಸಿಣೀಕೃತ್ಯ ಪ ಪರಿಂ ಜಗಾಮ ಸ್ಯ ಇ ಮಹೀಂ ॥ ೩೪ ॥ 
ಸ್ಟ್‌ ಪ್ರ ಸ ಇ ನ 

ಶ್ರವ್ಛಾಸಂಪತ್ತಿಯೋಗ್ಯೇನ ಸಂಭಾರೇಣ ನೃಪಾಜ್ಞಯಾ । 

ಪ್ರಸ್ಮಾಸಯಾಮಾಸ ಮುನಿಃ ಪ್ರಾಸಾದಂ ಶುಭಲಕ್ಷ ಣಂ 1 ೩೫ ॥ 


ಪ್ರತಿಮಾಂ ದೇವದೇವಸ್ಯ ಸುನುಹೂರ್ತೆ ದ್ವಿಜೋತ್ತಮಾಃ । 
ಧರಾರಮಾಭ್ಯಾಂ ಸಹಿತಾಂ ರತ ಕೈವೇದ್ಯಾ ೦ಪ್ರ ತಿಹ್ಮಿತಾಂ । 
ಯೋಗಾರೂಢತೆನುಂ ರಾಜಾ ಇಂದ್ರ ದ್ಯ ಮ್ನ್ನೊ ಅಥ ತುಷ್ಟು ವನೇ ॥ ೩೬॥ 
ವೈಷ್ಣ ವೈರ್ಬ್ಟಾ ೯ಹ್ಮಣೈ ರ್ಭೂಸೈರ್ನಾರದೇನ ಹ ಧೀಮತಾ । 
ಗುಜ್ಯೋಸನಿಷದ್ದೆ $ ಸ್ಮಾತೆನ್ಯಃ ಸ್ತೋತ್ರೆ ತ ಶಾಸ್ತ್ರ ತರ್ಮೂದಾನ್ವಿತೈಃ Nan 


೩೨-೨೩೪, ಆ ದಿವ್ಯಮೂರ್ತಿಯನ್ನುಕಂಡು ಇಂದ್ರದ್ಯುಮ್ನಮಹಾರಾಜನೂ, 
ಅವನ ಅನುಯಾಯಿಗಳೂ, ಇನ್ನೂ ಅಲ್ಲಿ ಇತರರೂ ಎಲ್ಲರೂ ಆನಂದಪರವಶ 
ಇದರು. ""ಹಿಂದೆಯೇ ಅಂತರ್ಧಾನವನ್ನೆ ಪ್ರದಿದ ಆ ನೀಲಮಾಧವಸ್ವಾ ಮಿಯನ್ನೇ 
ಈ ನಾರದಮುನಿಯು ಉದಾ ರಮಾಡಿ ತಂದನೋ ಏನೋ! ಎಂದು ಅವರು 
ತಿಳಿಪರಲ್ಲದೆ, ಸಂತುಷ್ಟ್ರಾ EN ಆತನನ್ನು ಬಹಳವಾಗಿ ಪ್ರಶಂಸೆಮಾಡಿ 
ಪರು. ಸನ್ನಿಧಿಯಲ್ಲಿ ನದ ತರುವಾಯ ಅದು ಆದ್ಯ ಮೂರ್ತಿಯಾದ ನ್ಸ ಸಿಂಹ 
ಸ್ವಾಮಿಯ ಪ್ರತಿಮೆಯೆಂದರಿತುಕೊಂಡರು. ನರನು ಇಂದ ಪ್ರಮ್ಯಮ್ಮ 
ರಾಜನು ಪ್ರಹೃಷ್ಟಾ ಂತರಂಗನಾಗಿ ಆ ಶ್ರೀನರಹರಿಮೂರ್ತಿಗೆ ಪ ಪ್ರದಕ್ಸಿಣೆಮಾಡಿ 
ಸಾಷ್ಟಾಂಗನಮಸ್ವಾರವನ್ನು ಡದು 
೩೫. ಇದಾದಮೇಲೆ ನಾರದಮುನಿಯು ಆ ದೊರೆಯ ಆಣತಿಯಂತೆ ಆ 
ಮೂರ್ತಿಯನ್ನು ಶ್ರದ್ಧಾ ) ಸಂಪತ್ತಿಗನುಗುಣವಾದ ಸಂಭಾರಗಳೊಡನೆ ಜೀವಾ 
ಲಯಕ್ಕೆ ಬಿಜಮಾಡಿಸಿದನು. 
೩೬-೩೭. ಎಲೈ ದ್ವಿ ಜೋತ್ತಮರೇ! ಬಳಿಕ ನಾರದಮುನಿಯು ಒಳ್ಳೆ ಯ 
ಮುಹೂರ್ತದಲ್ಲಿ ರತ್ನ ವೇದಿಕೆಯಮೇಲೆ ಶ್ರೀದೇವಿ ಭೂಪೇವಿಯರೊಡನೆ 
ಪ್ರತಿಷ್ಠೆ ಮಾಡಿದ ಯೋಗಾರೂಢ ಸಂತತಿಯ ಆ ನೃಸಿಂಹಸ್ವಾಮಿ 
ಯುಸಿ ಡಿ ವೈಷ್ಣ ವರಾದ ಬ್ರಾಹ್ಮಣರೂ, ಸಾಮಂತರಾಜರೊ, pe ಬುದ್ಧಿ 
ಶಾಲಿಯಾದ ನಾರದಮುಫಿಯೂ ವೇದೋಪನಿಷನ್ಮೇ ೦ತ್ರಗಳಿಂದಲೂ, ಸ್ಮೃತ್ಯು 


ಸೋಡಶೋಳ9ಧ್ಯಾಯಃ ೨೦೭ 


ಇಂದ್ರದ್ಯುಮ್ನ ಉವಾಚ ;-- 
ಏಕಾನೇಕಸ್ಥೂ ಲಸೂಕ್ಸ್ಮ್ಮಾಣುಮೂರ್ತೆ 
ವ್ಯೋಮಾತೀತ ವ್ಯೋಮರೂಪೈಕರೂಪ । 
ವ್ಯೋಮಾಕಾರ ವ್ಯಾಪಕ ವ್ಯೋಮಸಂಸ್ಕ 
ವ್ಯೋಮಾರೂಢ ವ್ಯೋಮಕೇಶಾಬ್ದಯೋನೆ 1 ೩೮ ॥ 
ದಮಃಖಾಂಭೋಧೇಸ್ಟ್ರಾಹಿ ಮಾಂ ದಿವ್ಯಸಿಂಹ 
ಪ್ರಾದುರ್ಭೂತಾನೇಕಕೋಟ್ಯರ್ಕಧಾಮನ್‌ | 
ನಿತ್ಯಾಸನ್ನೋ ದೂರಸಂಸ್ಥೋ ನ ದೂರೋ 
ನಾಸನ್ನೋ ವಾ ಬೋಧ್ಯಬೋಧಾತ್ಮಭಾವ ET 
ಜ್ಞೆ €ಯಜ್ಞೆ (ಯೋ ಜ್ಞಾ, ನಗಮ್ಯೊೋಸ್ಯಗಮ್ಮೋ 
ಮಾಯಾತೀತೋ ಮಾನಮೋಂಯೋನುಮಾನಾತ್‌ । 
ಕೃತ್ಸಸ್ಯಾದಿಃ ಕೃತ್ಸ್ಥ ಕರ್ತಾನುಮಂತಾ 
ಪಾತಾ ಹರ್ತಾ ವಿಶ್ವಸಾಕ್ಸಿನ್ನಮಸ್ತೇ ॥ ೪೦॥ 


ಕ್ರಗಳಾದ ಸ್ತೋತ್ರಗಳಿಂದಲೂ, ಶಾಸ್ತ್ರೋದಿತಗಳಾದ ಸ್ಫುತಿಗಳಿಂದಲೂ 
ಆನಂದವಾಗಿ ಸ್ತುತಿಸಿದ ಮೇಲೆ ತಾನೂ ಸಹ ಈ ರೀತಿ ಸ್ತುತಿಸಿದನು. 

೩೮-೩೯. ಇಂದ್ರದ್ಯುಮ್ನನು ಹೇಳುತ್ತಾನೆ:-- ಅಸಂಖ್ಯಾತವಾದ 
ಸ್ಥೂಲಸೂಕ್ಸ್ಮ ಅಣುಸ್ವರೂಪಗಳುಳ್ಳವನೂ, ಗಗನಕ್ಕೆ ಮಾರ್ಕ, ಗಗನರೂನ 
ವೊಂದೇ ರೂಪವಾಗುಳ್ಳುವನಾಗಿ, ಗಗನಾಕಾರನೂ ಆಗಿ, ವಿಶ್ವವ್ಯಾಸಕನೂ, 
ವ್ಯೋಮಸಂಸ್ಕನೂ, ವ್ಯೋಮಾರೂಢನೂ, ವ್ಯೋಮಕೇಶನಿಗೂ ಕಮಲಸಂಭವ 
ನಾದ ಬ್ರಹ್ಮನಿಗೂ ಉತ್ಸತ್ತಿಕಾರಣನೂ, ಆಗತಾನೆ ಉದಿಸಿದ ಅನೇಕ ಕೋಟ 
ಸೂರ್ಯರ ಕಾಂತಿಸಹಿತನೂ, ಯಾವಾಗಲೂ, ಸಮಿಾಸಾಪದಲ್ಲಿಯೇ ಇದ್ದರೂ. 
ಬಹುದೂರದಲ್ಲಿರುವನನೂ, ಅಥವಾ ದೂರದಲ್ಲಿಯಾಗಲಿ, ಹುತ್ತಿರದಲ್ಲಿಯಾಗಲಿ 
ಇರದೆ ಅವಶ್ಯವಾಗಿಯೂ ತಿಳಿಯಲೇಬೇಕಾದ ಆತ್ಮಜ್ಞಾನಸ್ವರೂಪನೂ ಆಗಿರುವ 
ಸಿ ದಿವ್ಯನೃಸಿಂಹೆಮೂರ್ತಿಯೇ! ನನ್ನನ್ನು ಈ ದುಃಖಸಾಗರದಿಂದ ಕಡೆಹಾಯಿಸಿ 
ಕಾಪಾಡು. 

೪೦. ಜ್ಞೇಯಚ್ಞೇಯನಾಗಿ, ಜ್ಞಾನಗಮ್ಯನಾದರೂ, ಅಗಮ್ಯನಾಗಿ, 
ಮಾಯೆಗೆ ಮಾರಿ, ಅನುಮಾನದಿಂದ ಮಾನಮೇಯನಾಗಿ, ಸಮಸ್ತಜಗತ್ತಿಗೂ, 
ಜಗತ್ಶರ್ತನಾದ ಬ್ರಹ್ಮನಿಗೂ ಆದಿಯಾಗಿ, ಸರ್ವಕರ್ತೃವೂ, ಅನುಮಂತ್ಛವೂ, 
ಪಾಲಕನೂ, ಸಂಹಾರಕರ್ತೃವೂ, ವಿಶ್ವಸಾಕ್ಸ್ಮಿಯೂ ಆಗಿರುವ ಓ ಸ್ವಾಮಿಯೇ! 
ನಿನಗೆ ನಮಸ್ಕಾರವು [[ 


೨೦೮೮ ಶ್ರೀ ಸ್ಕಾಂದೆಮೆ ಹಾಪುರಾಣಂ 


ದುಃಖಧ್ಯಂಸಸ್ಯೈಕಹೇತುಂ ನ ಹೇತುಂ 

ಭೇತುಂ ಛೇತ್ತುಂ ಸಂಶಯಾನಗ್ರಜಾತಂ । 
ಜ್ಯೋತಿರೂಸ ಜ್ಞ್ಞಾನರೊಪ ಪ್ರಕಾಶ 

ಸ್ತೋಮ ವ್ಯೂಹಾಕಾರ ನಿರ್ಮಾಣಹೇತೋ ॥೪೧॥ 
ತ್ವತ್ಪಾದಾಬ್ದೇ ಭಕ್ತಿಮಗ್ರ್ಯಾಂ ಸದಾ ಮೇ 

ದೇಹಿ ಸ್ವಾನಿನ್ಮೊಲಭೂತಾಂ ಚತುರ್ಣಾಂ । 
ಶ್ರೌತೈಃ ಸ್ಮಾರ್ತೈರ್ನಿತ್ಯಯುಕ್ತಾ ಜನಾಸ್ತೇ 

ದೀನಾಸ್ತಿಷ್ಮಂತ್ಯತ್ರೆ ಬದ್ಧಾ ಭವಾಬ್ದೌ ॥ ೪೨ ॥ 
ಅನಂತಪಾದಂ ಬಹುಹಸ್ತನೇತ್ರ 

ಮನಂತಕರ್ಣಂ ಕಕುಭೌ ಘವಸ್ತ್ರಂ । 
ದಿವಾನಿಶಾನಾಥಸುಕುಂಡಲಾಢ್ಯಂ 

ನಕ್ಸತ್ರಮಾಲಾಕೃತಜಾರುಹಾರಂ ॥ ೪೩ 0 
ಶ್ವಾನುದ್ಭುತಂ ದಿವ್ಯನೃಸಿಂಹೆಮೂರ್ತಿಂ 

ಭಕ್ತೇಷ್ಟಪೂರ್ತಿಂ ಶರಣಂ ಪ್ರಪದ್ಯೇ । 
ಯತ್ಸಾದಪದ್ಮಂಹಿ ಸಿತಾಮಹಸ್ಯ 

*ಿರೀಟರತ್ನೈರ್ನಿಕಚತ್ವಮೇತಿ ॥ ೪೪ ॥ 





೪೧. ಭವದುಃಖವನ್ನು ಧ್ವಂಸಮಾಡುವುದರಲ್ಲಿ ಏಕಕಾರಣಸ್ವರೂಪನಾಗಿ 
ದ್ವರೂ, ಕಾರಣಶೂನ್ಯನಾಗಿರುವವನೂ, ಸಂಶಯಗಳನ್ನು ಭೇದಿಸುವುದಕ್ಕೂ, 
ಅನ್ರಗಳನ್ನು ಕತ್ತರಿಸಿ ಕೆಡೆಹುವುದಕ್ಕೂ ಮುಂದಾಳಾಗಿ, ಜ್ಯೋತಿಸ್ವರೂಪನ್ಕೂ 
ಜ್ಞಾನಸ್ವರೂಪನೂ, ಸ್ವಪ್ರಕಾಶನೂ, ನಿರ್ಮಾಣಕಾರ್ಯದಲ್ಲಿಯೂ, ಸ್ತೋಮ 
ವ್ಯೂಹಾಕಾರನೂ ಆಗಿ ವಿರಾಜಿಸುತ್ತಿರುವ ನಿನಗೆ ನಮಸ್ಸತಿಯು ! 

೪೨, ಭೋ ಸ್ವಾಮಿನ್‌, ನೃಸಿಂಹಮೂರ್ತಿ! ಧರ್ಮಾರ್ಥಕಾಮ 
ಮೋಕ್ಸಗಳಿಗೆ ಆಧಾರಸ್ವರೂಸವಾಗಿರುವ ನಿನ್ನ ಪಾದಕಮಲಗಳಲ್ಲಿ ನನಗೆ 
ಉತ್ತಮೋತ್ತಮವಾದ ಭಕ್ತಿಯನ್ನನುಗ್ರ ಹಿಸು. ಶ್ರುತಿಸ್ಮೃತಿಗಳಲ್ಲಿ ಉಕ್ತವಾದ 
ಕರ್ಮಗಳನ್ನು ಅನುಷ್ಠಿಸಿ ನಿನ್ನನ್ನು ಸೇವೆಗೈಯುತ್ತಿರುವ ಜನರೆಲ್ಲರೂ ದೀನರಾಗಿ 
ದುಃಖಗಳಿಗೆ ಕಟ್ಟುಬಿದ್ದು ಈ ಭವಸಾಗರದಲ್ಲಿ ತೊಳಲುತ್ತಿರುವರು. 

ಲಶಿ-೪೪. ಅನಂತಪಾದಗಳುಳ್ಳವನಾಗಿ, ಅನೇಕ ಹಸ್ತನೇತ್ರಗಳೂ, 
ಅನಂತಕರ್ಣಗಳೂ ಉಳ್ಳವನಾಗಿ, ದಿಶಾಸಮೂಹೆಗಳೇ ವಸನವಾಗಿರುವವನಾಗಿ 
(ದಿಗಂಬರನಾಗಿ), ಸೂರ್ಯ ಚಂದ್ರರೆಂಬ ಪ್ರಕಾಶಮಾನವಾದ ಕರ್ಣಕುಂಡಲ 
ಗಳುಳ್ಳವನಾಗಿ, ನಕ್ಸತ್ರಮಾಲೆಯನ್ನೇ ಮನೋಹರ ಹಾರವನ್ನಾಗಿ ತಳೆದು 
ಕಂಗೊಳಿಸುತ್ತಲಿರುವ ಯಾವ ಮೂರ್ತಿಯ ದಿವ್ಯ ಪಾದಪದ್ಮವು ಪಿತಾಮಹ 


ಸೋಡಶೋಳ*ಧ್ಯಾಯಃ ೨೦೯ 


ಯದೀಯ ಪಾದಾಬ್ದ ಯುಗಾಂತಭೂವಾೌ 
ಲುಶೇಚ್ಛೆರೋ ಯಸ್ಯ ಹಿ ಪಾಂಚಭೌತಂ। 
ತದ್ದಿವ್ಯಸಾದಂ ಶಿರಸಾ ವಹಂತಿ 
ಸುರೇಂದ್ರನಾರ್ಯಃ ಖಲು ತಂ ನಮಾಮಿ H ೪೫ ॥ 
ತದ್ದಿನ್ಯಸಿಂಹೆಂ ಹೆತಪಾಪಸಂಘಂ 
ಷಾದಾಶ್ರಿತಾನಾಂ ಕರುಣಾಬ್ಲಿಸಿಂಪಹೆಂ । 
ಪಾದಾಬ ಸಂಘಟ್ಟ ವಿಘಟ್ಟಮಾನ 
ಬ್ರಹಾ ಂಡಭಾಂಡಂ ಪ್ರಣಮಾಮಿ ಚೆಂಡಂ ॥ ೪೬॥ 
ಸಟಾಚ್ಛೆ DS 
ಫೆನ್‌ ಘವಿದ್ರಾವಿತಪಾಪಸಂಘಂ । 
ಚಂಡಾಟ್ಬಿಹಾಸಾಂತರಿತಾಬ್ಜಶಬ್ದಂ 
ತ್ರಿಲೋಕಗರ್ಭಂ ನೃಹರಿಂ ನಮಾಮಿ ॥ ೪೭ ॥ 
ನಮಸ್ತೇ ನಮಸ್ತೇ ನಮಸ್ಕೇಂದ್ಯನಿಷ್ಟೋ 
ಪರಿತ್ರಾಹಿ ದೀನಾನುಕಂಪಿನ್ನನಾಥಂ । 
ನಾದ ಚತುರಾನನನ ಕರೀಟಿರತ್ಸಗಳಿಂದರಳುವುದೋ ಆ ಅದ್ದು ಸತವ ಭಕ್ತ 
ವ ೈಂದಕ್ಕೆ ಇಷ್ಟಮೂರ್ತಿಯೂ ಆದ ದಿವ್ಯ ನ ಸಿಂಹಮೂರ್ತಿಯನ್ನು ಶರಣು 
ಕೂಂದುತ್ತೆ ಹ 
೪೫. ಯಾವ ಮೂರ್ತಿಯ ಪಾದಕಮಲದ್ವ ೦ದ್ವದ ಸಮಾಸಪಭೂಮಿಯಲ್ಲಿ 
ಪಾಂಚಭೌತಿಕವಾದ ಶಿರಸ್ಸನ್ನು ಹೊರಳಾಡಿಸಿದ ಮಾನವನ ದಿವ್ಯಪಾದಯುಗಳ 
ವನ್ನು ಸುರನಾರಿಯರು ಶಿರಸಾ ಧಾರಣೆಮಾಡುವರೋ ಆ ದಿವ್ಯನೃ ಸಿಂಹಮೂರ್ತಿ 
ಯನ್ನು ನಾನು ನಮಸ್ಕರಿಸುವೆನು. 

೪೬. ಪಾಪಸಮೂಹಗಳನ್ನು ಹೊಡೆದಟ್ಟ, ಪಾದಾಶ್ರಿತರಾದವರಿಗೆ ಕರುಣಾ 
ಸಾಗರಸಿಂಹನಾಗಿ, ಪಾದಕಮಲಗಳ ಸಂಘಟ್ಟನನಿಘಟ್ಟನಗಳುಳ್ಳ ಬ್ರಹ್ಮಾಂಡ 
ಭಾಂಡವುಳ್ಳವನಾಗಿರುವ ಚಂಡನಾದ ಶ್ರೀನೃಸಿಂಹಸ್ವಾಮಿಯನ್ನು ನಮಸ್ಕರಿ 
ಸುವೆನು. 

೪೭. ಯಾವಾತನ ಕೇಶರರಾಶಿಯನ್ನು ಕೊಡಹುವುದರಿಂದಲೇ ಮುಗಿಲು 
ಗಳಂತಿರುವ ಪಾಸಸಂಘಗಳನ್ನು ತೂರಿಬಿಡುವುಡೋ, ಪ್ರಚಂಡವಾದ ಯಾವಾತನ 
ಅಟ್ಟಹಾಸಧ್ವನಿಯು ಸಾಗರಧ್ವನಿಯನ್ನಡಗಿಸಿರುವುದೋ ಅಂತಹ, ಮೂರು 
ಲೋಕಗಳನ್ನೂ ಗರ್ಭೀಕರಿಸಿಕೊಂಡಿರುವ ಶ್ರೀನರಹರಿಯನ್ನು ನಮಸ್ಕರಿಸುತ್ತೇನೆ. 

೪೮. ಎಲೈ ವಿಷ್ಣುವೇ! ಇದೀಗ ನಿನಗೆ ಪುನಃ ಪುನಃ ನಮಸ್ಕಾರಮಾಡು 
ವೆನು. ಅನಾಥನಾದ ನನ್ನನ್ನು ದೀನದಯಾಪರನಾದ ನೀನು ಕಾಪಾಡಬೇಕು. 








೨೧೦ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಭವಂತಂ ಸಮಾಸಾದ್ಯ ಮೇ ದೇಹಬಂಧೋ 


ಮುರಾರೇ ನ ಸಂಸಾರಕಾರಾಗೃಹೇಸ್ತು ॥ ೪೮ ॥ 
ಹಯಮೇಧಸಹಸ್ಪಾಂಶೇ ಯಥಾ ತ್ವಾಂ ಚೆರ್ಮಚಕ್ಕುಷಾ।! 
ದಿವ್ಯರೂಪಂ ಪ್ರಪಶ್ಯಾಮಿ ತಥಾನುಕ್ರೋಶಯ ಪ್ರಭೋ ॥೪೯॥ 
ಯಥಾ ಚೇಜ್ಯಾಸಹಸ್ರಂ ಮೇ ನಿರ್ವಿಘ್ನಂ ತತ್ಸಮಾಪ್ಯತೇ । 
ಯಜ್ಞೆ €ಶ ತೈತ್ಪಸಾದಾನ್ಮೇ ತಥಾ ಸಾನ್ನಿ ಧ್ಯಮಸ್ತು ತೇ ॥ ೫೦॥ 


ಕೋಟಿಯಃ ಪಾಪರಾಶೀನಾಂ ಕ್ಲಯಂ ಯಾಂತಿ ಯಥಾ ಪ್ರಭೋ । 
ಧರ್ಮಾರ್ಥಕಾಮಾ ಹಸ್ತಸ್ಥಾ ನೈಷಾಂ ಚಿತ್ರಂ ಸ್ತುವಂತಿ ಯೇ। 
ಮೋಕ್ಷಸ್ಯ ಭಾಜನಂ ವಿಷ್ಣೋ ತೇ ನರಾ ಯೇ ತವಾಶ್ರಯಾಃ ॥ ೫೧॥ 
ಸ್ತು ತ್ವೇತ್ಸಂ ದಿವ್ಯಸಿಂಹಂ ತಂ ಭೂಪತಿಹ್ಯೃೃಷ್ಟಮ್ಯಾನಸಃ 1 


ದಂಡಪಾತಪ್ರಣಾಮೇನ ಜಗಾಮ ಧರಣೀಂ ಮುಹೆಃ ॥ ೫೨ ॥ 
ಜೈನಿನಿರುವಾಚ:-- 

ಕ್ಸೇತ್ರಂ ತನ್ನರಸಿಂಹಸ್ಯ ಬ್ರಹ್ಮಣಾ ನಿರ್ಮಿತಂ ಪುರಾ । 

ಇಂದ್ರಮ್ಯುಮ್ನಾನುಗ್ರ ಹಾಯ ಸರ್ವಲೋಕಹಿತಾಯ ಚ ॥ ೫೩ ॥ 


ಓ ಮುರಾರಿಯೇ! ನಿನ್ನನ್ನು ಆಶ್ರಯಿಸಿರುವ ನನ್ನ ಈ ದೇಹಬಂಧವು ಸಂಸಾರ 
ವೆಂಬ ಕಾರಾಗೃಹದಲ್ಲಿ ವಾಸವನ್ನನುಭನಿಸದಿರಲಿ! 

೪೯. ಎಲೈ ಪ್ರಭುವೇ! ನಾನು ಈಗ ಉಪಕ್ರಮಮಾಡಿರುವ ಅಶ್ವಮೇಧ 
ಸಹಸ್ರವು ಮುಗಿದ ತರುವಾಯ ಈ ಚರ್ಮಚಕ್ಸುವಿನಿಂದಲೇ ದಿವ್ಯರೂಪನಾದ 
ನಿನ್ನನ್ನು ಸಂದರ್ಶಿಸುವಂತೆ ಅನುಗ್ರಹಿಸು. 

50-೫೧. ಓ ಯಜ್ಞೇಶ್ವರನೇ! ನಾನೆಸಗುವ ಅಶ್ವಮೇಧಸಹಸ್ರವು 
ನಿರ್ವಿಘ್ನವಾಗಿ ಪರಿಸಮಾಪ್ತಿಗೊಳ್ಳು ವಂತೆ ನಿನ್ನ ಪ್ರಸಾದದಿಂದ ನಿನ್ನ ಈ 
ಸನ್ನಿಧಿಯು ನನಗೆ ದೊರಕುವುದಾಗಲಿ. ಯಾರು ನಿನ್ನನ್ನು ಸ್ತುತಿಸುವರೋ ಅವರ 
ಪಾಸಕೋಟಗಳೆಲ್ಲ ನಾಶವಾಗಿ ಅವರಿಗೆ ಧರ್ಮಾರ್ಥಕಾಮಗಳು ಹೆಸ್ತಗತವಾಗು 
ವುದೆಂಬುದರಲ್ಲಿ ಆಶ್ಚರ್ಯವೇನು? ಎಲೈ ವಿಷ್ಣುವೇ! ನಿನ್ನನ್ನು ಆಶ್ರಯಿಸಿ 
ದವರು ಮೋಕ್ಸಕ್ಟೇ ಭಾಜನರಾದವರು.” 

೫೨. ಇಂದ್ರದ್ಯುಮ್ನಭೂಸತಿಯು ಈ ಪ್ರಕಾರ ಆ ದಿವ್ಯನೃಸಿಂಹಸ್ವಾಮಿ 
ಯನ್ನು ಸ್ತುತಿಸಿ ಸಂತುಷ್ಟಮನಸ್ವುನಾಗಿ ಭೂಮಿಯಲ್ಲಿ ಅನೇಕಬಾರಿ ದಂಡ 
ಪ್ರಣಾಮ ಮಾಡಿದನು. 

೫೩. ಜೈಮಿನಿಯು ಹೇಳುತ್ತಾನೆ: ಅಯ್ಯಾ ವಿಪ್ರರೇ! ಬ್ರಹ್ಮನು 
ಆ ನೃಸಿಂಹಕ್ಸೇತ್ರವನ್ನು ಇಂದ್ರದ್ಯುಮ್ನರಾಜನ ಸಲುವಾಗಿಯೇ ಅನುಗ್ರಹ 
ಪೂರ್ವಕವಾಗಿ ಹಿಂಡೆಯೇ ನಿರ್ಮಾಣಮಾಡಿದನು. 





ಸೋಡಶೋತಧ್ಯಾಯಃ 


ಪಿ೧ಿ೧ 
ಪಶ್ಯಂತಿ ಯೇ ನೃಸಿಂಹಂ ತಂ ಶಂಭುನಾ ಸಹ ಹ ಸಂಸ್ಥಿತಂ | 
ನ ದೇಹಬಂಧಂ ತೇ ವಿಪ್ರಾಃ ಪಾ ್ರಿಪ್ಲುನಂತಿ ನ ಸಂಶಯಃ ॥ ೫೪ ॥ 
ಮನಸಾ ವಾಂಭಿತಂ ಯನ ಸತ್ಪಾಸ್ಪೃನಂತಿ | ತತೋಧಿಕೆಂ | 
ಸ್ತೋತ್ರೇಣಾನೇನ ಯೇ ದಿವ್ಯ ಗರ ಸೆಂ ಸ್ತುವಂತಿ ವೈ ॥ ೫೫ ॥ 
ಸರ್ವಕಾಮಪ್ರದೋ ದೇವಸ್ತ ಬ ಮುಕ್ತಿಂ ಪ್ರಯಚ್ಛತಿ । 
ಜೆ ೀಷ್ಠಶುಕ್ಹ ದ್ವಾದಶೀ ಯಾ AS | 
ತಸ್ಯಾಂ ಪ್ರತಿಷ್ಠಿತಃ ಸ್ಸ್ಟೇತ್ರೇ ದಿವ್ಯಸಿಂಹೋ ಮಹರ್ಷಿಣಾ ॥ ೫೬ ॥ 
ಸುತೇನ ಬ್ರಹ್ಮಣಃ ಸಾಕ್ಸಾತ್ತತ್ರ ಪಶ್ಯಂತಿ ತಂ ಚ ಯೋ । 
ನಾಜಿಮೇಧಸಹಸ್ರಸ ಸೈ ಫಲಂ ಸಾಗ್ರ ೦ ಆಟ ತೇ ॥ ೫೭ ॥ 
ಪಂಚಾಮೃತೈರ್ವಾ ಕ್ಷೀರೇಣ ನಾರಿಕೇಲರಸೇನ ವಾ ೫೮ ॥ 
ಸ್ನಾಸಯತಿ ನರಾ ಯೇ ವೈ ಅಥವಾ ಗಂಧವಾರಿಣಾ। 
ಪೂಜಯಿತ್ವಾ ಮಹಾಸಿಂಹಮುಪಜಾರೈಃ ಸಸಾಯಸೈಃ ॥೫೯॥ಟ 








೫೪. ಯಾರು ನೀಲಕಂಠಸ್ತಾಮಿಯೊಡನೆಯೇ ಸುಪ್ರತಿಷ್ಠಿತನಾಗಿರುವ 
ಶ್ರೀನೃಸಿಂಹಮೂರ್ತಿಯನ್ನು ಸಂದರ್ಶನಮಾಡುವರೋ ಅವರು ಮುಕ್ತಿಯನ್ನು 
ಭೋ. ಸಂಶಯವಿಲ್ಲವು. 

. ಯಾರು ಶಿ ಶ್ರೀದಿವೃ ನೃ ಸಿಂಹಸ್ವಾ ,ಮಿಯನ್ನು ಇಂದ ಪ್ರಮ್ಯುಮ್ಮ ಮಹೀ 
ತ ಈ ದಿವ್ಯಸ್ತೊ (ತ್ರ "ಓಂ ಸ್ತುತಿಸ ುವರೋ ಅವರು ಮನಸ್ಸ ನಲ್ಲಿ 
ಅಪೇಕಿ ಶ್ಬಿಸಿದ್ದ ಕೈಂತಲೂ ಅಧಿಕವಾದ ಫಲಗಳನ್ನು ಪಡೆಯುತ್ತಾರೆ. 

೫೬. ಸಮಸ್ತ ಇಷ್ಟಾರ್ಥಗಳನ್ನೂ ದಯೆಗೈಯುವ ಆ ಸ್ವಾಮಿಯು 
ಈ ರೀತಿ ಸ್ತುತಿಸಿದ ಮಾನವನಿಗೆ ಮುಕ್ತಿಯನ್ನು ದಯೆಪಾಲಿಸುವನು. ಅಯ್ಯಾ 
ನಿಪ್ರೋತ್ತಮರೇ!  ಸ್ವಾತೀನಕ್ಸೆತ್ರಸಹಿತವಾದ ಜ್ಯೇಷ್ಠಶುಕ್ಸ ದ್ವಾ ಪಶಿಯ 
ಶುಭ ದಿನದಲ್ಲಿ ಮಹರ್ಷಿಯಾದ ನಾರದನು ಈ ನೃಸಿಂಪಮೂರ್ತಿಯನ್ನು ೪ 
ಕ್ಷೇತ್ರದಲ್ಲಿ ಸ್ರತಿಷ್ಠೆಮಾಡಿದನು. 

೫೭. ಈ ಪ್ರಕಾರವಾಗಿ ಬ್ರ ಹ್ಮಮಾನಸಪುತ್ರ ನಾದ ನಾರದಮುನಿಯಿಂದ 
ಸಾಕ್ಸಾತ್ಕಾಗಿ ಪ್ರ ಪ್ರತಿಷ್ಠಿ ತವಾದ ಶ್ರೀನೃಸಿಂಹೆಮೂರ್ತಿಯನ್ನು ಯಾರು ಸಂದರ್ಶಿ 
ಸುವರೋ ಅವರು ಸಂಪೂರ್ಣವಾಗಿ ಅಶ್ವಮೇಧಸಹಸ್ಪ್ರಯಾಗಗಳ ಫಲವನ್ನು 
ಪಡೆಯುತ್ತಾರೆ. 

೫೮-೫೯. ಪಂಚಾಮೃತದಿಂದಾದರೂ, ಕೇವಲ ಕ್ಸೀರದಿಂದಾದರೂ, 
ಎಳೆನೀರಿನಿಂದಲೇ ಆದರೂ ಯಾವ ಮಾನವರು ಶ್ರೀದಿವ್ಯನೃಸಿಂಹಸ್ತಾಮಿ 
ಯನ್ನು ಅಭಿಷೇ ಕಮಾಡಿಸುವರೋ, ಅಥವಾ ಗಂಥೋದಕ ಸ್ನಾನವನ್ನಾದರೂ 
ಮಾಡಿಸುವರೋ, ಪಾಯಸ ನೈವೇದ್ಯಪುರಸ್ಸರವಾಗಿ ಸೋಡಶೋಪಚಾರ 


೨೧೨ ಶ್ರೀ ಸ್ಥಾಂದಮಹಾಪುರಾಣಂ 


ಜಸಾಕುಸುಮಮಾಲ್ಯೈಶ್ಚ ಗಂಧಮಾಲ್ಕೆ 38 ಸುಶೋಭನೈಃ | 
ಧೂಪೈರ್ದೀಷೈಃ ಸಕರ್ಪೂರೈಸ್ತಾಂಬೂಲೈರತಿಶೋಭನೈಃ !೬೦॥ 
ಸುಗೀರ್ಭಿಃ ಸ್ತುತಿಪಾಠೈಶ್ರ ಜಯಶಜ್ಚೈಸಥೋಚ್ಚಕೆೈಃ। 
ಪ್ರದಕ್ಸಿಣಪ್ರಣಾಮೈಶ್ಚ ವಾನೈರ್ಬ್ರಾಹ್ಮಣತರ್ಪಣೈಃ । 


ಸಂತೋಷ್ಯ ನರಸಿಂಹಂ ತಂ ಬ್ರಹ್ಮಲೋಕಮವಾಪ್ನುಯಾತ್‌ ॥೬೧॥ 
ವೈಶಾಖುಸ್ಯ ಚತುರ್ದಶ್ಯಾಂ ಸೌ ರಿವಾರೇಂನಿಲರ್ಕ್ವಳೇ | 
ಆದ್ಯಾನತಾರಃ ಸಿಂಹೆಸ್ಯ ಪ್ರದೋಷಸಮಯೇ ದ್ವಿಜಾಃ !೬೨॥ 


ತಿಸ್ಕಾಂ ಸಂಪೂಜ್ಯ ವಿಧಿನನ್ನರಸಿಂಹೆಂ ಸಮಾಹಿತಃ । 
ಜನ್ಮಕೋಟಿಸಹೆಸೈಸ್ತು ಸಾಪರಾಶಿಃ ಸುಸಂಚಿತಃ । 


ದಹ್ಯತೇ ತತ್‌ಕ್ಷ್ಮಣಾದೇನ ತೂಲರಾಶಿರಿವಾಗ್ನಿನಾ | ೬೩ ॥ 
ದೃಷ್ಟ್ವಾ ಸ್ಪೃಷ್ಟ್ವಾ ನಮಸೃತ್ವಾ ಪ್ರಣಿಪತ್ಯ ಚ ಭಕ್ತಿತಃ । 
ಸ್ತುತ್ವಾ ವಿಮುಚ್ಯತೇ ಪಾಪೈರ್ನಿರ್ಮೋಕೇನ ಭುಜಂಗವತ್‌ ॥ ೬೪॥ 





ಪೂಜೆಯನ್ನು ಸಮರ್ಪಿಸುವರೋ ಅವರೂ ಸಹ ಅಶ್ವಮೇಧಸಹಸ್ರದ ಫಲಕ್ಕೆ 
ಸಂಪೂರ್ಣ ಭಾಜನರಾಗುವರು. 

೬೦-೬೧. ಶ್ರೀದಿವ್ಯನೃಸಿಂಹದೇನನನ್ನು ದಾಸವಾಳದ ಹೂಗಳಿಂದಲ್ಕೂ 
ಇತರ ಸುಗಂಧಪುಷ್ಪಗಳಿಂದಲೂ, ಮನೋಹರವಾದ ಧೂಪದೀಪಗಳಿಂದಲೂ, 
ಕರ್ನೂರಸಹಿತವಾದ ತಾಂಬೂಲಗಳಿಂದಲೂ, ನೇದಪಾಠಗಳಿಂದಲೂ, ಸ್ತುತಿ 
ಪಾಠಗಳಿಂದಲೂ, ಗಟ್ಟಿಯಾಗಿ ಉಚ್ಚರಿಸುವ ಜಯ ಜಯ ಧ್ವನಿಗಳಿಂದಲೂ. 
ಪ್ರದಕ್ಷಿಣ ಪ್ರಣಾಮಗಳಿಂದಲೂ, ದಾನಗಳನ್ನು ಮಾಡಿ ವಿಪ್ರೋತ್ಮಮರನ್ನು 
ಸಂತೋಷಗೊಳಿಸುವುದರಿಂದಲೂ ಸಂತೋಷಗೊಳಿಸಿದ ಮಾನವನು ಬ್ರಹ್ಮ 
ಲೋಕವನ್ನು ಹೊಂದುತ್ತಾನೆ. 

೬೨. ಎಲೈ ಬ್ರಾಹ್ಮಣರೇ! ವೈಶಾಖಮಾಸದ ಚತುರ್ದಶೀ ಶನಿವಾರದ 
ದಿನ ಅಗ್ನಿ (ಕೃತ್ತಿಕಾ) ನಕ್ಸತ್ರದಲ್ಲಿ ಪ್ರದೋಷಸಮಯದಲ್ಲಿ ಶ್ರೀನೃಸಿಂಹೆನ 
ಆದ್ಯಾವತಾರವಾಯಿತು. 

೬೩. ಯಾವ ಮಾನವನು ಆಗಿನ ಶ್ರೀದಿವ್ಯನೃಸಿಂಹಮೂರ್ತಿಯನ್ನು 
ಸಮಾಹಿತಮನಸ್ಸನಾಗಿ ವಿಧಿವತ್ತಾಗಿ ಪೂಜಿಸುವನೋ, ಅವನ ಕೋಟಸಹಸ್ರ 
ಜನ್ಮಗಳಿಂದಲೂ ಕೂಡಿಬಂದಿರುವ ಪಾಸರಾಶಿಯೆಲ್ಲ ಹತ್ತಿಯರಾಶಿಯು ಬೆಂಕಿ 
ಯಿಂದೆಂತೋ ಅಂತು ತತ್‌ಕ್ಸಣದಲ್ಲಿಯೇ ಸುಟ್ಟುಹೋಗುತ್ತದೆ. 

೬೪. ಮಾನವನು ಶ್ರೀನೃಸಿಂಹಸ್ವಾಮಿಯನ್ನು ದರ್ಶನಮಾಡಿ, ಸ್ಪರ್ಶಿಸಿ 
ನಮಸ್ಕರಿಸಿ ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮಮಾಡಿ ಸ್ತುತಿಸಿದುದಾದಕ್ಕೆ 
ಸರ್ಪವು ಪೊರೆಯನ್ನೆಂತೋ ಅಂತು ಪಾಸದ ಪೊರೆಯನ್ನು ತೊರೆಯುತ್ತಾನೆ. 


L 


ಸೋಡಶೋ9ಧ್ಯಾಯಃ ೨೧೩ 


ನ ತಸ್ಯ ವ್ಯಾಧಯಃ ಸಂತಿ ನ ಶೋಕಾ ನಾಧಯಸ್ತಥಾ ! 
ಸರ್ವಾನ್ಯಾಮಾನೆವಾಪ್ನೋತಿ ಹೆಯಮೇಧಫಲಂ ತಥಾ ॥ ೬೫ ॥ 
ಸಮಾಸೇ ತಸ್ಯ ಭೋ ವಿಪ್ರಾ ಯಜನೆಂ ದಾನಮೇವ ಚ । 

ಅನ್ಯಾನಿ ಪುಣ್ಯಕರ್ಮಾಣಿ ಕೃತಾನಿ ಚ ಸಕೃನ್ನರೈಃ। 
ತೋಟಕೋಟಗುಣಾನಿ ಸ್ಫುರ್ನರಸಿಂಹಪ್ರಸಾದತಃ ॥೬೬॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತಮಕ್ಸೇತ್ರಮಾಹಾತ್ಮ್ಯೇ ಜೈನಿನಿಯಷಿ 
ಸಂವಾದೇ 4" ನಾರದಕೃತ ನೃಸಿಂಹಮೂರ್ತಿಸ್ಥಾ ಪನವರ್ಣನಂ ನಾಮ 
ಷೋಡಶೋಂಧ್ಯಾಯಃ 


೬೫. ಅಂತಹ ಮಾನವನಿಗೆ ರೋಗಗಳಾಗಲಿ, ದುಃಖಗಳಾಗಲಿ, ಕಷ್ಟ 
ಗಳಾಗಲಿ ಇರುವುದಿಲ್ಲವು. ಅವನು ಸಮಸ್ತ ಇಷ್ಟಾರ್ಥಗಳನ್ನು ಸಡೆಯುವ 
ನಲ್ಲದೆ ಅಶ್ವಮೇಧಯಾಗದ ಫಲವನ್ನು ಪಡೆಯುತ್ತಾನೆ. 

೬೬. ಅಯ್ಯಾ ವಿಪ್ರರೇ! ಆ ಸ್ವಾಮಿಯ ಸನ್ಫಿಧಿಯಲ್ಲಿ ಮಾನವರು 
ಒಮ್ಮೆಮಾಡಿದ ಯಜ್ಞ, ದಾನ, ಇತರ ಪುಣ್ಯಕರ್ಮಗಳು, ಇವೆಲ್ಲವೂ ಆತನ 
ಪ್ರಸಾದದಿಂದ ಕೋಟಕೋಟ ಗುಣಿತಗಳಾಗುತ್ತವೆ. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ನೈಷ್ಣವಖಂಡದೆ ಪುರುಷೋತ್ತಮಕ್ಸೇತ್ರ 
ಮಾಹಾತ್ಮ್ಯದ ಜೈಮಿನಿಯಷಿಸಂವಾದದಲ್ಲಿ «4 ನಾರದೆಕೃತ ನೃಸಿಂಹಮೂರ್ತಿಸ್ಥಾಪನ 
ವರ್ಣನ'?'ವೆಂಬ ಹದಿನಾರನೆಯ ಅಧ್ಯಾಯವು ಮುಗಿದುದು 


ಶ್ರೀ 
ಅಥ ಸಪ್ತ ದಶೋಂಧ್ಯಾಯ; 
ಇಂದ್ರದ್ಯುಮ್ನಕೃಠ ಪಾಜಿಮೆ ಧಯಜ್ಞಮ ಹೋತ್ಸವಾರಂಭವೃತ್ತಾಂತವರ್ಣನಂ 

ಮುನೆಯ ಊಚುಃ: 
ಪ್ರತಿಷ್ಠಿತೇ ನಾರಸಿಂಹೇ ಕ್ಸೇತ್ರೇ ತಸ್ಮಿನ್ನರಾಧಿಪಃ । 
ಕೆಂ ಚಕಾರ ಮುನೇ ಬ್ರೂಹಿ ಪರಂ ಕೌತೂಹಲಂ ತು ತತ್‌ ॥೧॥ 

ಜೈಮಿನಿರುವಾಚ :-- 
ಇಂದ್ರಾದೀನ್ಸ್ರಿದಶಾಸ್ಸರ್ವಾನ್ನ್ಯಮಂತ್ರಂಯತ ಪೂರ್ವತಃ । 
ತತಃ ಸ ಮಂತ್ರಯಾಮಾಸ ಖುಷೀನಿಷ್ರಾನ್ಸಹಸ್ರಶಃ Hon 

ಪ್‌ ಇ ಇ 

ಅಧ್ಯೇತ್ರೂಂಶ್ಹತುರೋವೇದಾನ್ಸಷಡಂಗಪದಕ್ರಮೈಃ | 
ಯಜ್ಞ ನಿದ್ಯಾಸು ಕುಶಲಾನ್ಮೀಮಾಂಸಪರಿನಿಷ್ಮಿತಾನ್‌ Han 
ಸಭಾಷ್ಯಕಲ್ಪಸೂತ್ರೈನ್ತು ಸರಿನಿಹ್ಠಿತಕರ್ಮಿಣಃ । 
ಅಷ್ಟಾದಶಸು ವಿದ್ಯಾಸು ಕುಶಲಾನ್ಸರ್ಮಕೋವಿದಾನ್‌ 1೪॥ 





ಕನ್ನಡದ ಅನುನಾದ 

ಇಂದ್ರದ್ಯುಮ್ನಕೃತ ನಾಜಮೇಧಯಜ್ಞಮಹೋತ್ಸವಾರಂಭವೃತ್ತಾಂಶವರ್ಣನ 

೧. ಮುನಿಗಳು ಕೇಳುತ್ತಾರೆ:--ಎಲೈ ಜೈಮಿನಿಯೇ! ಬ್ರಹ್ಮಮಾನಸ 
ಪುತ್ರನಾದ ನಾರದಮಹರ್ಷಿಯು ಆ ಕ್ಲೇತ್ರದಲ್ಲಿ ಶ್ರೀದಿವ್ಯನ್ಭ ಸಿಂಹಮೂರ್ತಿ 
ಯನ್ನು ಪ್ರತಿಷ್ಠಿಸಿದತರುವಾಯ ಏನುಮಾಡಿದನು? ಈ ವಿಷಯವನ್ನು ಕೇಳಲು 
ನಮಗೆ ಬಹಳ ಕುತೂಹೆಲವಾಗಿರುವುದು. ದಯವಿಟ್ಟು ಅಪ್ಪಣೆಕೊಡಿಸುವ 
ವನಾಗು.? 

೨. ಜೈಮಿನಿಯು ಹೇಳುತ್ತಾನೆ: ಎಲ್ಫೈ ಮುನಿಗಳಿರಾ! ತರುವಾಯ 
ಆ ಇಂದ್ರದ್ಯುಮ್ನರಾಜನು ಸಹಸ್ರಾಶ್ವಮೇಧಯಾಗಗಳನ್ನು ಮಾಡಬಯಸಿದವ 
ನಾಗಿ ಇಂದ್ರಾದಿ ದೇವತೆಗಳನ್ನೆಲ್ಲ ಕ್ರಮವರಿತು ಆಮಂತ್ರಣಮಾಡಿದನು. 
ಸಾವಿರಾರು ಖ"ಷಸಿಗಳನ್ನು ಆಹ್ವಾನಿಸಿದನು. 

೩-೫. ಷಡಂಗಸಹಿತವಾಗಿಯೂ, ಪದಕ್ರಮಸಹಿತವಾಗಿಯೂ ನಾಲ್ಕು 
ವೇದಗಳನ್ನು ಅಧ್ಯಯನಮಾಡಿ, ಯಜ್ಞ ಮಾಡಿಸುವುದರಲ್ಲಿ ಕುಶಲರಾಗಿ. 
ಮಾಮಾಂಸಾಶಾಸ್ತ್ರದಲ್ಲಿ ಪಂಡಿತರಾಗಿ, ಭಾಷ್ಯಕಲ್ಪಸೂತ್ರಗಳನ್ನು ಚೆನ್ನಾಗಿ 
ತಿಳಿದು, ಯಜ್ಞಾ ದಿಸತ್ಶರ್ಮಗಳಲ್ಲಿ ನಿಷ್ಣಾತರಾಗಿ, ಹದಿನೆಂಟು ವಿದ್ಯೆಗಳಲ್ಲಿಯೂ 
ಕುಶಲರೂ, ಧರ್ಮಕೋನವಿದರೂ, ಸದಾಚಾರವುಳ್ಳ ವರೂ, ಪರಿಶುದ್ಧರ್ಕೂ 
ಸತ್ಯುಲಪ್ರಸೂತರೂ, ಸತ್ಯುವಾದಿಗಳೂ ಆದ ವಿಪ್ರೋತ್ತಮರನ್ನು ಕಕೆಯಿಸಿ 


ಸಪ್ತದಶೋಳಧ್ಯಾಯಃ ೨೧೫ 


ಸದಾಚಾರಾವದಾತಾಂಶ್ಚ ಕುಲೀನಾನ್ಸತ್ಯವಾದಿನಃ | 


ವೈಷ್ಣವಾಂಶ್ಚ ನಿಶೇಷೇಣ ಮಂತ್ರಯಾಮಾಸ ಸಾದರಂ nn 
ಶ್ರೇಲೋಕ್ಕ್ಯೇಯೇ ಚ ರಾಜಾನಃ ಸಿದ್ಧಾಃ ಸಪ್ತರ್ಷಯೋ ದ್ವಿಜಾಃ । 
ಸಚ್ಛೂದ್ರಾ ವಣಿಜೋ ದ್ವೀಪಪತಯಶ್ಚ ನಿಮಂತ್ರಿತಾಃ btn 
ಕ್ರೋಶದ್ವಯನಿತಾ ವಿಪ್ರಾಃ ಸಭಾಸೀತ್ರಸ್ಯ ಭೂಪತೇಃ । 
ಪಾಪಾಣಫಘಟತಾ ಸೋಚ್ಹಾ ಸುಧಯಾ ಸಾನುಲೇಪಿತಾ ॥೭॥ 
ಕ್ವಚಿದ್ರತ್ನಮುಯಾ ಭೂಮಿಃ ಕೃಚಿತ್ಯಾಂಚನನಿರ್ಮಿತಾ । 

ಸ್ಪಟಕಾ ರಾಜತೀ ವೈಷಾ ಯಥಾಯೋಗ್ಯಂ ಕೃತಸ್ಥಲೀ ॥೮॥ 
ಸ್ತಂಭೈ ರತ್ತಮಯ್ಯಃ ಪ್ರೋಚ್ಚೈರ್ಮುಕೂಲಪರಿವೇಷ್ಟಿತೈಃ। 
ಚಾರುಚೆಂದ್ರಾತಸಾಢ್ಯಾ ತು ಗಂಧಮಾಲೈಃ ಸಚಾಮಕೈಃ Hen 
ಮುಕ್ತಾದಾಮಾಂತರಸ್ಸೈಶ್ನ ಚಾರುವಾತಾಯನಾ ಶುಭಾ । 
ಕೃಷ್ಣಾಗುರುಸ್ನೇಹಸಿಕ್ತಾ ಶ್ರೀಗಂಧಸಲಿಲೋಕ್ಸಿತಾ noon 





ದನು. ಇಷ್ಟೆಯಲ್ಲದೆ ಆ ಭೂಪಾಲನು ವೈಷ್ಣವರನ್ನೂ ವಿಶೇಷವಾಗಿ ಆದರ 
ಪೂರ್ವಕವಾಗಿ ಆಹ್ವಾನಿಸಿದನು. 

೬. ಮೂರು ಲೋಕಗಳಲ್ಲಿಯೂ ಯಾವ ಯಾವ ರಾಜರಿರುವರೋ 
ಅವರನ್ನೂ, ಸಿದ್ಧಪುರುಷರನ್ನೂ, ಗೌತಮಾದಿ ಸಸ್ತರ್ಷಿಗಳನ್ನೂ ಆಹ್ವಾನಿ 
ಸಿದನು. ಅಲ್ಲದೆ ಆ ಯಾಗಸಮಾರಂಭಕ್ಕೆ ಸತ್ಯುಲಪ್ರಸೂತರಾದ ಶೂದ್ರರೂ, 
ವರ್ತಕರೂ, ದ್ವೀಪಗಳೊಡೆಯರೂ ನಿಮಂತ್ರಿತರಾದರು. 

೭. ಅಯ್ಯಾ ವಿಪ್ರರೇ! ಆ ಮಹಾರಾಜನ ಯಾಗಸಭಾಮಂಟಪವು ಎರಡು 
ಕ್ರೋಶಗಳ ವಿಸ್ತಾರವುಳ್ಳುದಾಗಿಯೂ, ಬಂಡೆಗಳನ್ನು ಹಾಸಿ ಎತ್ತರವಾಗಿಯೂ, 
ಸುಣ್ಣತೊಳಿಸಿ ಶುಭ್ರವಾದುದಾಗಿಯೂ ಇದ್ದಿತು. 

೮. ಆ ಸಭಾಂಗಣದಲ್ಲಿನ ಭೂಮಿಯು ಒಂದೆಡೆಯಲ್ಲಿ ರತ್ನಮಯ 
ವಾಗಿಯೂ, ಇನ್ನೊಂದೆಡೆಯಲ್ಲಿ ಸುವರ್ಣಮಯವಾಗಿಯೂ, ಕೆಲಕೆಲನೆಡೆಗಳಲ್ಲಿ 
ಸ್ಫಟಕಮಯವೂ, ರಜತಮಯವೂ ಆಗಿ ವಿರಾಜಿಸುತ್ತಿದ್ದಿತು. 

೯-೧೦. ರತ್ನಮಯಸ್ತಂಭಗಳಿಂದೊಪ್ಪಿ ಮೇಲೆ ರೇಷ್ಮೆ ಬಟ್ಟೆಗಳ ಹೊದಿಕೆ 
ಯುಳ್ಳುದಾಗಿ, ಮನೋಹರವಾದ ಚಂದ್ರಸೂರ್ಯರ ಬೆಳಕುಗಳನ್ನು ಸಸರಿಸು 
ವುದಾಗಿ, ಗಂಧಮಾಲ್ಯಗಳಿಂದಲೂ, ಚಾಮರಗಳಿಂದಲೂ, ಮುತ್ತಿನಮಾಲೆ 
ಗಳಲಂಕಾರಗಳಿಂದಲೂ ರಂಜಿಸುವ ಗವಾಕ್ಸಿಗಳಿಂದ ಮಂಗಳಕರವಾಗಿ, ಕೃಷ್ಣಾ 
ಗುರುತೈಲದಿಂದ ತೊಯ್ದು ಶ್ರೀಗಂಧಜಲಸೇಚನದಿಂದೊಫ್ಪಿ ಆ ಸಭಾಮಂಟವು 
ಶೋಭಿಸುತ್ತಿದ್ದಿತು. 


೨೧೬ ಶ್ರೀ ಸ್ಕಾಂದೆಮಹಾಪುರಾಣಂ 


ಸರ್ವರ್ತುಕುಸುಮಾಕೀರ್ಣಾ ಪ್ರಾಂತೋಪವನಸಂವೃತಾ | 


ವಾಪ್ಯಃ ಸೃಟಿಕಸೋಪಾನಾಃ ಪೆದ್ಮಕಲ್ಲಾರಮಂಡಿತಾಃ ॥ ೧೧॥ 
ಚೆಕ್ರವಾಕೈಃ ಪ್ಲವೈರ್ಹಂಸೈಃ ಸಾರಸೈರ್ಮಧುರಸ್ವನೈಃ 1 

ವ್ಯಾಸ್ತಾಂತರಾಃ ಸೃಚ್ಛಶೀತಸುಗಂಧಮಧುರಾಂಭಸಃ ॥ ೧೨ ॥ 
ಪರಿತಃ ಶತಶಸ್ತಸ್ಯಾಃ ಸುಖಾವತರಣಾ ದ್ವಿಜಾಃ । 
ಉಪೆಚ್ಛಾಯಾವಿರಚನಾಃ ಶೋಭಮಾನಾಃ ಸಮಂತತಃ ॥ ೧೩ 
ಯಜ್ಞಶಾಲಾ ಮರುತ್ತಸ್ಯ ಯಥಾ ಸಿದ್ಧೋ ದ್ವಿಜೋತ್ತಮಾಃ । 
ತಥೇಂದ್ರದ್ಯುಮ್ನಭೂಪಸ್ಯ ರಚಿತಾ ವಿಶ್ವಕರ್ಮಣಾ ॥ ೧೪ ॥ 
ಶುಭೇನ್ಸಿ ಶುಭನಕ್ಪಶತ್ರೇ ವಾಸಯಿತ್ವಾ ಸಭಾಸದಃ । 

ರಾಜ್ಞಃ ಸಿಂಹಾಸನಾಸೀನಾನ್ಹೃಷ್ಟ್ವಾಸೀನಾನೃಹೀನಪಿ ॥ ೧೫ ॥ 
ಸಸಿದ್ಧಾನ್ಸ್ಪಹ್ಮರ್ಷಿಗಣಾನ್ಪಹುಮೂಲ್ಯಕುಥಸ್ಥಿ ತಾನ್‌ ) 
ದೇನಾಸ್ಟಾಂಚನಹೀಠಸ್ಥಾನ್ಯಥಾಯೋಗ್ಯಮಥ ದ್ವಿಜಾನ್‌ ॥ ೧೬॥ 


೧೧. ಅನ್ಲಿದೆ ಆ ನೃಪಾಲನ ಯಾಗಸಭಾಮಂಟಪವು, ಎಲ್ಲ ಖುತುಗ 
ಳಲ್ಲಿಯೂ ಹೂ ಮೊಳೆತು ರಂಜಿಸುವ ತರುಗಳನ್ನೊಳಕೊಂಡ ಉಪವನದಿಂದ 
ಸುತ್ತುಬಳಸಿದುದಾಗಿದ್ದಿತು. ಆ ಉಪವನದಲ್ಲಿ ಸ್ಫಟಿಕಸೋಪಾನಸಹಿತಗಳಾಗಿ 
ಕಮಲಕಲ್ಹಾರಪುಸ್ಪಗಳಿಂದ ಕಂಗೊಳಿಸುವ ಕೊಳಗಳೊಪ್ಪಿದ್ದುವು. 

೧೨. ಇಂಪಾಗಿ ದನಿಗೈೈೆಯುವ ಚಕ್ರವಾಕಗಳಿಂದಲೂ, ಕಾರಂಡವಗ 
ಳಿಂದಲೂ, ಹೆಂಸಸಾರಸ ಪಕ್ಸಿಗಳಿಂದಲೂ ಕಂಗೊಳಿಸುತ್ತಿರುವ ಆ ಕೊಳಗಳಾ 
ದಕೋ ಶುಭ್ರವೂ ಶೀತಳವೂ, ಸುಗಂಧಮಧುರವೂ ಆದ ದಿವ್ಯೋದಕದಿಂದ 
ತುಂಬಿದ್ದುವು. 

೧೩. ಎಲೈ ವಿಪ್ರರೇ! ಆ ಕೊಳಗಳ ಸುತ್ತಲೂ ಸ್ನಾನಪಾನಾದಿಗಳಿಗೆ 
ಸುಖವಾಗಿ ಇಳಿಯಲು ಸಾವಿರಾರು ಸೋಪಾನಘಟ್ಟಗಳು ನಿರ್ಮಿತವಾಗಿದ್ದುನು. 
ಅವುಗಳ ಸುತ್ತಲೂ ನೆರಳಮಂಟಪಗಳ ರಚನೆಯು ಬಹುವಾಗಿ ಕಂಗೊಳಿಸು 
ತ್ರಿದ್ದಿತು. 

೧೪. ಅಯ್ಯಾ ದ್ವಿಜೋತ್ತಮರೇ! ಈ ರೀತಿ ಪೂರ್ವದಲ್ಲಿ ಮರುತ್ತರಾಜನ 
ಯಾಗಶಾಲೆಯು ಹೇಗೆ ನಿರ್ಮಾಣವಾಗಿದ್ದಿತೋ ಹಾಗೆಯೇ ದೇವಶಿಲ್ಪಿಯಾದ 
ವಿಶ ಸಕರ್ಮನಮ ಗನು ಇಂದ್ರದ್ಯುಮ್ಲರಾಜನ ಯಾಗಶಾಲೆಯನ್ನೂನಿರ್ಮಿಸಿದ್ದ ನು. 

೧೫-೧೯. ಬಳಿಕಲಾ ನೃಪಾಲನು ಶುಭ ದಿನ ಶುಭ ನಕ್ಸತ್ರದಲ್ಲಿ ಸಭಾಸದ 
ರನ್ನು ಆ ಸಭಾಮಂಡಪಕ್ಕೆ ಪ್ರವೇಶಮಾಡಿಸಿದನು. ಆತನು ಸಿಂಹಾಸನಾಸೀನ 
ರಾದ ರಾಜರನ್ನೂ, ಸುಖಾಸನಗಳಲ್ಲಿ ಮಂಡಿಸಿರುವ ಮಹರ್ಷಿಗಳನ್ನೂ, ಅತ್ಯ 
ಮೂಲ್ಯವಾದ ರತ್ನಗಂಬಳಿಗಳಮೇಲೆ ಸುಖಾಸೀನರಾಗಿರುವ ಸಿದ್ಧಸಹಿತರಾದ 


ಸಸ್ತದಶೋ9ಧ್ಯಾಯಃ ೨೧೭ 


ವರಾಸನಸ್ಥಾನನ್ಯಾಂಶ್ಚ ಯಥಾದೇಶಂ ಸುಖಸ್ಥಿತಾನ್‌ | 


ಮಧ್ಯೇ ನೃಷಾಣಾಂ ದೇವಾನಾಮೃಷೀಣಾಂ ಚ ಶಜೀಪತಿಂ ॥ ೧೭ ॥ 
ಸಾಮ್ರಾಜ್ಯಲಕ್ಬಣೇ ಸ್ವಸ್ಯ ರತ್ನಸಿಂಹಾಸನೇ ಸ್ಥಿತಂ । 
ವಿವ್ಯೈರ್ಮಾಲ್ಕೈಸ್ತಥಾ ಗಂಧೈರ್ವಾಸೋಭಿರ್ವಿಷ್ಟರಾದಿಭಿಃ ॥ ೧೮ ॥ 
ಪುರೋಧಸಾ ಸಮಂ ಪೊರ್ವವಮುರ್ಚಯಾಮಾಸ ಯದ್ಧಿಮತ್‌ । 
ನಿನೀತೋ ದೀನವತ್ತಸ್ಯ ಚಕ್ರೇ ಪೂಜಾಂ ತಥಾ ನೃಪಃ ॥ ೧೯॥ 
ಆಶ್ಚರ್ಯಂ ಮನ್ಯತೇಂಸ್ಯಾಸೌ ತೈಲೋಕ್ಯೇಶೋಪಿ ತದ್ಯಥಾ । 

ತತಃ ಸಿದ್ಧಾನ್ನೇನಮುನೀನೆಚರ್ಯನ್ನಿಂದ್ರವತ್ತದಾ ॥೨೦॥ 
ನಿಸ್ಮಯಂ ಜನಯಾಮಾಸ ಕುಬೇರಸ್ಯಾಪ್ಯಧಿಶ್ರಿಯಃ | 

ತತೋ ದೇವಾನ್ಸಮಾನರ್ಚ ಪ್ರಭೂತಸ್ವಸ್ಥಸಂಪದಃ ॥ ೨೧॥ 
ಉಪಚಾರೈರ್ಮಹೀನಾಥಃ ಸಮ್ಯಗವ್ಯಗ್ರಮಾನಸಃ । 

ರಾಜ್ಞಃ ಸಂಪೂಜಯಾಮಾಸ ರಾಜಯೋಗ್ಯೈಃ ಪರಿಚ್ಛಜ್ಞೆ 8 ॥ ೨೨ ॥ 





ಬ್ರಹ್ಮರ್ಸಿಗಳನ್ನೂ, ಶಕಾಂಚನಪೀಠಗಳನ್ನಲಂಕರಿಸಿರುವ ದೇವತೆಗಳನ್ನೂ, 
ಅವರವರ ಯೋಗ್ಯತೆಗನುಗುಣವಾಗಿ ಆಸನಗಳಲ್ಲಿ ಕುಳಿತಿರುವ ಬ್ರಾಹ್ಮಣರನ್ನೂ, 
ಆಜ್ಞಾನುಸಾರವಾಗಿ ಉತ್ತಮ ಪೀಠಗಳಲ್ಲಿ ಸುಖವಾಗಿ ಕುಳಿತಿರುವ ಇತರ 
ವೈಶ್ಯ ಶೂದ್ರಾದಿಗಳೆನ್ನೂ, ದೊರೆಗಳ, ದೇವತೆಗಳ ಮತ್ತು ದೇವರ್ಷಿಗಳ ನಡುವೆ 
ಸಾಮ್ರಾಜ್ಯಲಕ್ಸ್ಮಣಲಕ್ಸಿತವಾದ ದಿವ್ಯ ರತ್ತಸಿಂಹಾಸನವನ್ನು ಮಂಡಿಸಿರುವ 
ಶಚೀಪತಿಯಾದ ಮಹೇಂದ್ರನನ್ನೂ ಕಂಡವನಾಗಿ, ಮೊದಲಾಗಿ ಆ ಶಚೀಪತಿ 
ಯನ್ನು ದಿವ್ಯ ಪುಷ್ಪ ಗಳಿಂದಲೂ ದಿವ್ಯ ಗಂಧ ದಿವ್ಯ ವಸ್ತ್ರಗಳಿಂದಲೂ, ಆಸನ 
ದಿಂದಲೂ ಪುರೋಹಿತಸಹಿತನಾಗಿ ಬಹು ವಿಜೃಂಭಣೆಯಿಂದಲೂ, ಸಂಪದ್ವಿಶಿಷ್ಟ 
ವಾಗಿಯೂ ಬಹು ನಮ್ರತೆಯಿಂದ ದೀನನಾಗಿ ಪೂಜಿಸಿದನು. 

೨೦-೨೧. ಆ ಅಗ್ರಪೂಜೆಯನ್ನು ಕಂಡು ಮಹೇಂದ್ರನು ತಾನು ಮೂರು 
ಲೋಕಗಳ ಒಡೆಯನಾಗಿದ್ದರೂ ಆಶ್ಚರ್ಯಗೊಂಡನು. ಇಂದ್ರನನ್ನೆಂತೋ 
ಅಂತೆಯೇ ಆ ಇಂದ್ರದ್ಯುಮ್ಮರಾಜನು ಸಿದ್ಧರನ್ನೂ, ಇತರ ದೇವತೆಗಳನ್ನೂ, 
ಜೀವಮುಫಿಗಳನ್ನೂ ಸತ್ಯರಿಸಿದನು. ಮಹದೈಶ್ವರ್ಯಸಂಪ ನಾದ ಆ ನರ 
ನಾಥನು ಈ ರೀತಿಯಾದ ಸತ್ಯಾರಸಂಭ್ರಮದಿಂದ ಧನೇಶ್ವರನಾದ ಕುಬೇರನಿಗೂ 
ಅಚ್ಚರಿಯನ್ನುಂಟುಮಾಡಿದನು. ತರುವಾಯ ಅವರವರ ಯೋಗ್ಯತೆಗಳಿಗೆ 
ತಕ್ಕಂತೆ ಎಲ್ಲ ದೇವತೆಗಳನ್ನೂ ಪೂಜಿಸಿವನು. 

೨೨. ಆ ಮಹೀನಾಥನು ಯಾವ ವ್ಯಗ್ರತೆಯೂ ಇಲ್ಲದ ಮನಸ್ಸುಳ್ಳವ 
ನಾಗಿ ರಾಜಯೋಗ್ಯವಾದ ಉಪಚಾರಗಳಿಂದಲೂ ಛತ್ರಚಾಮರಾದಿಗಳಿಂದಲೂ 
ಆ ಸಭಾಮಂಟಪದಲ್ಲಿದ್ದ ರಾಜರೆಲ್ಲರನ್ನೂ ಸತ್ಯರಿಸಿದನು. 


೨೧೮ ಶ್ರೀ ಸ್ಕಾಂದಮಹಾಪುರಾಣಂ 


ಯಥಾ ತೇ ಮೇನಿರೇ ಭೂಪಾ ಭವಾಮಃ ಸಾಂಪ್ರತಂ ವಯಂ । 


ಸತ್ಯಂ ರಾಜ್ಯಂ ಕ್ರಮಾತ್ರ್ರಾಪ್ತ್ಮಂ ನೇದೃಶಶ್ಚ ಪರಿಚ್ಛದಃ ॥ ೨೩॥ 
ಆನರ್ಚ ವೈಷ್ಣವಾನ್ಭೂಯ ಉಪಹಾರೈಃ ಸ ಮಾನಯನ್‌ । 

ಶಾಂತಾ ಅಪಿ ಯಥಾಚಿತ್ರಂ ಮೇನಿರೇ ವಿಷಯಾಗಮಂ ॥ ೨೪॥ 
ತತೋ ವಿಪ್ರಾನ್ಸಾಹುಜಾತಾನ್ವೈಶ್ಯಾನ್ಮುನಿಪುರಸ್ಸರಂ । 

ಸಮ್ಯಕ್ರೈ ಪೂಜಯಾಮಾಸ ಸತ್ತ್ವೋದ್ರಿಕ್ಕೋ ಮಹೀಪತಿಃ ॥ ೨೫ ॥ 
ಅನ್ಯಾಂಶ್ಚ ಸಜಿವದ್ವಾರಾ ಪೂಜಯಿತ್ವಾ ಸಸಂಭ್ರಮಃ॥। 

ದೃಷ್ಟಃ ಸ ನಿನಯಾನ್ನವ್ರುಃ ಕೃತಾಂಜಲಿಪುಟಸ್ತಥಾ ॥ ೨೬ ॥ 
ಮಹೇಂದ್ರಮುಚ್ಚಿರಾಹೇದಂ ನಾರದೇನ ಪುರೋಧಸಾ ॥ ೨೭॥ 


ಇಂದ್ರದ್ಯುಮ್ನ ಉವಾಚ :- 
ತವ ಪ್ರಸಾದಾದ್ದೇನೇಶ ಇಚ್ಛಾನಿಸಾದಂ ಪ್ರಸೀದ ಮೇ । 


ಕ್ರತುನಾ ಹೆಯೆಮೇಥಧೇನ ಪ್ರಯಕ್ಸ್ಟೇ ಯಜ್ಞ ಪೂರುಷಂ ॥ ೨೮ ॥ 
ಅನುಜಾನಿಹಿ ಮಾ ದೇವ ಕ್ರೈತೂನಾಮಾಶ್ವಕೋ ಭವಾನ್‌ । 
ತ್ವದಾಜ್ಞಾಸಾಲಕಾಃ ಸರ್ವೇ ತ್ರೈಲೋಕ್ಯೇ ನಿವಸಂತಿ ಯೇ ॥ ೨೯॥ 





೨೩. ಆಗಲಾ ದೊರೆಗಳಾದರೋ, “ಇದೀಗ ನಾವು ರಾಜರಾಗುವೆವು. 
ನಾವು ಪಾರಂಪರ್ಯಕ್ರಮದಿಂದ ರಾಜ್ಯವನ್ನು ಪಡೆದಿರುವುದು ದಿಟವೇ ಆದರೂ 
ಈ ಬಗೆಯ ಛತ್ರಚಾಮರಾದಿಗಳನ್ನು ಪಡೆಯಲಿಲ್ಲವು'' ಎಂದುಕೊಂಡರು. 

೨೪. ಇದಾದಮೇಲೆ ಆ ಭೂಪನು, ಶಾಂತಾತ್ಮರಾದರೂ ಇದು ಬಹಳ 
ಆಶ್ಚರ್ಯಕರವೆಂದುಕೊಳ್ಳು ವಮಟ್ಟಿಗೆ ಅಲ್ಲಿದ್ದ ವೈಷ್ಣ್ಯವರೆಲ್ಲರನ್ನೂ ಅನೇಕ 
ಉಸಚಾರಗಳಿಂದ ಪೂಜಿಸಿದನು. 

೨೫. ಬಳಿಕೆ ಇತರ ವಿಪ್ರರನ್ನೂ ಕ್ಪತ್ರಿಯರನ್ನೂ, ವೈಶ್ಯರನ್ನೂ, ಮುಕಿ 
ಗಳನ್ನೂ ಸತ್ತ್ವೋದ್ರಿಕ್ತನಾದ ಆ ಮಹೀಪತಿಯು ಚೆನ್ನಾಗಿ. ಸತ್ಯರಿಸಿದನು. 

೨೬-೨೭. ಇತರ ಶೂದ್ರಾದಿಗಳನ್ನು ಆತನು ಮಂತ್ರಿಗಳ ಮೂಲಕ 
ಗೌರವಿಸಿ ಆ ಪೂಜಾಸಂಭ್ರಮದಿಂದ ಸಂತುಷ್ಟ್ರಾಂತರಂಗನಾಗಿ ವಿನಯದಿಂದ 
ಕೈಗಳನ್ನು ಜೋಡಿಸಿಕೊಂಡು ನಾರದಮುಫಿಯಿಂದಲೂ, ತನ್ನ ಪುರೋಹಿತ 
ನಿಂದಲೂ ಸಹಿತನಾಗಿ ಮಹೇಂದ್ರನನ್ನು ಕುರಿತು ಗಟ್ಟಿಯಾಗಿ ಈ ರೀತಿ ವಿಜ್ಞಾ 
ಪಿಸಿಕೊಂಡನು. 

೨೮-೨೯, ಇಂದ್ರಮ್ಯಮ್ನನು ಹೇಳುತ್ತಾನೆ: “ಓ ದೇವೇಶ್ವರನಾದ 
ಮಹೇಂದ್ರನೇ! ಈಗ ನಾನು ನಿನ್ನ ಪ್ರಸಾದದಿಂದ ಅಶ್ವಮೇಧಯಾಗವನ್ನು 
ಮಾಡಿ ಯಜ್ಞ ಪುರುಷನಾದ ಶ್ರೀಮಹಾವಿಷ್ಣುವನ್ನು ತೃಪ್ತಿಗೊಳಿಸಬಯಸಿರು 
ತ್ತೇನೆ. ನೀನು ನನಗೆ ಪ್ರಸನ್ನನಾಗಬೇಕು. ದೇವ! ನೀನು ಸಮಸ್ತಯಜ್ಞ 


ಸಪ್ತದಶೊ €8ಧ್ಯಾಯೆಃ ೨೧೯ 


ಯಾವತ್ಯ್ರತುಸಹಸ್ರಸ್ಯ ಸಂಸ್ಥಾ ಚ ಭವತಿ ಪ್ರಭೋ! 

ತಾವತ್ತ್ಯಂ ತ್ರಿದಶೈಸ್ಟಾರ್ದ್ಯ್ವಂ ಸಜೋಮಧ್ಯಗತೋ ವಸ H ೩೦ ॥ 
ಯಷ್ಟುಮಿಚ್ಛಾಮಿ ದೇವೇಶ ನಾಹಂ ತ್ವತ್ಸದಲಿಪ್ಸಯಾ । 

ಸರ್ವೇಷಾಂ ವೇತ್ತಿ ದೇವೇಶ ಮನೋವೃತ್ತಿಂ ಸದಾ ಪ್ರಭೋ ॥ ೩೧॥ 
ಯುಷ್ಮಾಕಂ ಪೂರ್ವದೃಷ್ಟೋಂತ್ರ ವಪುಷ್ಮಾನ್ಮಾಧವಃ ಪ್ರಭುಃ । 
ಉಪಾಸನಾಯಾಂ ಸೋಂಯಂ ಚ ವಾಲುಕಾಭಿಸ್ವಿರೋಧಧೇ ॥ ೩೨ ॥ 
ತಸ್ಯ ಭೂಯಃ ಪ್ರಕಾಶಾರ್ಥಂ ವಾಜಿನೇಧಸಹಸ್ರಕಂ | 

ಕರಿಷ್ಯೇ ವಚನಾದಿಂದ್ರ ಚತುರಾಸ್ಯಸ್ಯ ಶಾಸನಾತ್‌ । 


ಪುನಃ ಪ್ರಕಾಶಿತೇ ತಸ್ಮಿನ್‌ ಶ್ರೇಯೋ ವೋಎಪಿ ಭವಿಷ್ಯತಿ ॥ ೩೩ ॥ 
ಇತಿ ನಿಜ್ಞ್ಞಾನಿತೇ ರಾಜ್ಞಾ ಮಹೇಂದ್ರಪ್ರಮುಖಾಃ ಸುರಾಃ ! 
ಅಂತರ್ಧಾನೋತ್ತರಂ ಯಾ ಚ ಶ್ರುತಾ ಪೂರ್ವಂ ಸರಸ್ವತೀ ॥ ೩೪॥ 
ಅಶರೀರಾಂ ಸ್ಮರಂತಸ್ತಾಮಿಂದಂ ಪ್ರೋಚುಃ ಪ್ರಹರ್ಷಿತಾಃ । 
ಇಂದ್ರದ್ಯುನ್ನು ಮಹಾತ್ಮಾ ತ್ವಂ ನಿತ್ಯಂ ಸತ್ಯವ್ರತೋ ಭುವಿ ॥ ೩೫ ॥ 


ಗಳಿಗೂ ಒಡೆಯನಾಗಿರುವೆ. ಮೂರುಲೋಕಗಳಲ್ಲಿಯೂ ವಾಸಮಾಡುತ್ತಿರುವ 
ರಾಜ ಮಹಾರಾಜರೂ, ಸಕಲ ಪ್ರಜೆಗಳೂ ನಿನ್ನ ಆಜ್ಞಾಪಾಲಕರಾದವರೇ! 
ಆದುದರಿಂದ ನೀನು ಈಗ ನಾನೆಸಗುವ ಯಾಗಕ್ಕೆ ಅಪ್ಪಣೆಕೊಡಬೇಕು. 

೩೦. ಅಶ್ವ್ಚಮೇಧಸಹಸ್ರವು ಸಮಾಪ್ತವಾಗುವವರೆಗೂ ಪ್ರಭುವಾದ ನೀನು 
ಈ ದೇವತೆಗಳೊಡಗೂಡಿಯೇ ಈ ಸಭಾಮಧ್ಯದಲ್ಲಿ ಇರುವವನಾಗು. 

೩೧. ಓ ದೇವೇಶ್ವರಾ! ನಾನು ನಿನ್ನ ಸದವಿಯನ್ನು ಹೊಂದಬಯಸಿ ಈ 
ಸಹೆಸ್ತಾಶ್ವಮೇಧಯಾಗಗಳನ್ನು ಮಾಡುವುದಿಲ್ಲವು. ಪ್ರಭುವೇ! ನೀನು ಎಲ್ಲರ 
ಮನೋವೃತ್ತಿಯನ್ನೂ ಬಲ್ಲವನಾದುದರಿಂದ ನಾನು ನಿನಗೇನನ್ನೂ ಅರಿಕೆಮಾಡ 
ಬೇಕಾಗಿರುವುದಿಲ್ಲವು. 

೩೨. ಪೂರ್ವದಲ್ಲಿ ಈ ಕ್ಷೇತ್ರದಲ್ಲಿ ನೆಲಸಿದ್ದ ಪ್ರಭುವಾದ ನೀಲಮಾಧವ 
ಸ್ವಾಮಿಯು ಉಪಾಸನೆಯ ವೇಳೆಯಲ್ಲಿ ಸ್ವರ್ಣವಾಲುಕೆಯಿಂದ ಮುಚ್ಚಿ ಅಂತ 
ರ್ಧಾನವಾದುದನ್ನು ನೀವೆಲ್ಲರೂ ಕಂಡಿರುವಿರಿ. 

೩ ಆದುದರಿಂದೆಲೈ ಮಹೇಂದ್ರನೇ! ಮುಂದೆ ಆ ಸ್ವಾಮಿಯು ಈ 
ಸ್ಪೇತ್ರದಲ್ಲಿಯೇ ಪ್ರತ್ಯಕ್ಪವಾಗಿ ಬೆಳಗಲೋಸುಗ್ಗ ನಾನು ಚತುರಾನನ ಆಜ್ಞೆ 
ಯಂತೆ ಆಶ್ವಮೇಧಯಾಗವನ್ನು ಮಾಡುತ್ತೇನೆ.” 

೩೪-೩೫. ಎಲ್ಲೆ ವಿಪ್ರರೇ! ಇಂದ್ರದ್ಯುಮ್ನರಾಜನಿಂತು ಅರಿಕೆಮಾಡಲು 
ಮಹೇಂದ್ರನೇ ಮೊದಲಾದ ದೇವತೆಗಳೆಲ್ಲರೂ ಹಿಂದೆ ನೀಲಮಾಧವನು ಅಂತ 
ರ್ಧಾನವಾದಮೇಲೆ ಆಕಾಶವಾಣಿಯು ನುಡಿದಿದ್ದ ಮಾತುಗಳನ್ನು ಸ್ಮರಿಸಿ ಪರಮ 


೨೨೦ ಶ್ರೀ ಸ್ಯಾಂದೆಮಹಾಪುರಾಣಂ 


ತೈಚ್ಛೇಷ್ಟಿತಂ ಫುರಾಸ್ಕ್ಮಾಭಿರನ್ವೈಭಾವಿ ಭವಿಷ್ಯಕಂ । 
ಸಹಾಯಾಸ್ತೇ ಭವಿಷ್ಯಾಮಃ ಕಾರ್ಯೇ ತ್ರೈಲೋಕ್ಯಸಾನನೇ ॥ ೩೬೫8 


ಸ್ರಷ್ಟಾ ಸೆ ಜಗತಾಂ ಯತ್ರ ಉದ್ಯುಕ್ತಃ ಸ್ವಯಮೇವ ಹಿ । 





ಅತ್ರೈನೋವಾಚ ಭಗವಾನಸ್ಮಾಕಮಪಿ ಭೂತಲೇ 1 ೩೭॥ 
ಪ್ರವಿಶಂಸ್ತದನುಕ್ರೋಶವಶಾದ್ಭೂಯಃ ಪ್ರಕಾಶನಂ । 

ಕರಿಷ್ಯೇ ದಾರವಂ ದೇಹಮಿತ್ಯೇತತ್ಪರಿನಿಷ್ಮಿತಂ ॥ ೩೮॥ 
ನಾತ್ರಾಸ್ಮಾಕಂ ವ್ಯಲೀಕಂ ತು ನೇಂದ್ರಸ್ಯ ಚ ಮಹೀಪತೆ । 
ಅಸ್ಮದ್ದಿಷ್ಟಸಮುದ್ಯೋಗಸ್ತವ ನಃ ಪ್ರೀತಿಕಾರಕಃ ॥ ರ್ಕ ॥ 
ಸುಖಂ ಯಜಸ್ವ ರಾಜೇಂದ್ರ ವೈಕುಂಠಂ ಭಕ್ತವತ್ಸಲಂ । 

ಕ್ರತುನಾ ಹಯಮೇಥಧೇನ ಸಹಸ್ರಪರಿವರ್ಶಿನಾ ॥ ೪೦॥ 
ದುರಾರಾಧ್ಯೋಹಿ ಭಗವಾನಸ್ಮಾಕಂ ಭಕ್ತವತ್ಸಲಃ । 

ವಯಮಪ್ಯತ್ರ ಜೇವತ್ವಂ ತ್ಯಕ್ತ್ವಾ ಭಕ್ತಿಪರಾಯಣಾಃ ॥ ೪೧॥ 
ಸಂತುಷ್ಟರಾಗಿ ಆ ದೊರೆಯನ್ನು ಕುರಿತು ಹೇಳಿದರು. “ ಎಲ್ಲೆ ಇಂದ್ರ 


ದ್ಯುಮ್ನನೇ! ನೀನು ದಿಟವಾಗಿಯೂ ಈ ಭೂಲೋಕದಲ್ಲಿ ಸತ್ಯವಾದ ವ್ರತ 
ವುಳ್ಳವನಾಗಿರುವೆ. 

"೩೬, ಪೂರ್ವದಲ್ಲಿಯೇ ನೀನು ಮುಂದೆ ಈ ಅಶ್ಚಮೇಧಸಹಸ್ರವನ್ನು 
ಮಾಡುವೆಯೆಂಬ ನಿಷಯವನ್ನು ನಾವು ತಿಳಿದಿದ್ದವು. ಆದುದರಿಂದ ಮೂರು 
ಲೋಕಗಳನ್ನೂ ಪಾವನಗೊಳಿಸುವ ಈ ನಿನ್ನ ಪುಣ್ಯಕಾರ್ಯ ದಲ್ಲಿ ನಾವೆಲ್ಲರೂ 
ಸಹಾಯಕರಾಗಿರುತ್ತೆವೆ. 

೩೭-೩೮. ಈ ಕಾರ್ಯದಲ್ಲಿ ಜಗತ್ತಿನ ಸೃಷ್ಟಿಕರ್ತನೇ ಸಾಕ್ಸಾತ್ತಾಗಿ 
ಉದ್ಯುಕ್ತೆನಾಗಿರುವಾಗ ನಾನು ಉದ್ಯುಕ್ಕರಾಗಿರುತ್ತೇನೆಂದು ಹೇಳುವುದೇನು! 
ಭಗವಂತನೂ ಸಹ ಈ ವಿಷಯದಲ್ಲಿ ನಮಗೆ "" ಎಲ್ಫೈ ದೇವತೆಗಳಿರಾ! ನಾನು 
ಇಂದ್ರದ್ಯುಮ್ಮರಾಜನಲ್ಲಿನ ದಯೆಯಿಂದ ನನ್ನ ದಾರವದೇಹವನ್ನೂ ಭೂಮಂಡಲ 
ದಲ್ಲಿ ಪ್ರಕಾಶಗೊಳಿಸುವೆನು. ಇದು ದಿಟವು?' ಎಂಬುದಾಗಿ ಅಪ್ಪಣೆಕೊಡಿಸಿ 
ರುವನು. 

೩೯. ಎಲ್ಫೈ ಮಹೀಪತಿಯೇ! ಈ ವಿಷಯದಲ್ಲಿ ನಮಗಾಗಲಿ ನಮ್ಮ 
ಪ್ರಭುವಾದ ಮಹೇಂದ್ರನಿಗಾಗಲಿ ಯಾವ ಸಂದೇಹವೂ ಇರುವುದಿಲ್ಲವು. ನಿನಗೆ 
ಇಷ್ಟವಾಗಿರುವ ಈ ಪ್ರಯತ್ನವು ನಮಗೆ ಪ್ರಿಯಕರವಾದುಡೇ! 

೪೦. ರಾಜೇಂದ್ರ! ಭಕ್ತವತ್ಸಲನಾದ ವೈಕುಂಠನನ್ನು ಸಹಸ್ರಾಶ್ವಮೇಧ 
ಯಾಗಗಳಿಂದ ಸಂತೋಷವಾಗಿ ತೃಪ್ತಿಗೊಳಿಸು. 

೪೧-೪೨. ಭಕ್ತವತ್ಸಲನಾದ ಆ ಪರಮಾತ್ಮನು ದೇವತೆಗಳಾದ ನಮಗೆ 


ಸಪ್ತದಶೋ9ಧ್ಯಾಯಃ ೨೨೧ 


ಆರಾಧಯಾಮಃ ಕ್ಪೇತ್ರೆ €ಸ್ಮಿನ್ವಿನೀತಾ ನರರೂಪಿಣಃ । 
ಪ್ರಿಯಂ ಹಿ ಮಾನುಷೇ ಲೋಕೇ ಕರ್ಮ ಸಿಧ್ಯತಿ ವೈ ಕೃತಂ 1 ೪೨॥ 
ಜೈಮಿನಿರುವಾಚ:- 


ಇತ್ಯುಕ್ತೇ ತ್ರಿದಶೈಃ ಸೇಂದ್ರೈಃ ಪರಿತುಷ್ಟಾಂತರಾತ್ರ ಭಿ 1 


ಆರಂಭಾರ್ಥಂ ಫೆ ತೋ ರಾಜಾ ಭಗವಂತಮಪೂಜಯಂತ್‌ ॥ ೪೩॥ 
ಉಪಚಾರಸ ಸೆಹಸ್ಟೈಸ್ತು ಯಥಾವತ್ಚ್ರ ತಿಪಾಡಿತೈಃ । 
ತತಃ ಪಿತ ೈಗೆಣಾನ್ರಾ ಜಾ ನಿರೂಪ್ಯ ಇದ್ನ ಯಾನ್ಸಿ ತಃ ॥ ೪೪॥ 
ಸಜೋಗ್ಯ ಹಗತಾನಿ ಕ ಿಪ್ರಾನ್ಯಾಜ್ಜಿ ್ಫ ಕಾನ್ಸ ಮೆಲಂಕೃ ತಾನ್‌ । 

ತ್ವೇಷ್ಟ ದೇನಂ ಪುರಶೋ ನೆ ವೈ ನ"ಕಂಶೆಂ ಸಾಗಿ ಹೋತ್ಸ ಕಂ UH ೪೫ ॥ 
ಆಂ ಲಗ್ನಂ ಸಂಪೃತ್ತೆ ಕ್ರೀ ಸ್ವ ಸಿವಾಚನೇ 
ಉಪಸ್ಥಿ ye ಸತಿ NG 'ಶುಡ್ಡ ಕ ್ಯಮವೇಷಧೃಕ್‌ ॥ VE ॥ 
ಸ್ವಸ್ತಿ 'ನಾಚ್ಯ ದ್ವಿಜಾನ್‌ ಶುದಾ ತನು ಣ್ಯಾ ಹಂ ವೃದ್ಧಿ ಕರ್ಮ ಚ 
ತತಃ ಸಂಭೃತಸಂಭಾರೋ ನರಮಾಮಾಸ ಯತ್ತಿ ಜಃ TNT 





ದುರಾರಾಧ್ಯನಾದವನು. ಆದುದರಿಂದ ನಾವು ದೇವತ್ವವನ್ನು ತೊರೆದು, ನರ 
ರೂಪಗಳನ್ನು ತಾಳಿ ಭಕ್ತಿಸರಾಯಣರಾಗಿ ವಿನೀತರಾಗಿ ಈ ಕ್ಷೇತ್ರದಲ್ಲಿ 
ಶ್ರೀಮನ್ನಾರಾಯಣನನ್ನು ಆರಾಧಿಸುತ್ತೇವೆ. ಎಲೈ ಅರಸೇ! ಈ ಮನುಷ್ಯ 
ಲೋಕದಲ್ಲಿ ಕರ್ಮಮಾಡುವುದು ಪ್ರಿಯಕರವಾದುದು. ನಾವು ಮಾಡಿದ 
ಕರ್ಮಕ್ಕೆ ಇಲ್ಲಿ ಸಿದ್ಧಿಯು ದೊರಕುವುದು.” 

೪೩-೪೭. ಜೈಮಿನಿಯು ಹೇಳುತ್ತಾನೆ:--" ಎಲೈ ವಿಪ್ರರೇ! ಮಹೇಂದ್ರ 
ಸಹಿತರಾದ ದೇವತೆಗಳೀಪ್ರ ಕಾರ ಹೇಳಿದ ಬಳಿಕ ಇಂದ ದ್ರಮ್ಯುಮ್ಮ ರಾಜನು ಸಂತು 
ಷ್ಟಾಂತರಂಗನಾಗಿ ಅಶ್ಚಮೇಧಯಾಗವನ್ನಾರಂಭಿಸಲೋಸುಗ ಭಗವಂತನನ್ನು 
ಶಾಸ್ತ್ರ ವಿಹಿತವಾದ ಸಹಸ್ರೋಪಚಾರಗಳಿಂದ ಪೂಜಿಸಿದನು. ತರುವಾಯ 
ನಿತ್ಯಗ ಗಣಗಳನ್ನು ಪೂಜಿಸಿ ಸ ದ್ದಾಸ ಸಸಮಸ್ವ್ವಿತನಾಗಿ ಯಜ್ಞ ಸಭಾಂಗಣದನ್ವಿದ ಸ 
ಯಾಜ್ಞಿ ಕರಾದ ವಿಪ್ರರನ್ನು "ವ್ಸ ಸ್ವಭೂಷಣಾದಿಗಳಿಂದಲಂಕರಿಸಿ, ಇಷ್ಟಪ್ಟೈ ವ 
ವಾದ ಶ್ರೀ ವೈಕುಂಠಮೂರ್ತಿಯನ್ನು ಅಗ್ನಿಹೋತ್ರಪುರಸ್ಸರವಾಗಿ ಮುಂದಿರಿಸಿ 
ಕೊಂಡು ಸ್ವಸ್ತಿವಾಚನವು ನಡೆಯುತ್ತಿರಲು ಆ ರಾಜನು ಪರಿಶುದ್ಧವಾದ 
ಮಂಗಳವೇಷವುಳ್ಳವನಾಗಿ ಹೆಂಡತಿಯೊಡಗೂಡಿ ಗೊತ್ತುಮಾಡಿದ್ದ ಲಗ್ಗೆ ವನ್ನು 
ನಿರೀಕ್ಷಿಸುತ್ತಿದ್ದನು. ತರುವಾಯ ಸ್ಲಾನಾಹ್ಮಿಕೆಗಳನ್ನು EE ಶುದ್ಧ 
ರಾಗಿದ್ದ ಬಾ ್ರ್ರಹ್ಮಣರಿಂದ ಸ್ವ ಸ್ವಸ್ತಿವಾಚನವನ್ನೂ. ಪುಣ್ಯಾಹವೃ ದ್ಧಿ ಕರ್ಮಗಳನ್ನೂ 
ಮಾಡಿಸಿ, ಯಜ್ಞಕ್ಕೆ ಚಾ ಸಂಭಾರಗಳೆಲ್ಲವನ್ನೂ ಸಿದ್ಧಪಡಿಸಿಕೊಂಡು 
ಯಜ್ಞ ಮಾಡಿಸಲು ಖುತ್ತಿಜರನ್ನು ವರಣಮಾಡಿದನು. 


೨೨೨ ಶಿ. ಸ್ಕ್ಯಾಂದೆಮೆ ಹಾಪುರಾಣಂ 


ವೃತಾಸ್ತೇ ತು ಸಪತ್ಲೀಕಂ ದೀಕ್ಸ್ಸಯಂತೋ ನೃಪೋತ್ತಮಂ । 


ವಿಹೃತ್ಯ ದೀಕ್ಸೆಣಾಯೇಷ್ಟಾನ್ಸ್ಯೈಯಜನ್ಸಭ್ಯಚೋದಿತಾಃ ॥ ೪೮ ॥ 
ಪ್ರಣೀಯ ತಂ ಪ್ರಜ್ವಲಂತಂ ವೇವ್ಯಾಮಾಹವನೀಯಕಂ । 
ತ್ರೈಲೋಕ್ಯಮಂಗಳಾಕಾರಂ ಕಿಂ ಸಾಕ್ಸಾದ್ಯೈಷ್ಣವಂ ಮಹಃ ॥೪೯॥ 
ಸುಪ್ರೋಕ್ಸಿತಂ ಚಾಭಿಮಂತ್ರ್ಯ ಅನುಜ್ಞಾ ಸ್ಯ ದಿಗೀಶ್ವರಾನ್‌ । 
ಮುಮುಚುಸ್ತೇ ಹಯಂ ಮುಖ್ಯಮಂಗೇಷು ಶುಭಲಕ್ಷ್ಮಣಂ ॥೫೦॥ 
ತತಃ ಸ ದೀಕ್ಸಿತೋ ರಾಜಾ ವಾಗ್ಯತೋ ರೌರವೀಂ ತ್ವಚಂ। 

ಅಧಿಷ್ಠಾಯ ಸದೋಮಜ್ಯೇ ಮೃತ್ಯುಂಜಯ ಇವ ಸ್ಥಿತಃ ॥೫೧॥ 


ನಿಮಂತ್ರಿತಾನಾಂ ಭುಕ್ತೈರ್ಥಂ ಚಕ್ಸುಷಾ ಸಂದಿದೇಶ ವೈ! 
ಸುರಾಣಾಂ ರತ್ನಪಾತ್ರಾಣಿ ಮುಹಾರ್ಫೂಣಿ ನೃಪಾಜ್ಞಯಾ | 
ಸಚಿವಃ ಕಾರಯಾಮಾಸ ಭೋಜನಾಯ ಸಮೃದ್ಧಿ ಮತ್‌ ॥ ೫೨ ॥ 
ಶುದ್ಧಸೌವರ್ಣಪಾತ್ರಾಣಿ ಮುನೀನಾಂ ಚ ಮಹೀಕ್ಸಿತಾಂ ॥ ೫೩ ॥ 


೪೮. ಆ ಖುತ್ತಿಜರು ಈ ರೀತಿ ವರಣಮಾಡಲ್ಪಟ್ಟ ಬಳಿಕ ನೃಪೋತ್ತಮ 
ನಾದ ಆ ಇಂದ್ರದ್ಯುಮ್ಮನನ್ನು ಆಶ್ವಮೇಧಯಾಗಕ್ಕೆ ದೀಕ್ಸಿತನನ್ನಾಗಿಸಲು 
ಸಭ್ಯರಿಂದ ಪ್ರೇರಿತರಾಗಿ ಪತ್ನೀಸಮೇತನಾದ ಅವನಿಗೆ ದೀಕ್ಸೆಕೊಡಲು ಇಷ್ಟ 
ರನ್ನು ನಿಯೋಜಿಸಿದರು. 

೪೯-೫೦. ತರುವಾಯ ಯಜನವೇದಿಕೆಯಲ್ಲಿ ಆಹವನೀಯಕನಾದ 
ಯಚ್ಛೇಶ್ವರನನ್ನು ಪ್ರಣಯನಮಾಡಿ ಅವನು ತೈಲೋಕ್ಯಮಂಗಳಕರವಾದ 
ಸಾಕ್ಸಾದ್ವೈಷ್ಣವತೇಜಸ್ಸೋ ಎಂಬಂತೆ ಚೆಳೆಗುತ್ತಿರಲು, ಸರ್ವಾಂಗಗಳಲ್ಲಿಯೂ 
ಶುಭಲಕ್ಟೈಣಗಳುಳ್ಳುದಾದ ಅಶ್ವವನ್ನು ಚೆನ್ನಾಗಿ ಪ್ರೋಕ್ಸಣೆಮಾಡಿ ದಿಗೀಶ್ವರರ 
ಅಪ್ಪಣೆಯನ್ನು ಪಡೆದು ಹೊರಬಿಟ್ಟರು. 

೫೧. ಬಳಿಕ ಯಜ್ಞ ದೀಕ್ಷಿತನಾದ ಇಂದ್ರದ್ಯುಮ್ನರಾಜನು ವಾಕ್‌ಸಂಯ 
ಮನವುಳ್ಳವನಾಗಿ ಕೃಷ್ಣಾಜಿನದ ಆಸನದಮೇಲೆ ಕುಳಿತು ಆ ಯಜ್ಞ ಸಭಾಮಧ್ಯ 
ದಲ್ಲಿ ಸಾಕ್ಸಾತ್‌ ಮೃತ್ಯುಂಜಯನಂತೆ ಬೆಳಗಿದನು. 

೫೨. ಆಗಲಾತನು ಯಜ್ಞಕ್ಕೆ ಆಹ್ವಾನಿತರಾದ ಸಮಸ್ತರಿಗೂ ಭೋಜನ 
ಮಾಡಿಸಲೋಸುಗ ಕಣ್ಣಸಂಜ್ಞೆಯಿಂದಲೇ ಮಂತ್ರಿಗಳಿಗೆ ಅಪ್ಪಣೆಮಾಡಿದನು. 
ಅರಸನ ಅಪ್ಪಣೆಯಂತೆ ಅವರು ದೇವತೆಗಳ ಭೋಜನಾರ್ಥವಾಗಿ ಅಮೂಲ್ಯ 
ಗಳಾದ ರತ್ತಪಾತ್ರೆಗಳನ್ನು ಬಹು ವಿಜೃಂಭಣೆಯಿಂದ ಅಣಿಮಾಡಿದರು. 

೫೩. ಆಂತೆಯೇ ಮುನಿಗಳಿಗೂ, ಸಾಮಂತ ನರೇಶ್ವರರಿಗೂ ಶುದ್ಧವಾದ 
ಖಂಗಾರದ ಪಾತ್ರೆಗಳನ್ನು ಸಿದ್ಧಗೊಳಿಸಿದರು. 


ಸಪ್ತದಶೋ9ಧ್ಯಾಯಃ ೨೨೩ 


ದ್ವಿಜಾನಾಂ ಭೋಜನಾರ್ಥಾಯತ ನವಾನಿ ಪ್ರತ್ಯಹಂ ದ್ವಿಜಾಃ । 


ಕತ್ರಿಯಾಣಾಂ ವಿಶಾಂ ವಿಪ್ರಾ ರಾಜತಾನಿ ಶುಭಾನಿ ಚ ॥ ೫೪ ॥ 
ಕಾಂಸ್ಕನಿರ್ಮಲಪಾತ್ರಾಣಿ ಶೂದ್ರಾಣಾಂ ಭೋಜನಾಯ ವೈಃ। 
ಅಹನ್ಯಹನಿ ಸತ್ರಾಣಿ ಭೋಜನಾಂತೇ ದ್ವಿಜೋತ್ತಮಾಃ ॥ ೫೫ ॥ 


ಆಕಾರೇಷು ಪ್ರಪಾತ್ಯಂತೇ ಪ್ರೋಚ್ಛಿಷ್ಟದಲವಜ್ಜನೈಃ । 
ತತ್ರ ಯಜ್ಜೋತ್ಸವೇ ಯೇ ವೈ ಭೋಜನಾಯ ಸನಿಮಂತ್ರಿತಾಃ ॥ ೫೬ ॥ 


ತೇಷಾಂ ಪುತ್ರಾಶ್ಚ ಪೌತ್ಪಾಶ್ಚ ಪ್ರಪೌತ್ರಾಶ್ಚೈವ ಸಂತತಿಃ । 


ನಿತ್ಯಂ ಪೆಂಚರಸಾನ್ನಾನಿ ಬಹುಮಾನಪು ರಸ್ಸರಂ ॥ ೫೭ ॥ 
ಆಚ್ಚಿತೈರ್ಭೊೋಜಿತಾ ರಾಜ್ಞಇಂದ್ರದ್ಯುವಮ್ನುಸ್ಯ ಶಾಸನಾತ್‌ । 
ಕುಟುಂಬವತ್ಸ್ಟಿತಾಸ್ತತ್ರ ಸಂಸ್ಥಾ ಯಾವನ್ಮಹಾಕ್ರತೋಃ ॥ ೫೮ ॥ 
ಯದ್ದೇಶೀಯಾ ಜನಾಸ್ತೇಷಾಮಧಿಷ್ಕಾತಾ ಚ ತಾನ್ಪೃಪಃ । 
ನೈಪಾಣಾಮುನುಸಂಧಾತಾ ಇಂದ್ರದ್ಯುಮ್ನುಪ್ರಯಾಚಿತಃ ॥೫೯॥ 


ನಾರದಃ ಸಮದರ್ಶಿೀ ತು ಪರೋಪಕೃತಿಲೋಲುಪಃ । 
ಇಂದ್ರಾದೀನಾಂ ಸುರೇಂದ್ರಾಣಾಂ ದೇವರ್ಷೀಣಾಂ ನೃಸೋತ್ತವಂಃ॥೬೦॥ 


ನೂತನ ಸ್ವರ್ಣಪಾತ್ರೆಗಳನ್ನೂ ಇತರ ಕ್ಸತ್ರಿಯರಿಗೂ, ವೈಶ್ಯರಿಗೂ ಮಂಗಳ 
ಕರವೂ ಶುಭ್ರವೂ ಆದ ಬೆಳ್ಳಿಯ ಪಾತ್ರೆಗಳನ್ನೂ ಅಣಿಗೈದರು. 

೫೫-೫೮. ಶೂದ್ರರ ಭೋಜನಕ್ಕಾಗಿ ನಿರ್ಮಲವಾದ ಕಂಚಿನ ತಳಿಗೆಗಳನ್ನು 
ಹಾಕುತ್ತಿದ್ದರು. ಪ್ರತಿದಿನವೂ ಭೋಜನವಾದ ತರುವಾಯ ಈ ಪಾತ್ರೆಗಳನ್ನೆಲ್ಲ 
ಎಂಜಲೆಲೆಗಳನ್ನು ಹೇಗೋಹಾಗೆ ಗುಂಡಿಗೆ ಹಾಕುತ್ತಿದ್ದರು. ಆ ಅಶ್ವಮೇಧ 
ಯಜ್ಞ ಸಮಾರಂಭಕ್ಕೆ ಆಹ್ವಾನಿತರಾಗಿದ್ದವರು ಮಕ್ಕಳು ಮೊಮ್ಮಕ್ಕಳು 
ಮುಮ್ಮಕ್ಕಳುಗಳೆಲ್ಲರೂ, ಅಲ್ಲದೆ ಅವರ ಸಂತತಿಯವರೂ ಪ್ರತಿನಿತ್ಯವೂ ಇಂದ್ರ 
ದ್ಯುಮ್ಮರಾಜನ ಅಪ್ಪಣೆಯಂತೆ ಬಹುಮಾನಪೂರ್ವಕವಾಗಿ ಬಹು ಆದರದಿಂದ 
ಪಂಚಭಕ್ಸ್ಯಪರಮಾನ್ನಭೋಜನದಿಂದ ಊಟಮಾಡಿಸಲ್ಪಡುತ್ತಿದ್ದರು. ಆ 
ಮಹಾಕ್ರತುವು ನಡೆಯುವಷ್ಟು ದಿನವೂ ಆ ಜನರೆಲ್ಲ ಸಂಸಾರಿಗಳಂತೆ ನಿರಾತಂಕ 
ವಾಗಿ ಅಲ್ಲಿಯೇ ನಿಂತರು 

೫೯-೬೧. ಯಾವ ಯಾವ ದೇಶದ ಜನರೋ ಆಯಾಯ ಜನರ ಮೇಲ್ವಿ 
ಚಾರಣೆಗಾಗಿ ದೊರೆಯೇ ಮುಂದಾಳುತನವನ್ನು ವಹಿಸಿದ್ದನು. ಇತರರಿಗೆ 
ಉಪಕಾರಮಾಡುವುದರಲ್ಲಿಯೇ ಲೋಲುಪನಾದ ಸಮದರ್ಶಿ ನಾರದಮುನಿಯು 
ಇಂದ್ರದ್ಯುಮ್ನರಾಜನಿಂದ ಬೇಡಲ್ಪಟ್ಟು ಯಾಗಕ್ಕೆ ಬಂದಿದ್ದ ರಾಜರ ಮೇಲ್ವಿ 
ಚಾರಣೆಯನ್ನು ನೋಡಿಕೊಳ್ಳುತ್ತಿದ್ದನು. ಕ್ರತುಸಂಪೂರ್ತಿಗಾಗಿ ಇಂದ್ರಾದಿ 


೫೪. ಅಯ್ಯಾ ದ್ವಿಜರೇ! ಬ್ರಾಹ್ಮಣರಿಗೂ ಅಂತೆಯೇ ಪೃತಿದಿನವೂ 


೨ 
೨೨೪ ಶ್ರೀ ಸ್ಕ್ಯಾಂದೆಮ ಹಾಪುರಾಣಂ 


ಸ್ವಯಂ ನರಪತಿಶ್ಚರ್ಯಾಂ ಚಕಾರ ಕ್ರತುಪೂರ್ತಯೇ । 


ಷಡ್ವಿಧಾನ್ಯನ್ನ ಪಾನಾನಿ ಸಂಸ್ಕೃತಾನಿ ದ್ವಿಧಾ ನರೈಃ ॥೬೧॥ 
ದೇವಾನಾಂ ಭೋಜನೇ ತತ್ರ ಮಂತ್ರತಂತ್ರವಿಶಾರಜೈಃ । 

ಮತಾಣ್ಯನಾಂ ನಲವಿದ್ಯಾಯಾಂ ಕುಶಲೈಃ ಸಂಸ್ಕೃತಾನಿ ವೈ ॥ ೬೨ ॥ 
ಕ್ಸುತ್ಸಿಷಾಸಾನಭಿಜ್ಞಾ ಹಿ ಸುಧಾಹಾರಾ ದಿವೌಕಸಃ । 

ತೇಷಾಮಪಿ ಅಪೂರ್ವತ್ವಾದಾಶ್ಚರ್ಯಂ ತದ್ದಿ ಭೋಜನಂ ॥೬೩॥ 
ನರಾಣಾಂ ದುರ್ಲಭಂ ಮರ್ತ್ಯ ಇಂದ್ರದ್ಯುಮ್ನುಗೃಹೇಂಶನಂ । 
ಇಂದ್ರದಮ್ಯುನ್ನುಸ್ಯ ಚೇಂದ್ರಸ್ಯ ವಿಶೇಷೋ ಮತಣ್ಯವಾಸಿತಾ ॥ ೬೪॥ 
ಅತ್ಯದ್ಭುತಕರಂ ಹ್ಯೇತತ್ರತ್ಯಹಂ ಚ ನವಂ ನವಂ! 
ಸಂಮಾನನಾದರಾವೃದ್ಧಿರ್ಭೋಜ್ಯಸ್ಯ ದ್ವಿಜಸತ್ತಮಾಃ ! ೬೫ ॥ 
ಅನ್ಯೋನ್ಯಸ್ಪರ್ದ್ವಯೈವಾತ್ರ ಪ್ರವರ್ಧಂತೇ ಪರಸ್ಪರಂ | 
ಸುಗಂಧಸುಮನೋಮೂಲ್ಯಕಸ್ತೂರ್ಯಾದಿ ಪ್ರಲೇಪನಂ ॥ ೬೬ ॥ 


ಸುರಶ್ರೇಷ್ಠರ ಮತ್ತು ದೇವರ್ಷಿಗಳ ಊಟ ಉಪಚಾರಗಳನ್ನು ಇಂದ್ರದ್ಯುಮ್ನನೇ 
ನೋಡಿಕೊಳ್ಳುತ್ತಿದ್ದನು. ಆ ಯಜ್ಞ ಶಾಲೆಯಲ್ಲಿ ಷಡ್ವಿಧಗಳಾದ ಅನ್ನಪಾನ 
ಗಳನ್ನು ಅಡಿಗೆಯವರು ಎರಡುಬಗೆಯಾಗಿ ಸಂಸ್ಕರಿಸುತ್ತಿದ್ದರು. 

೬೨. ದೇವತೆಗಳ ಭೋಜನಕ್ಕಾಗಿ ಮಂತ್ರತಂತ್ರವಿಶಾರದರಾದ ವಿಪ್ರರು 
ಅಡಿಗೆಯನ್ನು ಅಣಿಮಾಡುತ್ತಿದ್ದರು. ಇತರ ಮಾನವರಿಗೆಲ್ಲ ನಳಪಾಕನಿಷ್ಠ್ಯಾತ 
ರಾದ ಪಾಚಕರು ಅಡಿಗೆಯನ್ನು ಮಾಡುತ್ತಿದ್ದರು. 

೬೩-೬೪. ಅಯ್ಯಾ ವಿಪ್ರರೇ! ದೇವತೆಗಳು ಕೇವಲ ಅಮೃತಭೋಜನರಾ 
ದುದರಿಂದ ಹಸಿವು ಬಾಯಾರಿಕೆಗಳನ್ನ ರಿಯರಷ್ಟೆ! ಅಂತಹವರಿಗೂ ಆ ಯಜನ 
ಶಾಲೆಯ ಭೋಜನವು ಅಪೂರ್ವವಾದುದಾಗಿ ಆಶ್ಚರ್ಯವನ್ನುಂಟುಮಾಡು 
ತ್ತಿದ್ದಿತು. ಮಾನವರಿಗಂತೂ ಮಾನುಷಲೋಕದಲ್ಲಿ ಇಂದ್ರದ್ಯುಮ್ನುನ ಮನೆ 
ಯಲ್ಲಿ ಭೋಜನವೆಂಬುದು ಒಂದು ಅಲಭ್ಯಲಾಭವಾಗಿದ್ದಿತು. ಇಂದ್ರದ್ಯುಮ್ಮ 
ನಿಗೂ, ಇಂದ್ರನಿಗೂ ಒಂದು ವಿಶೇಷವೆಂದರೆ ಇಂದ್ರದ್ಯುಮ್ನನು ಮರ್ತ್ಯಲೋಕ 
ವಾಸಿಯಾಗಿದ್ದುದು ಮಾತ್ರವೇ! ಇನ್ನುಳಿದ ಎಲ್ಲ ವಿಷಯಗಳಲ್ಲಿಯೂ ಅವರಿ 
ಬ್ಬರೂ ಒಂದೇ! 

೬೫. ಎಲೈ ದ್ವಿಜೋತ್ತಮರೇ! ಆ ಯಜ್ಞ ವಾಟಕೆಯಲ್ಲಿ ಪ್ರತಿದಿನವೂ 
ಹೊಸ ಹೊಸತಾದ ಆದರಗೌರವಗಳಭಿವೃದ್ಧಿ, ಹೊಸ ಹೊಸ ಭೋಜನವಿತರಣೆ 
ಗಳು ಅತ್ಯದ್ಭುತಕರವಾಗಿದ್ದುವು. 

೬೬-೭೦. ಸುಗಂಧ, ಸುಪುಷ್ಪಹಾರ, ಕಸ್ತೂರಿಯೇ ಮೊದಲಾದ ಪರಿ 
ಮಳ ದ್ರವ್ಯಗಳ ಲೇಪನ, ಬಹು ವಿಚಿತ್ರವೂ, ಅತಿಸೂಕ್ಮವೂ ಆದ ದುಕೂಲ 


ಸಪ್ತದಶೋ9ಧ್ಯಾಯೆಃ ೨೨೫ 


ಚಿತ್ರಸೂಕ್ಷ್ಮದುಕೂಲಾನಿ ಸೋಪಧಾನಾಸನಾನಿ ಚ । 


ರತ್ನಪಲ್ಯಂಕಿಕಾ ಶಯ್ಯಾ ರತ್ನದಂಡಪ್ರಕೀರ್ಣಕಂ ॥ ೬೭॥ 
'ಜಾತೀಲವಂಗಕರ್ಪೂರೈರ್ನಾಗವಲ್ಲೀದಲಾನಿಚ । 

ಮನೋಹರಾಣಿ ಗೀತಾನಿ ನೃತ್ಯಾನಿ ನಿವಿಧಾನಿ ಚ ॥ ೬೮ ॥ 
ಭರತಸ್ಯ ಮುನೇಃ ಶಿಕ್ಸಾಪಂಡಿತೈ ರಚಿತಾನಿ ಚ । 
ಸ್ಪಸ್ಟವಂಶಯಶೋಂಭಿಜ್ಞ್ಯಾಃ ಶತಶಃ ಸೂತಮಾಗಧಾಃ ॥೬೯॥ 
ಏತಾನ್ಯನ್ಯಾನಿ ವಸ್ತೂನಿ ದುರ್ಲಭಾನ್ಯಪಿ ಯಾನಿ ವೈ । 

ಶ್ರಿದಶಾಶ್ಚಾಪಿ ಮತಾಣ್ಯಶ್ಥಾನ್ವಭುಜ್ಯಂತ ಸುಸಾದರಂ ॥೭೦॥ 
ಏಕತೋಕನ್ಯತ್ರ ಚಿತ್ರಾಣಿ ನ ಚ ಹೀನಾನಿ ಕುತ್ರಜಿತ್‌ । 
ಪಾತಾಲವಾಸಿನಾಂ ಚಾಪಿ ಭೋಜನಂ ವೈ ಸುಧಾಧಿಕಂ ॥೭೧॥ 
ಯದ್ಭುಕ್ತ್ವಾ ನಾನುವಾಂಛಂತಿ ಪಾತಾಲಗಮನಂ ಹಿ ತೇ । 

ಪುರಾಣಿ ಯಾನಿ ಪಾತಾಲೇ ರತ್ತ್‌ಘಾಲೋಕಿತಾಸಿ ಚ ॥ ೭೨ ॥ 
ನಿನಾ ಸೂರ್ಯಪ್ರಕಾಶೇನ ತಾದೃಶಾಸ್ಯೇನ ಭೂಪತಿಃ । 

ದದೌ ತೇಷಾಂ ನಿವಾಸಾಯ ಯೇಷು ಪಾತಾಲಬುದ್ಧಯಃ ॥2೭೩॥ 


ಗಳು, ತಲೆದಿಂಬುಗಳನ್ನೊ ಳಗೊಂಡು ರತ್ತ ಶೆ ದಂಡಗಳಮೇಲೆ ಹರಡಿದ ಸೊಳ್ಳೆ ಯ 
ಪರದೆಗಳುಳ್ಳ ರತ್ನಮಂಚಗಳಮೇಲೆ ಹಾಸಿದ ಹಾಸಿಗೆಗಳು ಹ 
ಲವಂಗ, ಬ 4 ಕರ್ಪೂರಗಳು ಬೆರಸಿದ ಅಡಿಕೆಯ ಪುಡಿಯೊಡಗೂಡಿದ 
ತಾಂಬೂಲ, ಭರತಶಾಸ್ತ್ರಸಂಡಿತರಿಂದ ರಚಿತವೂ ಮನೋಹರವೂ ಆದ ವಿವಿಧ 
ಗೀತನೃತ್ಯಗಳು, ತಮ್ಮತಮ್ಮ ಪ್ರಭುಗಳ ವಂಶಗಳ ಕೀರ್ತಿಯನ್ನು ಚೆನ್ನಾಗಿ 
ತಿಳಿದಿರುವ ನೂರಾರುಮಂದಿ ಸೂತಮಾಗಧರು, ಇವೇ ಮೊದಲಾದ ಇನ್ನೂ 
ಅನೇಕ ದುರ್ಲಭವಾದ ಯಾವ ಯಾವ ಭೋಗವಸ್ತುಗಳಿರುವುವೋ ಅವುಗ 
ಳೆಲ್ಲವೂ ಪರಸ್ಪರ ಸ್ಪರ್ಧೆಗಾಗಿಯೋ ಎಂಬಂತೆ ಆ ಯಜ್ಞ ಶಾಲೆಯಲ್ಲಿ ಬೆಳೆಯು 
ತ್ರಿದ್ದುವು. "ಇವುಗಳನ್ನೆಲ್ಲ ದೇವತೆಗಳೂ ಮಾನವರೂ ಸಹ ಒಂಜೇಸಮನಾಗಿ 
ಅತ್ಯಾದರದಿಂದ ಅನುಭವಿಸುತ್ತಿದ್ದರು. 

೭೧. ಪ್ರತಿಯೊಂದೂ ಒಂದಕ್ಕಿಂತ ಮತ್ತೊಂದು ಆಶ್ಚರ್ಯಕರವಾಗಿದ್ದಿತೇ 
ಹೊರ್ತು ಯಾವುದೂ ಯಾವುದಕ್ಕಿಂತಲೂ ಕಡಮೆಯಾಗಿರಲಿಲ್ಲ. ಕಡೆಗೆ 
ಪಾತಾಳಲೋಕವಾಸಿಗಳಾದ ನಾಗರಿಗೂ ಸಹ ದೊರೆಯುತ್ತಿದ್ದ ಭೋಜನವು 
ಅಮೃತಕ್ಕಿಂತಲೂ ಮೇಲಾಗಿದ್ದಿತು. 

೭೨-೭೩. ಅವರೆಲ್ಲರೂ ಯಜ್ಞ ಸಮಾರಂಭದ ದಿವ್ಯಭೋಜನವನ್ನು ಭುಜಿಸಿ 
ತೃಪ್ತರಾಗಿ ತಮ್ಮ ಸ್ವಂತಲೋಕವಾದ ಪಾತಾಳಕ್ಕೂ ಸಹ ಹೋಗಬಯಸಲಿಲ್ಲ. 
ಇಂದ್ರದ್ಯುಮ್ನರಾಜನಾದರೋ ಯಾರಾರಿಗೆ ಪಾತಳಲೋಕಕ್ಕೆ ಅನುಗುಣವಾದ 

8 





೨೨೩ ಶ್ರೀ ಸ್ಕಾಂದಮಹಾಪುರಾಣಂ 


ಸುಖಾಸೀನಾಶ್ಚ ಕ್ರೀಡಂತೋ ಭುಂಜಾನಾಃ ಶೇರತೇ ಮುದಾ । 


ದೇವಾನಾಮಪಿ ನಾನ್ಯತ್ರ ಭೂಮಿಸ್ಪರ್ಶನಮಸ್ತಿ ವೈ ॥ ೭೪ ॥ 
ಇಂದ್ರದ್ಯುಮ್ನಪುರೇ ತತ್ರ ಸ್ವರ್ಗಾದಪಿ ಮನೋಹರೇ । 
ಯದೃಚ್ಛಯಾ ಸುಖಕ್ರೀಡಾಸಕ್ತಾ ನೋ ತತ್ಯಜುರ್ಭುವಂ ॥ ೭೫ ॥ 
ಅಭಿಲಾಷೋಪಜಾತಂ ತು ಸುಖಂ ಸ್ವರ್ಗೇ ವದಂತಿ ಹಿ। 
ಅನಿಚ್ಛಯಾಸಿ ಭೋ ವಿಪ್ರಾಃ ಸುಖಂ ಸರ್ವತ್ರ ತತ್ರನೈ ॥ ೭೬ ॥ 


ಆಹೃತ್ಯ ಯತ್ನಾನ್ಮನ್ಯಂತೇ ಭೋಜ್ಯಂ ತೇ ಸಾದರಂ ನರಾಃ । 

ನ ಯಾಜಿತಃ ಕೋಪಿ ಜನಃ ಕುತೋ ವಾ ಸ್ಯಾತ್ಸರಾಜ್ಮುಖಃ ॥ ೭೭॥ 
ರಾಜಾಧಿರಾಜವೇಶ್ಮನಿ ಜನಾನಾಂ ಸ್ಪಗೃಹೈಃ ಸಮಂ । 

ತದಾಸೀತ್ಸ್ವಗೃಹೇ ತೇಷಾಂ ಸ ಸದಾ ಸರ್ವಸಂಭವಃ 1 ೭೮ ॥ 





ಬುದ್ಧಿಯಿದ್ದಿತೋ ಅವರೆಲ್ಲರಿಗೂ, ಸೂರ್ಯರಶ್ಮಿಯೇ ಬೀಳದೆ ಕೇವಲ ರತ್ನ 
ಸಮೂಹಗಳ ಕಾಂತಿಯಿಂದಲೇ ಪ್ರಕಾಶಮಾನವಾಗಿ ಪಾತಾಳಭವನಗಳನ್ನೇ 
ಅನುಕರಿಸುವ ವಾಸಭವನಗಳನ್ನು ಅಣಿಮಾಡಿಕೊಟ್ಟನು. 

೭೪-೭೫. ಆ ಬೀಡಾರಗಳಲ್ಲಿ ಅವರೆಲ್ಲರೂ ಸುಖಾಸೀನರಾಗಿ, ಯಥೇಚ್ಛ 
ವಾಗಿ ಆಹಾರವಿಹಾರಗಳನ್ನನುಭವಿಸುತ್ತ ಸಂತೋಷವಾಗಿ ಮಲಗಿ ನಿದ್ರಿಸು. 
ತ್ರಿದ್ದರು. ಅಯ್ಯಾ ವಿಪ್ರರೇ! ದೇವತೆಗಳಿಗೆ ಬೇರಾವ ಪ್ರದೇಶಗಳಲ್ಲಿಯೂ 
ಭೂಸ್ಪರ್ಶನವೇ ಇರುವುದಿಲ್ಲವಷ್ಟೆ ! ಆದಕ್ಕೆ ಸ್ವರ್ಗಕ್ಕಿಂತಲೂ ಮನೋಹರವಾದ 
ಇಂದ್ರದ್ಯುಮ್ಮ ಪುರದಲ್ಲಿ ಮಾತ್ರ ಅವರು ಆಕಸ್ಮಿಕವಾಗಿ ಸುಖಕ್ರೀಡೆಗಳಲ್ಲಿ 
ತೊಡಗಿ ಭೂಮಿಯನ್ನು ತೊರೆಯಲೇ ಇಲ್ಲವು. 

೭೬, ಸ್ವರ್ಗದಲ್ಲಿ ಸುಖವೆಂಬುದು ಅಭಿಲಾಷೆಗನುಗುಣವಾಗಿಯೇ ಲಭಿಸು 
ತ್ಮದೆಯೆಂದು ಎಲ್ಲರೂ ಹೇಳುತ್ತಾರೆ. ಆದರೆ ಅಲ್ಲಿ ಇಂದ್ರದ್ಯುಮ್ನುನ ಯಜ್ಞ 
ಭೂಮಿಯಲ್ಲಿ ಇಚ್ಛೆಯಿರಲಿ, ಇಲ್ಲದಿರಲಿ ಎತ್ತೆತ್ತಲೂ ಎಲ್ಲರಿಗೂ ಸುಖವೇ ಸುಖ. 

೭೭. ಆ ಯಜ್ಞ ಸಮಾರಂಭದಲ್ಲಿ ಜನರೆಲ್ಲ ಆದರಿಸಿ ಬಲಾತ್ಸರಿಸಿದರೆ ಮಾತ್ರ 
ಭೋಜನವನ್ನು ಆದರಪೂರ್ವಕವೆಂದು ಭಾವಿಸುತ್ತಿದ್ದರಾಗಲಿ ಮತ್ತೆಬೇರೆಯಲ್ಲ. 
ಅಲ್ಲಿ ಯಾವ ಜನವೂ ಯಾಚಿಸುತ್ತಿರಲಿಲ್ಲ. ಎಂದಮೇಲೆ ಯಾಚಿಸಿ ಹಿಂತಿರು. 
ಗುತ್ತಿದ್ದ ಜನವಿರಲೇ ಇಲ್ಲವೆಂದು ಬೇರೆ ಹೇಳಬೇಕಾದುದೇನು? 

೭೮. ಅಲ್ಲಿಯ ರಾಜಾಧಿರಾಜರ ಭವನಗಳೆಲ್ಲವೂ ಸಾಮಾನ್ಯಜನರ ಮನೆ 
ಗಳಂತೆಯೇ ಸಾಧಾರಣವಾಗಿಹೋಗಿದ್ದವು. ಸಾಮಾನ್ಯಜನರ ಮನೆಗಳಲ್ಲಿ 
ಯಾವ ಯಾವ ಪದಾರ್ಥಗಳು ಎಲ್ಲ ಕಾಲಗಳಲ್ಲಿಯೂ ಇರಲಿಲ್ಲವೋ ಅವೆಲ್ಲವೂ 
ಅವರಿಗೆ ಸಮೃದ್ಧಿಯಾಗಿ ಡೊರಕುತ್ತಿದ್ದುವು. ಆ ಭವನಗಳಲ್ಲಿ ದೊರಕದ 
ವೆಸ್ತುವೆಂಬುಜೀ ಇರಲಲ್ಲವು. 


ಸಪ್ತದಶೋಳ9ಧ್ಯಾಯೆಃ ೨೨೭ 


ತತ್ರ ಯತ್ಕಾಮನಾತೀತಂ ತದ್ವಸ್ತು ಸುಲಭಂ ಬಹು । 

ಇತ್ನೆಂ ಪ್ರವರ್ತಿತೇ ಯಜ್ಞೇ ಯಚ್ಲೇಶ್ವರಪ್ರೀತಯೇ ಮುದಾ ॥೭೯॥ 
ಪೃಥಿವೀ ಹೃತಸರ್ವಸ್ವಾ ವಾಜಿಮೇಧಸ್ಯ ಭೂಪತೇಃ । 

ಯಾ ಪೂರ್ವಂ ಸಾಭವದ್ಭೂಯಃ ಸ್ಪರ್ಣವೃಷ್ಟಿಸುಭೂಷಿತಾ ॥ ೮೦॥ 
ಇತ್ಸಂ ಪ್ರವೃತ್ತೇ ಲೋಕಾನಾಂ ತತ್ರ ತ್ರೈಲೋಕ್ಯವಾಸಿನಾಂ । 


ದಾನಸಂಮಾನಭೋಜ್ಯಾನಾಂ ವಿಧೌ ವಿಧಿವತೋಂನ್ನಹಂ ॥ ೮೧॥ 
ಅಶ್ವಮೇಧಂ ಪ್ರತಿ ಜನಾ ಜಗುರ್ಗಾಥಾಃ ಪರಸ್ಪರಂ । 
ನೇದೃಗ್ಯಾಗಸ್ಯ ಸಂಭಾರೋ ವಿಧೇಃ ಶಾಸ್ತ್ರ ಪ್ರಜೋದಿತಃ ॥ ೮೨ ॥ 


ಇಂದ್ರಮ್ಯುನ್ನುಸ್ಯ ರಾಜರ್ಷೇರ್ನ ಭೂತೋ ನ ಭವಿಷ್ಯತಿ । 

ನ ಯಾಚಿತಾರೋಂದಾತಾರೋ ವಿಂಥೋ ಯತ್ರ ನಿಮಂತ್ರಿತಾಃ ॥ ೮೩ ॥ 
ನ ಕಾಮುಭಂಗೋ ಯತ್ಪಾಸೀದ್ದೇವಾನಾಮಸಿ ಭೋ ದ್ವಿಜಾಃ । 
ಈದೃಕ್ಸಮೃದ್ಧಿಃ ಸ ಕ್ರತುರ್ಪ್ರಾವೃತ್ತೋ ಭೂಪತೇಸ್ತದಾ ॥ ೮೪ ॥ 





೭೯-೮೦. ಎಲ್ಫೈ ದ್ವಿಜೋತ್ತಮಕರೇ! ಆ ಯಜ್ಞದಲ್ಲಿ ಬಯಕೆಗೆ ನಿಲುಕದ 
ಪದಾರ್ಥಗಳೆಲ್ಲವೂ ಸುಲಭವಾಗಿಯೂ, ಯಥೇಚ್ಛವಾಗಿಯೂ ದೊರಕುತ್ತಿದ್ದುವು. 
ಈ ಪ್ರಕಾರವಾಗಿ ಭೂಪತಿಯಾದ ಇಂದ್ರದ್ಯುಮ್ನನ ಅಶ್ವಮೇಧಯಾಗವು 
ಯಜ್ಞೇಶನಾದ ಶ್ರೀಮಹಾನಿಷ್ಣುವಿನ ಪ್ರೀತಿಗಾಗಿ ನಡೆಯುತ್ತಿರಲು, ಪೂರ್ವದಲ್ಲಿ 
ಸಮಸ್ತವೂ ಅಪಹೈತವಾಗಿ ಬರಿದಾಗಿದ್ದ ಭೂಮಿಯೆಲ್ಲವೂ ಸುವರ್ಣವೃಷ್ಟಿಯಿಂದ 
ಭೂಷಿತವಾಗಿ ಕಂಗೊಳಿಸಿತು. 

೮೧-೮೩. ಇಂತು ಯಜ್ಞ ವಿಧಾನವನ್ನು ಚೆನ್ನಾಗಿ ಬಲ್ಲವನಾದ ಆ ಮಹಾ 
ರಾಜನ ಅಶ್ವಮೇಧಯಾಗವು ನಡೆದು ಸ್ವರ್ಗ ಮರ್ತ್ಯ ಪಾತಾಳಲೋಕವಾಸಿ 
ಗಳಾದ ಸಮಸ್ತರಿಗೂ ದಾನಸಂಮಾನಭೋಜನಗಳು ಪ್ರತಿದಿನವೂ ವಿಧಿಪೂರ್ವಕ 
ವಾಗಿ ನಡೆಯುತ್ತಿರಲು ಜನರೆಲ್ಲರೂ ಆ ಯಾಗವನ್ನು ಕುರಿತು ಪರಸ್ಪರವಾಗಿ 
ಗಾಥೆಗಳನ್ನು ಈ ರೀತಿ ಹಾಡತೊಡಗಿದರು :-“ರಾಜರ್ಷಿಯಾದ ಇಂದ್ರದ್ಯುಮ್ನ 
ನೆಸಗಿದ ಮಾಮಾಂಸಾಶಾಸ್ತ್ರಪ್ರಜೋದಿತವಾದ ವಿಧಾನವನ್ನೊಳಗೊಂಡ ಯಜ್ಞ 
ಸಂಭಾರಕ್ಕೆ ಸದೃಶವಾದುದು ಹಿಂದಾವಾಗಲೂ ನಡೆಯಲಿಲ್ಲವಲ್ಲದೆ ಮುಂದೂ 
ನಡೆಯುವುದಿಲ್ಲವು. ಈ ಯಜ್ಞಮಹೋತ್ಸವಕ್ಕೆ ಆಹ್ವಾನಿತರಾದವರಲ್ಲಿ ಯಾರೂ 
ಪರಸ್ಪರವಾಗಿ ಯಾಚಕರಾಗಲಿ, ದಾತೃಗಳಲ್ಲದವರಾಗಲಿ ಇಲ್ಲವೇ ಇಲ್ಲವು.” 

೮೪. ಅಯ್ಯಾ ದ್ವಿಜರೇ! ಆ ಯಜ್ಞದಲ್ಲಿ ದೇವತೆಗಳಿಗೂ ಕಾಮಭಂಗ 
ವೆಂಬುದಿರಲೇ ಇಲ್ಲವು. ಇಂದ್ರದ್ಯುಮ್ನಭೂಪತಿಯ ಕ್ರತುರಾಜವಾದ ಆ ಅಶ್ವ 
ಮೇಧವು ಇಂತಹ ಸಮೃದ್ಧಿ ಯುಳ್ಳುದಾಗಿ ನಡೆಯಿತು. 


೨೨೮ ಶ್ರೀ ಸ್ಯಾಂದಮಹಾಪುರಾಣಂ 


ಅಧಿಶ್ರದ್ಧಃ ಸುಸಂಪನ್ನಃ ಪೂರ್ವಸ್ಮಾದಪಸರೋಭವತ್‌ । 


ಸ್ಮೃತಿಕಾರಾಃ ಕಲ್ಪಕಾರಾಸ್ತ್ರಥಾ ಶಾಸ್ತ್ರ ಪ್ರಣೇತೃಕಾಃ ॥ ೮೫ ॥ 
ಯಜ್ಞಾನುಷ್ಠಾನೆಕುಶಲಾಃ ಸದಾಚಾರಾವತಂಸಕಾಃ । 
ಅಗ್ನ್ಯಾಧಾನಾವ್ಯವಭೃಥಪ್ರೆಚಾರಮನುಪೂರ್ವಶಃ ॥ ೮೬ ॥ 


ಕ್ರತುಃ ಸದಸ್ಯಾನುಮತೇ ನೃಪತೇಃ ಪ್ರೀತಯೇ ದ್ವಿಜಾಃ । 
ನ ಮಂತ್ರಾಃ ಸ್ವರತೋ ಹೀನಾಃ ವರ್ಣತೋ ವಾಪಿ ಕರ್ಹಿಚಿತ್‌ ॥ ೮೭ ॥ 
ಯೇ ವೈ ವಿಧಿವಿಧಾತಾರಸ್ತೇ ವೈ ಕರ್ಮಪ್ರಚಾರಕಾಃ | 


ಪ್ರಾಯಶ್ಚಿತ್ತನಿಮಿತ್ತೇನ ಪ್ರಾಯಶ್ಚಿತ್ತನಿಬಂಧನಾತ್‌ ॥ ೮೮ ॥ 
ಕರ್ಮೋಪಘಾತೋ ನೋ ತತ್ರ ಯೋಗಿನಃ ಕರ್ಮಯೋಗಿನಃ । 
ಯತ್ರ ಸಪ್ತರ್ಷಯೋ ದಿವ್ಯಾಃ ಸದಸ್ಯಾಃ ಕ್ರತುಸಾಕ್ಸಿಣಃ 1೮೯ ॥ 


ಸ್ರಚಾರಯಂತಿ ಕರ್ಮಾಣಿ ಗುಣದೋಷವಿಭಾಗಿನಃ । 
ಯಾಜ್ಞವಲ್ಯ್ಯಾದಯಸ್ತೇಂತ್ರ ಮುನಯಸ್ಸ್ವ ತಿ ಶಿ ಜೋ ವೃತಾಃ ॥ ೯೦ ॥ 
ಸದೋಗತಾನೆ ಚ ಮಿತ ಪರಸ ಸ ರಕಥಾಂತಕೇ | 
ವಾಕೋವಾಕಾ ಕ್ಯಾನಿ ಸೂಕ್ತಾನಿ ಗುಹ್ಯೊ €ಪೆನಿಷವಾನಿ ಚ ॥೯೧॥ 


೮೫-೮೭. ಆತನೆಸಗಿದ ಸಹಸ್ರಾಶ್ರ ಸೈಮೇಧಗಳಲ್ಲಿ ಒಂದಕ್ಕಿಂತಲೂ 

ಮತ್ತೊಂದು ಅಧಿಕಾಧಿಕ ಶ್ರ ದ್ದೆ ಯೊಡಗೂದಿ, ಸುಸಂಪನ್ನವಾಗಿ ನಡೆಯಿತು. 
ಸ್ಮೃತಿಕಾರರು, ಕಲ ಕಾರರು, "ಶಾಸ್ತ್ರ ಪ್ರಣೇತ್ಸ ಕೈಗಳು, ಯಜ್ಞ ಸ್ಲವನ್ನು ಅನುಷ್ಠಿ ಸು 

ವುದರಲ್ಲಿ ಕುಶಲರೂ. ಸದಾಚಾರವೇ ಕ $ರೀಟಪ್ಪಾ ಯವಾಗಿ ಉಳ್ಳ ವರೂ ಅಗ್ನ್ಟ್ಯಾ 
ಧಾನ ಮೊದಲಾಗಿ ಅವಭ್ಸ ೈಥಸ್ನಾ' ನದವರೆಗೂ ವಿಧಾನಗಳನ್ನೆ ಲ್ಲ ಲ ಯೆಥಾಕ್ಸ ಮವಾಗಿ 
ನಡೆಯಿಸುವನರೂ ಆದ ನುಹನೀಯಕೆಲ್ಲರೂ ಸದಸ್ಯರ ಅನುಮತಿಯನ್ನು ಪಡೆದು 
ಆ ನೃ ಪತಿಯ ಪ್ರೀತಿಗಾಗಿ ಸಕಲ ಕರ್ಮಗಳನ್ನೂ pe ನಜೆಯಿಸುತ್ತಿ ದ್ದರು. 
ಆ ಯಜ್ಞ ದಲ್ಲಿ 'ಮಂತ್ರ ಗಳು ಎಂದಿಗೂ ಸ್ವರವರ್ಣಹೀನಗಳಾಗಿರಲಿಲ್ಲವು. 

೮೮೨೯೦. ಚೆ ಯಜ್ಞ ಸ್ಹ ವಿಧಿಯನ್ನು ವಿಧಾಯಕಮಾಡಿದವರೋ ಅವರೇ 
ಅಲ್ಲಿಯ ಯಜ್ಞ ಕರ್ಮವನ್ನು  ನಡೆಯಿಸುವವರಾಗಿದ್ದ ರು. ಪ್ರಾಯಶ್ಚಿತ್ತ 
ನಿಮಿತ್ತದಿಂದಲಾಗಲಿ, ಪ್ರಾ ಯಶ್ಚಿ ತ್ತ ನಿಬಂಧನದಿಂದಲಾಗಲಿ ಆ 'ಯಾಗನಲ್ಲಿ 
ಕರ್ಮಕ್ಕೆ ಅಡಚಣೆಯಾಗುತಿ 3ರಲಿಲ್ಲವು. ಅಲ್ಲಿದ್ದವರೆಲ್ಲರೂ ಯೋಗಿಗಳು; 
ಅದರಲ್ಲಿಯೂ ಕರ್ಮಯೋಗಿಗಳು. ಅಲ್ಲಿ ಯಜ್ಞ ಸಾಕ್ಸಿಗಳಾದ ಸದಸ್ಯರು 
ದೇವಲೋಕದ ಗೌತಮಾದಿ ಸಪ್ತ ರ್ಷಿಗಳು. ಅವರು 'ಗುಣದೋಷಗಳನ್ನು 
ವಿಭಾಗಮಾಡಿ ಯಾವ ದೋಷಗಳೂ ತಲೆದೋರದಂತೆ ಕರ್ಮಗಳನ್ನು ಆಗ 
ಮಾಡಿಸುತ್ತಿ ದ್ದರು. ವರಣಮಾಡಿದ್ದ ಖುತ್ತಿಜರಾದರೋ ಯಾಜ್ಞ ನ್ನವಲ್ವ್ಯನೇ 
ಮೊದಲಾದ ಮುನಿಗಳು. 


೯೧೯೪. ಯಜ್ಞಸಭಾಮಧ್ಯಗತರಾದ ಆ ಮುನಿಗಳಾದರೋ ಪರಸ್ಪರ 





ಸಪ್ತದಶೋತಧ್ಯಾಯಃ ೨೨೯ 


ಗಾಥಾಃ ಪೌರಾಣಿಕೀರ್ನಿಪ್ರಾ ನಿಷ್ಣುಭಕ್ತಿಪುರಸ್ಸರಾಃ । 


ಚರಿತಾನಿ ಹರೇಃ ಸರ್ವಕಲ್ಮಷೌಘಹರಾಣಿ ಚ ॥ ೯೨೪ 
ತತ್ರ ಸಂವರ್ತಯಾಮಾಸುಸ್ತೇ ಸಭಾಯಾಂ ಮಹೀಕ್ಸಿತಃ । 

ತಸ್ಯ ಯಜ್ಞೇ ಹವಿಃ ಪ್ರಾಶುಃ ಪ್ರತ್ಯಕ್ಷಂ ವಹ್ನಿಮಧ್ಯಗಾಃ ॥೯೩॥ 
ಮುಡಿತಾಸ್ತ್ರಿದಶಾ ವಿಪ್ರಾ ಮಹೇಂದ್ರಪ್ರಮುಖಾ ಮಖೇ । 
ಚಿರಪ್ರವಾಸಿನೋ ದೇವಾ ನಾಸ್ಮರಂತಾಮರಾವತಿಂ ॥೯೪॥ 
ಅಮೃತಂ ಹಿ ಹವಿಸ್ತೇಷಾಂ ಕಲ್ಪಿತಂ ಬ್ರಹ್ಮಣಾ ಪುರಾ । 

ತತ್ಪ್ರಾಶ್ಯ ಮುದಿತಾ ದೇವಾ ವೀರ್ಯವಂತಾಶ್ಚಿರಾಯುಷಃ ॥ ೯೫॥ 
ಯಾಗಾನುಷ್ಕಾನವಿಷಯಾದನ್ಯತ್ರ ವಿಷಯಾನ್ಸ ಹೂನ್‌ | 
ಇಂದ್ರದ್ಯುಮ್ಮೇನ ರಚಿತಾನ್ಸಮಸ್ತಾನುಪಭುಂಜತೇ ॥ ೯೬॥ 
ತತ್ರ ಯೇ ನಾಗರಾಜಾನಃ ಷಾತಾಲತಲವಾಸಿನಃ । 
ತತೋಧಿಕಾನ್ಮತನ್ಯಲೋಕೇ ನಿಷಯಾನುಪಭುಂಜತೇ ॥ Fen 
ಪಾತಾಲಗಮನಂ ತೇ ವೈ ನೇಹಂತೇ ಮನಸಾ ಧ್ರುವಂ । 

ಇತ್ಯಂ ಪ್ರವರ್ತಿತೋ ಯಜ್ಞ ಸ್ಟ್ರೈಲೋಕ್ಯಪ್ರೀತಿಕಾರಕಃ ॥ ೯೮॥ 





ಸಂಭಾಷಣದ ನಡುವೆ, ವಾಕೋವಾಕ್ಯಗಳನ್ನೂ, ವೇದಸೂಕ್ತಗಳನ್ನೂ, ರಹಸ್ಯ 
ವಾದ ಉಪನಿಷತ್ತುಗಳನ್ನೂ, ಪುರಾಣಗಾಥೆಗಳನ್ನೂ, ವಿಷ್ಣುಭಕ್ತಿಪುರಸ್ಸರ 
ಇಗಿ, ಸಕಲಕಲ್ಮನಸಮೂಹಗಳನ್ನೂ ಪರಿಹರಿಸುವ ಶ್ರೀಹರಿಯ ಚರಿತ್ರೆಗಳನ್ನೂ 
ಆ ವ:ಹೀಪತಿಯ ಯಜ್ಞ ಸಭೆಯಲ್ಲಿ ಹೇಳುತ್ತಿದ್ದರು. ಅಯ್ಯಾ ನಿಪ್ರರೇ! 
ಆ ಯಜ್ಞದಲ್ಲಿ ಮಹೇಂದ್ರನಾದಿಯಾದ ಸಮಸ್ತ ದೇವತೆಗಳೂ ಯಜ್ಞೇಶ್ವರನ 
ಮಧ್ಯದಲ್ಲಿ ಹೋಮಮಾಡಿದ ಹವಿಸ್ಸುಗಳನ್ನು ಪ್ರತ್ಯಕ್ಸವಾಗಿಯೇ ಸಂತೋಷ 
ದಿಂದ ಪ್ರಾಶನಮಾಡುತ್ತಿದ್ದರು. ಅವರು ಭೂಲೋಕಕ್ಕೈತಂದು ಬಹಳಕಾಲ 
ವಾದರೂ ಅಮರಾವತಿಯನ್ನು ಸ್ಮರಿಸುತ್ತಲೇ ಇರಲಿಲ್ಲವು. 

೯೫. ಎಲ್ಫೈ ವಿಪ್ರಕೇ! ಬ್ರಹ್ಮದೇವನು ಪೂರ್ವದಲ್ಲಿ ದೇವತೆಗಳಗಾಗಿ 
ಅಮೃತವನ್ನು ಹವಿಸ್ಸಾಗಿ ನಿರ್ಮಿಸಿದನಷ್ಟೆ. ಅವರು ಅದನ್ನು ಸವಿದು ಸಂತುಷ್ಟ 
ರಾಗಿ ವೀರ್ಯವಂತರೂ, ಚಿರಾಯುಷ್ಯವಂತರೂ ಆದರು. 

೯೬. ಅಂತಹರು ಇದೀಗ ಇಂದ್ರದ್ಯುಮ್ಮರಾಜನು ಯಜ್ಞಮಂಟಪ 
ದಲ್ಲಿಯೇ ಅಲ್ಲದೆ ಬೇರೆಡೆಗಳಲ್ಲಿಯೂ ರಚಿಸಿ ನಿವೇದಿಸಿದ ಸಮಸ್ತ ಭೋಗ 
ಭೋಜನಗಳನ್ನೂ ಭುಜಿಸಿದರು. 

೯೭-೯೯. ಆ ಯಜ್ಞಕ್ಕೈತಂದಿದ್ದ ಪಾತಾಳವಾಸಿಗಳಾದ ನಾಗರಾಜ 
ಕೆಲ್ಲರೂ ತಮ್ಮ ಲೋಕದ ಭೋಗಗಳಿಗಿಂತಲೂ ಅಧಿಕಾಧಿಕವಾದ ಭೋಗಗಳನ್ನು 
ಈ ಮರ್ತ್ಯಲೋಕದಲ್ಲಿ ಉಪಭೋಗಿಸಿದರು. ಅವರು ದಿಟವಾಗಿಯೂ ಈ 


೨೩೦ ಶ್ರೀ ಸ್ಕಾಂದಮಹಾಪುರಾಣಂ 


ಇಂದ್ರದ್ಯುನ್ನುಸ್ಯ ನೃಪತೇಃ ಕ್ಷೇತ್ರೇಂಸ್ಮಿನ್ಸುರುಷೋತ್ತಮೇ ॥ 


ಜಗದೀಶಪ್ರಸಾದಾಯ ಪಿತಾಮಹನಿದೇಶತಃ HF 
ಏಕೋನಂ ಕ್ರಮತಃ ಸಂಸ್ಥಾಮವಾಪ ಪೃಥಿವೀಪತಿಃ । 

ಸಹಸ್ರಂ ಹಯಮೇಧಸ್ಯ ಯಥಾವದ್ಧಿಧಿಚೋದಿತಂ H ೧೦೦ ॥ 
ತತಃ ಸಾಹಸ್ರಿಕೇ ಯಜ್ಞೇ ವಾಜಿಮೇಧೇ ಮಹೀಪತಿಃ । 

ದಿನೇ ದಿನೇ ದಿವ್ಯಗತಿರ್ಬಭೂವ ನೃಪತಿಸ್ತದಾ ॥ ೧೦೧ ॥ 
ಸುತ್ಯಾಯಾಃ ಸಪ್ತದಿವಸಾದ್ಯಾ ರಾತ್ರಿರಭವತ್ಪುರಾ ! 
ತಸ್ಕಾಸ್ತುರೀಯಪ್ರಹೆರೇ ದಧ್ಯೌಸ ವಿಷ್ಣುಮವ್ಯಯಂ ॥ ೧೦೨ ॥ 
ಧ್ಯಾನೇ ತಸ್ಮಿನ್ನೆದರ್ಶಾಸೌ ಮಹಾಭಾಗ್ಯವಶಾನ್ನೃಪಃ । 

ಪ್ರತ್ಯಕ್ಸನಿವ ಸ ಶ್ವೇತದ್ವೀಪಂ ಸ್ಪಟಕನಿರ್ನಿತಂ ॥ ೧೦೩ ॥ 
ಸಮಂತಾತ್ಸರಿವಾಯೆಣ್ಯನಂ ತಿಷ್ಮಂತಂ ಕ್ಸೀರಸಾಗರಂ । 
ಮಹಾಕಲ್ಪದ್ರುಮೈಃ ಪುಷ್ಪಗೆಂಧಾಮೋದಿದಿಗಂತರೈಃ H ೧೦೪ ॥ 





ಭೋಗಭಾಗ್ಯಗಳಿಂದ ಸಂತೃಪ್ತರಾಗಿ ಪಾತಾಳಗಮನವನ್ನು ಬಯಸಲೇ ಇಲ್ಲವು. 
ಈ ಪ್ರಕಾರವಾಗಿ ಈ ಪುರುಷೋತ್ತಮಕ್ಷೇತ್ರದಲ್ಲಿ ವಿತಾಮಹನ ಅಪ್ಪಣೆಯಂತೆ, 
ಜಗದೀಶ್ವರನಾದ ಶ್ರೀಮಹಾವಿಷ್ಣುವಿನ ಪ್ರಸಾದಕ್ಕಾಗಿ ಇಂದ್ರದ್ಯುಮ್ನರಾಜ 
ನೆಸಗಿದ ಸಹಸ್ರಾಶ್ವಮೇಧಯಾಗವು ಮೂರು ಲೋಕಕ್ಕೂ ಪ್ರೀತಿಕಾರಕವಾದು 
ದಾಗಿ ಪ್ರವೃತ್ತ ವಾಯಿತು. 

೧೦೦. ಪೃಥಿನೀಪತಿಯಾದ ಇಂದ್ರದ್ಯುಮ್ನನು ಈ ರೀತಿ ಶಾಸ್ತ್ರೋಕ್ತ 
ವಾಗಿಯೂ, ಯಥಾವತ್ತಾಗಿಯೂ ಒಂದು ಕಡಮೆಯಾಗಿ ಒಂದು ಸಾವಿರ 
ಅಶ ಶೈಮೇಧಯಾಗಗಳನ್ನು ಕ್ರಮವಾಗಿ ಮಾಡಿದನು. 

೧೦೧. ತರುವಾಯ ಆ ಮಹೀಪತಿಯು ಸಹೆಸ್ತ್ರ ತಮಾಶ ಶೈಮೇಧಯಾಗವನ್ನು 
ಪ್ರಾರಂಭಮಾಡಲು ದಿನ ದಿನಕ್ಕೂ ದಿವ್ಯಗತಿಯುಳ್ಳವನಾದನು. 

೧೦೨. ಸುತ್ಯವಾರಂಭವಾಗಿ ಆರುದಿನಗಳು ಕಳೆದು ಏಳನೆಯ ದಿನದ 
ರಾತ್ರಿಯ ಮೂರನೆಯ ಪ್ರಹರದಲ್ಲಿ ಆ ದೊರೆಯು ಅವ್ಯಯ ಮೂರ್ತಿಯಾದ 
ಶ್ರೀಮಹಾವಿಷ್ಣುವನ್ನು ಧ್ಯಾನಿಸತೊಡಗಿದನು. 

೧೦೩. ಧ್ಯಾನದಲ್ಲಿ ಆ ನೃಪಾಲನು ಮಹಾಭಾಗ್ಯವಶದಿಂದ ಸ್ಫ್ಪಟಕನಿರ್ಮಿತ 
ವಾದ ಶ್ವೇತದ್ವೀಪವನ್ನು ಕಣ್ಣಿಗೆ ತಟ್ಟದಂತೆ ಸಾಕ್ಸಾತ್ಯರಿಸಿದನು. 

೧೦೪. ಆ ಶ್ವೇತದ್ವೀಪವಾದರೋ ಸುತ್ತಲೂ ಕ್ಲೀರಸಮುದ್ರದಿಂದ 
ಸುತ್ತ ಬಳೆಸಿದುದಾಗಿದ್ದಿತು; ಪುಷ್ಪಗಳ ಪರಿಮಳದಿಂದ ಸುವಾಸಿತಗಳಾದ. 
ದಿಗಂತರಗಳುಳ್ಳ ಮಹಾಕಲ್ಪದ್ರುಮಗಳಿಂದೊಡಗೂಡಿ ದೇದೀಪ್ಯಮಾನವಾಗಿ 
ಶಂಗೊಳಿಸುತ್ತಿದ್ದಿತು. 


ಸಪ್ತದಶೋ9$ಧ್ಯಾಯಃ ೨೩೧ 


ಫಲಪಲ್ಲವನಲ್ಕೇಷು ಬಹಿರಂತಶ್ನೆ ಸರ್ವಶಃ । 


ಶಂಖಚಕ್ರಾಂಕಿತೈಃ ಶುಭೈಃ ಸರ್ವಾಲಂಕಾರಭೂಷಿತಃ ॥ ೧೦೫ ॥ 
ಮಹಾಮಾಂಜಿಷ್ಮವಣ್ಣೈಶ್ಚ ಮೂರ್ತಿಭಿಸ್ತೈವರ್ಣರದ್ದಿಷಃ । 

ತನ್ಮಥ್ಯೇ ಘಟತಂ ದಿವ್ಯಮಣಿಭಿರ್ಮಂಟಿಪೋತ್ತಮಂ ॥ ೧೦೬ ॥ 
ಮಧ್ಯಸ್ಮಸೂರ್ಯವದ್ಭಾಸಿರತ್ನಸಿಂಹಾಸನೋಜ್ಞ 3೦೦ | 
ಕ್ಸೀರಾಜ್ಠಿಶೀತಕಲ್ಲೋಲಮಂದವನಾತಮನೋಹರಂ ॥ ೧೦೭ ॥ 
ತನ್ಮಥ್ಯೇ ದದೃಶೇ ದೇವಂ ಶಂಖಚಕ್ರಗದಾಧರಂ । 
ನೀಲಜೀಮಖಾತಸೆಂಕಾಶಂ ವನಮಾಲಾವಿಭೂಷಿತಂ ॥ ೧೦೮ ॥ 
ಸರ್ವಲಾವಣ್ಯಭವನಂ ಸೌಂದರ್ಯಶ್ರೀಸಿಕೇತನಂ । 

ನಿರ್ಭತನ್ಸಯೆಂತೆಂ ವಪುಷಾ ಹಿನಪ್ದೆಂ ದಿನ್ಯಭೂಷಣಂ ॥ ೧೦೯॥ 
ದಕ್ಬಪಾರ್ಶ್ವೇ ಸ್ಥಿತಂ ತತ್ರಾನಂತಂ ಧರಣೀಧರಂ । 
ಕೋಟಿಚಂದ್ರಪ್ರತೀಕಾಶಂ ಹಿಮಾದ್ರಿಸವೃಶಪ್ರಭಂ 1 ೧೧೦॥ 
ಫಣಾಮುಶುಟವಿಸ್ತಾರಚ್ಛತ್ರೀಭೂತಂ ಮನೋಹರಂ । 
ಮಣಿಕುಂಡಲಯುುಗ್ಮಾಂಕಂ ಚಾರುನೀಲನಿಚೋಲಕಂ ॥ ೧೧೧೫ 


೧೦೫-೧೦೬. ಅಲ್ಲಿಯ ಫಲಗಳಲ್ಲಿಯೂ, ಚಿಗುರುಗಳಲ್ಲಿಯೂ, ತೊಗಟಿ 
ಗಳಲ್ಲಿಯೂ ಶಂಖಚಕ್ರಾಂಕಿತವಾಗಿ, ಶುಭ್ರವೂ, ಸರ್ವಾಲಂಕಾರಭೂಷಿತವೂ 
ಆಗಿ ಅಚ್ಚಗೆಂನಿನ ಬಣ್ಣವನ್ನೊಳಗೊಂಡ ಶ್ರೀ ಮುರರಿಪುವಿನ ಮೂರ್ತಿಗಳು 
ವಿರಾಜಿಸುತ್ತಿದ್ದುವು. ಅದರ ಮಧ್ಯದಲ್ಲಿ ದಿವ್ಯಮಣಿಗಳು ಕೆತ್ತಿದ ದಿವ್ಯಮಂಟಿಪ 
ವೊಂದನ್ನು ಕಂಡನು. 

೧೦೭. ಆ ದಿವ್ಯಮಂಟಪವು ಗಗನಮಂಡಲಮಧ್ಯಗತನಾದ ದಿನಕರನಂತೆ 
ಬೆಳಗುತ್ತಿರುವ ರತ್ಸಸಿಂಹಾಸನದಿಂದ ಜಾಜ್ವಲ್ಯಮಾನವಾಗಿ, ಶ್ಪೀರಸಾಗರದ 
ಶೀತಳವಾದ ಅಲೆಗಳ ಮೇಲ್ವಾಯ್ದು ಬರುತ್ತಿದ್ದ ತಂಗಾಳಿಯಿಂದ ಮನೋಹರ 
ವಾಗಿದ್ದಿತು. 

೧೦೮-೧೦೯. ಆ ಸಿಂಹಾಸನದ ಮಧ್ಯದಲ್ಲಿ ಶಂಖಚಕ್ರಗದಾಧರನಾಗಿ. 
ನೀಲಮೇಘಶ್ಯಾಮಳಕಾಂತಿಯುತನಾಗಿ, ವನಮಾಲಾಲಂಕೃತನಾಗಿ, ಸಮಸ್ತ 
ಲಾವಣ್ಯಕ್ಕೂ ನೆಲೆಮನೆಯಾಗಿ, ಸೌಂದರ್ಯಲಕ್ಸ್ಮ್ಮಿಯ ನಿಕೇತನವೆನಿಸಿ ದಿವ್ಯ 
ಭೂಷಣಭೂಷಿತನಾಗಿ ತನ್ನ ಶರೀರಕಾಂತಿಯಿಂದಲೇ ಭಯಭ್ರಾಂತಿಯನ್ನುಂಟು 
ಮಾಡುತ್ತಿರುವ ಶ್ರೀಮನ್ನಾರಾಯಣಮೂರ್ತಿಯನ್ನು ಆ ದೊರೆಯು ಕಂಡನು. 

೧೧೦-೧೧೩. ಆ ಸ್ವಾಮಿಯ ಬಲಭಾಗದಲ್ಲಿ ಕೋಟಚಂದ್ರಪ್ರಕಾಶನಾಗಿ. 
ಹಿಮಾಚಲಕ್ಕೆಣೆಯಾದ ಕಾಂತಿಯುಳ್ಳವನಾಗಿ, ಹೆಡೆಗಳೆಂಬ ಕಿರೀಟದವಿಸ್ತಾರವೇ 
ಛತ್ರವಾಗುಳ್ಳವನಾಗಿ ಕಂಗೊಳಿಸಿ, ಮಣಿಕುಂಡಲಯುಗಳಗಳ ಗುರುತುಳ್ಳವ 


೨೩೨ ಶ್ರೀ ಸ್ಕಾಂದಮಹಾಪುರಾಣಂ 


ಹಲಲಾಂಗಲಶಂಖಾಸಿಸ್ಸುರದ್ಭಾಹಂಚತುಷ್ಟಯಂ | 


ಹಾರಕೇಯೂರವಲಯಮುದ್ರಿಕಾಭಿರಲಂಕೃತಂ "1 ೧೧೨ ॥ 
ಮೇಖಲಾಕಟಸೂತ್ರಾಢ್ಯಂ ದಿವ್ಯರತ್ನಪ್ಪಸಾಧನಂ । 
ವಿವ್ಯಹಾಲಾಕ್ಸೀಬಮೂರ್ತಿಂ ಚಾರುಹಾಸಂ ಸುನೇತ್ರಕಂ ॥ ೧೧೩ ॥ 


ದಕ್ಸಪಾರ್ಶ.ಸ್ಥಿತಾಂ ಚಾಸ್ಯ ಲಕ್ಷ್ಮೀಂ ತಾಂ ಶುಭಲಕ್ಷಣಾಂ | 
ವರಾಭಯಾಬ್ಜಹಸ್ತಾಂ ವೈ ಕುಂಕುಮಾಭಾಂ ಸುಲೋಚನಾಂ॥ ೧೧೪ ॥ 
ತ್ರೈಲೋಕ್ಯಯುವತೀವೃಂದದೃಷ್ಟಾಂತಾಮೃತವಿಗ್ರಹಾಂ | 

ದದರ್ಶ ಪದ್ಮಾಸನಗಾಂ ಲಾವಣ್ಯಂಬುಧಿಪುತ್ರಿಕಾಂ ॥ ೧೧೫ ॥ 
ಪಿತಾಮಹಂ ಚ ದದೃಶೇ ಪುರತೋಸಸ್ಯ ಕೃತಾಂಜಲಿಂ । 

ವಾಮಪಾಶ್ಶ ಸ್ಥಿತಂ ಚಕ್ರಂ ನಾನಾಮಣಿಮಯಂ ವಿಭೋ8ಃ ॥ ೧೧೬ ॥ 
ಸನಕಾದ್ಯೈನರ್ಮುನೀಂದ್ರೈಸ್ಕಂ ಸ್ತೂಯಮಾನಂ ಜಗದ್ಗುರುಂ । 

ದೃಷ್ಟಾ ಸ್ಫಪ್ನೇ ಸ ರಾಜಾ ವೈ ಪ್ರಹೃಷ್ಟೋ ದ್ವಿಜಸತ್ತಮಾಃ ॥ ೧೧೭ ॥ 
ಅದೃಷ್ಟಪೂರ್ವರೂಪಂ ತಂ ಜ್ಯೋತಿರ್ಮಯವಂನಂತಕಂ । 

ತುಷ್ಠಾವ ತತ್ರ ಧ್ಯಾನಸ್ಫೋ ಹರ್ಷಗದ್ಗದಯಾ ಗಿರಾ ॥ ೧೧೮ ॥ 
ನಾಗಿ, ಸುಂದರವಾದ ನೀಲವರ್ಣದ ಕವಚವುಳ್ಳವನಾಗಿ ಹಲ, ಲಾಂಗಲ, 
ಶಂಖ, ಖಡ್ಗಗಳಿಂದ ಹೊಳೆಹೊಳೆಯುತ್ತಿರುವ ಚತುರ್ಬಾಹುಗಳಿಂದೊಪ್ಪಿ, 
ಹಾರಕೇಯೂರ ವಲಯಮುದ್ರಿಕೆಗಳಿಂದಲಂಕೃತನಾಗಿ, ಒಡ್ಯಾಣ, ಉಡೆನೂಲು 
ಗಳಿಂದೊಡಗೂಡಿ, ದಿವ್ಯರತ್ನಾಭರಣಭೂಷಿತನಾಗಿ, ದಿವ್ಯಸುರೆಯಿಂದ ಕ್ಸೀಬ 
ವಾದ ಮೈಯುಳ್ಳವನೂ ಮನೋಹರ ಮಂದಹಾಸವುಳ್ಳವನೂ, ಸುಂದರ 
ನಯನನೂ ಆದ ಧರಣೀಧರನಾದ ಅನಂತನನ್ನು ಕಂಡನು. 

೧೧೪-೧೧೫. ಅದೇ ಬಲಪಾರ್ಶ್ವದಲ್ಲಿಯೇ ಶುಭಲಕ್ಸಣಸಂಪನ್ನೆಯಾಗಿ, 
ವರದಾಭಯಹಸ್ತಕಮಲಗಳಿಂದೊಪ್ಪಿ, ಕುಂಕುಮವರ್ಣೆಯಾಗಿ ಸುಂದರ 
ನೇತ್ರಿಯೂ, ಮೂರುಲೋಕದ ಯುವತೀಸಮೂಹಕ್ಕೇ ದೃಷ್ಟಾಂತಪ್ರಾಯ 
ವಾದ ಅದ್ಭುತಸೌಂದರ್ಯನವುಳ್ಳವಳೂ, ಲಾವೆಣ್ಯಾಂಬುಧಿಪುತ್ರಿಕೆಯೂ ಆದ 
ಶ್ರೀಮಹಾಲಕ್ಸೀಯನ್ನು ಕಂಡನು. 

೧೧೬. ಆ ನೈಪಾಲನು ಅಲ್ಲಿಯೇ ಆ ಸ್ವಾಮಿಯ ಮುಂಗಡೆ ಅಂಜಲಿಬದ್ಧ 
ನಾಗಿ ನಿಂತಿರುವ ಪಿತಾಮಹನನ್ನೂ ಕಂಡನು. ಆ ದೇವನ ವಾಮಪಾರ್ಶ್ವದಲ್ಲಿ 
ಯಾದರೋ ನಾನಾಮಣಿಮಯವಾದ ಚಕ್ರವು ಕಂಗೊಳಿಸುತ್ತಿದ್ದಿತು. 

೧೧೭. ಎಲೈ ದ್ವಿಜೋತ್ತಮರೇ! ಈ ಪ್ರಕಾರವಾಗಿ ಇಂದ್ರದ್ಯುಮ್ನರಾಜನು 
ಸನಕಸನಂದನಾದಿ ಮುನೀಂದ್ರರಿಂದ ಸಂಸ್ತೂಯಮಾನನಾದ ಆ ಜಗದ್ಗುರು 
ವನ್ನು ಸ್ವಪ್ನದಲ್ಲಿ ಸಂದರ್ಶಿಸಿ ಸಂತೋಷಗೊಂಡನು. 

೧೧೮. ತರುವಾಯ ಹಿಂದಾವಾಗಲೂ ನೋಡಿಲ್ಲದ ದಿವ್ಯರೂಪವನ್ನೊಳ 








ಸಪ್ತದಶೋಳ9ಧ್ಯಾಯಃ ೨೩೩ 


ಇಂದ್ರದ್ಯುಮ್ಸ ಉವಾಚ :-- 
ನಮಸ್ತೇ ಜಗದಾಧ.ರ ಜಗದಾತ್ಮನ್ನನೋಸ್ತುತೇ । 


ಕೈವಲ್ಯ ತ್ರಿಗುಣಾತೀತ ಗುಣಾಂಜನ ನನೋಸ್ತುತೇ ॥ ೧೧೯॥ 
ಸುಶುದ್ಧನಿರ್ಮಲಜ್ಞಾನಸ್ಪರೂಪಾಯ ನಮೋಸ್ತುತೇ । 
ಶಬ್ದಬ್ರಹ್ಮಾಭಿಧಾನಾಯ ಜಗದ್ರೂಪಾಯ ತೇ ನಮಃ ॥ ೧೨೦ ॥ 
ಸಂಸಾರಪತಿತಶ್ರಾಂತದುಃಖಧ್ವಂಸ ನಮೋಸ್ತುತೇ । 
ದುರ್ಭೇದ್ಯಹೃದಯಗ್ರಂಥಿಭೇದಕಾಯಂ ನಮೋಸ್ತುತೇ ॥ ೧೨೧ ॥ 
ದ್ವಿಸಪ್ತ್ರಭುವನಾಗಾರ ಮೂಲಸ್ತಂಭಾಯ ತೇ ನಮಃ । 
ಬ್ರಹ್ಮಾಂಡಕೋಟಫಘಟನಾಶಿಲ್ಪಿನೇ ಚಕ್ರಿಣೇ ನಮಃ ॥ ೧೨೨ ॥ 


ಕರುಣಾನೃತಸಾಥೋಧಿಸುಧಾಧಾಮ್ನೇ ನಮೋ ನಮಃ । 
ದೀನೋದ್ಧಾರೈಕಗುಹ್ಯಾಯ ಕೃಪಾಪಾಘೋಧಯೇ ನಮಃ 8 ೧೨೩॥ 





ಗೊಂಡು ಜ್ಯೋತಿರ್ಮಯನೂ, ಅನಂತರೂಪನೂ ಆದ ಸ್ಟಾ ಶಿ ಮಿಯನ್ನು ಕಂಡು 
ಆ ದೊರೆಯು ಧ್ಯಾನಸ್ಥಿ ತನಾಗಿಯೇ ಸಂತೋಷದಿಂದ ಗದ್ದ ದವಾದ ಮಾತು 
ಗಳಿಂದ ಈರೀತಿ ಸು ಶತಿಸಿದನು: — 

೧೧೯. ಇಂದ್ರದ್ಯುಮ್ನನು ಹೇಳುತ್ತಾನೆ: “ಜಗತ್ತಿಗೆ ಆಧಾರನಾಗಿರುವ 
ಓ ನಾರಾಯಣಮೂರ್ತಿಯೇ! ನಿನಗೆ ನಮಸ್ಕಾರವು. ಎಲೈ ಜಗತ್ತಿಗೆ ಆತ ವೇ 
ಆಗಿರುವ ಸ್ವಾಮಿಯೇ! ನಿನಗೆ ಮತ್ತಿದೋ ನಮಸ್ಕಾರವು! ಮೋಕ್ಬ್ಸಪ್ಪ ಪ್ರ ದಾಯ 
ಕನೂ, ಸತ್ತರಜಸ್ತಮೋಗುಣಗಳಿಗೆ ಅತೀತನೂ, NR ಆದ 
ನಿನಗೆ ನಮಸ್ಕಾರವು. 

೧೨೦. ಬಹಳ ಪರಿಶುದ್ದ ವೂ, ನಿರ್ಮಲವೂ ಆದ ಜ್ಞಾ ತ್ಹ ನಸ್ವ ರೂಪನಾಗಿರುವ 
ನಿನಗೆ ನಮಸ್ಕಾರವು! ಶಬ್ದಬ್ರಹ್ಮನೆಂದು ಹೆಸರುಳ್ಳ ವನಾಗಿ : ಜಗತ ತ್ರಿನ ಸ್ವರೂಪವೇ 
ಆಗಿರುವ ಓ ಪರಮಾತ್ಮ ` ನಿನಗಿದೋ ನಮಸ್ಕಾರವು! 

೧೨೧. ಸೆಂಸಾರಸಾಗರದಲ್ಲ ಬಿದ್ದು ಬಳಲಿರುವವರಿಗೆ ವಿಶ್ರಾಂತಿಯನ್ನು 
ದಯೆಗೈ ಯುವವನೂ, ಸಮಸ್ತ ದುಃಖಗಳನ್ನೂ ಧ್ವಂಸಗೊಳಿಸುವವನೂ ಆದ 
ನಿನಗೆ ನಮಸ್ಕಾರವು! ಭೇದಿಸಲಸದಳವಾದ : ಹೃದಯಗ್ರಂಥಿಯನ್ನು ಭೇದಿಸಿ 
ಮೋಕ್ಸೆವನ್ನು ದೊರೆಯಿಸುವ ಎಲ್ಫೈ ಮಹಾವಿಷ್ಣುವೇ! ನಿನಗಿದೋ ನತಿಯು !! 

೧೨.೨೨, ಈರೇಳು ಲೋಕಗಳೆಂಬ ಭವನಕ್ಕೆ ಮೂಲಸ್ತಂಭಸ್ವರೂಪನಾದ 
ನಿನಗೆ ನಮಸ್ಕಾರವು! ಕೋಟ್ಯಂತರ ಬ್ರಹ್ಮಾಂಡಗಳನ್ನು ನಿರ್ಮಾಣಮಾಡುವ 
ತಿಲ್ಪಿಯೂ, ಚಕ್ರಧರನೂ ಆದ ನಿನಗೆ ನಮೋ ನಮಃ! 

೧೨೩. ಕರುಣೆಯೆಂಬ ಅಮೃತದಿಂದ ಪೂರ್ಣವಾದ ಮಹಾ ಸಮುದ್ರದ 

F 


೨೩೪ ಶ್ರೀ ಸ್ಮಾಂದಮಹಾಪುರಾಣಂ 


ಪ್ರಕಾಶಕಾನಾಂ ಸೂರ್ಯಾದಿಜ್ಯೋತಿಷಾಂ ಜ್ಯೋತಿಷೇ ನಮಃ । 


ಪ್ರತಿಸ್ವಸ್ಥನದೀಪ್ತಾಯ ಅಂತಃಪಾಪಾಗ್ನಯೇ ನಮಃ ॥ ೧೨೪ ॥ 
ಪಾವಕಾಯ ಪವಿತ್ರಾಯ ಪವಿತ್ರಾಣಾಂ ನಮೋ ನಮಃ । 
ಗರಿಷ್ಠಾಯ ವರಿಷ್ಠಾಯ ದ್ರಾಫಿಷ್ಠಾಯ ನಮೋ ನಮಃ ॥ ೧೨೫ ॥ 


ನೇದಿಸ್ಮಾಯ ದನಿಷ್ಠಾಯ ಕ್ಸೋದಿಷ್ಕಾಯ ನಮೋ ನಮಃ । 
ವರೇಣ್ಯಾಯ ಸುಪುಣ್ಯಾಯ ನಾರಾಯಣ ನಮೋಂಸ್ತುತೇ ॥ ೧೨೬॥ 
ಪರಿತ್ರಾಹಿ ಜಗನ್ನಾಥ ದೀನಬಂಧೋ ನಮೋಜಸ್ತುತೇ। 
ಸಿಸ್ತೀರ್ಣೋಂಹಂ ಭವಾಂಭೋಧಿಂ ಪ್ರಾಪ್ಯ ತ್ವಾಂ ತರಣಿಂ ಸುಖಾಂ॥ 
ತ್ವಯಿ ದೃಷ್ಟೇ ರಮಾನಾಥ ಕ್ಲೇಶಾ ವ್ಯಪಗತಾ ಮಮ । 

ಚಿದಾನಂದ ಸ್ವರೂಪಂ ತ್ವಾಂ ಪ್ರಾಪ್ತಾನಾಂ ದುಃಖಸಂಕ್ಸ್ಟಯಃ ॥ ೧೨೮ ॥ 





ನಲೆಮನೆಯಾಗಿರುವ ಓ ಸ್ವಾಮಿಯೆ ! ನಿನಗೆ ನಮಸ್ಕಾರವು! ದೀನರನ್ನುದ್ದಾರ 
ಮಾಡುವುದೊಂದೇ ರಹೆಸ್ಯವನ್ನೊಳಗೊಂಡಿರುವ ಕರುಣಾಸಾಗರನಾದ ನಿನಗೆ 
ನಮಸ್ಕಾರವು. 

೧೨೪. ಜಗತ್ತನ್ನು ತಮ್ಮ ದಿವ್ಯಪ್ರಭೆಯಿಂದ ಬೆಳಗಿಸುತ್ತಿರುವ ಸೂರ್ಯ 
ಚಂದ್ರನೇ ಮೊದಲಾದ ಜ್ಯೋತಿರ್ಮೂರ್ತಿಗಳಿಗೆಲ್ಲ ರಿಗೂ ಜ್ಯೋತಿಯನ್ನುನೀಡುವ 
ದಿವ್ಯಜ್ಯೋತಿಸ್ಸ್ವರೂಪನಾದ ಎಲೈ ಸ್ವಾಮಿಯೇ! ನಿನಗಿದೋ ನಮಸ್ಕಾರವು!! 
ಪ್ರತಿಮಾನವರ ಅಂತರ್ಥ್ವನಿಯನ್ನು ಉದ್ದೀಪನಗೊಳಿಸುವವನೂ, ಓಂಕಾರ 
ರೂಸನೂ, ಒಳಗಣ ರಹಸ್ಯಾತಿರಹಸ್ಯತಮವಾದ ಪಾಪಗಳಿಗೆ ಅಗ್ನಿಪ್ರಾಯನೂ 
ಆಗಿರುವ ನಿನಗೆ ನಮೋ ನಮಃ! 

೧೨೫. ಸಮಸ್ತವನ್ನೂ ಪಾವನಗೊಳಿಸುವ ಪಾವಕರೂಪನಾಗಿ, ಸ್ವಯಂ 
ಪವಿತ್ರಮೂರ್ತಿಯಾಗಿ, ಪವಿತ್ರಗೊಳಿಸುವ ಸಮಸ್ತಕ್ಕೂ ಸವಿತ್ರನಾಗಿರುವ 
ನಿನಗೆ ನಮೋ ನಮಃ! ಗರಿಷ್ಠನೂ, ವರಿನ್ಮನೂ, ದೀರ್ಫ್ಥತಮನೂ ಆದ ಎಲ್ಫೈ 
ದೇವಾ! ನಿನಗೆ ನನೋ ನಮಃ! 

೧೨೬. ಅತ್ಯಂತ ಸಮಾಸದಲ್ಲಿರುವವನೂ, ಆದರೂ ಬಹುದೂರದಲ್ಲಿರು 
ನವನೂ, ಸಮಸ್ತವನ್ನೂ ಸಂಹೆರಿಸುವವನೂ, ವರೇಣ್ಯನೂ, ಮಹಾ ಪುಣ್ಯ 
ಮೂರ್ತಿಯೂ, ಆದ ಓ ನಾರಾಯಣನೇ! ನಿನಗೆ ನಮಸ್ಕಾರವು. 

೧೨೭. ಓ ಜಗನ್ನಾಥ, ದೀನಬಂಧು! ಕಾಪಾಡು, ಕಾಪಾಡು! ನಿನಗಿದೋ 
ನಮಸ್ಕಾರವು!! ಭವಸಾಗರದ ಸುಖತರಣಿಸ್ವರೂಪನಾದ ನಿನ್ನನ್ನು ಹೊಂದಿ 
ನಾನೀಗ ಈ ಭವಸಾಗರವನ್ನು ಸಂಪೂರ್ಣವಾಗಿ ದಾಟರುತ್ತೇನೆ. 

೧೨೮. ಎಲೈ ಲಕ್ಷ್ಮೀನತಿಯೇ! ಇದೀಗ ನೀನು ಸಂದರ್ಶನವನ್ಮಿತ್ತೆ 
ಯಾಗಿ ನನ್ನ ಕ್ಲೇಶಗಳೆಲ್ಲವೂ ಕಳೆದುಹೋದುವು. ಓ ಸ್ವಾಮಿಯೇ! ಚಿದಾನಂದ 


ಸಪ್ತದಶೋಳ9ಧ್ಯಾಯಃ ೨೩೫ 


ಘ್ರುವಂ ನಾಥ ಸಮುತ್ಸನ್ನಪರಮಾನಂದಹೇತುಕಂ । 
ತ್ರಾಹಿ ತ್ರಾಹಿ ಭನಾಂಭೋಧಿಮಗ್ನಂ ಮಾಂ ದೀನಚೇತಸಂ ॥ ೧೨೯॥ 
ಮಧ್ಯಾಹ್ನಾಕ್ಕೋದಿತೇ ವ್ಯೋಮ್ನಿ ಕುತಃ ಸಂತಮಸೋದಯಃ । 


ಧ್ಯಾನಸ್ಥಿ ತಃ ಸ್ತವನ್ನೇವಂ ಪ್ರಣಮ್ಯ ಜಗದೀಶ್ವರಂ u ೧೩೦ ॥ 
ಧ್ಯಾನಾವಸಾನೇ ಸ ಪುನಃ ಸ್ವಯಂ ಜಾಗ್ರದಬುಧ್ಯತ ! 
ಸ್ವಷ್ಟಾಂತ ಇಂದ್ರಮ್ಯನ್ಲೋಸಿ ಸಸ್ಮಾರಾತ್ಮಾನಮಾತ್ಮನಾ ॥ ೧೩೦ ॥ 


ಅತ್ಯದ್ಭುತನಿದಂ ಸೃಷ್ಟಂ ದೃಷ್ಟ್ವಾ ಚ ನೃಪಕುಂಜರಃ | 
ಮೇನೇ ಕೃತಾರ್ಥಮಾತ್ಮಾನಂ ಹಯಮೇಧಕ್ರತೋಸ್ತಥಾ ॥ ೧೩೨॥ 
ಸಹಸ್ರಂ ಸಫಲಂ ಚೈವ ಸ್ವೈಭಾಗ್ಯಂ ಸಮುಪಸ್ಥಿತಂ | 


ನಹಿ ದೇವರ್ಷಿವಚನಂ ವೃಥಾ ಭವತಿ ಕರ್ಹಿಚಿತ್‌ ॥ ೧೩೩ ॥ 
ಪ್ರತ್ಯಕ್ಸಂ ಮೇ ಕಥಂ ನಾಥಃ ಸ್ವಯಮತ್ರಭನಿಸ್ಯತಿ । 
ಇತಿ ಜಿಂತಾಕುಲೋ ರಾತ್ರಿಶೇಷಂ ನೀತ್ವಾ ನಿಶಾಂಪತಿಃ ॥ ೧೩೪ ॥ 


ಮೂರ್ತಿಯಾದ ನಿನ್ನನ್ನು ಹೊಂದಿದವರಿಗೆಲ್ಲರಿಗೂ ದುಃಖಗಳು ಕ್ಸಯಿಸಿ 
ಹೋಗುತ್ತವೆಯಷ್ಟೆ! 

೧೨೯. ಓ ಜಗನ್ನಾಥ! ಈಗತಾನೆ ಉದಿಸಿರುವ ಪರಮಾನಂದಕಾರಣ 
ವುಳ್ಳ ವನಾದರೂ ಇನ್ನೂ ಈ ಭವಸಾಗರದಲ್ಲಿಯೆ ಮುಳುಗಿ ದೀನಮನಸ್ವನಾಗಿರುವ 
ನನ್ನನ್ನು ರಕ್ಸಿಸು, ರಕ್ಷಿಸು !! 

೧೩೦. ಪ್ರಭುವೇ! ಗಗನದಲ್ಲಿ ನಡುದಿನದಲ್ಲಿ ದಿನಮಣಿಯುದಿಸಿರುವಾಗ 
ಗಾಢಾಂಧಕಾರಕ್ಕೆಡೆಯೆತ್ತಣದು?'' ಎಂಬೀಪ್ರಕಾರವಾಗಿ ಆ ದೊರೆಯು ಧ್ಯಾನ 
ದಲ್ಲಿಯೇ ಪರಮಾತ್ಮನನ್ನು ಸ್ತುತಿಸುತ್ತಲಿದ್ದನು. 

೧೩೧. ಧ್ಯಾನವು ಮುಗಿದಬಳಿಕ ತಾನಾಗಿಯೇ ಎಚ್ಚರಗೊಂಡು ಸ್ವಪ್ನಾಂತ 
ದಲ್ಲಿ ಆ ಇಂದ್ರದ್ಯುಮ್ನನು ತನ್ನನ್ನು ತಾನೇ ಸ್ಮರಿಸಿಕೊಂಡನು. 

೧೩೨. ಆ ರಾಜಶ್ರೇಷ್ಠನು ಅತ್ಯದ್ಭುತವಾದ ಈ ದಿವ್ಯಸ್ವಪ್ಪವನ್ನು ಕಂಡು 
ತಾನು ಕೃತಾರ್ಥನಾದುದಾಗಿ ಭಾವಿಸಿದನು. ಅಂತೆಯೇ ತಾನು ಶ್ರೀಮಹಾ 
ವಿಷ್ಣುವಿನ ಪ್ರೀತ್ಯರ್ಥವಾಗಿ ಮಾಡಿದ ಅಶ್ಚಮೇಧಸಹಸ್ರವೂ ಕೃತಕೃತ್ಯವಾಯಿ 
ತೆಂದುಕೊಂಡನು. 

೧೩೩. “ಆಹಾ! ಸಹಸ್ರಾಶ್ವಮೇಧವಿದೀಗ ಸಫಲವಾಗಿ ನನ್ನ ಭಾಗ್ಯವು 
ಈಡೇರಿರುವ ಕಾಲವು ಸನ್ನಿಹಿತವಾಯಿತು. ದೇವರ್ಷಿಯಾದ ನಾರದಮುನಿಯ 
ಮಾತು ಎಂದಿಗಾದರೂ ಸುಳ್ಳಾಗುವುದೇ! 

೧೩೪. ಆದರೆ ಆ ಜಗನ್ನಾಥನು ನನ್ನಮುಂದೆ ಪ್ರತ್ಯಕ್ಸನಾಗುವುದೆಂತೋ 1 
ಎಂದೇ ಚಿಂತಿಸುತ್ತ ಆ ದೊರೆಯು ರಾತ್ರಿಶೇಷವನ್ನು ಹೇಗೆ ಹೇಗೆಯೋ ಕಳೆದನು. 








೨೩೬ ಶ್ರೀ ಸ್ಕಾಂದಮಹಾಪುರಾಣಂ 


ಶಶಂಸ ನಾರದಸ್ಯಾಗ್ರೇ ಯಥಾ ಸ್ವಪ್ಟೋನ್ಯಭೂಯತ । 


ಸ ಚಾಪಿ ನಾರದಃ ಪ್ರಾಹ ಶೋಕಸ್ಕೇ ವಿಗತೋ ನೃಪ ॥ ೧೩೫ ॥ 
ಅರುಣೋದಯಂಕಾಲೇ ಹಿ ಭಗನಂತೆಂ ದದರ್ಶ ಯತ್‌ । 
ದಶಾಹಾತ್ಸಲದಃ ಸ್ಪಪ್ನಸ್ತಸ್ಮಿನ್ಯಾಲೇ ನೃಪೋತ್ತಮ ॥ ೧೩೬ ॥ 
ಸ್ಪತ್ವಂತೇ ಭಗವಾನತ್ರ ಪ್ರತ್ಯಕ್ಸಸ್ತೇ ಭವಿಷ್ಯತಿ | 

ಯದಾಹ ಮದ್ದಿರಾ ತ್ವಾಂ ಹಿ ಚೆರಾಚೆರಗುರುವಿಣಧಿಃ ! ೧೩೭ ॥ 
ಸೋಸಿ ತ್ವಯಾ ಜಗತ್ಸ್ರಷ್ಟಾ ಸ್ವಪ್ನೇಣಸ್ಮಿನ್ನವಲೋಕಿತೆಃ । 
ತದನುಷ್ಮೀಯತಾಂ ಯಜ್ಞಃ ಪರಾಗ್ರೇ ನ ಪ್ರಕಾಶಯ ॥ ೧೩೮ ॥ 
ಸ್ವಸ್ತ್ನೋಯಂ ನೃಪಶಾರ್ಮೂಲ ದುರ್ಬೋಧಾಚರಿತೋ ಹರೇಃ । 
ಕಿಂತು ಭಾಗವತಸ್ಯೈವ ಸ್ಪಪ್ನಸ್ತಾದೃಕ್ಟ್ರಜಾಯತೇ ॥ ೧೩೯॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಕ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತಮಕ್ಸೇತ್ರಮಾಹಾತ್ಮ್ಯೇ ಜೈನಿನಿಯಸಿ 
ಸಂವಾದೇ «" ಇಂದ್ರದ್ಯುಮ್ನಕೃತ ವಾಜಿಮೇಧಯಜ್ಞ ಮಹೋತ್ಸವಾರಂಭವೃತ್ತಾಂತ 
ವರ್ಣನಂ''ನಾಮ ಸೆಪ್ತದಶೋಂಧ್ಯಾಯಃ 


೧೩೫-೧೩೬. ಬಳಿಕ ಬೆಳಗಾಗುತ್ತಲೇ ಅವನು ತಾನನುಭವಿಸಿದ ಸ್ವಪ್ಪುವನ್ನು 
ನಾರದನಿಗೆ ತಿಳಿಸಿದನು. ನಾರದಮುನಿಯೂ ಸಹ ““ ಅಯ್ಯಾ ದೊರೆಯೇ! 
ಇದೀಗ ನಿನ್ನ ಶೋಕವು ಕಳೆದುಹೋಯಿತೆಂದು ತಿಳಿ. ನೀನು ಅರುಣೋದಯ 
ಕಾಲದಲ್ಲಿ ಆ ಭಗವಂತನನ್ನು ಕಂಡೆಯಾದುದರಿಂದ ಈ ಸ್ವಪ್ಪವು ಇಂದಿನಿಂದ 
ಹತ್ತುದಿನಗಳಾದಮೇಲೆ ಸಫಲವಾಗುವುದು. 

೧೩೭-೧೩೮. ಚರಾಚರಪ್ರಪಂಚಕ್ಕೆ ಗುರುವಾದ ಚತುರ್ಮುಖಬ್ರಹ್ಮನು 
ನನ್ನ ಮಾತುಗಳ ಮೂಲಕ ಸಹಸ್ರ ಅಶ್ವಮೇಧಯಾಗಗಳಾದ ಬಳಿಕ ಶ್ರೀಮನ್ನಾ 
ರಾಯಣಮೂರ್ತಿಯು ನಿನಗೆ ಪ್ರತ್ಯಕ್ಪನಾಗುವನೆಂದು ಹೇಳಲಿಲ್ಲವೆ? ಈಗಲಾ 
ದರೋಆ ಜಗತ್ಸ್ಪಷ್ಟ್ಟವು ನಿನಗೆ ಸ್ವಪ್ನದಲ್ಲಿ ಸಂದರ್ಶನವನ್ನಿತ್ರಿರುವನು. ಆದುದ 
ರಿಂದ ಠೀನು ಈ ಸಹಸ್ರ ತಮಾಶ್ವಮೇಧಯಾಗವನ್ನು ಪೂರ್ಣಗೊಳಿಸು. ಈಗ 
ನೀನು ಕಂಡ ಸ್ವಪ್ನದ ವಿಚಾರವನ್ನು ಇತರರಾರಲ್ಲಿಯೂ ಹೇಳಬೇಡ. 

೧೩೯. ಅಯ್ಯಾ ರಾಜಶ್ರೇಷ್ಠನೇ! ನೀನು ಕಂಡ ಈ ಸ್ವಪ್ಪುವು ತಿಳಿಯ 
ಲತಿಕಷ್ಟವಾದ ಚರಿತ್ರೆಯುಳ್ಳ ಶ್ರೀಹರಿಯ ಲೀಲೆಯೇ ಆಗಿರುವುದು. ಇಂತಹ 
ಸ್ವಪ್ಟವು ಭಾಗ್ಯವಂತರಾದವರಿಗೆ ಮಾತ್ರ ಆಗುತ್ತದೆಯಾದುದರಿಂದ ನಿನ್ನ 
ಭಾಗ್ಯಕ್ಕೆಣೆಯೇ ಇಲ್ಲವು. ನೀನೇ ಭಾಗ್ಯಶಾಲಿಯು.” 

ಇಲ್ಲಿಗೆ ಎಂಬತ್ತೊಂದು ಸಾವಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 

ಶ್ರೀ ಸ್ಯಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಪುರುಷೋತ್ತಮಕ್ಸೇತ್ರ 
ಮಾಹಾತ್ಮ್ಯದ ಜೈಮಿನಿಯಷಿ ಸಂವಾದದಲ್ಲಿ "" ಇಂದ್ರದ್ಯುಮ್ನಕೃತ ವಾಜಿಮೇಧಯಜ್ಞ 
ಮಹೋತ್ಸವಾರೆಂಭವೃತ್ತಾಲತವರ್ಣನ ?೨ವೆಂಬ 
ಹದಿನೇಳನೆಯ ಅಧ್ಯಾಯವು ಮುಗಿದುದು 








8 ಶ್ರೀಃ . 


ಅಥಾಷ್ಟಾದಶೋಂಧ್ಯಾಯಃ 
ಅಶ್ವ ಮೇಧಸು ತ್ಯಾರಂಭಃ ೨. ದಾರುಮೂರ್ತ್ಯಾವಿರ್ಭಾವವರ್ಣನಂ 
ಜೈಮಿನಿರುವಾಚ:- 
ತತ್ರಃ ಪ್ರವವೃತೇ ಸುತ್ಯಾ ನೃಪತೇರ್ವಾಜಿಮೇಧಿಕಾ । 





ತಸ್ಯಾಂ ತ್ರೈಲೋಕ್ಯಮಭವದೇಕಸದ್ಮನಿಭಂ ದ್ವಿಜಾಃ Hou 
ಶಾಸ್ತ್ರೈಃ ಸ್ತೋತ್ರೈರ್ದಿವಸೃಗ್ಫಿರ್ವರ್ಣಕ್ರಮಸಮುಜ್ಚ್ವಲೈಃ । 

ಯಥಾ ಪದಸ್ಪರನ್ಯಾಸೈರನ್ಯೇ ಶಬ್ದಾಸ್ತಿರೋಹಿತಾಃ ॥೨॥ 
ದಿನೇಭ್ಯೋ ವಾರಿತಂ ತತ್ರ ದೀಯಂತೇ ವಾಂಛಿತಾನಿ ವೈ । 
ನಟಿನರ್ತಕಸೂತಾನಾಂ ಸಾಭೂತ್ಯಲ್ಪದ್ರುಮೋಪಮಾ Hn 
ತನ್ಮಧ್ಯೇಂವಭೃಥೇ ಸ್ನಾತುಂ ಕೃತಾ ಯತ್ರೋಪಕಾರಿಕಾ । 

ದಕ್ಷಿಣೇ ತಟಿಭೂದೇಶೇ ಬಿಲ್ವೇಶ್ವರಸಮಾಪತಃ ॥೪॥ 
ನಿಯುಕ್ತಾಃ ಸೇವಕಾ ರಾಜ್ಞಾ ಸಸಂಭ್ರಮ ಮುಪಸ್ಥಿತಾಃ । 
ನ್ಯನೇದಯಂತ ನೃಪತಿಂ ಕೃತಾಂಜಲಿಪುಟಾ ದ್ವಿಜಾಃ 1 ೫॥ 

ಕನ್ನಡದ ಅನುವಾದ 


ಅಶ್ವಮೇಧೆಸು ತ್ಯಾರಂಭ ದಾರುಮೂರ್ತಿಯ ಅವಿರ್ಭಾವವರ್ಣನ 

೧. ಜೈಮಿನಿಯು ಹೇಳುತ್ತಾನೆ:--ಎಲೈ ದ್ವಿಜರೇ! ತರುವಾಯ ಆ 
ಇಂದ್ರದ್ಯುಮ್ನನೃಪಾಲನೆಸಗಿದ ಅಶ್ವಮೇಧಯಾಗ ಸಂಬಂಧವಾದ ಸುತ್ಯೆಯು 
ಮೊದಲಾಗಲು ಸ್ವರ್ಗಮರ್ತ್ಯಪಾತಾಳ ಲೋಕಗಳು ಮೂರೂ ಒಂದೇ ಮನೆ 
ಯಾಯಿತೆನ್ನುವಷ್ಟುಮಟ್ಟಗೆ ಆ ಯಜ್ಞ ಶಾಲೆಯು ಅದ್ಭುತವಾಯಿತು. 

೨. ಆ ಸುತ್ಯಸಮಾರಂಭದಲ್ಲಿ ನಡೆಯುತ್ತಿದ್ದ ಶಾಸ್ತ್ರವಾದಗಳಿಂದಲೂ, 
ಸ್ತೋತ್ರಗಳಿಂದಲೂ, ಅಂತರಿಕ್ಸವನ್ನು ಮುಟ್ಟುತ್ತಿದ್ದ ವರ್ಣಕ್ರಮಗಳಿಂದಲ್ಕೂ 
ಪದಸ್ವರವಿನ್ಯಾಸದಿಂಧಲೂ, ಸಮುಜ್ವಲವಾದ ವೇದಘೋಷದಿಂದಲೂ ಇತರ 
ಲೌಕಿಕ ಶಬ್ದಗಳೆಲ್ಲವೂ ಅಡಗಿಹೋದುವು. 

೩. ಆ ಯಜ್ಞ ಶಾಲೆಯಲ್ಲಿ ದೀನರಿಗೆ ಏನೊಂದೂ ತಡೆಯಿಲ್ಲದೆ ಅವರವರ 
ವಾಂಛಿತ ಪದಾರ್ಥಗಳು ವಿನಿಯೋಗವಾಗುತ್ತಿದ್ದುವು. ನಟನರ್ತಕ ಸೂತರಿ 
ಗಂತೂ ಆ ಸಮಾರಂಭವು ಕಲ್ಪವೃಕ್ಸವೇ ಆಗಿಹೋಗಿದ್ದಿತು. 

೪-೫. ಈ ಮಧ್ಯದಲ್ಲಿ ಅವಭೃಥಸ್ನಾನಮಾಡಲೋಸುಗ ಸಾಗರೆದೆ ದಕ್ಷಿಣ 
ತೀರದಲ್ಲಿ ಬಿಲ್ವೇಶ್ವರನ ಸಮಾಪದಲ್ಲಿ (ಸ್ಪಾನಭವನ) ಸೋಪಾನವನ್ನು ನಿರ್ಮಿಸ 
ಲಾಗಿದ್ದಿತು. ಅದರ ರಕ್ಪಣೆಗಾಗಿ ನಿಯುಕ್ತರಾಗಿದ್ದ ಸೇವಕರು ಅರಸನ ಬಳಿಗೆ 
ಸಂಭ್ರಮದಿಂದೈತಂದು ಕೃತಾಂಜಲಿಪುಟರಾಗಿ ಈ ರೀತಿ ಅರಿಕೆಮಾಡಿದರು :-- 


೨೩೮ ಶ್ರೀ ಸ್ಮಾಂದೆಮಹಾಪುರಾಣಂ 


ದೇವ ದೃಷ್ಟೋ ಮಹಾನ್ಭೃಕ್ಸಸ್ಮಟಿಭೂಮೌ ಮಹೋದಭೇಃ । 


ಪ್ರವಿಷ್ಠಾಗ್ರಸಮುದ್ರಾಂತಃಕಲ್ಲೋಲಪ್ಲವಮೂಲಕಃ ॥ ೬ ॥ 
ಮಂಜಿಷ್ಟವರ್ಣಃ ಸರ್ವತ್ರ ಶಂಖಚೆಕ್ಪಾಂಕಿತಃ ಪ್ಲವನ್‌ । 
ಸ್ನಾನನೇಶ್ಮಸಮಿಾಪೇಂಸೌ ದೃಷ್ಟೋಂಸ್ಮಾಭಿಃ ಪರೋಂದ್ಸುತಃ ॥8೭॥ 
ನ ದೃಷ್ಟಸೂರ್ವೋ ವೃಕ್ಸೋಂಯಮುದ್ಯತ್ಸೂರ್ಯನಿಭೋಂಂಶುನಾ । 
ಗಂಧೇನ ವಾಸಯನ್ಸೆರ್ವಾಂ ತಟಿಭೂಮಿಂ ಸುಗಂಧಿನಾ Hn 
ದ್ರುಮಃ ಸಾಧಾರಣೋ ನಾಯಂ ಲಕ್ಷ್ಯತೇ ದೇವಭೂರುಹಃ । 
ಕಶ್ಚಿದ್ದೇವಸ್ತರುವ್ಯಾಜಾದಾಗತೋ ಲಕ್ಷ್ಯತೇ ಧ್ರುವಂ ॥೯॥ 
ನಿಯುಕ್ತಾನಾಂ ವಚಃ ಶ್ರುತ್ವಾ ರಾಜಾ ನಾರದಮಬ್ರವೀತ್‌ । 

ತತ್ಕಿಂ ನಿಮಿತ್ತಂ ಯದ್ಮೈೃಷ್ಟಂ ತರುಶ್ರೇಸ್ಮಂ ವದಂತಿ ತೇ noon 
ನಾರದಃ ಪ್ರಹಸನ್ವಾಕ್ಯಮುವಾಚೆ ನೃಪಸತ್ತ್ಯಮಂ | 

ಪೂರ್ಣಾಹುತಿಃ ಸಮಾಸ್ಟೋತು ಯಥಾಸ್ಯಾತ್ಸಫಲಃ ಕ್ರತುಃ ॥೧೧॥ 





೬. “ದೇವ! ಮಹೋದಧಿಯ ತೀರಪ್ರದೇಶದಲ್ಲಿ ಅಲೆಗಳಮೇಲೆಯೇ 
ತೇಲಿಕೊಂಡುಬಂದ ಮಹಾವೃಕ್ಸವೊಂದನ್ನು ಕಂಡೆವು. 

೭. ಅದು ಅಚ್ಚಗೆಂಪಿನ ಬಣ್ಣವುಳ್ಳುದಾಗಿ ಎಲ್ಲೆಡೆಯಲ್ಲಿಯೂ ಶಂಖ 
ಚಕ್ರಗಳ ಗುರುತುಗಳುಳ್ಳುದಾಗಿರುವುದು. ಸಮುದ್ರದ ಅಲೆಗಳ ಮೇಲೆಯೇ 
ತೇಲಿಬಂದ ಆ ವೃಕ್ಸಪು ಸ್ಲಾನಭವನದ ಸಮಿಾಪದಲ್ಲಿಯೇ ಇರುವುದು. ನಾವು 
ಇದನ್ನು ಪ್ರತ್ಯಸ್ಪವಾಗಿ ಕಂಡೆವು. ಇದು ಪರಮಾದ್ಭುತವಾಗಿರುವುದು. 

೮. ಆ ವೃಕ್ಸವನ್ನು ನಾವು ಹಿಂದಾವಾಗಲೂ ಕೆಂಡುದಿಲ್ಲವು. ಆಗತಾನೇ 
ಉದಿಸುತ್ತಿರುವ ಸೂರ್ಯನಂತೆ ಅದು ಕಿರಣಗಳನ್ನು ಚಿಮ್ಮಿ ಪ್ರಕಾಶಮಾನ 
ವಾಗಿರುವುದು. ಅಲ್ಲದೆ ತನ್ನ ಸುಗಂಧದಿಂದ ತೀರಪ್ರದೇಶವನ್ನೇ ಸುಗಂಧ 
ಮಯವನ್ನಾಗಿಸಿರುವುದು. 

೯. ಅರಸಾ! ಇದು ಸಾಧಾರಣವಾದ ಮರವಲ್ಲ; ಇದಾನದೋ ದೇವ 
ಲೋಕದ ವೃಕ್ಷವೇ ಎಂಬುದು ನಿಶ್ಚಯವು. ಅಥವಾ ಯಾವುದೋ ಒಂದು 
ದೇವತೆಯು ಈ ವೃಕ್ಸರೂಪವಾಗಿ ಕಾಣುತ್ತಿರುವುದು. ಇದು ದಿಟವು.? 

೧೦. ಈ ಪ್ರಕಾರವಾಗಿ ನುಡಿದ ಆ ಸೇವಕರ ನುಡಿಗಳನ್ನು ಕೇಳಿ ಆ 
ಇಂದ್ರದ್ಯುಮ್ಚರಾಜನು ನಾರದಮುನಿಯನ್ನು ಕುರಿತ್ತು "ಎಲ್ಫೈ ಮುನಿಯೆ ! 
ಇದೇನು ನಿಮಿತ್ತವಿರಬೇಕು? ಈ ಸೇವಕರು ತಾವು ಮರವನ್ನು ಕಂಡುದಾಗಿ 
ಹೇಳುತ್ತಿರುವರಲ್ಲ!?” ಎಂದು ಕೇಳಿದನು. 

೧೧. ನಾರದಮುನಿಯು ನಸುಸಗುತ್ತ ಆ ನೃಪಶ್ರೇಷ್ಠನನ್ನು ಕುರಿತು 
ಹೇಳಿದನು: «"ಎಲ್ಫೈ ರಾಜನೇ! ಪ್ರಕೃತದಲ್ಲಿ ನೀನು ಮಾಡುತ್ತಿರುವ ಕಟ್ಟ 


ಅಷ್ಟಾದಶೋ8ಧ್ಯಾಯಃ ೨ರ 


ಉಪಸ್ಥಿತಂ ತೇ ತದ್ಭಾಗ್ಯಂ ಸ್ವಸ್ನೇ ಯದ್ಜೈಷ್ಟವಾನ್ಸುರಾ । 
ತ್ರೇತದ್ದೀಪೇ ನಿಶ್ಚಮೂರ್ತಿರ್ದೃಷ್ಟೋ ಯೋ ವಿಷ್ಣುರವ್ಯಯಃ ॥ ೧೨ ॥ 
ತದಂಗಸ್ಪಲಿತಂ ಕೋಮ ತರುತ್ತಮುಪಪದ್ಯತೇ । 

ಅಂಶಾವತಾರಃ ಸ್ಥಾಸ್ಟ್ಟುರ್ಯಾಃ ಪೃಥಿವ್ಯಾಂ ಪರಮೇಷ್ಮಿನಃ Hu ೧೩॥ 
ತದ್ರೂಪಾನತರಂ ಯಾತಿ ಭಗವಾನ್ಫ ಕ್ಕವತ್ಸಲಃ 

ದ್ರುಮೋ ಹ್ಯಸೌರುಷೋ ಯೋಂಸೌ ಭಾಜನಂ ನಾಸ್ಯದರ್ಶನೇ ॥ ೧೪ ॥ 
ತ್ವಾಮೃತೇ ಪುರುಷವ್ಯಾಘ್ರ ಪೃಥಿವ್ಯಾಂ ನೃಪಸತ್ತಮ । 


ತ್ವದ್ಭಾಗ್ಯವಶತಃ ಸರ್ವಲೋಕಾನಾಂ ನಯನಾತಿಥಿಃ ॥ ೧೫ ॥ 
ಭವಿಷ್ಯತಿ ಮಹಾರಾಜ ಸರ್ವಕಲ್ಮಷನಾಶನಃ । 

ಸಮಾಪ್ಯಾವಭೃಥೆಸ್ನಾನಂ ತೆಟಾಂತೇ ಸರಿತಾಂ ಹತೇಃ ॥ ೧೬ ॥ 
ಉತ್ಸವಂ ಸುಮಹತೃತ್ವಾ ಕೃತಕೌ ತುಕಮಂಗಲಂ | 

ಮಹಾವೇದ್ಯಾಂ ಸ್ಥಾಪಯಾತ್ರ ಯಜ್ಞೇಶಂ ತರುರೂಪಿಣಂ H ೧೭ ॥ 
ನಿಚಾರ್ಯೀತ್ಮೆಂ ಮುದಾ ಯುಕ್ತ್‌ ತಾವುಭೌ ನೃಪನಾರದೌ । 
ಸುಸಮೃದ್ಧೌ ತತ್ರ ಯಾತೌ ಯತ್ರಾಸೌ ಭಗವದ್ಮಮಃ ॥೧೮॥ 


ಕಡೆಯ ಅಶ್ವಮೇಧಯಾಗವು ಸಫಲವಾಗಲೋಸುಗ ಪೂರ್ಣಾಹುತಿಯು 
ಮುಗಿಯಲಿ. 

೧೨-೧೭. ನೀನು ಈ ಮೊದಲು ಕನಸಿನಲ್ಲಿ ಏನನ್ನು ಕಂಡೆಯೋ ಆ 
ಭಾಗ್ಯವು ಕೈಗೂಡುವ ಕಾಲವು ಇದೀಗ ಒದಗಿಬಂದಿರುವುದು. ನೀನು ಆ 
ಕನಸಿನಲ್ಲಿ ವಿಶ್ವಮೂರ್ತಿಯಾದ ಯಾವ ಮಹಾವಿಷ್ಣುವನ್ನು ಶ್ವೇತದ್ವೀಪದಲ್ಲಿ 
ಕಂಡೆಯೋ ಅದೇ ಪ್ರಭುವಿನ ಮೈಯಿಂದ ಜಾರಿಬಂದ ಒಂದು ರೋಮವೇ 
ಈ ರೀತಿ ವೃಕ್ಸುವಾಗಿರುವುದು. ಈ ವೃಕ್ಸವು ಆ ಪರಮೇಷ್ಮಿಯ ಅಂಶಾವತಾರ 
ವಾಗಿರುವುದರಿಂದ ಇದು ಆ ಸ್ವಾಮಿಯ ರೂಪಾವತಾರವನ್ನು ತಾಳುವುದು. 
ಆ ಭಗವಂತನು ಭಕ್ತವತ್ಸಲನು. ಎಲೈ ಇಂದ್ರದ್ಯುಮ್ನನೇ! ಅಪೌರುಷವಾದ 
ಈ ದಿವ್ಯವೃಕ್ಸೆ ಸ್ವರೂಪಿಯಾದ ಆ ಪರಮಾತ್ಮನ ಸಂದರ್ಶನವು ನಿನಗೆ ಮಾತ್ರವೇ 
ಹೊರತು ಮತ್ತಾವನಿಗೂ ಆಗುವುದಿಲ್ಲ. ಆದರೆ ಫಿನ್ನ ಭಾಗ್ಯವಶದಿಂದ ಸಕಲ 
ಕಲ್ಮಷನಾಶನನಾದ ಆ ಸ್ವಾಮಿಯು ಸಮಸ್ತರಿಗೂ ಪ್ರತ್ಯಕ್ಸನಾಗುವನು. 
ಸಮುದ್ರತೀರದಲ್ಲಿ ಅವಭೃಥಸ್ನಾನವನ್ನು ಮುಗಿಸಿಕೊಂಡು ಕೌತುಕಮಂಗಲ 
ಮಹಾಮಹೋತ್ಸವವನ್ನು ಮಾಡಿ ಯಜ್ಞೇಶ್ವರನೂ, ವೃಕ್ಸರೂಪಿಯೂ ಆದ 
ಆ ಪರಮಾತ್ಮನನ್ನು ಈ ವೇದಿಕೆಯಲ್ಲಿ ಸ್ಥಾಸನೆಮಾಡುವವನಾಗು.?' 

೧೮. ಈ ರೀತಿ ಆ ನಾರದಮುನಿಯ್ಕೊ ಇಂದ್ರದ್ಯುಮ್ನರಾಜನೂ ವಿಚಾರ 


೨೪೦ ಶ್ರೀ ಸ್ಕಾಂದೆಮೆಹಾಪುರಾಣಂ 


ತಂ ದೃಷ್ಟ್ವಾ ಹರ್ಷಿತಾಃ ಸರ್ವೇ ಬ್ರಹ್ಮ ಸಾಕ್ಸಾದುಪಸ್ಥಿತಂ | 


ಮೇನಿರೇ ಜನ್ಮಸಾಫಲ್ಯಂ ಜೀವನ್ಮುಕ್ತಾ ಮಹೋದಯಾಃ ॥೧೯॥ 
ಇಂದ್ರದ್ಯುಮ್ನೋಪಿ ನೃಪತಿರ್ಮಮಜ್ಜಾಮೃತಸಾಗರೇ 1 

ಸ್ವಪ್ನೇ ದೃಷ್ಟ್ವಾ ಜಗನ್ನಾಥಂ ಯಥಾಸೌ ಭಗವತ್ರಿಯಃ ॥೨೦॥ 
ತಥಾ ದದರ್ಶ ತಂ ವೃಕ್ಟಂ ಚತುಃಶಾಖಂ ಚತುರ್ಭುಜಂ । 

ಸ್ವಕಂ ಶ್ರಮಂ ಮನ್ಯಮಾನಃ ಸಫಲಂ ನೃಪಸತ್ತಮಃ ॥ ೨೧॥ 
ಜಹೌ ಶೋಕಂ ನೀಲಮಣಿಮಾಧವಾಂತರ್ಥಿಜಂ ದ್ವಿಜಾಃ । 

ಪುನಃ ಪುನಃ ಪ್ರಣಮ್ಮೈನಂ ಹರ್ಷಾಶ್ರುನಯನೋ ನೃಪಃ ॥ ೨೨ 0 
ದ್ವಿಜೆರಾಹಾರಂಯಾಮಾಸ ತರುಂ ಕೆಲ್ಲೋಲಲೋಲಿತಂ | 
ಶಂಖಕಾಹಲಮುರಜಢಕ್ಕಾಪಟಹನಿಃಸ್ಟನ್ಕೆ $ ॥ ೨೩ 0 
ಗೀತವಾದಿತ್ರನಿನದೈರ್ಜಯಶಬ್ಲೈಃ ಸಹಸ್ರಶಃ । 
ಸುಗಂಧಿಪುಷ್ಬಾಂಜಲಿಭಿರಾಕಾಶಾತ್ಪತಿತೈಮರ್ನಿಹುಃ ॥ ೨೪ ॥ 


ಮಾಡಿದ ತರುವಾಯ ಇಬ್ಬರೂ ಜೊತೆಯಲ್ಲಿಯೇ ಸುಸಮೃದ್ಧರಾಗಿ ಆ ಭಗವ 
ದ್ವೃಶ್ಸವಿದ್ದೆಡೆಗೆ ಬಂದರು. 

೧೯. ಸಾಕ್ಸಾತ್‌ ಪರಬ್ರಹ್ಮನೇ ಪ್ರತ್ಯಕ್ಸುವಾದಂತೆ ವಿರಾಜಿಸುತ್ತಿದ್ದ 
ಆ ವೃಕ್ರವನ್ನು ಕಂಡು ಎಲ್ಲರಣ ಬಹಳವಾಗಿ ಸಂತೋಷಗೊಂಡರು. ಅಲ್ಲದೆ 
ಮಹಾಭಾಗ್ಯಶಾಲಿಗಳಾದ ಆ ಇಂದ್ರದ್ಯುಮ್ನಾದಿಗಳೆಲ್ಲ ತಮ್ಮ ಜನ್ಮವು ಸಫಲ 
ವಾಯಿತೆಂದೂ, ತಾವು ಜೀವನ್ಮುಕ್ಕರಾದರೆಂದೂ ಭಾವಿಸಿದರು. 

೨೦-೨೧. ಭಗವತ್ಪ್ರಿಯನಾದ ಇಂದ್ರದ್ಯುಮ್ನರಾಜನಾದರೋ ಆ ಅಮೃತ 
ಸಾಗರದಲ್ಲಿ ಮಿಂದ ತರುವಾಯ ತಾನು ಸ್ವಷ್ನದಲ್ಲಿ ಜಗನ್ನಾಥನನ್ನೆಂತು ಸಂದರ್ಶಿ 
ಸಿದ್ದನೋ ಅಂತೆಯೇ ಆ ನಾಲ್ಕು ಕೊಂಬೆಗಳೊಡಗೂಡಿ ಚತುರ್ಭುಜನಾದ 
ಪರಮಾತ್ಮನನ್ನೇ ಅನುಕರಿಸುತ್ತಿರುವ ಆ ದಿವ್ಯತರುವನ್ನು ಕಂಡು ತನ್ನ ಶ್ರಮವು 
ಸಫಲವಾಯಿತೆಂದು ಭಾವಿಸಿದನು. 

೨೨. ಎಲೈ ದ್ವಿಜರೇ! ಬಳಿಕ ಆ ದೊರೆಯು ನೀಲಮಣಿಮಯಮೂರ್ತಿ 
ಯಾದ ಮಾಧವನು ಮರೆಯಾದುದರಿಂದುಂಬಾದ ವ್ಯಸನವನ್ನು ತೊರೆದು, 
ದಿವ್ಯವೃಕ್ಸರೂಪಿಯಾಗಿ ಪ್ರತ್ಯೃಕ್ಸುನಾದ ಆ ಪರಮಾತ್ಮನನ್ನು ಕಂಡು ಪುನಃ ಪುನಃ 
ನಮಸ್ಕರಿಸಿ ಆನಂದಾಶ್ರು ಪೂರಿತನೇತ್ರನಾದನು. 

೨೩-೨೯. ಆಗಲಾ ಮಹಾರಾಜನು, ಶಂಖ, ಕಹಳೆ, ಮುರಜ್ಕ ಢಕ್ಕೆ 
ಪಟಹವೇ ಮೊದಲಾದ ವಾಧ್ಯಧ್ವನಿಗಳೂ, ಗೀತವಾದಿತ್ರಧ್ವನಿಗಳೂ, ಅಸಂಖ್ಯಾತ 
ವಾದ ಜಯ ಜಯ ಧ್ವನಿಗಳೂ ತುಂಬಿಹೋಗಿರಲು, ಅಡಿಗಡಿಗೂ ಗಗನದಿಂದ 
ಪರಿಮಳಪೂರಿತ ದಿವ್ಯಪುಷ್ಬಾಂಜಲಿಗಳು ಬೀಳುತ್ತಿರಲು, ಸುತ್ತಲೂ ಕೃಷ್ಣಾಗುರು 





ಅಆಷ್ಟಾದಶೋ9ಧ್ಯಾಯಃ ೨೪೧ 


ಪರಿತೋ ಧೂಪಪಾತ್ರೆಶ್ಚ ಕೃಷ್ಣಾಗುರುಸುಧೂಪಿತೈಃ । 


ಮೇಶ್ಯಾಭಿಯೌ ೯ವನೋನ್ಮತ್ತಸುರೂಪಾಭಿಃ ಪ್ರಚಾಲಿತೈಃ ॥ ೨೫ ॥ 
ರತ್ನದಂಡಪ್ರಕೀರ್ಣೆೈಶ್ಚ ವೀಜ್ಯಮಾನಂ ಸಮಂತತಃ । 
ಪತಾಕಾಭಿರ್ದಿವ್ಯಪಟ್ಟಿದುಕೂಲಾಭಿಃ ಸುಶೋಭಿತಂ ॥ ೨೬ ॥ 


ರಾಜರ್ಹಿರಾಜವೃಂದೈಶ್ಚ ತುರಂಗೈಃ ಪತ್ತಿಭಿರ್ವೃತಂ 1 
ಮಾಗಧೈರ್ನಂದ್ಯಮಾನಂ ತು ಸ್ತೂಯಮಾನಂ ಮಹರ್ಷಿಭಿಃ ॥ ೨೭॥ 
ಯತ್ತಿಗ್ರಿರ್ಬಾಹ್ಮಣೈಶ್ಸೈವ ವಿದ್ವದ್ಧಿಃ ಶ್ರೋತ್ರಿಯೈಸ್ತಥಾ । 
ರಾಜನ್ಯೈರ್ವೈಶ್ಯಕುಲಜೈಃ ಸಚ್ಛೂದ್ರೈಃ ಪರಿಚಾರಿತಂ ॥ ೨೮ ॥ 
ಸ್ತೋತ್ರೈರ್ಬಹುವಿಧೈಃ ಶ್ರೌತೈಃ ಸ್ಮಾರ್ತೈಃ ಸೌರಾಣಿಕೈಸ್ತಥಾ । 
ಸ್ತೂಯಮಾನಂ ತರುಂ ವಿಷ್ಣೋರ್ಭೂಲೋಕೇ ಪರಿನೇಷ್ಟಿತಂ ॥ ೨೯॥ 
ಸ್ಪಗ್ಗಂಧಾಲಂಕೃತಂ ದಿವ್ಯಂ ಮಹಾವೇದಿಂ ವಿನಿನ್ಯತುಃ । 


ವಿತಾನವರಚಿತ್ರಾಯಾಂ ನೇಷ್ಟಿತಾಯಾಂ ನಿರಂತರಂ 1 ೩೦॥ 
ನೇವ್ಯಾಂ ತಂ ಸ್ಥಾಪಂಯಾಮಾಸುರಿಂದ್ರದ್ಯುಮ್ನುಸ್ಯ ಶಾಸನಾತ್‌ । 
ವಚಸಾ ನಾರದಸ್ಯೈನಂ ಪೂಜಯಾಮಾಸ ಪಾರ್ಥಿವಃ ॥೩೧॥ 


ಧೂಪಧೂಪಿತವಾದ ಧೂಪಪಾತ್ರೆಗಳು ಬಳಸಿರಲು, ಮುಂದೆ ಯೌವನದಿಂದ 
ಕೊಬ್ಬಿದ ಸುಂದರವೇಶ್ಯಾಸ್ತ್ರೀಯರು ನರ್ತಿಸುತ್ತ ಬರುತ್ತಿರಲು, ಬೀಸಿಹಾಕು 
ತ್ತಿರುವ ರತ್ನದಂಡಾಲಂಕೃತ ಚಾಮರಗಳು ಸುತ್ತಲೂ ಕಂಗೊಳಿಸುತ್ತಿರಲ್ಕು 
ಪಟ್ಟದುಕೂಲಗಳ ಧ್ವಜಪತಾಕೆಗಳೊಪ್ಪುತ್ತಿರಲು, ರಾಜರ್ಷಿಗಳ, ರಾಜಾಧಿ 
ರಾಜರ ಸಮೂಹಗಳೂ, ಕುದುರೆ ಕಾಲಾಳುಗಳೂ ಸುತ್ತುಬಳಸಿಬರುತ್ತಿರಲು 
ವಂದಿಮಾಗಧರೆಲ್ಲರೂ ವಂದಿಸುತ್ತಿರಲು, ಮಹರ್ಷಿಗಳು ಸ್ಕುತಿಸುತ್ತಿರಲು, 
ಖುತ್ತಿಜರು, ಬ್ರಾಹ್ಮಣರು, ವಿದ್ವಾಂಸರು, ಶ್ರೋತ್ರಿಯರು, ಸಾಮಂತರಾಜರು, 
ಸತುಲವಂತರಾದ ವೈಶ್ಯರು, ಶೂದ್ರರು ಮೊದಲಾದವರೆಲ್ಲರೂ ಸೇವೆ ಸತ್ಕಾರ 
ಗಳನ್ನೊಪ್ಪಿಸುತ್ತಿರಲು, ಶ್ರೌತಸ್ಮಾರ್ತಪುರಾಣೋಕ್ತವಾದ ಸ್ಕುತಿಗಳಿಂದ ಸ್ತುತಿ 
ಗೈಸಿಕೊಳ್ಳುತ್ತಿರುವವನೂ, ಭಕ್ತವೃಂದಪರಿವೃತನೂ, ಸಾಗರದ ತೆರೆಗಳ ಮೇಲೆ 
ಮೇಲೆಯೇ ತೇಲಿತೇಲಿ ಮೆಲ್ಲ ಮೆಲ್ಲನೈತರುತ್ತಿರುವವನೂ, ಕಲ್ಪವೃಕ್ಸುಸ್ತರೂ 
ಪಿಯೊ ಆದ ವಿಷ್ಣು ನಿನ ಮೂರ್ತಿಯನ್ನು ಬ್ರಾಹ್ಮಣರಿಂದ ಹೊರಿಸಿ ತರಿಸಿದನು. 

೩೦-೩೧. ತರುವಾಯ ಆ ವಿಪ್ರರು, ಪುಷ್ಪಮಾಲಿಕೆಗಳಿಂದಲೂ, ದಿವ್ಯ 
ಗಂಧಾನುಲೇಪನದಿಂದಲೂ ಅಲಂಕೃತವಾದ ಆ ದಿವ್ಯತರುವನ್ನು ಹೊತ್ತು 
ತಂದು ಉತ್ತಮವಿತಾನುಸಹಿತವಾಗಿ ರಚಿಸಿದ್ದ ವೇದಿಕೆಯಮೇಲೆ ಇಂದ್ರ 
ದ್ಯುಮ್ನನ ಅಪ್ಪಣೆಯಂತೆ ಸ್ಥಾಪಿಸಿದರು. ಇಂದ್ರ ದ್ಯುಮ್ನನಾದರೋ ನಾರದ 
ಮುನೀಂದ್ರನ ಮಾತಿನಂತೆ ಅದನ್ನು ಭಕ್ತಿಯಿಂದ ಪೂಜಿಸಿದನು. 


೨೪೨ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಸಹಸ್ಪೈರುಪಚಾರಾಣಾಂ ದಿವ್ಯರೂಪೈನ್ನ್ಕ್ಸಪೋತ್ತಮಃ । 


ಪೂಜಾವಸಾನೇ ಪಪ್ರ ಚ್ಛೈ ನ್ಯ 'ನಖಿಸತ್ತ ಮಂ || ೩೨ ॥ 
ಕೀವೃಶೀ ಪ್ರತಿಮಾ ನಿಷ್ಣೊ ೀರ್ಫ್ಥಓಯಿಷ್ಯತಿ ಕಃ ಪುನಃ । 
ತಚ್ಛೆ ತ್ತಾ 3 ಮುನಿಃ ಪ್ರಾಹ ಅಚಿಂತ್ಯ ಮಹಿಮಾ ಗುರುಃ |! ೩೩ ॥ 
ಜೀ ವೇದ ತಸ್ಯ ಚೇಷ್ಟಾಂ ವೈ ಸರ್ವಲೋಕೋತ್ತರಾಕ ನೃಸ। 
ಸ್ರಷ್ಟಾ ಯೋ ಜಗತಾಂ ತಸ್ಯಾ ಸೈ ೀಷಾ ಸಂಶಯಗೋಚರಾ 1 ೩೪ ॥ 
ಬಾಜ್‌ ತಾನಿತ್ನಂ ಯಾವನ್ನಾ ರದಪಾರ್ಥಿವೌ । 
ಅಶರೀರಾ ತತೋ ವಾಣೀ ಶುಶ್ರುವೇ 'ಜಾಂತರಿಕ್ಟು ತಃ H ೩೫ ॥ 
ತತ್ರ ವಿಸ್ಮ ಹಿಯಮಾನಾನಾಂ PEE ಸ್ಯ ್ರಿಣ್ಯತಾಂ । 
A ಭಗವಾನನಿಚಾರಪಥೇ ಸ್ಥಿತಃ ॥ ೩೬ ॥ 
ಸುಗುಪ್ತಾಯಾಂ ಮಹಾನೇದ್ಯಾಂ ಸ್ವಯಂ 'ಸೋಂವತರಿಷ್ಯ ತಿ 
ಪ್ರಚ್ಛಾದ್ಯತಾಂ ದಿನಾನ್ಯೇಷ ಚತ ತಂ ಚದಶಾನಿ ವೈ ॥ ೩೭ ॥ 
ಷಸ ತು ಕೋ ವೃದ್ಧಃ ಶಸ್ತ್ರ ಪಾಣಿಸ್ತು ಸ | 
ಸ ಪ್ರವಿಶ್ಕೈವ ದ್ವಾ ಕೆಂ "ಬಧ್ಗಂತು ಯತ್ನತಃ ॥ ೩೮ ॥ 





೩೨. ದೇವತಾಸಂಬಂಧವಾದ ಸಹಸ್ರೋಪಚಾರಗಳನ್ನೊಳಕೊಂಡ 
ಆ ಪೂಜೆಯು ಮುಗಿದತರುವಾಯ ದೊರೆಯು ಮುನಿಸತ್ತಮನಾದ ನಾರದ 
ನನ್ನು ಈ ರೀತಿ ಕೇಳಿದನು: 

೩೩. ಎಲ್ಲೆ ದೇವಮುನಿಯೇ! ಶ್ರೀಮಹಾವಿಷ್ಣುವಿನ ಪ್ರತಿಮೆಯು 
ಹೇಗಿರಬೇಕು? ಅದನ್ನು ಮಾಡುವವರಾರು?'' ಇದನ್ನು ಕೇಳಿದಬಳಿಕ ನಾರದ 
ಮುನಿಯು, "" ಅರಸಾ! ಗುರುವಾದ ಆ ಸ್ವಾಮಿಯು ಯೋಚಿಸಲಸದಳವಾದ 
ಮಹಿಮೆಯುಳ್ಳವನು. 

೩೪. ಸರ್ವಲೋಕೋತ್ತರವಾದ ಆ ಪ್ರಭುವಿನ ಚೇಷ್ಟೆಯನ್ನಾರುಬಲ್ಲರು? 
ಈ ಪ್ರಪಂಚವನ್ನೇ ನಿರ್ಮಾಣಮಾಡಿರುವ ಸಾಕ್ಸಾತ್‌ ಚತುರ್ಮುಖನಿಗೇ ಅದು 
ಗೋಚರವಾಗುವುದು ಸಂಶಯವಾಗಿರುವುದು.?? 

2೨-೨೮. ಎಲ್ಫೈ ನಿಸ್ರರೇ! ಆ ನಾರದ ಪಾರ್ಥವರೀರ್ವರೂ ಈರೀತಿ 
ನಿಚಾರಮಾಡುತ್ತಿರಲು, ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಗೊಳ್ಳುತ್ತಿರಲು ಅಂತರಿಕ್ಸ 
ದಿಂದ ಅಶರೀರವಾಣಿಯೊಂದು ಕೇಳಬಂದಿತು. "ಅಪೌರುಷೇಯನೂ, ಮೇದ 
ಪ್ರತಿಪಾದ್ಯನೂ, ಸರ್ವತೆಂತ್ರಸ್ನ ಶೈ ತಂತ್ರೆನೂ ಆದ ಭಗವಂತನು ವಿಚಾರಮಾಡ 
ಲಾಗದ ಮಾರ್ಗದಲ್ಲಿರುವಂತಹವನು. `'ಫಿನ್ನಾಗಿ ರಕ್ಸಿಸಲ್ಪ ಟ್ಟು ಬಹು ರಹೆಸ್ಯವೂ 
ಆಗಿರುವ ಈ ಮಹಾವೇದಿಕೆಯಮೇಲೆ ಆತನು MN "ಅವತರಿಸುತ್ತಾನೆ. 
ಈಗ ನೀವು ಹದಿನೈದು ದಿನಗಳವರೆಗೂ ಈ ದಿವ್ಯ ವೃ ಪ ವನ್ನು ಮುಚ್ಚಿಡಿ. 


ಅಸ್ಮಾ ದಶೋ9ಧ್ಯಾಯಃ ೨೪೩.೩ 


ಬಹಿರ್ವಾದ್ಯಾನಿ ಕುರ್ವಂತು ಯಾವತ್ತು ಘಟನಾ ಭವೇತ್‌ । 
ಶ್ರುತೋಹಿ ಘುಟನಾಶಬ್ದೋ ಬಾಧಿರ್ಯಾಂಧತ್ಮದಾಯಕಃ ॥ ೩೯ 
ನರಕೇ ನಸತಿಂ ಚೈನ ಕುರ್ಯಾತ್ಸಂತಾನನಾಶನಂ । 


ನಾಂತಃಪ್ರವೇಶನಂ ಕುರ್ಯಾನ್ನ ಪಶ್ಯೇಚ್ಚ ಕದಾಚನ ॥೪೦॥ 
ನಿಯುಕ್ತಾದನ್ಯಃ ಪಶ್ಯೇಜ್ದೆ "ದ್ರಾಜ್ಞೊ [9 ರಾಷ್ಟ್ರಸ್ಯ ಚೈವ ಹ। 
ದ್ರಷ್ಟುಶ್ವಾಪಿ ಮುಹಾಭೀತಿರಂಧತಾ ಚಕ್ಸುಷೋರ್ಯುಗೇ ॥೪೧॥ 
ತಸ್ಮಾನಸ್ಸಿನೇಕ್ಸಣಂ ಕಾರ್ಯಂ ಯಾವತ್ವ್ರತಿಮನಿರ್ಮಿತಿಃ | 
ನಿರ್ವ್ಯೂಢಸ್ತು ಸ್ವಯಂ ದೇವಃ ಕೃತ್ಯಾಂತೇ ತು ನದಿಷ್ಯತಿ ॥ ೪೨ ॥ 


ಯದ್ಯತ್ಕ್ಯಾರ್ಯಂ ಪ್ರಯತ್ನೇನ ಸರ್ವಲೋಕಸುಖಾವಹಂ । 

ತಚ್ಛೈತ್ವಾ ನಾರದಾದ್ಯಾಸ್ತೇ ಯಥೋಕ್ತಂ ವಿಷ್ಣುನಾ ಸ್ವಯಂ ॥ ೪೩॥ 
ಚಿಕೀರ್ಷಿತಂ ತಥಾ ಕರ್ತುಂ ತತ್ರಾಯಾತಶ್ಚ ವರ್ಧಕ । 

ಪ್ರೋವಾಚ ನೃಪತಿಂ ಸೋಥ ಸ್ವಪ್ನೇ ದೃಷ್ಟಾಸ್ತು ಯಾಸ್ತಯಾ ॥ 
ಈಗತಾನೆ ಇಲ್ಲಿಗೈ ತಂದಿರುವ ಈ ವೃದ್ಧನು ಶಸ್ತ್ರ ಪಾಣಿಯಾದ ಬಡಗಿಯಾಗಿರು 
ವನು. ಇವನನ್ನು ಗರ್ಭಗುಡಿಯೊಳಕ್ಕೆ ಪ್ರವೇಶಗೊಳಿಸಿ ಬಾಗಿಲನ್ನು ಭದ್ರ 
ವಾಗಿ ಮುಚ್ಚಿರಿ. 

ರ್ಶ, ಈ ಬಡಗಿಯು ಸ್ವಾಮಿಯ ಮೂರ್ತಿಯನ್ನು ಕಡೆಯುವವರೆಗೂ 
ಹೊರಗೆ ವಾದ್ಯಧ್ವನಿಗಳು ನಿಲ್ಲದೆ ನಡೆಯುತ್ತಿರಲಿ. ಮೂರ್ತಿಯನ್ನು ಕಡೆಯುವ 
ಶಬ್ದವು ಕೇಳಿಬಂದುದಾದರೆ ಕಿವುಡುತನವೂ, ಕುರುಡುತನವೂ ಉಂಟಾಗುತ್ತದೆ. 

೪೦. ಇದೂ ಅಲ್ಲದೆ ಆ ಶಬ್ದವನ್ನು ಕೇಳಿದವರಿಗೆ ನರಕವಾಸವೂ, ಸಂತಾನ 
ನಾಶನವೂ ಘಟಸುವುದು. ಆದುದರಿಂದ ಯಾರನ್ನೂ ಒಳಗೆ ಬಿಡಬಾರದು. 
ಯಾರೂ ಎಂದಿಗೇ ಆಗಲಿ ಆ ಮೂರ್ತಿನಿರ್ಮಾಣವನ್ನು ನೋಡಲೂಕೂಡದು. 

೪೧. ಮೂರ್ತಿನಿರ್ಮಾಣಕ್ಕಾಗಿ ನಿಯೋಜಿತನಾದವನನ್ನುಳಿದು ಮತ್ತಾ 
ರಾದರೂ ಅದನ್ನು ಕಂಡುದಾದರೆ ರಾಜನಿಗೂ, ರಾಷ್ಟ್ರಕ್ಕೂ, ಮಹಾಭೀತಿಯೂ, 
ಅಂಧತ್ವವೂ ಉಂಟಾಗುತ್ತದೆ. ನೋಡಿದವನಿಗಂತೂ ಒಂದು ಯುಗಕಾಲ 
ಅಂಧತ್ವವು ಬರುತ್ತದೆ. 

೪೨. ಆದುದರಿಂದ ಪ್ರತಿಮೆಯು ಸಿದ್ಧವಾಗುವವರೆಗೂ ಯಾರೂ ಅದನ್ನು 
ನೋಡಕೂಡದು. ಮೂರ್ತಿಯೆಲ್ಲವೂ ಸಿದ್ಧವಾದ ಬಳಿಕ ಆ ದೇವನೇ ದರ್ಶನಕ್ಕೆ 
ಸಿದ್ಧವಾಗಿರುವುದಾಗಿ ಹೇಳುವನು. 

೪೩-೪೬, ಸಮಸ್ತ ಲೋಕಕ್ಕೂ ಸುಖವುಂಟಾಗಲೋಸಗ ಯಾವ ಯಾವ 
ಕಾರ್ಯಗಳನ್ನು ಅವಶ್ಯವಾಗಿ ಮಾಡತಕ್ಕುದೆಂದು ಸಾಕ್ಸಾತ್‌ ವಿಷ್ಣುವೇ 
ಈ ರೀತಿ ಹೇಳಿದುದನ್ನು ನಾರದಾದಿಗಳು ಕೇಳಿ ಅಂತೆಯೇ ಮಾಡಬಯಸಿದರು. 





೨೪೪ ಶ್ರೀ ಸ್ಕಾಂದಮಹಾಪುರಾಣಂ 


ತಾ ಏನಾಹಂ ಘಟಷ್ಯಾಮಿ ದಾರುಣಾ ದಿನ್ಯರೂಪಿಣಾ । 
ಇತ್ಯುಕ್ತ್ವಾಂತರ್ದಫೇ ವೇದ್ಯಾಂ ವೃದ್ಧ ್ಲೆವರ್ಧಕಿರೂಪಧೃಕ್‌ ॥ ೪೫ ॥ 
ವಂಚನಾರ್ಥಂ ಮನುಷ್ಯಾಣಾಂ ತ ನ್ಸಿನ್ನಾರಾಯಣೋ ವಿಭುಃ ॥ ೪೬ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತ ಮಕ್ಸೇತ್ರ ಮಾಹಾತ್ಮ್ಮೇ ಜೈಮಿನಿಯಸಿ 
ಸಂವಾದೇ ««ಅಶ್ವಮೇಧಸುತ್ಯಾರಂಭ£-ದಾರುಮೂರ್ತ್ಯಾವಿರ್ಭಾವವರ್ಣನಂ ೨೨ 
ನಾಮ ಅಷ್ಟಾದಶೋ$ಧ್ಯಾಯಃ 





ಅಷ್ಟರಲ್ಲಿಯೇ ಆಕಾಶವಾಣಿಯು ಸೂಚಿಸಿದ ಬಡಗಿಯು ಅಲ್ಲಿಗೆ ಬಂದನು. 
ಅವನು ಇಂದ್ರದ್ಯುಮ್ನರಾಜನನ್ನು ಕಂಡು, “ ಅರಸಾ, ನೀನು ಸ್ವಪ್ನದಲ್ಲಿ 
ಯಾವ ಮೂರ್ತಿಗಳನ್ನು ಕಂಡೆಯೋ ಅವುಗಳನ್ನೇ ನಾನು ದಿವ್ಯರೂಪವಾದ 
ಈ ವೃಕ್ಸದಿಂದ ಕಡೆದು ಸಿದ್ಧಗೊಳಿಸುತ್ತೇನೆ?' ಎಂದು ಹೇಳಿದನು. ತರುವಾಯ 
ಮುದಿಬಡಗಿಯ ವೇಷದಿಂದಿದ್ದ ಆ ಪುರುಷನು ಅಲ್ಲಿಯೇ ವೇದಿಯಲ್ಲಿಯೇ 
ಅಂತರ್ಧಾನವಾದನು. ಆತನೇ ಸರ್ವಾಂತರ್ಯಾಮಿಯಾದ ನಾರಾಯಣನು. 


ಮಾನವರನ್ನು ವಂಚಿಸಲೋಸಗ ಆ ರೀತಿ ಮುದಿಬಡಗಿಯ ವೇಷದಿಂದೈತಂದಿ 
ದನು. 
೧ 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಪುರುಷೋತ್ತಮಕ್ಸೇತ್ರ 
ಮಾಹಾತ್ಮ್ಯ ದಜೈವಿಂನಿಯಷಿಸಂವಾದದಲ್ಲಿ"*ಅಶ್ವಮೇಧಸುತ್ಯಾರಂಭ-ದಾರುಮೂರ್ತಿಯ 
ಆವಿರ್ಭಾವವರ್ಣನ?ವೆಂಬ ಹದಿನೆಂಟನೆಯ ಅಧ್ಯಾಯವು ಮಂಗಿದುದು 


॥ ಶ್ರೀಃ [| 


ಅಥೈಕೋನವಿಂಶೋಧ್ಯಾಯಃ 
ವೃದ್ಧ ವರ್ಧಕಿನಾ ಭಗವತೋ ದಾರುಮೂರ್ತಿನಿವಿ3೯ತಿವರ್ಣನಂ 
ತತಃ ಸ ಪೃಥಿನೀಸಾಲಸ್ತಥಾ ಕೃತ್ವಾಂತರಿಕ್ಸಗಾ । 


ಯದುವಾಚ ಗಿರಂ ದೇವ ತದ್ವತ್ಸರಿಚಚಾರ ಹ uO 
ಏನಂ ದಿನೇ ದಿನೇ ಯಾತೇ ದಿನ್ಯಗಂಭೋಂನುಭೂಯತೇ । 
ಪಾರಿಜಾತಪ್ರಸೂನಾನಾಂ ವೃಷ್ಟಿರ್ಮರ್ತ್ಯೇಷಂು ದುರ್ಲಭಾ CONT 
ದಿವ್ಯಸಂಗೀತನಾದಶ್ಚ ಗೀತಾನಿ ರುಚಿರಾಣಿ ಚ ಃ 
ಸ್ಹರ್ಗಂಗಾಜಲವೃಷ್ಟಿಶ್ಚಸೂಕ್ಟ ಬಿಂದುಸುಶೋಭನಾ Han 
ಐರಾವತಾದಿನಾಗಾನಾಂ ಮದಗಂಥೋ ವನದ್ವಿಪೈಃ । 

ದುಃಸಹಃ ಸರ್ವಭೂತಾನಾಂ ಸುಖಕಾಂರ್ಕ್ಯೆನುಭೂಯೆತೇ RN 
ಯಜ್ಞ್ಞಾರ್ಥೆಮಾಗತಾ ದೇವಾಸ್ತೇ ಸರ್ವೇ ವಿಗತಜ್ವರಾಃ । 

ಆನಿರ್ಭೂತಂ ಹರಿಂ ದೃಷ್ಟ್ಯಾ ಉಪಾಸಾಂಚಕ್ರಿರೇ ದ್ವಿಜಾಃ Hn 


ವಾ 





ಕನ್ನಡದ ಅನುವಾದ 

ವೃದ್ಧ ವರ್ಧಕಿ (ಬಡಗಿ)ಯಂ ಭಗವಂತನ ದಾರುಮೂರ್ತಿಯನ್ನು ನಿರ್ಮಿಸಿದ್ದು 

೧. ಜೈಮಿನಿಯು ಹೇಳುತ್ತಾನೆ:--""ಎಲ್ಫೈ ವಿಪ್ರಕೇ! ತರುವಾಯ 
ಇಂದ್ರದ್ಯುಮ್ನರಾಜನು ಅಶರೀರವಾಣಿಯು ಅಪ್ಪಣೆಕೊಡಿಸಿದಂತೆಯೇ ಸಮಸ್ತ, 
ವನ್ನೂ ಏರ್ಪಡಿಸಿ ಪರಿಚರ್ಯೆಯನ್ನು ಮಾಡಿದನು. 

೨. ಹೀಗೆ ದಿನಕಳೆದಂತೆಲ್ಲ ಮರ್ತ್ಯಲೋಕಗಳಲ್ಲಿ ದುರ್ಲಭವಾದ ಪಾರಿ 
ಜಾತ ಕುಸುಮವೃಷ್ಟಿಯ ದಿವ್ಯಗಂಧವು ಆ ಪ್ರದೇಶದಲ್ಲಿ ಎಲ್ಲರ ಅನುಭವಕ್ಕೂ 
ಬರುತ್ತಿದ್ದಿತು. 

೩. ದೇವತಾಸಂಬಂಧವಾದ ದಿವ್ಯಸಂಗೀತನಾದವೂ, ಮನೋಹರ ಗೀತ 
ಧ್ವನಿಯೂ ಕೇಳಿಬರುತ್ತಿದ್ದಿತು. ಬಹಳ ಸಣ್ಣನೆಯ ತುಂತುರುಗಳಿಂದೊಪ್ಪುವ 
ಸ್ವರ್ಗಲೋಕದ ಗಂಗಾನದೀ ಜಲದ ವೃಷ್ಟಿಯಾಗುತ್ತಿದ್ದಿತು. 

೪. ದೇವಲೋಕದ ಐರಾವತವೇ ಮೊದಲಾದ ಗಜಗಳ ಮದಗಂಧವು 
ಅಲ್ಲಿಯ ಕಾಡಾನೆಗಳಿಗೆ ಸಹಿಸಲಸಾಧ್ಯವಾಯಿತಾದರೂ, ಸಮಸ್ತ ಪ್ರಾಣಿಗಳಿಗೂ 
ಬಹು ಸುಖಕರವಾಗಿದ್ದಿತು. 

೫. ಅಶ್ವಮೇಧಯಾಗಕ್ಕಾಗಿ ದೇವಲೋಕದಿಂದ ಮರ್ತ್ಯಲೋಕಕ್ಕೆ 
ಬಂದಿದ್ದ ದೇವತೆಗಳೆಲ್ಲರೂ ಭಯಭೀತಿಗಳನ್ನು ತೊರೆದು ಆ ಕ್ಷೇತ್ರದಲ್ಲಿ ಇಂತು 
ಆವಿರ್ಭವಿಸಿದ ಶ್ರೀಹರಿಯನ್ನು ಕಂಡು ಆತನನ್ನು ಉಪಾಸನೆಮಾಡತೊಡಗಿದರು. 


೨೪೬ ಶ್ರೀ ಸ್ಕಾಂದಮಹಾಪುರಾಣಂ 


ಯಥಾ ಹಿ ಮಾಧವಂ ಪೂರ್ವಂ ತಥಾ ತಂ ವಿಷ್ಣುಶಾಖಿನಂ । 
ಉಪಾಸನಾಸು ದೇವಾನಾಂ ದಿವ್ಯಚಿಹ್ನಾಸಿ ಜಜ್ಜಿ ರೇ 1೬ ॥ 
ನಿರ್ವವಾಹ ಸ್ವಯಂ ದೇವಃ ಕ್ರಮಾತ್ಪಂಚದಶೇ ದಿನೇ। 
ಚತುರ್ಮೂರ್ತಿಃ ಸಭಾಗ್ಯವಾನ್ಯಥಾ ಪೂರ್ವಂ ಮಯೋದಿತಃ 1 ೭॥ 
ತಾವೃಗಾವಿರ್ಭಭೂವಾಸೌ ಯುಷ್ಮಾಕಂ ವರ್ಣಿತಃ ಪುರಾ । 


ದಿವ್ಯಸಿಂಹಾಸೆನಗತೋ ಬಲಭದ್ರಾಸುದರ್ಶನೈಃ Hoc 
ಶಂಖಚಕ್ರಗದಾಪದ್ಮಲಸದ್ಕಾ ್ರಹುರ್ಜನಾರ್ದನಃ । 

ಗದಾಮುಸಲಚೆಕ್ರಾಬ್ದ ೦ ಧಾರಯನ್ಸನ್ನಗಾಕೃತಿಃ HFN 
ಛತ್ರಾಕೃತಿಫಣಾಸ್ಸ ಪ್ತಮುಕುಟೋಜ್ಜ ಎಲಕುಂಡಲಃ । 

ಸುಭದ್ರಾ ಚಾರುವದನಾ ವರಾಬ್ದಾಭಯಧಾರಿಣೇ H ೧೦ ॥ 
ಲಕ್ಷ್ಮೀಃ ಪ್ರಾಮರ್ಬಭೂನೇಯಂ ಸರ್ವಚೈತನ್ಯರೂಪಿಣೀ । 

ಇಯಂ ಕೃಷ್ಣಾವತಾರೇ ಹಿ ರೋಹಿಣೇಗರ್ಭಸಂಭವಾ ॥ ೧೧॥ 


೬. ಪೂರ್ವದಲ್ಲಿ ಆ ಕ್ಷೇತ್ರದಿಕ್ಷಿ ನೆಲಸಿದ್ದ ನೀಲಮಾಧವಸ್ವಾಮಿಯ 
ನ್ರೆಂತೋ ಅಂತು ಆ ನಿಷ್ಣುವೃಕ್ಸನನ್ನು ದೇವತೆಗಳೆಲ್ಲರೂ ಉಪಾಸಿಸುತ್ತಿರಲು 
ಅದಕ್ಕೆ ಶಂಖಚಕ್ಟಾದಿ ದಿವ್ಯಚಿಹೈೆಗಳುಂಟಾದುವು. 

೬. ಹದಿನೈದು ದಿನಗಳು ಕ್ರಮವಾಗಿ ಕಳೆದ ತರುವಾಯ ನಾನು ಹಿಂಜಿ 
ನಿರೂಪಿಸಿದಂತೆ ಆ ಶ್ರೀಮನ್ನಾರಾಯಣನು ತಾನಾಗಿಯೇ ಚತುರ್ಮೂರ್ತಿ 
ಯಾಗಿ ರೂಪುಗೊಂಡನು. 

೮-೧೦. ಅಯ್ಯಾ ವಿಪ್ರರೇ! ಪೂರ್ವದಲ್ಲಿ ನಾನು ನಿಮಗೆ ವರ್ಣಿಸಿ ಹೇಳಿ 
ದಂತೆಯೇ ಆ ಜನಾರ್ದನನು ಶಂಖಚಕ್ರಗದಾಪದ್ಮಗಳಿಂದಲಂಕೃತವಾದ ಚತು 
ರ್ಭುಜಗಳುಳ್ಳವನಾಗಿ ಬಲಭದ್ರಾಡೀವಿಯೊಡನೆಯೂ, ಸುದರ್ಶನಚಕ್ರಡೊಡ 
ನೆಯೂ ದಿವ್ಯಸಿಂಹಾಸನಾಸೀನನಾಗಿ ಆವಿರ್ಭವಿಸಿದನು. ಆ ಬಲಭದ್ರದೇವ 
ನಾದರೋ ಗದೆ, ಮುಸಲ, ಚಕ್ರ, ಕಮಲಗಳನ್ನು ಚತುರ್ಬಾಹುಗಳಲ್ಲಿ ತಾಳಿ 
ಸರ್ಪಾಕೃತಿಯನ್ನು ಹೊಂದಿ, ಛತ್ರಾಕಾರವಾಗಿ ಶೋಭಿಸುವ ಹೆಡೆಗಳ ಕಿರೀಟ 
ವನ್ನೊಳಗೊಂಡು, ದಿವ್ಯಕುಂಡಲಧಾರಿಯಾಗಿ ಆ ಸ್ವಾಮಿಯು ವಿರಾಜಿಸಿದನು. 
ಶ್ರೇಷ್ಠನಾದ ಕಮಲವನ್ನೊಂದು ಕೈಯಲ್ಲಿಯೂ, ಅಭಯಮುದ್ರಿಕೆಯನ್ಸಿ 
ನ್ನ್ನೊಂದು ಕೈಯಲ್ಲಿಯೂ ಹಿಡಿದಿರುವ ಸುಂದರವದನೆಯಾದ ಸುಭದ್ರಾ 
ದೇವಿಯೂ ಅಲ್ಲಿ ಕಂಗೊಳಿಸುತ್ತಿದ್ದಳು. 

೧೧. ಎಲ್ಲೆ ದ್ವಿಜರೇ! ಸರ್ವಜೈ ತನ್ಯಸ್ವರೂಪಿಣಿಯಾದ ಲಕ್ಷ್ಮೀದೇವಿಯೇ 
ಈ ಸುಭದ್ರೆಯಾಗಿ ಅವತರಿಸಿದಳು. ಈಕೆಯು ಕೃಷ್ಣಾವತಾರದಲ್ಲಿ ರೋಹಿ 
ಣಿಯ ಗರ್ಭದಲ್ಲಿ ಜನಿಸಿದಳು. 


ಏಕೋನವಿಂಶೋ9ಧ್ಯಾಯಃ ೨೪೭ 


ಬಲಭದ್ರಾಕೃತಿರ್ಜಾತಾ ಬಲರೂಪಸ್ಯ ಚಿಂತನಾತ್‌ । 


ಕ್ಟ್ಪಣಂ ನ: ಸಹತೇ ಸಾಹಿ ಮೋಕ್ತುಂ ಲೀಲಾವತಾರಿಣಂ ॥ ೧೨ 
ನ ಭೇದೋಸ್ತೀಹ ಕೋ ವಿಪ್ರಾಃ ಕೃ ಷ್ಠ ಸ್ಯ ಚೆ ಬಲಸ್ಯ ಚ । 

ಏಕಗರ್ಭಪ  ಸೂತತ್ವಾದ್ವ ,ನಹಾರೋಂಭ ಲಾ ಕಿಕಃ ॥೧೩॥ 
ಭಗಿನೀ ಬಲದೇವಸ್ಯೆ ತೈ ಷಾ ಪೌರಾಣಿಕೀ ಕಥಾ। 

ಪುಂರೂಪೇಸಿ ಕೀರೂಪೇಣ ಲಕ್ಷ್ಮೀಃ ಸರ್ವತ್ರ ತಿಸ್ಮತಿ ॥ ೧೪ ॥ 
ಪುಂನಾಮ್ನ್ಮಾ 'ಔಗವಾಸಿ ಿಷ್ಣುಃ ಸ್ತ್ರೀನಾಮ್ನಾ ಕಮಲಾಲಂಯಾ । 
'ದೇನತಿರ್ಯಜ್ಮನುಷ್ಯಾದೌ ವಿದ್ಯತೇ ನ ತಯೋಃ ಪರಂ ॥ ೧೫ ॥ 
ಕೋ ಹ್ಯನ್ಯಃ ಪುಂಡರೀಕಾಕ್ಸಾ ದ್ಭು ವನಾನಿ ಚತುರ್ಪಶ । 

ಧಾರಯೇತ್ತು ಫಣಾಗ್ರೇಣ ಹೋತ! ಬಲಸಂಜ್ಥೈೆ ತಃ ॥ ೧೬ ॥ 
ತಸ್ಯ ಶಕ್ತಿಸ್ಟ ರೂಸೇಯಂ ಭಗಿನೀಶ್ರೀಃ ಪ್ರ ಕೀರ್ತಿತಾ ! | 

ಸುರತ ತು ಯಚ್ಚಕ್ರಂ ಸದಾ ನಿಷ್ಟೊ 8 ಕರೇ ಸಿ ತಂ ॥ ೧೭ ॥ 








೧೨. ಬಲರೂಪನಾದ ಶ್ರೀಮನ್ನಾರಾಯಣನನ್ನು ಧ್ಯಾನಿಸಿದುದರಿಂದ 
ಈಕೆಯು ಬಲಭದ್ರಾಕೃತಿಯಾದಳು. ಈಕೆಯು ಒಂದು ಕ್ರಣವೂ ಸಹ ಲೀಲಾ 
ಮಾನುಷವಿಗ್ರ ಹನಾದ ಆ ಪರಮಾತ್ಮನ ಅಗಲಿಕೆಯನ್ನು ಸಹಿಸುವುದಿಲ್ಲವು. 

೧೩. ಎಲೈ ನಿಪ್ರರೇ! ಶ್ರೀ ಕೃಷ್ಣ ಸರಮಾತ್ಮನಿಗೂ ಬಲರಾಮನಿಗೂ 
ಯಾವ ಭೇದವೂ ಇರುವುದಿಲ್ಲ. ಅವರಿಬ್ಬರೂ ಏಕಗರ್ಭಸಂಭೂತರಾದುದ 
ರಿಂದ ಅಣ್ಣ ತಮ್ಮಂದಿರೆಂದು ಲೋಕವ್ಯವಹಾರವು ಮಾತ್ರವಿರುತ್ತದೆ. 

೧೪. ಭದ್ರಾದೇವಿಯು ಬಲರಾಮನ ತಂಗಿಯೆಂದು ಪುರಾಣದಲ್ಲಿನ ಕಥೆ. 
ಪುರುಷರೂಪದಲ್ಲಿ ಮಹಾವಿಷ್ಣುವೂ, ಸ್ರ್ರೀರೂಪದಿಂದ ಲಕ್ಷ್ಮೀದೇವಿಯೂ 
ಎಲ್ಲೆ ಡೆಗಳಲ್ಲಿಯೂ ಇರುವರು. 

೧೫. ಪುರುಷನಾಮದಿಂದ ಶ್ರೀ ಮಹಾವಿಷ್ಣುವೂ ಸ್ರ್ರೀನಾಮದಿಂದ 
ಶ್ರೀಮಹಾಲಕ್ಷ್ಮೀಯೂ ನೆಲಸಿರುತ್ತಾರೆ. ದೇವತೆಗಳಲ್ಲಿಯಾಗಲಿ, ತಿರ್ಯಕ್‌ 
ಜಂತುಗಳಲ್ಲಿಯಾಗಲಿ, ಮಾನವರಲ್ಲಿಯಾಗಲಿ ಅವರಿಗಿಂತಲೂ ಶ್ರೇಷ್ಠ ರಾದವ 
ರಿರುವುದೇ ಇಲ್ಲವು. 

೧೬. ಪುಂಡರೀಕಾಕ್ಸನಾದ ಮಹಾವಿಷ್ಣ್ಯುವಿಗಿಂತಲೂ ಬೇರೆಯಾದ 
ಯಾವನುತಾನೆ ತನ್ನ ಫಣಾಗ್ರದಿಂದ ಈರೇಳುಲೋಕಗಳನ್ನು ಧರಿಸಿಯಾನು? 
ಆ ಅನಂತನೇ ಬಲದೇವನೆಂದು ಹೆಸರಾಗಿರುವನು. 

೧೭. ಆತನ ಶಕ್ತಿಸ್ವರೂಪಿಣಿಯೇ ಆತನ ತಂಗಿಯು. ಆಕೆಯೇ ಶ್ರೀಪೇವಿ 
ಯೆಂದು ಕೀರ್ತಿತೆಯಾಗಿರುವಳು. ಸುವರ್ಶನವೆಂಬ ಚಕ್ರವಾದರೊ ಯಾವಾ 
ಗಲೂ ವಿಷ್ಣುವಿನ ಕೈಯಲ್ಲಿರತಕ್ಕುದು. 


೨೪೮ ಶ್ರೀ ಸ್ಯಾಂದಮಹಾಪುರಾಣಂ 


ಶೆಂಖಾಗ್ರಸ್ತಂಭಮಧ್ಯಸ್ಥೆಂ ತದ್ದೂಪಂ ತತ್ತುರೀಯಕೆಂ । 
ಏವಂ ತು ಮೂರ್ತಯಸ್ಕೇನ ಚತಸ್ರೋ ವೈ ಪ್ರಕಾಶಿತಾಃ ॥ ೧೮ ॥ 
ನಿವನೃತ್ತೇ ಭಗವದ್ರೂಹೇ ಚತುರ್ಧಾ ದಿನ್ಯರೂಪಿಣೇ । 


ಲೋಕಾನಾಮುಪಕಾರಾಯು ಪುನರಾಹಾಂತರಿಕ್ಚಗಾ Horn 
ಪಟೈರಾಚ್ಛಾದ್ಯ ಸುದೃಢಂ ನೃಪತೇ ಪ್ರತಿಮಾಸ್ತಿಮಾಃ । 

ಸ್ವಂ ಸ್ವಂ ವರ್ಣಂ ಪ್ರಾಪಯಾಶು ವರ್ಣಕೈಶ್ಚಿತ್ರಕರ್ಮಣಾ ॥ ೨೦॥ 
ನೀಲಾಭ್ರಶ್ಯಾಮಲಂ ವಿಷ್ಣುಂ ಶಂಖೇಂದುಧವಳಂ ಬಲಂ । 

ರಕ್ತಂ ಸುದರ್ಶನಂ ಚಕ್ರಂ ಸುಭದ್ರಾಂ ಕುಂಕುಮಾರುಣಾಂ 1೨೧॥ 
ನಾನಾಲಂಕಾರರುಚಿರಾಂ ನಾನಾಭೆಂಗಿ ವಿಭಾಗಶಃ । 

ಅಮಾ ದಾರುಸ್ಮರೂಪೇಣ ದೃಷ್ಟಾಃ ಸಾಪಾಯ ಹೇತವೇ ॥ ೨೨ ॥ 
ಗೋಪನೀಯಾಃ ಪ್ರಯತ್ನೇನ ಪಟನಿರ್ಯಾಸವಲ್ಯಲೈಃ | 
ತಸ್ಮಾತ್ರ್ರೃಥಮಮೇವೈತಾಂಸ್ಕರೋರೇವಾಸ್ಯ ನಲ್ಕಲೈಃ ॥ ೨೩॥ 





ಇಂ ಯ) ವಿಷ್ಣುವೃಕ್ಸಸ್ತಂಭದ ಮಧ್ಯದಲ್ಲಿರುವ ಸುದರ್ಶನ ಚಳ್ರರೂಪವೇ 
ಆ ಪರಮಾತ್ಮನ ನಾಲ್ಕನೆಯ ಮೂರ್ತಿಯು, ಅಂತು, ಪರಮಾತ್ಮನು ಚತುರ್ಮೂ 
ರ್ತಿಗಳನ್ನು ಪ್ರಕಾಶಗೊಳಿಸಿದನು. 

೧೯. ಇಂತು ಭಗವದ್ರೂಪವು ದಿವ್ಯರೂಪದಿಂದ ನಾಲ್ಕು ಮೂರ್ತಿಗಳಾಗಿ 
ವಿರಾಜಿಸಿದಬಳಿಕ ಲೋಕೋಪಕಾರಕ್ಕಾಗಿ ಅಂತರಿಕ್ಸವಾಣಿಯು ಮತ್ತಿಂತೆಂದು 
ನುಡಿಯಿತು. 

೨೦. ಆ ಎಲ್ಫೈ ನೃಪತಿಯೇ ! ಈ ನಾಲ್ಕು ಮೂರ್ತಿಗಳನ್ನೂ ವಸ್ತ್ರದಿಂದ 
ಮುಚ್ಚಿ ಚಿತ್ರಕರ್ಮನಿಂದ ಆಯಾ ಮೂರ್ತಿಗನುಗುಣವಾದ ಬಣ್ಣಗಳನ್ನು 
ಹಾಕಿಸು. 

೨೧. ಶ್ರೀಮಹಾವಿಷ್ಣುಮೂರ್ತಿಗೆ ನೀಲಮೇಘಶ್ಯಾಮಲವರ್ಣವನ್ನೂ , 
ಬಲಭದ್ರದೇವನಿಗೆ ಶಂಖದಂತೆಯ್ಕೂ ಚಂದ್ರನಂತೆಯೂ ಬಿಳುಪು ಬಣ್ಣವನ್ಚ್ಯೂ 
ಸುದರ್ಶನ ಚಕ್ರಮೂರ್ತಿಗೆ ರಕ್ತವರ್ಣವನ್ನೂ, ಸುಭದ್ರಾದೇವಿಗೆ ಶುದ್ಧ 
ಕುಂಕುಮವರ್ಣವನ್ನೂ ಹಾಕಿಸು. 

೨೨. ಇಷ್ಟೆಯಲ್ಲದೆ ಸುಭದ್ರಾದೇವಿಯ ಮೂರ್ತಿಯನ್ನು ನಾನಾಲಂಕಾರ 
ಗಳಿಂದ ಸೊಗಸುಗೊಳಿಸಬೇಕು. ಅರಸಾ! ಈ ಮೂರ್ತಿಗಳನ್ನು ಈಗಿರುವಂತೆ 
ಬರಿಯ ಮರೆದವುಗಳನ್ನಾಗಿ ಯಾರಾದರೂ ನೋಡಿದುದಾದರೆ ಪಾಪಕ್ಕೆ ಕಾರಣ 
ವಾಗುವುದು. 

೨೩-೨೪. ಆದುದರಿಂದ ಈ ನಾಲ್ಕು ಮೂರ್ತಿಗಳನ್ನೂ, ವಸ್ತ್ರಗಳಿಂದಲೂ, 
ಸಣಬುಗಳಿಂದಲೂ, ವಲ್ಕಲಗಳಿಂದಲೂ ಮುಚ್ಚಿ ಡತಳಕ್ಳುದು. ಆದುದರಿಂದ 


ಏಕೋನವಿಂಶೋತಧ್ಯಾಯಃ ೨೪೯ 


ಶಿಲ್ಪಿ ಭಿಃ ಕರ್ಮಕುಶಲೈರ್ವುಢಮಾಚ್ಛಾದಯಾಗ್ರತಃ । 
ವರ್ಷೇ ವರ್ಷೇ ಚ ಸಂಸ್ಕಾರ್ಯಾಃ ಪೂರ್ವಸಂಸ್ಕಾರಮೋಚನಾತ್‌ ॥೨೪॥ 
ಯತೇ ವಲ್ಕಲಲೇಪಂ ತು ನ ತು ದಿವೃಶ್ಚಿರಂತನಃ । 


ಪ್ರಮಾದಾದ್ಯ ಇವುಂ ಲೇಪಮಪನೀಯೇತ ಕಶ್ಚನ ॥ ೨೫ ॥ 
ದುರ್ಭಿಕ್ಸಂ ಮರಣಂ ರಾಷ್ಠೆ ಕ್ರೀ ಸಂತತಿಶ್ಹಾಸ್ಯ ಹೀಯಂತೇ। 
ನೇಕ್ಸಿತವ್ಯಾಸ್ತ್ವಯಾ ರಾಜನ್ಯದಾಜಿದಪವಾರಣಾಃ ॥ ೨೬ ॥ 
ಮನುಷ್ಯೈಶ್ವಾಪಿ ರಾಜೇಂದ್ರ ದೃಷ್ಟಾಃ ಸ್ಕುರ್ಭಯಹೇತವಃ । 
ತಸ್ಮಾತ್ಸಚಿತ್ರಾ ದ್ರಷ್ಟವ್ಯಾ ಬಹುಲೇಪವಿಲೇಪಿತಾಃ ॥ ೨೭॥ 
ಸುಚಿತ್ರಂ ಪುಂಡರೀಕಾಕ್ಸಂ ಸನಿಲಾಸಂ ಸನಿಭ್ರಮಂ | 

ದೃಷ್ಟಾ ನಿಮುಚ್ಯತೇ ಪಾಷೈಃ ಕಲ್ಪಕೋಟಸಮುದೃವೈಃ ॥ ೨೮ 
ಸುಚಿತ್ರಾನ್ಯುರು ರಾಜೇಂದ್ರ ಚಿತ್ರಾನ್ಯಾಮಾನವಾಪ್ಸಸಿ | 

ಆನಿರ್ಜಭೂವ ಭಗವಾಂಸ್ತವಾನುಗ್ರಹಕಾಮ್ಯಯಾ ॥೨೯॥ 


ಮೊದಲು ಈ ಮರದ ತೊಗಟಿಯಿಂದಲೇ ಕಾರ್ಯಕುಶಲರಾದ ಶಿಲ್ಪಿಗಳಿಂದ 
ಈ ಮೂರ್ತಿಗಳನ್ನು ಬಲವಾಗಿ ಮುಚ್ಚಿಸುವವನಾಗು. ಪ್ರತಿವರ್ಷದಲ್ಲಿಯೂ 
ಹಳೆಯ ತೊಗಟಿಗಳನ್ನು ತೆಗೆದುಹಾಕಿಸಿ ಹೊಸ ತೊಗಟೆಗಳನ್ನು ಇವುಗಳಿಗೆ ಸುತ್ತಿ 
ಸಬೇಕು. 

೨೫-೨೬. ಈ ರೀತಿ ವಲ್ಕಲಲೇಪವಿಲ್ಲದೆಹೋದುದಾದರೆ ಆ ಮೂರ್ತಿಯು 
ಬಹಳಕಾಲವಿದ್ದು ಪ್ರಕಾಶಿಸುವುದಿಲ್ಲವು. ಯಾವನಾದರೆ ಈ ನಲ್ಕಲಲೇಪವನ್ನು 
ಪ್ರಮಾದವಶದಿಂದಲಾದರೂ ತೆಗೆದುಹಾಕುವನೋ ಅವನು ಸಂತಾನಹೀನನಾಗು 
ವುದೇ ಅಲ್ಲದೆ, ರಾಷ್ಟ್ರದಲ್ಲಿ ದುರ್ಭಿಕ್ಸವೂ, ಮರಣಾದಿಗಳೂ ತಲೆದೋರುವುವು. 
ಆದುದರಿಂಜಿಲೈ ದೊರೆಯೇ! ನೀನು ಈ ವಲ್ಯಲಲೇಪವಿಲ್ಲದೆ ಬೆತ್ತಲೆಯಾದ 
ಈ ಮೂರ್ತಿಗಳನ್ನು ಎಂದಿಗೂ ನೋಡಕೂಡದು. 

೨೭. ಇತರ ಮಾನವರೂ ಸಹ ಹಾಗೆ ಕಂಡುದೇ ಆದರೆ ಭಯಕ್ಕೆ ಕಾರಣ 
ವಾಗುವುದು. ಆದುದರಿಂದ ಬಹುಲೇಪಲೇಪಿತವಾಗಿ, ಚಿತ್ರವರ್ಣವಿರಾಜಿತ 
ವಾದ ಮೂರ್ತಿಗಳನ್ನೇ ಎಲ್ಲರೂ ಸಂದರ್ಶಿಸಬೇಕು. 

೨೮. ಸೊಗಸಾದ ಚಿತ್ರವರ್ಣಕ್ರಿಯೆಯಿಂದ ಅಲಂಕೃತವಾಗಿ, ವಿಲಾಸ 
ವಿಭ್ರಮಗಳಿಂದೊಪ್ಪಿ ಮೆರೆಯುವ ಶ್ರೀಮನ್ನಾರಾಯಣನ ಈ ಮೂರ್ತಿಯನ್ನು 
ಸಂದರ್ಶಿಸಿದುದಾದರೆ ಮಾನವನು ಕಲ್ಪಕೋಟಓಗಳಿಂದುಂಟಾದ ಪಾಪಗಳಿಂದಲೂ 
ಬಿಡುಗಡೆಯನ್ನು ಹೊಂದುತ್ತಾನೆ. 

೨೯. ರಾಜೇಂದ್ರ! ಆದುದರಿಂದ ಈಗ ನೀನು ಈ ದಾರುಮಯಮೂರ್ತಿ 
ಗಳಿಗೆ ಚಿತ್ರವರ್ಣವನ್ನು ಹಾಕಿಸು. ಇದರಿಂದ ನೀನು ಸಮಸ್ತ ಇಷ್ಟಾರ್ಥ 


೨೫೦ ಶ್ರೀ ಸ್ಥಾಂದಮಹಾಪುರಾಣಂ 


ತವ ಪ್ರಸಾದಾಜ್ಜ ಂತೂನಾಂ ಚತುರ್ವರ್ಗಂ ಪ್ರದಾಸ್ಯತಿ | 


ನೀಲಾದ್ರೌ ಕಲ್ಪವೃಕ್ಸಸ್ಯವಾಯವ್ಯಾಂ ಶತಹಸ್ತತಃ Wao 
ಪ್ರದೇಶೇ ಸುಮಹತ್ಸಾನೇ ಪ್ರಾಸಾದಂ ಸುದೃಢಾಯತಂ । 

ಉತ್ತರೇ ನರಸಿಂಹಸ್ಯ ಸಹಸ್ಪಕರಮುಚ್ಛಿ ತಂ Hao 
ಕಾರಯಿತ್ವ್ವಾ ಪ್ರತಿಷ್ಠಾಪ್ಯ ತತ್ತೈನಂ ನಿನಿನೇಶಯ । 

ಪುರಾ ಸ್ಥಿತಂ ಪರ್ವತೇಂಸ್ಮಿನ್ಯೋಂಭ್ಯರ್ಚಯತಿ ಮಾಧವಂ H ೩೨॥ 
ನಾಮ್ನಾ ವಿಶ್ವಾವಸುರ್ನಾಮ ಶಬರೋ ವೈಷ್ಣವೋತ್ತಮಃ । 
ಪ್ರರೋಧಸಃ ಸಖ್ಯಮಾಸೀತ್ರೇನ ಸಾರ್ಧಂ ಪುರಾ ಚ ತೇ ॥ ೩೩ ॥ 
ತಯೋಃ ಸಂತತಿರೇವಾಸ್ಯ ಲೇಪಸಂಸ್ಕಾರಕರ್ಮಣಿ | 

ನಿಯುಜ್ಯತಾಂ ಮಹಾರಾಜ ಭವಿಷ್ಯತ್ಳೂತ್ಸನೇಷು ಚ ॥ ೩೪ ॥ 
ನಿರರಾಮೈತದಾಭಾಷ್ಯ ಸಾತು ದಿವ್ಯಾ ಸರಸ್ವತೀ । 
ತಯೋಪದಿಷ್ಟಮಾಕರ್ಣ, ಪ್ರಹೃಷ್ಟೇನಾಂತರಾತ್ಮನಾ ॥ ೩೫ ॥ 





ಗಳನ್ನೂ ಸಡೆಯುತ್ತೀಯೆ. ಅರಸಾ! ಭಗವಂತನು ನಿನ್ನನ್ನು ಅನುಗ್ರಹಿಸ 
ಲೋಸುಗವೇ ಈ ರೀತಿ ಆವಿರ್ಭವಿಸಿರುವನು. 

೩೦-೩೩. ಇಷ್ಟೆಯಲ್ಲದೆ ನಿನ್ನಲ್ಲಿ ತನಗಿರುವ ಅನುಗ್ರಹದಿಂದಲೇ ಈ 
ಪ್ರಭುವು ತನ್ನನ್ನು ಸೇವಿಸಿದ ಸಮಸ್ತ ಪ್ರಾಣಿಗಳಿಗೂ ಧರ್ಮಾದಿ ಚತುರ್ವಿಧ 
ಪುರುಷಾರ್ಥಗಳನ್ನನುಗ್ರಹಿಸುತ್ತಾನೆ. ಪ್ರಕೃತದಲ್ಲಿ ಈ ನೀಲಾಚಲದ ವಾಯವ್ಯ 
ದಿಕ್ಕಿನಲ್ಲಿ ಹತ್ತು ಹಸ್ತಗಳಾಚೆಗಿರುವ ಪ್ರದೇಶವು ಮಹಿಮಾಸ್ಪದವಾದ ಸ್ಥಳ 
ವಾಗಿರುವುದು. ಅಲ್ಲಿ ನೀನು ನೃಸಿಂಹದೇವಾಲಯದ ಉತ್ತರಕ್ಕೆ ಒಂದು 
ಸಾವಿರ ಹಸ್ತಗಳಷ್ಟು ಎತ್ತರವಾಗಿಯೂ ದೃಢವಾಗಿಯೂ ಇರುವ ದೇವಾಲಯ 
ವನ್ನು ಕಟ್ಟಸಿ ಅಲ್ಲಿ ಈ ಮೂರ್ತಿಗಳನ್ನು ಪ್ರತಿಷ್ಠೆಮಾಡಿ ನೆಲೆಗೊಳಿಸು. ಹಿಂದೆ. 
ನೀಲಾದ್ರಿಯಲ್ಲಿ ಶ್ರೀಮಾಧವಸ್ವಾಮಿಯನ್ನು ಅರ್ಚಿಸುತ್ತಿದ್ದ ವಿಶ್ವಾವಸು 
ವೆಂಬುವನಿರುವನಷ್ಟೆ. ಆತನು ವೈಷ್ಣವೋತ್ತಮನಾದ ಶಬರನು. ಅಲ್ಲದೆ 
ಪೂರ್ವದಲ್ಲಿಯೇ ಆತನಿಗೂ ನಿನ್ನ ಪುರೋಹಿತಫಿಗೂ ಕೆಳೆತನವೂ ಬೆಳೆದಿರುವುದು. 

೩೪. ಎಲೆ ಮಹಾರಾಜನೇ! ಇನ್ನುಮುಂದೆ ನಡೆಯುವ ಮಹೋತ್ಸವ 
ಗಳಲ್ಲೆಲ್ಲ ಈ ಮೂರ್ತಿಗೆ ವಲ್ಕಲಲೇಪವಸ್ಸೆಸಗುವ ಕಾರ್ಯವನ್ನು ಆ ವಿಶ್ವಾ 
ವಸುವಿನ ಸಂತತಿಯವರಿಗೇ ವಹಿಸು.” 

೩೫-೩೭. ಎಲ್ಫೈ ದ್ವಿಜರೇ! ಆಕಾಶವಾಣಿಯು ಇಂತು ನುಡಿದು ಮಾನ 
ವನ್ನು ತಾಳಿತು. ನೃಪೋತ್ತಮನಾದ ಇಂದ್ರದ್ಯುಮ್ಮನಾದರೋ ದಿವ್ಯ ಸರಸ್ವ 
ತಿಯ ವಾಣಿಯನ್ನಾಲಿಸಿ ಸಂತುಷ್ಟ್ರಾಂತರಂಗನಾಗಿ, ಮಹಾವೇದಿಕೆಯಮೇಲಿದ್ದ 
ಆ ಮೂರ್ತಿಗಳ ಹೊದಿಕೆಗಳನ್ನು ತೆಗಿಸಿದನು. ಆಗ ಅಲ್ಲಿದ್ದವರೆಲ್ಲರೂ, ರತ್ವ 


ಏಕೋನವಿಂಶೋ9ಧ್ಯಾಯ 8 ೨೫೧ 


ನೇಷ್ಟಸಂ ಮೋಚಯಾಮಾಸ ಮಹಾವೇದ್ಯಾ ನೃಪೋತ್ತಮಃ । 


ದದೃಶುಸ್ತೇ ತದಾ ಸರ್ವೇ ರತ್ನಸಿಂಹಾಸನೇ ಸ್ಥಿತಂ ॥ ೩೬॥ 
ರಾಮಂ ಕೃಷ್ಣಂ ಸುಭದ್ರಾಂ ಚ ವಾಸುದೇವಂ ಸುದರ್ಶನಂ | 
ಯಥೋಪವದಿಷ್ಟಲೇಪ್ಯಾದಿ ಸಂಸ್ಕಾರೇ ರುಚಿರಾಕೃತಿಂ ॥ ೩೭ ॥ 
ಕೃಪಯಾ ಸ್ಮೇರವದನಮುನ್ನತಾಯತವಕ್ಷಸಂ । 

ದೀನಾನಾಮುದ್ಧ ಎತ ನಾಥಂ ಪ್ರಲಂಬಭುಜಪಂಜರಂ ॥೩೮॥ 
ಪ್ರಬುದ್ಧಪುಂಡರೀಕಾಕ್ಸಂ ಹಾಸಶೋಣಾಯತಾಧರಂ । 

ಪಶ್ಯತಾಂ ದೃಷ್ಟಿಮಾತ್ರೇಣ ಹರ್ತಾರಂ ಪಾಹಸಂಚಯಂ Harn 
ಪದ್ಮಾಸನಸ್ನಿತಂ ಕೃಷ್ಣಂ ದಿವ್ಯಾಲಂಕಾರಭೂಷಿತಂ । 

ಸ್ವತೇಜಸಾ ಪರಿವೃತಂ ದಾರುದೇಹೇಪಿ ನಿರ್ಮಲಂ ॥ ೪೦॥ 
ನೀಲಜೀಮೂತಸಂಕಾಶಂ ಸರ್ವಸಂತಾಪನಾಶನಂ | 

ದದರ್ಶ ಬಲದೇನಂ ಚ ಸಾಟ್ವಹಾಸಮುಖಾಂಬಂಜಂ ॥೪೧॥ 
ಫಣಾಮಂಡಲವಿಸ್ಕೀರ್ಣಂ ವಾರುಣೇಘೂರ್ಣಿತೇಕ್ಚಣಂ । 

ಪ್ರೋತ್ಠಿತಂ ನಾಗರಾಜಾನಂ ಪೀನೋನ್ನತಸುವಕ್ಸೃಸಂ ॥ ೪೨ ॥ 








ಸಿಂಹಾಸನದಮೇಲೆ ಮಂಡಿಸಿ ಗಗನವಾಣಿಯು ಉಪದೇಶಿಸಿದಂತೆ ವಲ್ಬುಲ 
ಲೇಪ ಚಿತ್ರವರ್ಣ ಸಂಸ್ಕಾರಾದಿಗಳಿಂದೊಪ್ಪಿ ಸುಂದರಾಕಾರವಾಗಿ ಶೋಭಿಸು 
ತ್ತಿರುವ, ಶ್ರೀಬಲರಾಮ, ಕೃಷ್ಣ, ಸುಭದ್ರಾ, ಶ್ರೀವಾಸುದೇವ, ಸುದರ್ಶನ 
ಮೂರ್ತಿಗಳನ್ನು ಕಂಡರು. 

೩೮-೪೪. ಕೃಪೆಯೊಡಗೂಡಿ, ನಸುನಗೆಗೂಡಿದ ಮುಖದಿಂದೊಪ್ಪಿ, 
ಉನ್ನತವೂ ವಿಶಾಲವೂ ಆದ ವಕ್ಸಸ್ಥಳವಿರಾಜಿತನಾಗಿ, ದೀನರನ್ನು ಉದ್ಧಾರ 
ಮಾಡುವ ಪ್ರಭುವಾಗಿ, ಠೀಳವಾದ ಭುಜಪಂಜರವುಳ್ಳವನಾಗಿ, ಪೂರ್ಣವಾಗಿ 
ಅರಳಿದ ಕೆಂದಾವರೆಯನ್ನನುಕರಿಸುವ ಕಂಗಳುಳ್ಳವನಾಗಿ, ಮಂದಹಾಸದಿಂದೊ 
ಪ್ಪಿರುವ ವಿಶಾಲವಾದ ಸೆಂದುಟಿಗಳಿಂದ ಕೂಡಿದವನಾಗಿ, ದೃಷ್ಟಿಮಾತ್ರದಿಂದಲೇ 
ತನ್ನನ್ನು ಸಂದರ್ಶಿಸುವವರ ಪಾಪರಾಶಿಯನ್ನು ಹರಿಸುವವನಾಗಿ, ಪದ್ಮಾಸನಾ 
ಸೀನನಾಗಿ, ದಿವ್ಯಾಲಂಕಾರಭೂಷಿತನಾಗಿ, ತನ್ನದೇ ಆದೊಂದು ದಿವ್ಯತೇಜಸ್ಸಿ 
ನಿಂದ ಪರಿವೃತನಾಗಿ, ದಾರುಮಯ ದೇಹೆದಿಂದಿದ್ದರೂ ನಿರ್ಮಲನಾಗಿ, 
ನೀಲಮೇಘಶ್ಯಾಮಳಕಾಂತಿಯುಳ್ಳವನಾಗಿಯೂ, ಸಮಸ್ತ ಭಕ್ತಜನರ ಸಂತಾಪ 
ವನ್ನು ನಾಶಗೊಳಿಸುವವನಾಗಿರುವ ಶ್ರೀಕೃಷ್ಣಮೂರ್ತಿಯನ್ನು ಆ ಇಂದ್ರ 
ದ್ಯುಮ್ನರಾಜನು ಕಂಡನು. ಅಂತೆಯೇ ಅಟ್ಟಹಾಸದೊಡಗೂಡಿದ ಮುಖ 
ಕಮಲವುಳ್ಳವನಾಗಿ, ಹೆಜೆಗಳ ಗುಂಪಿನ ವಿಸ್ತಾರವುಳ್ಳವನಾಗಿ, ಸುರೆಯ ಮತ್ತಿ 
ನಿಂದ ತಿರುಗುತ್ತಿರುವ ಕಣ್ಣಾಲಿಗಳುಳ್ಳವನಾಗಿ, ಮೇಲಕ್ಕೆ ಉಬ್ಬಿ, ದಪ್ಪವ್ಕೂ 


೨೫೨ ಶ್ರೀ ಸ್ಕಾಂದಮಹಾಪುರಾಣಂ 


ಕಿಂಚಿನ್ನತಂ ಪೃಷ್ಮದೇಶೇ ಕುಂಡಲೀಕೃತವಿಗ್ರಹಂ । 


ಅಗ್ರ ಸಂಫುಲ್ಲಕಕುಭಂ ಕೈಲಾಸಶಿಖರೆಂ ಯಥಾ ॥ ೪೩ ॥ 
ಹಲಚಕ್ರಾಬ್ಜಮುಸಲಧಾರಿಣಂ ವನಮಾಲಿನಂ । 
ಹಾರಕುಂಡಲಕೇಯೂರಕಿರೀಟಮುಕುಬೋಜ್ಜ್ವಲಂ ॥ ೪೪॥ 


ತಯೋರ್ಮುಥ್ಯೇ ಸ್ಥಿತಾಂ ಲಕ್ಷ್ಮೀಂ ಸುಭದ್ರಾಂ ಭದ್ರರೂಪಿಣೀಂ॥ ೪೫ ॥ 
ಸರ್ವದೇವಾರಣಿಂ ಪಾಸಪಸಾಗರೋತ್ತಾರಕಾರಿಣೀಂ | 
ವಿಕಚಾಂಭೋಜವದನಾಂ ವರಾಬ್ದಾ ಭಯಧಾರಿಣೀಂ ॥ ೪೬ ॥ 
ರೂಪಲಾವಣ್ಯವಸತಿಂ ಶೋಭಮಾನಾಂ ಪ್ರಸಾಧನೈಃ । 
ಕುಂಕುಮಾರುಣದೇಹಾಂ ತಾಂ ಸಾಕ್ಸಾಲ್ಲಕ್ಸ್ಮೀನಿಂವಾಪರಾಂ ॥ ೪೭॥ 
ದದರ್ಶ ವಿಷ್ಣೋರ್ನಾಮಸ್ಥಾಂ ಚಕ್ರಶಾಖಾಗ್ರನಿರ್ಮಿತಾಂ । 
ಬಾಲಾರ್ಕಸದೃಶೀಂ ತೀಕ್ಷೃಧಾರಾಂ ತೇಜೋವನಂಯಿತಾಂ ದ್ವಿಜಾಃ ॥ ೪೮ ॥ 
ತಾಂ ದೃಷ್ಟ್ಯಾನಂದಪಾಥೋಧಿನಿಮಗ್ಗೆ$ ಪೃಥಿನೀಪತಿಃ | 
ಕರ್ತವ್ಯಮೂಢಃ ಸ್ವತನೌ ಸ್ವಯಂ ನ ಪ್ರಬಭೂವ ಹ 1 ೪೯॥ 





ಎತ್ತರವೂ ಆದ ವಕ್ಸಸ್ಥಳವುಳ್ಳವನಾಗಿ, ಹಿಂಭಾಗದಲ್ಲಿ ಸ್ವಲ್ಪ ಕುಗ್ಗಿ ಕುಂಡಲಾ 
ಕಾರವಾದ ಮೈಯುಳ್ಳವನಾಗಿ ಕೈಲಾಸ ಶಿಖರದಂತೆ ಮುಂಭಾಗದಲ್ಲಿ ಸ್ವಲ್ಪ 
ಹರಡಿರುವ ಹೆಗಲುಬ್ಬೆಯುಳ್ಳವನಾಗಿ ಒಪ್ಪುತ್ತಿರುವ ನಾಗರಾಜನಾಗಿ ನೇಗಿಲು, 
ಚಕ್ರ, ಕಮಲ, ಮುಸಲಗಳನ್ನು ಧರಿಸಿ, ವನಮಾಲಾವಿಭೂಷಿತನಾಗಿ, ಹಾರ 
ಕುಂಡಲಕೇಯೂರಕಿರೀಟಿಮುಕುಟಗಳಿಂದ ಉಜ್ವಲನಾಗಿರುವ ಬಲದೇವನನ್ನು 
ಕಂಡನು. 

೪೫-೪೮. ಈ ರೀತಿ ಬೆಳಗುತ್ತಿರುವ ಶ್ರೀಕೃಷ್ಣ ಬಲರಾಮರೆ ನಡುವೆ 
ಮಂಗಳರೂಪಿಣಿಯಾಗಿ ಶ್ರೀಮಹಾಲಕ್ಷ್ಮ್ಮೀ ಸ್ವರೂಪಿಣಿಯೂ, ಸಮಸ್ತ ದೇವತೆ 
ಗಳಿಗೂ ಅರಣಿಯಂತಿರುವವಳ್ಳೂ ತನ್ನನ್ನು ನಂಬಿದ ಭಕ್ತರನ್ನು ಪಾಪಸಾಗರ 
ದಿಂದ ಕಡೆಹಾಯಿಸುವವಳೂ, ಅರಳಿದ ತಾವಕೆಯೆಂತಿರುವ ಮುಖವುಳ್ಳವಳೂ, 
ವರದಾಭಯಹಸ್ತ ಕಮಲಗಳುಳ್ಳವಳೂ, ರೂಪಲಾವಣ್ಯಗಳಿಗೆ ನೆಲೆಮನೆಯಾಗಿ 
ವಿವಿಧಾಲಂಕಾರಭೂಷಿತಳೂ, ಕುಂಕುಮದಂತೆ ಅರುಣವರ್ಣವುಳ್ಳವಳೂ, 
ಸಾಕ್ಸಾತ್‌ ಲಕ್ಷ್ಮೀದೇವಿಯ ಅಪರಾವತಾರದಂತಿರುವವಳೂ ಆದ ಸುಭದ್ರಾ 
ದೇವಿಯ ಮೂರ್ತಿಯನ್ನೂ ಕಂಡನು. ಮಹಾವಿಷ್ಣುವಿನ ವಾಮಭಾಗದಲ್ಲಿ 
ಚಕ್ರಶಾಖೆಯ ಅಗ್ರಭಾಗದಲ್ಲಿ ನಿರ್ಮಿತವಾಗಿ, ಆಗತಾನೆ ಉದಿಸುತ್ತಿರುವ 
ದಿನಕರನ ಕಾಂತಿಯನ್ನು ತಳೆದು ತೀಕ್ಸೈವಾದ ಅಂಚುಗಳನ್ನೊಳಗೊಂಡು 
ತೇಜೋಮಯವಾಗಿ ಶೋಭಿಸುತ್ತಿರುವ ಚಕ್ರವನ್ನೂ ಕಂಡನು. 

೪೯. ಆಗಲಾ ಪೃಥಿನೀಪತಿಯಾದ ಇಂದ್ರದ್ಯುಮ್ನನು ಆ ದಿವ್ಯ ಮೂರ್ತಿ 


ಏಕೋನವಿಂಶೋ9ಧ್ಯಾಯಃ ೨೫ ಷ್ಟಿ 


ದರಮಿಸಾಲಿತನೇತ್ರಃ ಸನ್ಸ ಎಜನ್ಸಾಷ್ಟಾಂಬು ಕೇವಲಂ । 


ಕೃತಾಂಜಲಿಪುಟಸ್ತಸ್ಥೌ ಸ್ಥೂಣಾಕಾರೋ ನರೋತ್ತಮಃ ॥ ೫೦॥ 
ಉವಾಚ ತಂ ಮುನಿವರಃ ಸ್ಮಿತವಕ್ವ್ರಃ ಕ್ಸಿತೀಶ್ಚರಂ । 

ಯದರ್ಥಂ ಶ್ರಮಮಾಪನ್ನಸ್ತತ್ಸಾಂಪ್ರತನುಭೂತ್ತವ ॥೫೧॥ 
ಪ್ರತ್ಯಕ್ಸಂ ನೃಷಶಾರ್ಮೂಲ ಏಕಸ್ತ್ಯಂ ಭಾಗ್ಯವಾನ್ಸುನಿ | 

ಅಮುಂ ಪಶ್ಯ ಜಗನ್ನಾಥಂ ಪುಂಡರೀಕಾಯತೇಕ್ಟಣಂ ॥ ೫೨ ॥ 


ಭಕ್ತಾನುಗ್ರಹಸಾಥೋಧಿಂ ಸರ್ವಜ್ಞ ನನಿಧಿಂ ಹರಿಂ । 

ಯಂ ದ್ರಷ್ಟುಂ ಯೋಗಿನೋ ನಿತ್ಯಂ ಯತಂತಿ ಯತಮಾನಸಾಃ ॥ ೫೩॥ 
ಅವಧಾನೇನ ಮಹತಾ ಕ್ಷಣಂ ಪಶ್ಯಂತಿ ಮಾನವಾಃ । 

ಸೋಯಂ ದಜಾರುಮುಯಂ ದೇವಂ ಸಮಾಸ್ಥಾಯ ಜನಾರ್ದನಃ ॥ ೫೪ ॥ 
ಅನುಗ್ರಹೀತುಂ ತ್ವಾಂ ಭೂಪ ಪ್ರತ್ಯಕ್ಸೃತ್ವಮುಷಾಗತಃ । 

ಭಜೈನಂ ಧರಣೀನಾಥಂ ಸ್ತುಹಿ ಕಾರುಣ್ಯಸಾಗರಂ ॥ ೫೫ ॥ 





ಯನ್ನು ಕಂಡು ಆನಂದಸಾಗರದಲ್ಲಿ ಮುಳುಗಿ, ಮುಂದೇನುಮಾಡುವುದಕ್ತೂ 
ತೋಚದೆ ತನ್ನನ್ನು ತಾನೇ ತಿಳಿಯದವನೂ ಆದನು. 

೫೦. ಆತನು ಅರೆಮುಗಿದ ಕಂಗಳುಳ್ಳವನಾಗಿ ಬಹಳೆವಾಗಿ ಆನಂದ 
ಬಾಷ್ಟಗಳನ್ನು ಸುರಿಸುತ್ತ, ಕೈಗಳನ್ನು ಜೋಡಿಸಿಕೊಂಡು ಕಂಬದಂತೆ ಕಟ್ಟ 
ಕದಲದೆ ಸುಮ್ಮನೆ ನಿಂತುಬಿಟ್ಟನು. 

೫೧-೫೨. ಆಗ ದೇವಮುನಿಯಾದ ನಾರದನು ನಸುನಗುತ್ತ ಆ ಕ್ಪೈತೀಶ್ವರ 
ನನ್ನು ಕುರಿತು, ಅಯ್ಯಾ ಇಂದ್ರದ್ಯುಮ್ನನೇ! ನೀನು ಯಾವುದಕ್ಕಾಗಿ 
ಇಷ್ಟೊಂದು ಶ್ರಮವನ್ನು ವಹಿಸಿದೆಯೋ ಅದೀಗ ಕೈಗೂಡಿದೆ; ಪ್ರತ್ಯಕ್ಷವೂ 
ಆಗಿದೆ. ಓ ನೃಪಶ್ರೇಷ್ಠಾ! ಈ ಭೂಮಂಡಲದಲ್ಲಿ ನೀನೊಬ್ಬನೇ ಭಾಗ್ಯ 
ಶಾಲಿಯು. ಪುಂಡರೀಕಾಯತೇಕ್ಸಣನಾದ ಈ ಜಗನ್ನಾಥನನ್ನು ನೋಡು. 

೫೩. ಈ ಶ್ರೀಹರಿಯು ಭಕ್ತರನ್ನು ಅನುಗ್ರಹಿಸುವುದರಲ್ಲಿ ಸಮುದ್ರ 
ಪ್ರಾಯನಾದವನು. ಈ ಪ್ರಭುವನ್ನು ಸಂದರ್ಶಿಸಲೋಸುಗ ಯೋಗಿಗಳಾದವರು 
ಮನಸ್ಸನ್ನು ನೆಲೆಗೊಳಿಸಿಕೊಂಡು ಸಂತತವೂ ಪ್ರಯತ್ರಿಸುತ್ತಿರುತ್ತಾರೆ. 

೫೪-೫೬. ಮಾನವರಾದರೋ ಮಹತ್ತರವಾದ ಅವಧಾನದಿಂದ ಈ ಸ್ವಾಮಿ 
ಯನ್ನು ಒಂದು ಕ್ಸಣಕಾಲಮಾತ್ರ ಕಾಣುತ್ತಾರೆ. ಅಂತಹ ಜನಾರ್ದನನು 
ದಾರುಮಯ ದೇಹವುಳ್ಳವನಾಗಿ ನಿನ್ನನ್ನು ಅನುಗ್ರಹಿಸಲೋಸುಗ ಇಲ್ಲಿ ಪ್ರತ್ಯಕ್ಷ 


ಎ 
ನಾಗಿರುವನು. ಮಹಾರಾಜ! ಕರುಣಾಸಮುದ್ರನಾದ ಈ ದೇವನನ್ನು ಭಜಿಸು. 


೨೫೪ ಶ್ರೀ ಸ್ಕಾಂದಮೆಹಾಪುರಾಣಂ 


ದದಾತಿ ಸಂಸ್ತುತಃ ಕಾಮಾನ್ಸರ್ವಾನ್ಸೃಪ ಮುನೋಗತಾನ್‌ ॥೫೬॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣನಖಂಡೇ ಪುರುಷೋತ್ತಮಕ್ಸೇತ್ರ ಮಾಹಾಕ್ಕೆ 1: ಜೈಮಿನಿಯಷಿ 
ಸಂವಾದ 44 ವ ಷ್ಠ ವರ್ಧಕಿನಾ ಭಗವತೋ ಮರವ ೨» 
ನಾಮೆ ಏಕೋನೆನಿಂಶೋಧ್ಯಾಯಃ 





ಸ್ತುತಿಸು. ಈತನು ನಿನ್ನಿಂದ ಸಂಸ್ತೃತನಾಗಿ ನಿನಗೆ ಮನೋಗತವಾದ 
ಸಕಲಾಭೀಷ್ಟಗಳನ್ನೂ ಕರುಣಿಸುತ್ತಾನೆ.” 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ ಪ್ರಸಿದ್ಧವಾದ 
ಶ್ರೀ ಸ್ಕಾ ೦ದಮಹಾಪುರಾಣದ ಎರಡನೆಯ ವೈಷ್ಣನಖಂಡದ ಪುರುಷೋತ್ಪ ನುಕ್ಪೆ, ತ್ರ 
ಮಾಹಾತ್ಮ್ಯದ ಚೈಮಿನಿಯಹಿಸಂವಾದದಲ್ಲಿ 66 ವೃದ್ಧವರ್ಧಕಿ (ಬಡಗಿ) ಯಂ 
ಭಗವಂತನ ದಾರುಮೂರ್ತಿಯನ್ನು ನಿರ್ಮಿಸಿದ್ದು? ಎಂಬ 
ಹತ್ತೊಂಭತ್ತನೆಯ ಅಧ್ಯಾಯವು ಮಂಗಿದುದು 


1 ಶ್ರೀಃ ॥ 


ಅಥ ವಿಂಶೋಧ್ಯಾಯಃ 
ಇಂದ್ರದ್ಯುಮ್ಸ ನಾರದಕೃತ ದಾರುಮೂರ್ತಿಸ್ತೋತ್ರಂ -- ಬ್ರಾಹ್ಮಣಾದಿಪೊಜನವರ್ಣನ- 
ಜೈನಿನಿರುವಾಚ :- 
ಇತ್ಸಂ ಪ್ರಬೋಧಿತಸ್ತೇನ ನಾರದೇನ ಕ್ಲಿ ಕ್ಸಿತೀಶ್ವರಃ । 
ತುಷ್ಟಾವ ಜಗತಾಂ ನಾಥಂ ವಚೋಭಿಕ ಕರುಣಾನ್ಸಿ ತಂ ॥೧॥ 
ಇಂದ್ರದ್ಯುಮ್ನ ಉವಾಚ ;-- 
ತೃದಂಫಘ್ರಿಸಾಥೋಜಯುಗಂ ಮುರಾರೇ 
ನೋಪಾಸಿತಂ ಜನ್ಮಸು ಪೂರ್ವಜೇಷು । 
ತತ್ವ ರ್ಮಣಾಂ ಜಾರುಟ ಕದಂ 
ದೀನಂ ಪರಿತ್ರಾಹಿ ಕೃಪಾಂಬುಢೀ ಮಾಂ ॥೨। 
ಕ್ಕ ನಿರ್ಮಲಂ ತೃಚ್ಚೆರಣಾಬ್ದ ಯಖಂಗ್ಮಂ 
ವಿರಿಂಚಿರುದ್ರೇಂದ್ರ 8ಠೀಟಿಮಗ್ಗಂ । 
ಕ್ವಾಹಂ ಕುದೀನಃ ಶಕೃದಸ್ನ ಸೈ ಮಾಂಸ 
ಮೂತ್ರಾಸ್ಥಿಸಂಘೈಃ ಪಿಹಿತಸ್ತ್ಯ್ಯಚಾ ವೈ Han 





ಕನ್ನಡದ ಅನುವಾದ 
ಇಂದ್ರದ್ಯುಮ್ನ ನಾರದಕೃತ ದಾರುಮೂರ್ತಿಸ್ತೋತ್ರ ಬ್ರಾಹ್ಮಣಾದಿಪೊಜನವರ್ಣನ 
೧. ಜೈಮಿನಿಯು ಹೇಳುತ್ತಾನೆ: ಎಲ್ಲೆ ಮುನಿಗಳಿರಾ! ನಾರ 
ಮುನೀಂದ್ರನಿಂತು ಎಚ್ಚ ರಿಸಲು ಆ ಕಿ ಕಿತೀಶ್ವ ರನು "ಕರುಣಾಶ್ವಿ ತನಾದ ಜಗನ 
ಸ್ವಾಮಿಯನ್ನು ಈ a ಭಕ್ಕಿಭರಿತವಾದ ಸಚನಗಳಿಂದ ಸ್ಕುತಿಸಿದನು. 
೨, ಇಂದ ನ್ರದ್ಯುಮ್ನನು ಸ್ಕುತಿಸುತ್ತಾನೆ:--ಓ ಕೃಪ ಕೈಪಾಸಮುದ್ರನಾದ 
ಜಗನ್ನಾಥಸ್ವಾ ಮಿಯೇ! ಮುರಾ: ಸುರಧ್ವ ಂಸಿಯಾದ ಪರಮಾತ್ಮಾ!! ನಾನು 
ಹಿಂದಣ ಜನ್ಮ] ಗಳಲ್ಲಿ ನಿನ್ನ ಪಾದಕಮಲದ್ವ ದ್ವ ನನ್ನು ಉಪಾಸನೆಮಾಡಿರುವು 
ದಿಲ್ಲವು. ಆ NL, ಭಯಂಕರ ಪಾಷಕ್ಕೆ ಪಾತ್ರನಾಗಿ 
ದೀನನಾಗಿರುವ ನನ್ನನ್ನು ರಕ್ಷಿಸು. 
ಬ್ರಹ್ಮರುದ್ರೇಂದ್ರಾದಿ ದೇವತೆಗಳ ಕಿರೀಟಿಗಳಿಂದ ಸಂಸೇವಿತವಾಗಿ. 
ನಿರ್ಮಲವಾಗಿರುವ ನಿನ್ನ ಚರಣಕಮಲದ್ವಂದ್ವವೆತ್ತ? ಕೇವಲ ರಕ್ತಮಾಂಸ 
ಪುರೀಷಾಸ್ಥಿ ಸಂಘವನ್ನು ಅಡಗಿಸಿಕೊಂಡಿರುವ ತೊಗಲಿನ ಗೊಂಬೆಯಾಗಿ ಅತಿ 
ಹೇಯನಾಗಿ ದೈನ್ಯವನ್ನು ಹೊಂದಿರುವ ನಾನೆತ್ತ? 


೨೫೬ ಶ್ರೀ ಸ್ಕಾಂದಮಹಾಪುರಾಣಂ 


ಅಸಾರ ಸಂಸಾರಪರಿಭ್ರ ಮೇಣ 
ಶ್ರಮಾತುರಸ್ವ್ಯಾಂ ಕೆಥೆಮಾಶ ಜಾನೇ । 
ಜಾನಂತಿ ತೇ ತ್ವಾಂ ಖಲು ದೇವದೇವ 


ಯೇಷಾಂ ಭವೋ ದುಃಖಭವಪ್ರಕಾಶಃ HV 
ಪ್ರಭೋ ಮಯಾ ದುಃಖಮನೇಕಜನ್ಮ 

ಪಾಪಾರ್ಜಿತಂ ಭುಕ್ತಮನೇಕಭಾವಂ । 
ಶುಭಾರ್ಜಿತೋ ಯಃ ಸೌಖಲೇಶಭಾವೋ 

ನಿದರ್ಶನಂ ಯನ್ಮಧುಪೃಕ್ತತಿಕ್ತೇ umn 


ಯದೇವ ಸೌಖ್ಯಾನುಭವಾಯ ದೇವ 
ಕರ್ಮಾರ್ಜಿತೋ ನೇ ವಿಷಯೋಪಭೋಗಃ 1 
ಸ ಏವ ದುಃಖಂ ಪರಿಣಾಮತೋ ಮೇ 
ನ ಮದ್ವಿಥೋ ದುಃಖಜನೋಸಸ್ತಿ ಚಾನ್ಯಃ ॥೬॥ 
ವಿಭೋ ಯದಿ ತ್ವಾಂ ಮನಸಾಪಿ ಪೂರ್ವ 
ಮುಪಾಸ್ತಮನ್ಯದ್ದಿಷಮೇಕ್ಸಣೋಹಂ | 
ಕಥಂ ತದಾ ಲಸ್ಸ್ಯಮನೇಕಜನ್ಮ 
ಪುನಃ ಪುನರ್ಭೋಗ್ಯಮಶೇಷದುಃಖಂ Hen 

೪. ಜಗದೀಶ! ಯಾವೊಂದು ಸಾರವೂ ಇಲ್ಲದೆ ಬರಡಾಗಿರುವ ಸಂಸಾರೆ 
ಸಾಗರದಲ್ಲಿ ಮುಳುಗಿ ಅಲೆದಲೆದು ಆಯಾಸಗೊಂಡು ಬಳಲುತ್ತಿರುವ ನಾನು 
ನಿನ್ನನ್ನು ತಿಳಿಯುವುದೆಂತು? ದೇವ ಜೀವ! ಯಾರಿಗೆ ಈ ಸಂಸಾರ ದುಃಖ 
ವಳಿದು ಸುಜ್ಜಾನವುಂಟಾಗಿರುವುದೋ ಅವರು ಮಾತ್ರ ನಿನ್ನನ್ನು ತಿಳಿಯುತ್ತಾರೆ. 

೫. ಪ್ರಭುವೇ! ನಾನು ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪಗಳಿಂದ 
ಸಂಪಾದಿಸಿದ ದುಃಖವನ್ನು ಬಗೆಬಗೆಯಾಗಿ ಅನುಭವಿಸಿರುತ್ತೇನೆ! ಆದಕೆ 
ಪುಣ್ಯಾರ್ಜನೆಯಿಂದುಂಟಾದ ಯಾವ ಸ್ವಲ್ಪ ಸುಖವೆಂಬುದುಂಟೋ (ನಿನ್ನ 
ಸಂದರ್ಶನವಾದುದು ಅದೊಂದು ಘ್ರಣ್ಯಾರ್ಜನೆಯ ಫಲವೇ ಸರಿ) ಅದು ಜೇನು 
ತಗುಲಿದ ಕಹಿಗೆ ನಿದರ್ಶನವು. 

೬. ದೇವಾ! ಸೆ ಸೌಖ್ಯುವನ್ನು ಅನುಭವಿಸಬೇಕೆಂದು ನಾನು ಯಾವ ಯಾವ 
ಪ್ರಾಪಂಚಿಕ ವಿಷಯಗಳನ್ನು ಅನುಭವಿಸಿ ಕರ್ಮವನ್ನು ಕಟ್ಟಿ ಕೊಂಡೆನೋ ಅದೇ 
ನನಗೆ ಕಡೆಯಲ್ಲಿ ದುಃಖವಾಗಿ ಪರಿಣಮಿಸಿತು. ನನಗಿಂತಲೂ ದುಃಖಿಯಾದವನು 
ಮತ್ತಾವನುತಾನೆ ಇರುವನು? 

೭. ಎಲ್ಫೈ ಸರ್ವಾಂತರ್ಯಾಮಿಯೇ! ವಕ್ರದೃಷ್ಟಿಯೂ, ಕೇವಲ 
ಅಜ್ಜಾಠಿಯೂ ಆದ ನಾನು ಹಿಂದಣ ಜನ್ಮಗಳಲ್ಲಿ ಮನಸ್ಸಿನಲ್ಲಿಯಾದರೂ 





ವಿಂಶೋಕಧ್ಯಾಯಃ ೨೫೭ 


ವಿಭುತ್ವ ದಾಸತ್ವ ಪಿತೃತ್ವ ಪುತ್ರ 

ಪ್ರಿಯತ್ವಮಾತೃತ್ವಧನಿತ್ವಭಾವೈಃ | 
ವಧ್ಯತ್ವಹಿಂಸ್ರತ್ಸಪತಿತ್ವಜಾಯಾ 

ಭಾವೈಶ್ನ ತಿರ್ಯಕ್ತೃಸುರಾದಿಭಾವೈಃ ne 
ನೀಚೋರ್ಥ್ಯಭಾನಂ ಬಹುಶಃ ಸುಕೃತ್ವಾ 

ಭವಾಂಗಣೇಇಸ್ಮಿಂಲಟಿತಾನುಭೂತಂ । 
ನ ವಾ ಮುರಾರೇ ತನ ಪಾದಸದ್ಮ 

ದೂರೀಭವಸ್ಯೇಷ್ಟಫಲಂ ಹಿ ಚೈತತ್‌ ॥೯॥ 
ಕೋಶಂ ಬಲಂ ಚೈತದಶೇಷಪೃಥ್ವೀ 

ಧನೈರ್ನ್ವುತಂ ಯೌನನರೂಪರೂಪ್ಯಃ । 
ಮನೋನುಕೂಲಾಃ ಶತಶಃ ಸ್ತ್ರಿಯಶ್ಚ 

ನಿಷ್ಠಂಟಕಂ ಮೇ ನೃಸಮಂಡಲಂ ಚೆ ॥ ೧೦॥ 
ಸಾಮ್ರಾಜ್ಯತಾ ಚಾಪಿ ಭರೋ ಮಹಾನ್ಮೇ 

ತ್ವಜ್ಜ್ಮ್ವಾನಹೀನಸ್ಯ ಪೆಶೋರಿವಾಯಂಂ | 
ಭಾರಾವತಾರಂ ಕುರು ಮೇ ಕೃಷಾಜ್ಞೇ 

ಸದೈನ ತತ್ರೋದಿತಖೇದಯೋಗಃ ॥ ೧೧॥ 





ವಿಭುವಾದ ನಿನ್ನನ್ನು ಉಪಾಸನೆಮಾಡಿದ್ದುದೇ ಆಗಿದ್ದರೆ ಈರೀತಿ ಅಡಿಗಡಿಗೂ 
ಭೋಗಿಸಬೇಕಾದುದೂ, ಅಪರಿಮಿತವಾದ ದುಃಖಗಳೊಡಗೂಡಿರುವುದೂ ಆದ 
ಅನೇಕ ಜನ್ಮಗಳನ್ನು ಪಡೆಯುತ್ತಿದ್ದೆನೇ! 

ಲ್ಲ. ಎಲೈ ಮುರಾರಿಯೇ! ಒಡೆತನ, ಆಳುತನ, ತಂಜೆತನ, ಪುತ್ರತನ, 
ತಾಯಿಪ್ರಿಯತ್ವ, ಸಿರಿತನ, ವಧ್ಯತ್ವ, ಹಿಂಸ್ರತ್ವ, ಸತಿತ್ವ, ಸತ್ಲೀತ್ವ, ತಿರ್ಯಕ್ಷ, 
ಅಸುರತ್ವ, ಮೊದಲಾದ ಬಗೆ ಬಗೆ ಭಾವಗಳನ್ನು ಬಹು ಪ್ರಕಾರವಾಗಿ ಅನುಭವಿ 
ಸುತ್ತ ಈ ಭವಾಂಗಣದಲ್ಲಿ ಹೊರಳಾಡುತ್ತಿರುವೆನಲ್ಲವೆ! ಇದೆಲ್ಲವೂ ನಿನ್ನ ಪಾದ 
ಪದ್ಮಗಳ ಸೇವೆಯನ್ನು ದೂರಮಾಡಿದುದರ ರುಚಿಕರವಾದ ಫಲವೇ ಅಲ್ಲವೆ? 

೧೦-೧೧. "ಎಲೈ ಸರಮಾತ್ಮನೇ! ನನ್ನ ಕೋಶವೂ, ಚತುರಂಗಬಲವೂ, 
ಅಖಂಡಭೂಮಂಡಲದಲ್ಲಿರುವ ಸಮಸ್ತ ಧನದಿಂದಲೂ, ತುಂಬಿದೆ. ಯೌವನ 
ಶಾಲಿನಿಯರೂ, ರೂಪವತಿಯರೂ, ಮನಸ್ಸಿಗೆ ಅನುಕೂಲೆಯರೂ ಆದ 
ಹೆಂಗಳು ನನಗೆ ನೂರಾರು ಮಂದಿ ಇರುತ್ತಾರೆ. ನನಗಿರುವ ಸಾಮಂತರಾಜ 
ಮಂಡಲವಾದರೋ ನಿಷ್ಕಂಟಿಕವಾಗಿರುವುದು. ಇಂತಹ ಸಾಮ್ರಾಜ್ಯವೇ ನನ್ನ 
ವಾಗಿರುವುದು. ಆದರೇನು? ಭಗವಂತನಾದ ನಿನ್ನ ಸಂಬಂಧವಾದ ಜ್ಞಾನವೇ 


ಇಲ್ಲದಿರುವ ನನಗೆ ಇದೆಲ್ಲವೂ ಪಶುವಿಗೆಂತೋ ಅಂತು ಭಾರಭೂತವಾಗಿರುವುದು. 
9 


೨೫೮ ಶ್ರೀ ಸ್ಯಾಂದಮಹಾಪುರಾಣಂ 


ದೀನಾನುಕಂಪಿನೈರಿಣೋ ವಿಮುಕ್ತಿಃ 
ಕೃತಾ ನಿಭೋ ತ್ವತ್ಸ್ಮೃತಿಮಾತ್ರಕೇಣ । 
ಭ್ರಾಂತಂ ಘಟೀಯಂತ್ರವದತ್ರ ನಾಥ 
ಮಾಂ ತ್ರಾತುಮರ್ಹಸ್ಯನುಕಂಪಿಭಾವಾತ್‌ ॥ ೧೨ ೫ 
ನೆ ಮೇ ತ್ವದನ್ಯಃ ಖಲು ಬಂಧುರತ್ರ 
ಪ್ರವಾಹನಿಭ್ರಷ್ಟತರುಸ್ವಭಾವೇ । 
ಷಾಪೀಯಸೀ ಬಂದ್ಧಿ ರುಷೇತಭಾವಾ 
ಸ್ನೇಹಾನುಬಂಧಾ ವಿಷಯೇಇಭಿಭೇದ್ಯಾ । 
ಅಹರ್ನಿಶಂ ಮೇ ತವ ಪಾದಪದ್ಮಾ 
ನ್ಲಾಪೈತು ಮುತ್ರ್ರಾರ್ಥಿತಮೇತದೇವ "oan 
ತ್ವಾಂ ಸಚ್ಚಿದಾನಂದಸುಪೂರ್ಣಸಿಂಧುಂ 
ಸಪ್ರಾಸ್ತಾಸ್ತು ಯೇ ಜನ್ಮಸಹಸ್ರಭಾಗ್ಯೈಃ। 
ಕಿಂ ತೇ ಹಿ ಪಶ್ಯಂತಿ ಲನೈಕಸೌಖ್ಯ 
ಮುನೇಕದುಃಖಂ ನಿಷಯೇಂದ್ರಜಾಲಂ ॥ ೧೪ ॥ 
ಶಿ ಕೃಪಾಸಮುದ್ರನೇ! ಯಾವಾಗಲೂ ಈ ಹೊರೆಯನ್ನು ಹೊರುವುದರಲ್ಲಿ 
ದುಃಖವೇ ಘಟಸುತ್ತಿದೆಯಾಗಿ ನನ್ನ ಮೇಲಣ ಈ ಭಾರವನ್ನಿಳುಹಿ ರಕ್ಸಿಸು !! 

೧೨. ಎಲ್ಫೆ ದೀನದಯಾಳುವೇ! ವಿಭುವಾದ ನಿನ್ನ ಸ್ಮರಣೆಮಾತ್ರದಿಂದಲೇ 
ಗಜೇಂದ್ರನಿಗೆ ಮೋಕ್ಬವನ್ನು ದಯೆಗೈದೆಯಲ್ಲವೆ! ಅಂತಹ ನೀನು ಘಟೀ 
ಯಂತ್ರದಂತೆ ವಿರಾಮವಿಲ್ಲದೆಯೇ ತಿರುಗುತ್ತಿರುವ ನನ್ನನ್ನು ಅನುಕಂಪೆಯಿಂದ 
ಕಾಪಾಡು, ಜಗನ್ಮಾಥಾ!! 

೧೩. ಎಲ್ಫೈ ಸ್ವಾಮಿಯೇ! ಈ ಪ್ರಪಂಚದಲ್ಲಿ ನಿನ್ನನ್ನುಳಿದು ನನಗೆ 
ಮತ್ತಾವನೂ ಬಂಧುವಿಲ್ಲವು. ದೇವ! ನಿನ್ನಲ್ಲಿ ನನ್ನ ಪ್ರಾರ್ಥನೆಯಿಷ್ಟೆ! 
ಪ್ರವಾಹದಲ್ಲಿ ಕೊಚ್ಚಿಹೋಗುತ್ತಿರುವ ಮರದ ಸ್ವಭಾವವುಳ್ಳುದೂ, ವಿವಿಧ 
ಭಾವನೆಗಳುಳ್ಳುದೂ, ಸ್ನೇಹದ ಅನುಬಂಧವುಳ್ಳುದೂ, ವಿಷಯಾದಿಗಳಿಂದ 
ಬೇರ್ಪಡಿಸಲಸದಳವಾದುದೂ ಆದ ಪಾಪಿಷ್ಠವಾದ ಈ ನನ್ನ ಬುದ್ಧಿಯು ಹಗಲಿ 
ರಳೂ ನಿನ್ನ ಅಡಿದಾವರೆಗಳನ್ನು ಬಿಡದಿರಲಿ. 

೧೪. ಪ್ರಭುವೇ! ಸಾವಿರಾರು ಜನ್ಮಗಳಲ್ಲಿ ಅರ್ಚಿಸಿದ ಭಾಗ್ಯದಿಂದ 
ಸಚ್ಚಿ ದಾನಂದಪರಿಪೂರ್ಣಸಮುದ್ರನಾದ ನಿನ್ನನ್ನು ಹೊಂದಿದವರು ಒಂದು. 
ಲವದಷ್ಟುಮಾತ್ರ ಸುಖವನ್ನೊಳಗೊಂಡು, ಅನೇಕ ದುಃಖಗಳಿಂದ ತುಂಬಿ, 
ವಿಷಯವೆಂಬ ಇಂದ್ರಜಾಲಸ್ವರೂಪವಾಗಿರುವ ಈ ಸಂಸಾರವನ್ನು ಮತ್ತೊಮ್ಮೆ 
ನೋಡುವರೇ? ಎಂದಿಗೂ ಇಲ್ಲವು. 


ವಿಂಶೋ95ಧ್ಯಾಯಃ ೨೫೯ 


ಕೈ ಬಂಧನಂ ಕರ್ಮಭಿರಿಷ್ಟಲೇಶ 

ದುಃಖಾಕರಗ್ರಂಥಿಶತೈರಭೇದ್ಯಂ 1 
ಅನಂತಮಾದ್ಯಂತನಿಹೀನಮೇಕ 

ಮಾನಂದದಂ ತ್ವತ್ಸದಪಂಕಜಂ ಕ್ಕ ॥ ೧೫ ॥ 
ಮಾಯಾಂಬುಧೌ ತೇ ಮಮತಾಭ್ರವಕೌ ಚ 

ಕುಕರ್ಮನಕ್ರಾಯಿತಗರ್ತಮಥ್ಯೇ | 
ನಿರಾಶ್ರಯಂ ಮೇ ಪತಿತಂ ವಿಲಾಸ 

ಕಟಾಕ್ಚಪಾತೇನ ನಯಾದ್ಯ ತೀರಂ ॥ ೧೬ ॥ 
ಸ್ವಕಾರ್ಯಸಂಸಾಧನಯಾಶ್ರಿತಾನಾಂ 

ಸಂಪಾದನಾಯೇಷ್ಟನಿಧೇರಜಸ್ರಂ | 
ಭ್ರಾಮ್ಯಂತಮಾತ್ಮೀಯಹಿತಂ ವಿಸ್ಕಜ್ಯ 

ಮಾಂ ತ್ರಾಹಿ ಮೂಢಂ ಸಹೆಜಾನುಕಂಫಿನ್‌ H ೧೭॥ 
ಕ್ಸುದ್ರಾಯ ಕಾರ್ಯಾಯ ಬಹುಭ್ರಮಂತ 

ಮಪ್ರಾಸ್ಯ ಮೂಲಂ ಪರಮೇಶ್ವರಂ ತ್ಕಾಂ । 
ಆಯಾಸಪಾತ್ರಂ ಪರಮಂ ಸುದೀನಂ 

ಮಾಂ ತ್ರಾಹಿ ವಿಷ್ಣೋ ಜಗದೇಕವಂದ್ಯ ॥ ೧೮ ॥ 

೧೫. ಇಷ್ಟವೆಂಬುದು ರೇಶಮಾತ್ರದಷ್ಟಿದ್ದು, ದುಃಖದ ಗಣಿಗಳೆಂಬ 
ನೂರಾರು ಗಂಟುಗಳಿಂದೆ ಅಭೇದ್ಯವಾದ ಕರ್ಮಗಳಿಂದ ದೊರಕುವ ಈ ಭವ 
ಬಂಧವೆತ್ತ? ಅನಂತವೂ, ಆದ್ಯಂತವಿಹೀನವೂ, ಏಕೈ ಕವೂ, ಆನಂದಪ್ರದವೂ 
ಆದ ನಿನ್ನ ಪಾದಪಂಕಜವೆತ್ತ? 

೧೬. ನಾನೆ- ನನ್ನದು ಎಂಬ ಭ್ರಾಂತಿಯನ್ನೊಳಗೊಂಡು ಕುಕರ್ಮ 
ಗಳೆಂಬ ಮೊಸಳೆಗಳು ತುಂಬಿದ ಫಿನ್ನ ಮಾಯಾಸಮುದ್ರದ ಮಡುವಿನಲ್ಲಿ ಬಿದ್ದು 
ಆಶ್ರಯವೇ ಇಲ್ಲದೆ ಪಾಡುಪಡುತ್ತಿರುವ ನನ್ನನ್ನಿದೀಗ ನಿನ್ನ ನಿಲಾಸಕಟಾಕ್ಸ್ಗ 
ಪಾತದಿಂದೀಕ್ಸಿಸಿ ತಡಿಗಾಣಿಸು! 

೧೭-೧೮. ಎಲ್ಫೈ ವಿಷ್ಣುವೇ! ನಿರ್ವ್ವಾಜಕರುಣಾಶಾಲಿಯಾದ ನೀನು, 
ಸ್ವಕಾರ್ಯವನ್ನು ಸಾಧಿಸಿಕೊಳ್ಳಲೋಸುಗ ಆಶ್ರಯಿಸಿದವರಿಗೆಲ್ಲ ಎಡೆಬಿಡದೆ 
ನಿರಂತರವೂ, ಅವರ ಇಷ್ಟವನ್ನು ಸಾಧಿಸಿಕೊಡುವ ವಿಧಾನದಲ್ಲಿಯೇ ತೊಡಗಿ 
ಆತ್ಮಹಿತವನ್ನೇ ಮರೆತು ಅಲೆಯುತ್ತಿರುವ ಗಾಂಪನಾದ ನನ್ನನ್ನು ಕಾಸಾಡಬೇಕು. 
ಸಕಲ ಪ್ರಪಂಚಕ್ಕೂ ಮೂಲಸ್ತರೂಪನಾದ ನಿನ್ನನ್ನು ಹೊಂದದೆಯೆ ಕೇವಲ 
ಸ್ಪುದ್ರವಾದ ಕಾರ್ಯಕ್ಕಾಗಿ ಬಹುವಾಗಿ ತಿರುಗಿ ಆಯಾಸಕ್ಕೆ ಪಕ್ಕಾಗಿ ಬಹಳವಾಗಿ 
ಕಂದಿಹೋಗಿರುವ ನನ್ನನ್ನು ಜಗದೇಕವಂದ್ಯನಾದ ಸ್ರಿ ವಿಷ್ಣುವೇ! ಕಾಪಾಡು!! 


೨೬೦ ಶ್ರೀ ಸ್ಮಾಂದೆಮ ಹಾಪುರಾಣಂ 


ವೇದಾಂತನೇದ್ಯಾವ್ಯಯ ವಿಶ್ವನಾಥ 

ತೈಮಾಶಿಷೇ ಹಂತುಮಘೌ ಘರಾಶೀನ್‌ । 
ತಂ ತ್ವಾಂ ಪರಿತ್ಯಜ್ಯ ಸುಖೈಕಹೇತುಂ 

ಕ್ಪುವ್ರಾಶಯಂ ಮಾಂ ಪರಿಪಾಹಿ ವಿಷ್ಣೋ Horn 
ಪ್ರಸುಪ್ತ ಏಷಸೋ ಖಲಭೂತಸಂಘ 

ಶ್ಚತುರ್ನಿಧೋ ಯತ್ಯೃತಮೋಹರಾತ್ರೌ । 
ತ್ವಜ್ಜ್ಞ್ಯಾನ ಭಾನೂದಯಮೇತ್ಯ ಚಾಂತೇ 

ಪ್ರಜೋಧ್ಯತೇ ತ್ವಾಂ ಶರಣಂ ಪ್ರಪದ್ಯೇ ॥ ೨೦॥ 
ತೃಮೇಕ ಏನಾಖಿಲಲೋಕಕರ್ತಾ 

ಫಣಾಸಹಸ್ಸೈಃ ಪರಿನೀತಮೂರ್ತಿತ 1 
ಪರ್ಯಾಯವೃತ್ಯಾ ಬಲಿನಾಂ ವರಿಷ್ಠ 

ತ್ವಾಮಾಶಿತಾರಂ ಶರಣಂ ಪ್ರಪದ್ಯೇ ॥ ೨೧ 
ಯಯಾ ಸೃಜಸ್ಯತ್ಸಿ ಜಗಂತಿ ನಾಥ 

ವಕ್ಸೇಃಸರೋಜಾಸನೆಯಾ ಸ್ವಶಕ್ಕಾ । 
ತಾಂ ಭದ್ರರೂಪಾಂ ಜಗದಾಶ್ರಯಾಂ ತೇ 

ದೇನಾರಣಿಂ ಪಾದಯುಗೇ ನೆತೋಸ್ಕ್ಮಿ ॥ ೨೨ ॥ 

೧೯. ನೀನು ವೇದಾಂತವೇದ್ಯನೂ, ಅವ್ಯಯನೂ, ವಿಶ್ವನಾಥನೂ ಆದುದ 
ರಿಂದಲೇ ಓ ಪರಮಾತ್ಮ! ನೀನು ಪಾಪರಾಶಿಗಳನ್ನೆಲ್ಲ ಧ್ವಂಸಗೈಯಲು ಸಮರ್ಥ 
ನಾಗಿರುವೆ. ಅಂತಹ ಸುಖಕ್ಕೆ ಒಂದೇ ಒಂದು ಕಾರಣಸ್ವರೂಪನಾಗಿರುವ 
ವನೂ, ಸರ್ವವ್ಯಾಪಿಯೂ ಆದ ನಿನ್ನನ್ನು ತೊರೆದು ಕೇವಲ ದುಷ್ಟಾಭಿಪ್ರಾಯ 
ವುಳ್ಳವನಾಗಿರುವ ನನ್ನನ್ನು ಕಾಪಾಡು! 

೨೦. ಓ ಭಗವಂತನೇ! ಯಾವ ನಿನ್ನಿಂದ ಸೃಷ್ಟವಾದ ಮೋಹವೆಂಬ ರಾತ್ರಿ 
ಯಲ್ಲಿ ಗಾಢನಿದ್ರೆಗೊಳಗಾಗಿರುವ ಅಂಡಜ, ಸ್ವೇದಜ, ಉದ್ಭಿಜ್ಜ, ಜರಾಯುಜ 
ಗಳೆಂಬ ಈ ಚತುರ್ವಿಧ ಭೂತಗ್ರಾಮವು ಪರಮಾತ್ಮನಾದ ನಿನ್ನ ವಿಷಯಕವಾದ 
ಜ್ಞಾನವೆಂಬ ಸೂರ್ಯನುದಿಸಿದೊಡನೆಯೇ ಎಚ್ಚರಗೊಳ್ಳುವುದೋ, ಅಂತಹ 
ನಿನ್ನನ್ನು ನಾನಿಜೊ ಶರಣುಹೋಗುವೆನು! 

೨೧. ಆದಿಶೇಷನ ಸಾಬರ ಹೆಡೆಗಳಿಂದ ಸುತ್ತುವರೆದಿರುವ ಡೇಹವುಳ್ಳ 
ನೀನೇ ಪರ್ಯಾಯವೃತ್ತಿಯಿಂದ (ರಾಮಕೃಷ್ಣಾ ದ್ಯವತಾರಗಳಿಂದ) ಚತುರ್ದಶ 
ಭುವನಗಳ ಕರ್ತನಾಗಿರುವೆ. ನೀನು ಬಲಿಷ್ಮರಿಗೆಲ್ಲ ವರಿಷ್ಕಬಲಿಷ್ಠನಾಗಿರುವೆ. 
ಇಂತಹ ಸ್ವಾಮಿಯಾದ ನಿನ್ನನ್ನು ಶರಣುಹೋಗುವೆನು. 

೨೨, ಓ ಜಗನ್ನಾಥನೇ! ನಿನ್ನ ವಕ್ಚಃಕಮಲದಲ್ಲಿ ಕುಳಿತಿರುವ ಯಾವ 


ವಿಂಶೋ9ಭ್ಯಾಯಃ ೨೬೧ 


ಯದಂಶುಜಾಲಪ್ರತಿಸೃಷ್ಟಮೇತ 
ದ್ಬ್ರಹ್ಮಾಂಡಜಾಲಂ ಕರಸಂಗಿ ನಾಥ । 
ಸುದರ್ಶನಂ ದೈತ್ಯಬಲಸ್ಯ ಹಂತೃ 


ಚಕ್ರಾಭಿದಂ ತ್ವಾಂ ಪ್ರಣತಃ ಸುದರ್ಶನಂ ॥ ೨೭ ॥ 
ಸ್ತುತ್ತ್ವೇತ್ಥಂ ನೃಪತಿಶ್ರೇಷ್ಮಃ ಸಾಷ್ಟಾಂಗಂ ಪ್ರಣನಾಮ ಸಃ ॥ ೨೪ ॥ 
ಪರಿತ್ರಾಹಿ ಜಗನ್ನಾಥ ಮಗ್ಗಂ ಸಂಸಾರಸಾಗರೇ । 
ಅನಾಥಬಂಧೋ ಕೈಪಷಯಾ ದೀನಂ ಮಾಂ ತಮಸಾಕುಲಂ ॥ ೨೫ ॥ 
ನಾರದ ಉವಾಚ :-- 


ಜಯಜಯ ನಾರಾಯಣ, ಅಷಾರಭವಸಾಗರೋತ್ತಾರಪರಾಯಣ್ಕ 
ಸನಕ ಸನಂದನ ಸನಾತನ ಪ್ರಭೃತಿ ಯೋಗಿವರವಿಜಿಂತ್ಯಮಾನದಿವ್ಯತತ್ತ 


ವು? 


ಸ್ವಮಾಯಾವಿಲಸಿತಾಧ್ಯಾಸಪರಿಣಮಿತಾಶೇಷ ಭೂತತತ್ತ್ವ್ವ, ತ್ರಿತತ್ತ್ವ, 





A 


ವೆಯೋ, ಅಂತಹ ಮಂಗಳರೂಪಿಣಿಯಾಗಿ, ಜಗತ್ತಿಗೆ ಆಶ್ರಯಭೂತಳಾಗಿ 
ದೇವತೆಗಳೆಲ್ಲರಿಗೂ ಉದ್ಭವಸ್ಥಾನವಾಗಿರುವ ಆ ನಿನ್ನ ಶಕ್ತಿದೇವತೆಯ ಪಾದ 
ಕಮಲಗಳನ್ನು ವಂದಿಸುತ್ತೇನೆ. 

೨೩. ಎಲ್ಫೆ ಪ್ರಭುವೇ! ಕಣ್ಣಿಗೆ ಕಾಣುವ ಈ ಬ್ರಹ್ಮಾಂಡಜಾಲವೆಲ್ಲವೂ 
ಯಾವುದರ ಕಿರಣಜಾಲದ ಪ್ರತಿಸೃಷ್ಟಿಯಾಗಿ ಕಂಗೊಳಿಸುತ್ತಿರುವುದೋ ಅಂತಹ 
ನಿನ್ನ ಕರಸಂಗಿಯೂ, ದೈತ್ಯಬಲಮರ್ದಕವೂ, ಸುದರ್ಶನನಾಮಕವೂ ಆದ 
ನಿನ್ನ ರೂಪವನ್ನು ನಮಸ್ಕರಿಸುವೆನು.” 

೨೪-೨೫. ಜೈಮಿನಿಯು ಹೇಳುತ್ತಾನೆ: ಎಲ್ಫೈ ಮುನಿಗಳಿರಾ! ಈ 
ಪ್ರಕಾರವಾಗಿ ಇಂದ್ರದ್ಯುಮ್ನನ್ಫೃಪೋತ್ಮಮನು ಭಗವಂತನನ್ನು ಸ್ತುತಿಸಿದ 
ತರುವಾಯ, "ಜಗನ್ನಾಥ! ಅನಾಥಬಂಧುವೆ!! ಸಂಸಾರವೆಂಬ ಈ ಮಹಾ 
ಸಮುದ್ರದಲ್ಲಿ ಮುಳುಗಿ ಕತ್ತಲಡಸಿ ದಿಕ್ಕುಗಾಣದೆ ದೀನನಾಗಿರುವ ನನ್ರನ್ನು 
ಕೃಪೆಯಿಂದ ಕಾಪಾಡು!” ಎಂದು ಸಾಷ್ಟಾಂಗಪ್ರಣಾಮವನ್ನೆ ಸಗಿದನು. 

೨೬. ನಾರದನು ಹೇಳುತ್ತಾ,ನೆ:--""ಎಲ್ಫೈ ನಾರಾಯಣನೇ! ಭಕ್ತರ 
ಅಭೀಷ್ಟಸಿದ್ಧಿಗಾಗಿ ನೀನು ಸರ್ವತ್ರ ಸರ್ವಕಾಲದಲ್ಲಿಯೂ ಜಯಶೀಲನಾಗು! 
ದೇವಾ, ತಡಿಯೇ ಇಲ್ಲದಿರುವ ಈ ಭವಸಾಗರದಲ್ಲಿ ಬಿದ್ದು ನರಳುತ್ತಿರುವ ದೀನ 
ಮಾನವರನ್ನು ಉದ್ಭರಿಸುವುದರಲ್ಲಿಯೇ ನಿರಂತರವೂ ಆಸಕ್ತನಾಗಿರುವವನು 
ನೀನು. ಸ್ವಾಮಿ! ಸನಕಸನಂದನ ಸನಾತನರೇ ಮೊದಲಾದ ದಿವ್ಯಮಾನವ 
ಯೋಗಿಶ್ರೇಷ್ಠರಿಂದ ಅಹರ್ನಿಶವೂ ಚಿಂತಿಸಲ್ಪಡುತ್ತಿರುವ ದಿವ್ಯತತ್ತ್ವಸ್ವರೂಪ 
ನಾಗಿರುವವನು ನೀನು! ಭಗವಂತಾ! ನೀನು ನಿನ್ನ ಮಾಯಾವಿಲಾಸದ 


ನಿನ್ನ ಶಕ್ತಿಯಿಂದ ಜಗತ್ತುಗಳೆಲ್ಲವನ್ನೂ ಸೃಷ್ಟಿಸಿ ಅವುಗಳನ್ನೇ ಭಕ್ಸಣಮಾಡು 


೨೬೨ ಶ್ರೀ ಸ್ಕಾಂದಮಹಾಪುರಾಣಂ 


ತ್ರಿದಂಡಧರ, ತ್ರಿಣಾಜಿಕೇತ, ತ್ರಿಮಧು, ತ್ರಿಸುಪರ್ಣೋಪಗೀಯಮಾನ 
ದಿವ್ಯಜ್ಞಾ ನ, ಛೆಂಡದೋಮಲಯ, ಸ್ವಾಸನೆಸುಪರ್ಣಪ್ಪಿಯ, ಭಕ್ತಪ್ರಿಯ, 
ಭಕ್ತಜನೈಕವತ್ಸಲ, ಸ್ವಮಾಯಾಜಾಲಾವ್ಯವಹಿತಸ್ಥರೂಪ್ಕ ವಿಶ್ವರೂಪ, 
ವಿಶ್ವಪ್ರಕಾಶ್ಕ ವಿಶ್ವತೋಮುಖ, ವಿಶ್ವತೋಂಕ್ಸಿ, ವಿಶ್ವತಃ ಶ್ರವಣ, ವಿಶ್ವತಃ 
ಷಾದಶಿರೋಗ್ರೀನ, ವಿಶ್ವಹೆಸ್ತನಾಸಾರಸನಾತ್ಮಕ್ಕೇಶಲೋಮಲಿಂಗ, 
ಸರ್ವಲೋಕಾತ್ಮಕ, ಸರ್ವಲೋಕಸುಖಾವಹ, ಸರ್ವಲೋಕೋಸಕಾರಕ, 
ಸರ್ವಲೋಕನಮಸೃತ, ಲೀಲಾನಿಲಸಿತಕೋಟಪದ್ಮೋದ್ಭವರುದ್ರೇಂದ್ರ 
ಮರುವಶ್ವಿಸಾಧ್ಯಸಿದ್ಧಗಣ ಪ್ರಜತಾಶೇಷಸುರಾಸುರತ್ರಿಭುನನಗುರೋ, ನ 
ಕೆಸ್ಯಾಪಿ ಜ್ಹಾನಗೋಚರ ನಮಸ್ತೇ ನಮಸ್ತೇ ನಮಃ ॥ ೨೬॥ 





ಅಧ್ಯಾಸದಿಂದಲೇ ಪರಿಣಮಿಸಿರುವ ಮಿತನಿಲ್ಲದುದ್ಕೂ ಅಶೇಷವೂ ಆದ ಚತುರ್ವಿಧ 
ಭೂತಸೃಷ್ಟಿತತ್ತ್ವಸ್ವರೂಪಿಯಾದ ಪ್ರಭುವೇ ನೀನಾಗಿರುವೆ! ಸತ್ತ್ವರಜಸ್ತಮೋ 
ಗುಣಗಳಿಂದೊಡಗೂಡಿ ತ್ರಿದಂಡಧರನಾಗಿ (ಸೃಷ್ಟಿಸ್ಥಿತಿಲಯಕರ್ತನಾಗಿ), 
ತ್ರಿಣಾಚಿಕೇತ, ತ್ರಿಸುವರ್ಣ, ತ್ರಿಮಧುಗಳೆಂಬ ಶ್ರುತಿವಾಕ್ಯಗಳಲ್ಲಿ ಹಾಡಲ್ಪಟ್ಟಿ 
ರುವ ದಿವ್ಯಜ್ಞಾ.ನಮೂರ್ತಿಯೂ, ಛಂದೋಮಯನೂ ನೀನೇ ಆಗಿರುವೆ! ಓ 
ಪರಮಾತ್ಮಾ! ನಿನ್ನ ಆಸನರೂಪನಾದ ಶ್ರೀಗರುಡನಲ್ಲಿ ಅತ್ಯಂತ ಪ್ರೀತಿಯುಳ್ಳ ವ 
ನಾಗಿ, ಭಕ್ತಪ್ರಿಯನಾಗಿರುವುದಲ್ಲದೆ, ಭಕ್ತಜನರಲ್ಲಿ ಮಾತ್ರವೇ ನಿರ್ವ್ಯಾಜವಾದ 
ವಾತ್ಸಲ್ಯವುಳ್ಳವನಾಗಿರುವವನೂ ನೀನೇ! ಎಲ್ಫೆ ಸ್ವಾಮಿಯೇ! ನೀನು ನಿನ್ನ 
ಮಾಯೆಯ ಜಾಲದಿಂದಲೇ ಮುಚ್ಚಿ ನಿಗೂಢವಾಗಿ ಯಾರೊಬ್ಬರಿಗೂ ಗೋಚರ 
ವಾಗಜೆ, ನಿನ್ನ ಭಕ್ತರಿಗೆ ಮಾತ್ರವೇ ಗೋಚರವಾಗುವ ದಿವ್ಯಸ್ವರೂಸವುಳ್ಳವ 
ನಾಗಿರುವೆ! ಎಲ್ಫೆ ವಿಶ್ವರೂಸನೇ! ವಿಶ್ವವನ್ನೆ ನಿನ್ನ ದಿವ್ಯವೂ ಅವ್ಯಕ್ತವೂ ಆದ 
ತೇಜಸ್ಸಿನಿಂದ ಬೆಳಗಿಸುವವನೂ, ಸಮಸ್ತೆಲೋಕಗಳಿಗೂ, ಸಮಸ್ತಜನಕ್ಕ್ಯೂ 
ಭಕ್ತನಿವಹಕ್ಕೂ ಉಪಕಾರವನೈೆಸಗುವವನೂ, ಎತ್ತೆತ್ತಲೂ ಮುಖಗಳುಳ್ಳವ 

ಗಿ ವಿಶ್ವತೋಮುಖನೂ, ಸರ್ವತ್ರನೇತ್ರಗಳುಳ್ಳವನಾಗಿ ವಿಶ್ವತೋಕ್ಸಿಯ್ಕೂ 
ಅಸಂಖ್ಯಾತವಾದ ಶ್ರೋತ್ರಗಳುಳ್ಳವನಾಗಿ ವಿಶ್ವತಃ ಶ್ರವಣನೂ, ಅಸಂಖ್ಯಾತ 
ವಾದ ಶಿರಸ್ಸು ಕಂಠಗಳುಳ್ಳವನೂ, ಅಸಂಖ್ಯಾತವಾದ ಕೈಗಳೂ, ಮೂಗುಗಳ್ಕೂ 
ನಾಲಗೆಗಳೂ, ತ್ವಕ್‌ಕೇಶಲೋಮಲಿಂಗಗಳೂ ಉಳ್ಳೆವನಾಗಿ, ಸರ್ವಲೋಕಗಳ 
ಆತ್ಮಸ್ವರೂಪನಾಗಿರುವವನೂ ನೀನೇ! ಎಲೈ ಸರ್ವಲೋಕೋಪಕಾರಕನೇ! ನೀನು 
ಸಮಸ್ತ ಲೋಕಗಳಿಗೂ ಸುಖವನ್ನುಂಟುಮಾಡುವವನಾಗಿ, ಸಮಸ್ತಲೋಕಗ 
ಳಿಂದಲೂ ನಮಸ್ಕ್ರೃತನಾಗಿ, ನಿನ್ನೊಂದು ಲೀಲಾವಿಲಾಸದಿಂದಲೇ ಉದ್ಭವಿಸಿರುವ 
ಕೋಟಸಂಖ್ಯಾಕರಾದ ಪದ್ಮೋದ್ಭವ, ರುದ್ರ, ಇಂದ್ರ ಮೊದಲಾದ ದೇವತೆಗ 
ಳಿಂದಲೂ, ಅಶ್ವಿನೀದೇವತೆಗಳಿಂದಲೂ, ಸಿದ್ಧ ಸಾಧ್ಯಗಣಗಳಿಂದಲ್ಕೂ ನಮಸ್ಕೃತ 


ವಿಂಶೋತ8ಧ್ಯಾಯಃ ೨೬೩ 


ಜೈಮಿನಿರುವಾಚ :-- 
ಅನ್ಯೇ ಚ ಯೇ ನೃಸಪತಯಃ ಶ್ರೋತ್ರಿಯಾ ನೇದಪಾರಗಾಃ । 


ಮುನಯೋ ದ್ವಿಜಾಃ ಕ್ಷತ್ರಿಯಾಶ್ನ ವಿದಾಂಸೋ ವೈಶ್ಯಜಾತಯಃ Hct 
ಅಸ್ತುವನ್ಸುಂಡರೀಕಾಕ್ಟಂ ಬಲಿನಂ ಭದ್ರಯಾ ಸಹ ಃ 


ಸೂಕ್ತ್ಮೈಃ ಸ್ತೋತ್ಯೈಃ ಪುರಾಣೈಶ್ನ ಕನಿತಾಭಿರ್ಯಘಾ ತಥಾ ॥ ೨೮ ॥ 
ಅಥೇಂದ್ರದ್ಯುನ್ನುಃ ಪ್ರೋವಾಚ ಪುರೋಧಸಮಕಲ್ಮಷಂ । 

ಪೂಜಾರ್ಥಂ ವಾಸುದೇವಸ್ಯ ಉಪಚಾರೋಪಸಂಸ್ಕೃತಂ ॥೨೯॥ 
ಸ್ವಯಂ ಸೆ ನೃಪತಿಶ್ರೇಷ್ಠಃ ಪೂಜಯಾಮಾಸ ತಾನ್ಸ್ರೈಮಾತ್‌ । 
ನಾರದಸ್ಯೋಪದೇಶೇನ ವಿಧಿನಾ ಮಂತ್ರತಸ್ತಥಾ ॥೩೦॥ 


ದ್ವಾದಶಾಕ್ರರಮಂತ್ರೇಣ ಬಲಭದ್ರಮಪೂಜಯತ್‌ । 
ಯಮುಪಾಸ್ಯ ಧ್ರುವಃ ಸ್ಥಾನಂ ಪ್ರಾಪ್ತವಾನುತ್ತಮೋತ್ತಮಂ ॥ ೩೧ ॥ 





ನಾಗಿ, ಸಮಸ್ತ ಸುರಾಸುರರಿಗೂ, ಸ್ಪರ್ಗಮರ್ತ್ಯಪಾತಾಳಗಳಿಗೂ ಜ್ಞಾನಪ್ರದಾ 
ಯಕನಾದ ಗುರುಮೂರ್ತಿಯಾಗಿ ಯಾರೊಬ್ಬರ ಲೌಕಿಕಜ್ಞಾ ನಕ್ಕೂ ಗೋಚರ 
ನಲ್ಲದ ಓ ಪರಮಾತ್ಮಾ! ನಮಸ್ತೇ, ನಮಸ್ತೇ ನಮಃ!!! 

೨೭-೨೮. ಜೈಮಿನಿಯು ಹೇಳುತ್ತಾನೆ: ಎಲೈ ವಿಪ್ರಕೇ! ನಾರದ 
ಮೌನೀಂದ್ರನಿಂತು ಆ ಜಗನ್ನಾಥನನ್ನು ಸ್ಮುತಿಸಿದ ತರುವಾಯ ಆ ಪ್ರದೇಶ 
ದಲ್ಲಿದ್ದ ಇತರ ಸಾಮಂತರಾಜರೂ, ಶ್ರೋತ್ರಿಯರೂ, ವೇದಪಾರಂಗತರೂ 
ಆದ ಮುನಿಪುಂಗವರೂ, ಬ್ರಾಹ್ಮಣರೂ, ಕ್ಪತ್ರಿಯರೂ, ವಿದ್ವಾಂಸರೂ. 
ವೈಶ್ಯರೂ, ಎಲ್ಲರೂ ವೇದಸೂಕ್ತಗಳಿಂದಲೂ, ಇತರ ಲೌಕಿಕ ಸ್ತೋತ್ರ 
ಗಳಿಂದಲೂ, ಪುರಾಣ ಶ್ಲೋಕಗಳಿಂದಲೂ, ಆಗತಾನೆ ಕವನಮಾಡಿದ ಗೀತೆ 
ಗಾಯನ ಶ್ಲೋಕಗಳಿಂದಲೂ ಅವರವರ ಬುದ್ಧಿಗೆ ತಕ್ಕಂತೆ ಬಲರಾಮ, ಸುಭದ್ರಾ 
ಸಹಿತನಾದ ಆ ಪುಂಡರೀಕಾಕ್ಸನನ್ನು ಸ್ತುತಿಸಿದರು. 

೨೯-೩೦. ಬಳಿಕ ರಾಜೇಂದ್ರನಾದ ಇಂದ್ರದ್ಯುಮ್ನನು, ನಿಷ್ಠಲ್ಮಸನಾದ 
ತನ್ನ ಪುರೋಹಿತನನ್ನು ಕುರಿತು, ಶ್ರೀವಾಸುದೇವನ ಪೂಜಾರ್ಥವಾಗಿ ಷೋಡ 
ಶೋಪಚಾರಸಹಿತವಾದ ಸಾಮಗ್ರಿಗಳನ್ನು ತಾರೆಂದು ಹೇಳಿದನು. ಪುರೋಹಿತನು 
ಎಲ್ಲವನ್ನೂ ಅಣಿಗೈದಮೇಲೆ ಆ ರಾಜಶ್ರೇಷ್ಠನು ದೇವಮುನಿಯಾದ ನಾರದನ 
ಉಪದೇಶದಂತೆ ಶಾಸ್ತ್ರೋಕ್ಷವಾಗಿಯೂ, ಮಂತ್ರಪೂರ್ವಕವಾಗಿಯೂ ಆ ದೇವ 
ತಾಮೂರ್ತಿಗಳನ್ನು ಕ್ರಮವಾಗಿ ಪೂಜಿಸತೊಡಗಿದನು. 

೩೧-೩೨. ಆತನು ದ್ವಾದಶಾಕ್ಸರ ಮಂತ್ರ (ಓಂ ನಮೋ ಭಗವತೇ 
ವಾಸುದೇವಾಯ) ದಿಂದ ಭಲಭದ್ರ ದೇವನನ್ನು ಪೂಜಿಸಿದರು. ತರುವಾಯ 
ಆ ಭೂಪನು, ಪೂರ್ವದಲ್ಲಿ ಧ್ರುವನು ಯಾವುದನ್ನು ಉಪಾಸನೆಮಾಡಿ ಉತ್ತಮ 


೨೬೪ ಶ್ರೀ ಸ್ಕಾಂದಮಹಾಪುರಾಣಂ 


ತ್ರಯಾಪ್ರಸಿದ್ಧಂ ಯತ್ಸೂಕ್ತಂ ಪಾನನಂ ಪೌರುಷಂ ಮಹತ್‌ । 


ತೇನ ನಾರಾಯಣಂ ಭೂಪಃ ಪೂಜಯಾಮಾಸ ಶಕ್ತಿತಃ ॥ ೩೨॥ 
ದೇವ್ಯಾಃ ಸೂಕ್ತೇನ ಭದ್ರಾಂ ತಾಂ ಸೌದರ್ಶನ್ಯಾ ಸುದರ್ಶನಂ । 
ಯಥಾಸಮೃದ್ಧಿ ಭಕ್ತ್ಯಾ ತಾನ್ಫೊಜಯಿತ್ವಾ ನೃಪೋತ್ತಮಃ ॥ ೩೩ ॥ 
ತತ್ರ್ರೀತ್ಯೈ ದ್ವಿಜಮುಖ್ಯೇಭ್ಯೋ ದದೌ ದಾನಾನಿ ಭಕ್ತಿತಃ । 
ತುಲಾಪುರುಷದಾನಾನಿ ಮಹಾದಾನಾನಿ ಪಾರ್ಥಿವಃ 1 ೩೪॥ 
ಅಶ್ಚನೇಧಾಂಗಭೂತಾಶ್ಚ ಕೋಟಶೋ ಗಾ ದದೌ ತದಾ। 
ಅಲಂಕೃತಾಸ್ತಥಾನ್ಯಾಶ್ಚ ದದೌ ಗಾ ಬಹುದಕ್ಸಿಣಾಃ ॥ ೩೫ ॥ 
ತಾಸಾಂ ಖುರೋಜ್ಧೃತೇರ್ಯೋಗಾದ್ಗರ್ತೋಂಭೂದ್ಹ್ವಿಜಸತ್ತಮಾಃ । 
ದಾನಾಂಬುನಾ ಸಪೂರ್ಣೋ ವೈ ತೀರ್ಥಮಾಸೀನ್ಮಹಾಫಲಂ ॥ ೩೬॥ 
ತಸ್ಮಿನ್ಸ್ಟಾತ್ಮಾ ಪಿತ್ಯೂನ್ನೇವಾನ್ಸಂತಪಣ್ಯ ನಿಧಿವನ್ನರಃ । 
ಅಶ್ವಮೇಧಸಹೆಸ್ಪಸ್ಯ ಫಲಮಾಸಪ್ಟೋತ್ಯಸಂಶಯಃ N4೭ 








ಪದವಿಯನ್ನು ಪಡೆದನೋ ಅಂತಹ ವೇದಪ್ರಸಿದ್ಧವೂ, ಪಾವನವೂ ಆದ ಮಹಾ 
ಪುರುಷಸೂಕ್ತದಿಂದ ತನ್ನ ಶಕ್ತ್ಯನುಸಾರ ಶ್ರೀಮನ್ನಾರಾಯಣಮೂರ್ತಿಯನ್ನು 
ಅರ್ಚಿಸಿದನು. 

೩೩-೩೫. ದೇವೀಸೂಕ್ತದಿಂದ ಭದ್ರಾದೇವಿಯನ್ನೂ, ಸುದರ್ಶನಮಂತ್ರ 
ದಿಂದ ಸುದರ್ಶನಮೂರ್ತಿಯನ್ನೂ ಯಥಾಸಮೃದ್ಧಿಯಾಗಿಯೂ ಭಕ್ತಿಯಿಂದಲೂ 
ಪೂಜಿಸಿ ಆ ನೃಪೋತ್ತಮನು ಶ್ರೀಮನ್ನಾರಾಯಣನ ಪ್ರೀತ್ಯರ್ಥವಾಗಿ ಅಲ್ಲಿದ್ದ 
ಬ್ರಾಹ್ಮೆಣಶ್ರೇಷ್ಮರಿಗೆ ಭಕ್ತಿಪೂರ್ವಕವಾಗಿ ಅನೇಕ ದಾನಗಳನ್ನು ಕೊಟ್ಟನು. 
ಆ ಪಾರ್ಥಿವನು ಅವರಿಗೆ ತುಲಾಪುರುಷದಾನಗಳನ್ನೂ, ಮಹಾದಾನಗಳನ್ನೂ 
ಕೊಟ್ಟನು. ಅಶ್ವಮೇಧಯಾಗಗಳನ್ನು ಮಾಡಿದುದರ ಸಲುವಾಗಿ ಆ ದೊರೆಯು 
ಕೋಟಸಂಖ್ಯಾತಗಳಾದ ಗೋವುಗಳನ್ನು ದಾನಮಾಡಿದುದಲ್ಲದೆ, ಅಲಂಕೃತ 
ಗಳಾದ ಇನ್ನೂ ಅನೇಕ ಗೋವುಗಳನ್ನು ಬಹಳವಾದ ದಕ್ಲಿಣೆಯೊಡನೆ ದಾನ 
ಮಾಡಿದನು. 

೩೬. ಆ ಗೋವುಗಳ ಗೊರಸುಗಳ ತುಳಿತದಿಂದ ಅಲ್ಲಿಯೇ ಒಂದು ಕುಂಡ 
ವೇರ್ಪಟ್ಟತು. ಎಲೈ ದ್ವಿಜೋತ್ತಮರೇ! ರಾಜೋತ್ತಮನಾದ ಇಂದ್ರದ್ಯುಮ್ನ 
ನೆರದ ದಾನಧಾರೆಯ ಜಲದಿಂದ ಅದು ತುಂಬಿ ಮಹಾಪುಣ್ಯಫಲಪ್ರದಾಯಕ 
ವಾದ ತೀರ್ಥವಾಯಿತು. 

೩೭. ಎಲ್ಫೈ ವಿಪ್ರರೇ! ಈ ಸರಸ್ಸಿನಲ್ಲಿ ಸ್ನಾನಮಾಡಿ ಪಿತೃಗಳನ್ನೂ, ದೇವತೆ 
ಗಳನ್ನೂ ವಿಧಿವತ್ತಾಗಿ ತರ್ಪಣ ಪೂಜಾದಿಗಳಿಂದ ತೃಪ್ತಿಗೊಳಿಸಿದುದಾದರೆ 
ಮಾನವನು ನಿಸ್ಸಂಶಯವಾಗಿ ಅಶ್ವಮೇಧಸಹಸ್ರದ ಫಲವನ್ನು ಪಡೆಯುತ್ತಾನೆ. 


ವಿಂಶೋರಿಧ್ಯಾಯಃ 


ನಾಮ್ನಾ ಖ್ಯಾತಂ ಸರಸ್ತಸ್ಯ ಇಂದ್ರದ್ಯುಮ್ನುಸ್ಯ ಭೂಪತೇಃ। 
ನಿರ್ವಪತ್ಯತ್ರ ಪಿಂಡಾಂಶ್ಚ ಪಿತ್ರೂನುದ್ದಿಶ್ಯ ಮಾನವಾಃ। 
ಕುಲೈಕವಿಂಶಮುದ್ಧ ತ್ಯ ಬ್ರಹ್ಮಲೋಕೇ ಮಹೀಯತೇ ॥೩೮೪॥ 
ನಾತಃ ಪರತರಂ ತೀರ್ಥಂ ಹಯಮೇಧಾಂಗಸಂಭವಾತ್‌ । 
ಇಂದ್ರದ್ಯುನ್ನುಸ್ಯ ಸರಸಃ ಸ್ಯಾದ್ಮಾ ತ್ರಿಪಥಗಾ ಸಮಾ 
ತತ್ರ ಪ್ರಾಸಾದಘಟನಾಮುಪಚಕ್ರಾನು ಭೂಪತಿ । 
ಶುಭೇ ಕಾಲೇ ಸುನಕ್ಷತ್ರೇ ದೈವಜ್ಞನಿಧಿಚೋದಿತೇ ॥೪೦॥ 
ಸುಮುಹೂರ್ತೇ ನಾರದಾದೀನ್ಭ್ಬ್ಪಾ ಹ್ಮಣಾಗ್ರ್ಯಾನ್ಭಸೂಜ್ಯ ಜೆ । 
ಸ್ವಸ್ತಿವಾಚಂ ಚ ಕರ್ಮರ್ಧಿಂ ವಾಚಯಿತ್ಕಾ ನೃಪೋತ್ತಮಃ । 


1 ೩೯॥ 


ಅಘರ್ಯ್ಯಂ ದದೌ ಜಗನ್ನಾಥಂ ಸ್ಮರನ್ರಾಸಾದವೇಶ್ಮನಿ ॥ ೪೧॥ 

ವಸುಧಾಂ ಪ್ರಾರ್ಥಯಿತ್ವಾ ತು ಸ್ಥಾನಮಾಚಂದ್ರತಾರಕಂ | 

ಶಿಲ್ಪನಃ ಪೂಜಯಾಮಾಸ ವಾಸ್ತುಯಾಗಪುರಃಸರಂ ॥ ೪೨ ॥ 
೩೮. ಭೂಪತಿಯಾದ ಇಂದ್ರದ್ಯುಮ್ನನ ಹೆಸರಿನಿಂದಲೇ ಪ್ರಸಿದ್ಧ ನಾದ ಈ 

ಸರಸ್ಸಿನ ತೀರದಲ್ಲಿ ಯಾವ ಮಾನವನು ಪಿತೃಗಳನ್ನುದ್ದೇತಿಸಿ ಪಿಂಡಶ್ರಾದೃವನ್ನು 


ಮಾಡುವನೋ ಅವನು ಇಪ್ಪತ್ತೊಂದು ಕುಲಗಳನ್ನು ಉದ್ಭಾರಮಾಡಿ ಬ್ರಹ್ಮ 
ಲೋಕದಲ್ಲಿ ವಿರಾಜಿಸುತ್ತಾನೆ. 

೩೯. ಅಶ್ವಮೇಧಯಾಗಾಂಗವಾಗಿ ಉದ್ಭವಿಸಿದ ಈ ತೀರ್ಥಕ್ಕಿಂತಲೂ 
ಉತ್ತಮವಾದ ತೀರ್ಥವೇ ಭೂಲೋಕದಲ್ಲಿರುವುದಿಲ್ಲವು. ಈ ಇಂದ್ರದ್ಯುಮ್ನು 
ಸರೋವರಕ್ಕೆ ತ್ರಿಪಥಗಾಮಿನಿಯಾದ ಗಂಗಾನದಿಯೂ ಒಂದುವೇಳೆ ಸಮವಾಗು 
ವುದೋ ಏನೋ! 

೪೦. ಎಲ್ಲೆ ವಿಪ್ರರೇ! ಇದಾದ ತರುವಾಯ ಆ ಇಂದ್ರದ್ಯುಮ್ನು ಮಹಾ 
ರಾಜನು ದೈವಜ್ಞರು ಜ್ಯೋತಿಶ್ಯಾಸ್ರಾನುಸಾರವಾಗಿ ನಿರ್ಣಯಿಸಿಕೊಟ್ಟಿ 
ಸುನಕ್ಪತ್ರ ಸಹಿತವಾದ ಶುಭ ಮುಹೂರ್ತದಲ್ಲಿ ಶ್ರೀಜಗನ್ನಾಥನಿಗೆ ಪ್ರಾಸಾದ 
ವನ್ನು ಕಟ್ಟಿ ಸಲುಪಕ್ರಮಿಸಿದನು. 

೪೧. ಶುಭಮುಹೊರ್ತದಲ್ಲಿ ನಾರದನೇ ಮೊದಲಾದ ದ್ವಿಜೋತ್ತಮ 
ರನ್ನು ಪೂಜಿಸಿ ಸ್ವಸ್ತಿನಾಚನವನ್ನೂ, ಆರಂಭಿಸಿರುವ ಕಾರ್ಯಕ್ಕೆ ಸಮೃದ್ಧಿ 
ಯನ್ನೂ ಹೇಳಿಸಿ ಜಗನ್ನಾಥಸ್ವಾಮಿಯನ್ನೇ ಸ್ಮರಿಸಿ ಆ ಪ್ರಾಸಾದ ಭವನದಲ್ಲಿ 
ಅರ್ಥ್ಯವನ್ಸಿತ್ತನು. 

೪೨. ಬಳಿಕ ಆ ಸ್ಲಾನವು ಆಚಂದ್ರತಾರಕವಾಗಿ ಶಾಶ್ವತವಾಗಿರುವಂತೆ 
ಭೂದೇವಿಯನ್ನು ಪ್ರಾರ್ಥಿಸಿಕೊಂಡುು, ವಾಸ್ತುಯಾಗಪುರಸ್ಸರವಾಗಿ ಆ ಪ್ರಾಸಾದ 
ಭವನವನ್ನು ಕಟ್ಟಿದ ಶಿಲ್ಪಿಗಳನ್ನು ಸತ್ಯರಿಸಿದನು. ತ 


೨೬೬ ಶ್ರೀ ಸ್ಕಾಂದಮಹಾಪುರಾಣಂ 


ಮಹೋತ್ಸವಂ ತಥಾ ಚಕ್ರೇ ಗೀತವಾದ್ಯೈಃ ಪ್ರಭೂತಕ್ಕೆಃ । 


ದೀನಾನಾಥ ವಿಪನ್ನೇಭ್ಯೊ ದದೌ ವಸ್ತು ಯಥೇಪ್ಸಿತಂ 8೪೩ ॥ 
ರಾಜ್ಞೋ ವಿಸರ್ಜಯಾಮಾಸ ಬಹುಮಾನಪುರಸ್ಸರಂ ! 

ಕೃತಾರ್ಥಾನನತಾರಂ ತಂ ಹರೇರ್ದ್ವಷ್ಟ್ಯಾ ಹತಾಂಹಸಃ ॥ ೪೪॥ 
ತತಃ ಸ ಕೋಟಿಶೋ ವಿತ್ತಂ ದದೌ ಪಾಷಾಣದಾರಕೇ ॥ ೪೫ ॥ 


ಆಹೃತೌ ಬಹುದೇಶೇಭ್ಯೋ ದೃಷದಾಂ ಪಾರ್ಥಿವೋತ್ತಮಃ । 
ಉವಾಚೇದಂ ಮುದಾ ಯುಕ್ತಃ ಸಭಾಯಾಂ ಪೃಥಿವೀಶ್ವರಃ ॥ ೪೬॥ 
ಅಹಾ ಿದಶಭ್ಯೋ ವ್ವೀಪೇಭ್ಯೋ ಯನ್ಮಯಾ ಪೌರುಷಾರ್ಜಿತಂ । 
ತತ್ಸರ್ವಂ ಜಗದೀಶಸ್ಯ ಪ್ರಾಸಾದಾಯಾಸವರ್ಜಿತಂ ॥ ೪೭ ॥ 
ಜೈತ್ರಯಾತ್ರಾಪ್ರಸಂಗೇನ ಶ್ರಮೋ ಲಬ್ಧಸ್ತು ಯೋ ಮಯಾ । 
ಸಫಲೋಸ್ತ ಸ ಮೇ ವಿಷ್ಣೋಃ ಪ್ರಾಸಾವಾಯಾರ್ಥಯೋಗತಃ ॥ 
ಅತಃ ಪರಂ ಮೇಃ *0 ಭಾಗ್ಯಂ ಚರಾಚರಗುರುಂ ಹರಿಂ ॥೪೯॥ 


೪೩. ಅಂತೆಯೇ ಆ ಸಮಯದಲ್ಲಿ ಅನೇಕ ಗೀತವಾದ್ಯಗಳಿಂದ ಮಹೋ 
ತ್ಸವವನ್ನು ಮಾಡಿಸಿ, ದೀನರಿಗೂ, ಅನಾಥರಿಗೂ, ಕುಂಟರು, ಕುರುಡರೇ 
ಮೊದಲಾದ ಅಂಗವಿಕಲರಿಗೂ ಅವರವರಿಗೆ ಬೇಕಾದ ವಸ್ತುಗಳನ್ನು ಕೊಟ್ಟನು. 

೪೪. ತರುವಾಯ ಆ ಭೂಪಾಲನು ತನ್ನನ್ನು ಹಿಂಬಾಲಿಸಿ ಬಂದಿದ್ದ 
ಸಾಮಂತ ನರೇಶರೆಲ್ಲರನ್ನೂ ಬಹುಮಾನಪೂರ್ವಕವಾಗಿ ಅವರವರ ದೇಶಗಳಿಗೆ 
ಬೀಳ್ಕೊಟ್ಟನು. ಆ ನರೇಶರೆಲ್ಲರೂ ಶ್ರೀಹರಿಯ ಬಲಭದ್ರಾಸುದರ್ಶನಸಹಿತ 
ವಾದ ಜಗನ್ನಾಥಾವತಾರವನ್ನು ಕಂಡು ಪಾಪದೂರರಾದರು. 

೪೫-೪೮. ತರುವಾಯ ಆ ಪಾರ್ಥಿವೋತ್ತಮನು, ಅನೇಕ ದೇಶಗಳಿಂದ 
ಕಲ್ಲುಗಳನ್ನು ಕೊಂಡುಬರಲೋಸುಗ ಕಲ್ಲುಕೆಲಸದವರಿಗೆ ಕೋಟ್ಯಂತರ ಧನ 
ವನ್ನಿತ್ತನು. ಬಳಿಕ ಆ ಪೃಧಿವೀಶ್ವರನು ಸಭೆಯಲ್ಲಿ ಕುಳಿತು ಸಂತೋಷದಿಂದ 
ಇಂತೆಂದನು:-“" ಎಲ್ಫೈ ಸಭಾಸ್ಕಾರರೇ! ನಾನು ಹದಿನೆಂಟು ದ್ವೀಪಗಳಲ್ಲಿ 
ಯಾವ ಯಾವ ಐಶ್ವರ್ಯವನ್ನಾರ್ಜಿಸಿತಂದಿರುವೆನೋ ಅದೆಲ್ಲವನ್ನೂ, ಜಗದೀಶ 
ನಾದ ಈ ಜಗನ್ನಾಥಪ್ರಭುವಿನ ದೇವಾಲಯ ನಿರ್ಮಾಣಕ್ಕಾಗಿ ಕೊಟ್ಟಿರುತ್ತೇನೆ. 
ಇದರಿಂದೆ ನಾನು ಜೈತ್ರಯಾತ್ರೆ ಮಾಡಿ ಎಷ್ಟು ಶ್ರಮಪಟ್ಟಿರುವೆನೋ ಅಷ್ಟು 
ಶ್ರಮವೂ, ಇದೀಗ ನಾನು ಆ ಧನವನ್ನು ಶ್ರೀಮಹಾವಿಷ್ಣುವಿನ ಪ್ರಾಸಾದ 
ನಿರ್ಮಾಣಕ್ಕೆ ವಿನಿಯೋಗಿಸುವುದರಿಂದ ಸಫಲವಾಗಲಿ. 

೪೯-೫೦. ಈಗ ನಾನು ನನ್ನ ಭುಜಬಲದಿಂದಲೇ ಸಂಪಾದಿಸಿದ ಸಂಪತ್ತಿ 
ನಿಂದ ಚರಾಚರಗುರುವಾದ ಶ್ರೀಹರಿಯನ್ನು, ಪ್ರಸನ್ನಗೊಳಿಸುವೆನಲ್ಲವೆ! ಇದ 
ಕ್ಕಿಂತಲೂ ನನಗೆ ಜೇರೊಂದು ಭಾಗ್ಯವುಂಟಿ? ಶ್ರೀದೇನಿಯು ಯಾವಾಗಲೂ 


ವಿಂಶೋ$ಧ್ಯಾಯಃ ೨೬೭ 


ಪ್ರಸಾದಯಿಷ್ಯೇ ಸಂಪತ್ತ್ಯಾ ಭುಜದ್ವಂದ್ಯಾರ್ಜಿತೆಶ್ರಿಯಾ । 

ಶ್ರೀಃ ಸದಾಪುಂಡರೀಕಾಕ್ಸೇ ಶ್ರಿಯೋನುಗ್ರಹಜಾ ಮನು ॥ ೫೦॥ 
ಕಿಂ ಕರ್ತುಮಾಶಸ್ತಸ್ಯಾಂ ವೈ ದೇನದೇವಸ್ಯ ಚಕ್ರಿಣಃ । 
ಕಟಾಕ್ಸಪಾತೋ ಯಸ್ಯ ಸ್ಯಾತ್ರಸ್ಯ ಶ್ರೀಃ ಸರ್ವತೋಮುಖೀ ॥ ೫೧॥ 
ಅಷ್ಟಾದಶಾತ್ಮಿಕಾ ದೇವೀ ಜಿಹ್ಹಾಗ್ರೇ ಜಾಸ್ಯ ನೃತ್ಯತಿ । 


ಯಮಾರಾಧ್ಯ ಜಗನ್ನಾಥಂ ಬ್ರಹ್ಮೆತ್ವಂ ಪ್ರಾಪ್ತವಾನ್ಮಿಧಿಃ ॥ ೫೨ ॥ 
ರುದ್ರೋ ಮಹೇಶ್ವರತ್ವಂ ಚ ಶಕ್ರಸ್ತ್ರಿದಿನರಾಜತಾಂ | 

ಲೇಭೇ ತಮರ್ಚ(ಂ ಜಗತಾಮರ್ಚಯಿಷ್ಯಾಮಿ ಶಾಶ್ವತಂ ॥ ೫೩ ॥ 
ಜಿತಂ ತೇನ ತ್ರಿಧಾ ರಾಶೇಭೂತಮಂಹೋ ಮಹಾತ್ಮನಾ । 
ಸಾಂಗೋಪಾಂಗೇನ ವಿಧಿನಾ ಯೇನ ಕೃಷ್ಣಸ್ಸಮರ್ಜಿತಃ ॥ ೫೪ ॥ 
ಕಲೇನರನಿದಂ ಕ್ಷೇತ್ರಂ ಯತ್ಪಾಹಂಕಾರವಾನ್ವಿಭುಃ । 

ಆವಿರ್ಭಾವ ತಿರೋಭಾವೌ ಸ್ಥಿತಿರ್ನಿತ್ಯಾಹಿ ಯತ್ಚ್ರಭುಃ ॥ ೫೫ ॥ 
ಅತ್ರಸಾಕ್ಸಾದ್ವಪುಷ್ಮಂತಂ ಸಂಪೂಜ್ಯ ಜಗತಾಂ ಗುರುಂ 1 
ಸಾಕ್ಸಾತೈತಾರ್ಥೋ ಭವತಿ ಚತುರ್ವರ್ಗಸ್ಯ ಭಾಜನಂ ॥ ೫೬ ॥ 


ಆ ಪುಂಡರೀಕಾಕ್ಸನಲ್ಲಿಯೇ ನೆಲಸಿರುವಳು. ಆಕೆಯು ನನ್ಸ ವಿಷಯದಲ್ಲಿ 
ಅನುಗ್ರಹಶಾಲಿನಿಯಾಗಿರುವಳು. 

೫೧-೫೩. ಆಕೆಯು ಅನುಗ್ರಹಿಸಿದರೂ ಮಾನವನು ಏನುತಾನೆ ಮಾಡಲು 
ಸಾಧ್ಯವಾದೀತು? ದೇವದೇವನಾದ ಆ ಚಕ್ರಪಾಣಿಯ ಕಟಾಕ್ಸೆಪಾತವು ಯಾವನ 
ಮೇಲೆಯೋ ಅವನ ವಿಷಯದಲ್ಲಿ ಶ್ರೀದೇನಿಯೂ ಸಹ ಸರ್ವತೋಮುಖಿಯಾಗಿ 
ರುತ್ತಾಳೆ. ಅಷ್ಟಾದಶಾತ್ಮಿಕೆಯಾದ ಆ ದೇವಿಯು ಶ್ರೀಮನ್ನಾರಾಯಣನ 
ನಾಲಗೆಯ ತುದಿಯಲ್ಲಿ ನರ್ತಿಸುತ್ತಿರುತ್ತಾಳೆ. ಆ ಸ್ವಾಮಿಯನ್ನಾರಾಧಿಸಿ 
ವಿಧಾತನು ಬ್ರಹ್ಮಸದನಿಯನ್ನು ಪಡೆದನು. ರುದ್ರನು ಮಹೇಶ್ವರತ್ವವನ್ನು 
ಹೊಂದಿದನು. ಶಕ್ರನು ಸ್ವರ್ಗಲೋಕದ ರಾಜತ್ವವನ್ನು ಪಡೆದನು. ಅಂತಹ 
ಸರ್ವಪೂಜ್ಯನೂ, ಶಾಶ್ವತನೂ ಆದ ಜಗನ್ಮಾ ಥನನ್ನು ನಾನು ಪೂಜಿಸುವೆನು. 

೫೪. ಯಾವನಾದರೆ ಸಾಂಗೋಪಾಂಗವಾದ ವಿಧಾನದಿಂದ ಶ್ರೀಕೃಷ್ಣ 
ಮೂರ್ತಿಯನ್ನು ಪೂಜಿಸುವನೋ ಅವನು ಕಾಯಿಕ ವಾಚಿಕ ಮಾನಸಿಕವಾದ 
ಮೂರು ಬಗೆಯ ಪಾಪರಾಶಿಗಳನ್ನೂ ಜಯಿಸದವನಾಗುತ್ತಾನೆ. 

೫೫-೫೬. ಈ ಕ್ಷೇತ್ರವು ಆ ಪರಮಾತ್ಮನ ಕಳೇಬರಸ್ವರೂಪವಾದುದು ; 
ಇಲ್ಲಿ ನಿಭುವಾದ ಆ ಪುರುಷೋತ್ತಮನೇ ಅಹೆಂಕಾರವಂತನು. ಇಲ್ಲಿ ಆ ಪ್ರಭು 
ವಿನ ಆನಿರ್ಭಾವತಿರೋಭಾವಗಳೂ, ಸ್ಥಿತಿಯೂ ನಿತ್ಯವಾದುವು. ಇಲ್ಲಿ ಮಾನವನು 
ಸಾಕ್ಸಾದ್ದೇಹಧಾರಿಯಾಗಿ ನೆಲಸಿ ಜಗದ್ಗು ರುವಾಗಿರುವ ಆ ಜಗನ್ನಾಥನನ್ನು 


೨೬೮ ಪ್ರೀ ಸ್ಕಾಂದಮಹಾಪುರಾಣಂ 


ಬಹುವ್ಯಯಾಂಯಾಸತೋ ಯಾ ರಾಜಖುದ್ಧಿರ್ಮಯಾರ್ಜಿತಾ | 
ಅಸ್ಕೈವಾನುಗ್ರಹಾತ್ಸಾತು ಸಫಲಾಸ್ತು ಪದಾಂಬುಜೇ 1 ೫೭ ॥ 
ಸರ್ವೋಪಚಾರೈಃ ಪರಿಪೂಜ್ಯ ದೇವಂ 
ದ್ರವ್ಯೈಹ್ಪೃತೈಃ ಸಾಗರಮೇಖಲಾಯಾಃ । 
ಯಾನತ್ಸಮಾಸ್ಟೋತಿ ಹಿ ಕರ್ಮಪಾಕಃ 
ಸಾಮ್ರಾಜ್ಯಯಾತ್ರಾ ಸಫಲಾ ಹಿ ಮಾಸ್ತು ॥ ೫೮ ॥ 
ಕಿಂ ದ್ರವ್ಯಚಾತಂ ಖಲು ಯೇನ ವಿಷ್ಣುಂ 
ನೋಪಾಹರೇತ್ಸಂಗಮಹೇತಕಲ್ಮಷಃ | 
ಕಿಂ ಪೌರುಷೇಯಂಂ ಯದಿ ವಾಸುದೇವ 
ಪರಿಚ್ಛದೋ ಯೇನ ನ ಸಾಧಿತೋ ಮೇ ॥೫೯॥ 
ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತ ಮಳ್ಸೇತ್ರಮಾಹಾತ್ಮ್ಯೇ ಜೈಮಿನಿಯಷಿ 
ಸಂವಾದೇ *" ಇಂದ್ರದ್ಯುಮ್ನು ನಾರದಕೃತ ದಾರುಮೂರ್ತಿಸ್ತೋತ್ರಂ--ಬ್ರಾಹ್ಮಣಾದಿ 
ಪೂಜನವರ್ಣನಂ'' ನಾಮ ವಿಂಶೋಧ್ಯಾಯಃ 





ಸಾಕ್ಸಾತ್ತಾಗಿ ಪೂಜಿಸಿದುದಾದರೆ ಕೃತಾರ್ಥನಾಗುವನಲ್ಲದೆ, ಧರ್ಮಾರ್ಥ ಕಾಮ 
ಮೋಕ್ಬ್ಸಗಳೆಂಬ ನಾಲ್ಕೂಬಗೆಯ ಪುರುಷಾರ್ಥಗಳಿಗೂ ಭಾಜನನಾಗುತ್ತಾಕೆ. 

೫೭. ಅಪಾರವಾದ ಧನವ್ಯಯ ಬಲವ್ಯಯಗಳಿಂದಲ್ಕೂ ಆಯಾಸದಿಂದಲೂ 
ನಾನು ಯಾವ ರಾಜ್ಯೈಶ್ವರ್ಯವನ್ಸಾರ್ಜಿಸಿದೆನೋ ಅದೆಲ್ಲವೂ ಈ ಸ್ವಾಮಿಯ 
ಅನುಗ್ರಹದಿಂದಲೇ ಅಲ್ಲವೆ! ಅದೀಗ ಈ ಸ್ವಾಮಿಯ ಪದಕಮಲದಲ್ಲಿಯೇ 
ಅರ್ಪಿತವಾಗಿ ಸಫಲಗೊಳ್ಳಲಿ! 

೫೮. ನಾನು ಸಾಗರಮೇಖಲೆಯಾದ ಈ ಭೂಮಂಡಲದಲ್ಲಿ ಜೈತ್ರಯಾತ್ರಿ 
ಯನ್ನೆಸಗಿ ಆರ್ಜಿಸಿ ತಂದಿರುವ ದ್ರವ್ಯಗಳಿಂದ ದೇವದೇವನಾದ ಈ ಜಗನ್ನಾಥ 
ನನ್ನು ಸರ್ವೋಪಚಾರಗಳಿಂದಲೂ ಪೂಜಿಸಿ, ಈ ಕರ್ಮಪರಿಪಾಕವು ಸಮೆಯುವ 
ವರೆಗೂ ನನ್ನ ಈ ಸಾಮ್ರಾಜ್ಯಯಾತ್ರೆಯು ಸಫಲವಾಗದಿರಲಿ. 

೫೯. ಶ್ರೀಮಹಾವಿಷ್ಣುವಿಗೆ ಸಮಸ್ತವನ್ನೂ ಸಂಪೂರ್ಣವಾಗಿ ಸಮರ್ಪಿಸಿ 
ಕಲ್ಮಸದೂರನಾಗಲು ಸಾಧ್ಯವಾಗದೆ ಉಳಿಯುವ ದ್ರವ್ಯದಿಂದೇನುಫಲ? ಈಗ 
ನಾನು ಶ್ರೀ ವಾಸುದೇವನಿಗೆ ದೇವಾಲಯವನ್ನು ಸಾಧಿಸದಿದ್ದರೆ ಈ ನನ್ನ 
ಪೌರುಷದಿಂದತಾನೇ ಏನುಪ್ರಯೋಜನವು??' 

ಇಲ್ಲಿಗೆ ಎಂಬತ್ತೊಂದುಸಾಪಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 

ಶೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವೆಖಂಡದ ಪುರುಷೋತ್ತಮಕ್ಸೇತ್ರ` 
ಮಾಹಾತ್ಮ್ಯದ ಜೈಮಿನಿಯಷಿಸಂವಾದದಲ್ಲಿ «"ಇಂದ್ರದ್ಯುಮ್ನನಾರದಕೃತ ದಾರುಮೂರ್ತಿ 
ಸೊ (ತ್ರ-ಬ್ರಾಹ್ಮಣಾದಿ ಸೂಜನವರ್ಣನ'' ವೆಂಬ ಇಪ್ಪತ್ತನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ [| 
ಅಥೈಕವಿಂಶೋ*ಧ್ಯಾಯಃ 
ದ್ವಿಜಕೃತದಾರುವಪುರ್ಮಾಹಾತ್ಮ್ಯವರ್ಣನಂ--ನಾರದಾನುಮೋದನಂ 
ಜೈಮಿನಿರುವಾಚ ಬಾ 
ಇತಿ ಬ್ರುವಾಣಂ ರಾಜರ್ಹಿಂ ಕಶ್ಲಿವೃಗ್ವೇದಪಾರಗಃ । 
ಮೇವಾಂತನಿಜ್ಞಾನಶೀಲೋ ದ್ವಿಜೋ ವಾಕ್ಯಂ ಮುದಾ ಜಗೌ 
ಅಹೋ ತನಾಯಂ ಖಲು ಭಾಗ್ಯರಾಶಿ 
ರ್ಯೇನಾವಿರಾಸೀದು,ವಿ ದಾರುಮೂರ್ತಿಃ । 
ಯಸ್ಕ್ಯಾತ್ಯುಪಾಸ್ತಿಂ ಶ್ರುತಿರಾಹಮುಕ್ತಿ 
ಪ್ರದಾಮನಾತ್ಮಜ್ಞನಿಮೋಹಿತಾನಾಂ 
'ಯ ಯೇಷ ಪ್ಲವಶೇ ವಾರುಃ ಸಿಂಧೋಃ ಹಾರೇ ಹ್ಯಸೌರುಷಂ । 
ತಮುಪಾಸ್ಯ ದುರಾರಾಧ್ಯಂ ಮುಕ್ತಿಂ ಯಾಂತಿ ಸುದುರ್ಲಭಾಂ 
ಬ್ರಹ್ಮಜ್ಞಾ ನನಿಧಿಃ ಸಾಕ್ಸಾನ್ನಾರದಃ ಪ್ರತ್ಯುವಾಚ ಯತ್‌ । 
ನಹಿ ವೇದಾಂತವಚಸೋಪರಸ್ಮಾಜ್ಞ್ಯಾನಮಸ್ಯ ವೈ 


॥೧॥ 


1೨೫೪ 


Haun 


॥೪॥ 





ಕನ್ನಡದ ಅನುವಾದ 
ದ್ವಿಜಕೃತದಾರು ವಪುರ್ಮಾಹಾಶ್ಮ್ಯವರ್ಣನ--ನಾರದಾನುನೋದನ 


೧. ಜೈಮಿನಿಯು ಹೇಳುತ್ತಾನೆ: ಎಲ್ಫೈ ಮುನಿಗಳಿರಾ! ಈರೀತಿ 
ಹೇಳುತ್ತಿದ್ದ ಆ ರಾಜರ್ಷಿಯನ್ನು ಕುರಿತು ಆ ಸಭೆಯಲ್ಲಿದ್ದ ಒಬ್ಬಾ ನೊಬ್ಬ 
ಖುಗ್ನೇದಪಂಡಿತನೂ, ವೇದಾಂತವಿಜ್ಞಾನಶಾಲಿಯೂ ಆದ ವಿಪ್ರನು ಸಂತುಷ್ಟ 
ನಾಗಿ ಈ ವಾಕ್ಯವನ್ನು ಹೇಳಿದನು: 

ಗಾ ಎಲ್ಲೆ ರಾಜೇಂದ್ರನೇ! ನಿನ್ನ ಭಾಗ್ಯರಾಶಿಯನ್ನು ಹೊಗಳಲಳವೆ! 
ಆ ನಿನ್ನ ಭಾಗ್ಯದ ಮಹಿಮೆಯಿಂದಲೇ ದಾರುಮೂರ್ತಿಯಾದ ಶ್ರೀಮನ್ನಾರಾ 
ಯಣನು ಈ ಭೂಲೋಕದಲ್ಲಿ ಆವಿರ್ಭವಿಸಿದನು. ಆತ್ಮಜ್ಞಾ ನವಿಲ್ಲದೆ ವಿಶೇಷ 
ವಾಗಿ ಮೋಹಿತರಾದ ಮಾನವರಿಗೆ ಈ ಮೂರ್ತಿಯ ಅತ್ಯಂತೋಪಾಸನೆಯು 
ಮುಕ್ತಿಪ್ರದವೆಂದು ವೇದಶ್ರುತಿಯು ಸಾರುತ್ತಿದೆ. 

೩. ಇಲ್ಲಿಯ ಕಡಲಕರೆಯಲ್ಲಿ ಯಾವ ಅಲೌಕಿಕವಾದ ದಾರುವು ತೇಲಿ 
ಬರುತ್ತದೆಯೋ ಅದೇ ದರಾರಾಧ್ಯನಾದ ಶ್ರೀಹರಿಯ ಮೂರ್ತಿಯು. ಅದನ್ನು 
ಉಪಾಸನೆ ಮಾಡಿದುದಾದಕೆ ಮಾನವನು ಅತ್ಯಂತ ಮರ್ಲಭವಾದ ಮುಕ್ತಿ 
ಯನ್ನು ಪಡೆಯುತ್ತಾನೆ.” 

೪. ಇಂತೆಂದು ಬ್ರಹ್ಮಜ್ಞಾ ನಕ್ಕೆ ಮಾತ್ರ ನಿಧಿಯಾಗಿರುವ ಈ ನಾರದ 
ಮುನೀಂದ್ರನು ಸಾಕ್ಸಾತ್ತಾಗಿ ಏನನ್ನು ಹೇಳಿದನೋ ಅದಂತಿರಲಿ. 


ಈತನಿಗೆ 
ವೇದಾಂತವಾಕ್ಯಗಳಿಗಿಂತಲೂ ಹೆಚ್ಚಾಗಿ ಏನೂ ತಿಳಿದಿಲ್ಲವು. 


೨೭೦ ಶ್ರೀ ಸ್ಯಾಂದಮಹಾಪುರಾಣಂ 


ನಹಿ ಪ್ರವೃತ್ತಿರ್ನಿಷ್ಟೋಸ್ತು ವಿನಾ ವೇದಂ ಪ್ರವರ್ತತೇ | 


ಪರೇಷಾಂ ಸ್ವಸ್ಯ ನಾ ಸೃಷ್ಟಾ ಶ್ರುತಿಪ್ರಾಮಾಣ್ಯವಾನ್ರ್ರಭುಃ ೫ 
ವಿನಾ ಶ್ರುತಿಂ ಪ್ರವರ್ತೆೇಜ್ಚೇತ್ಯಸ್ತತ್ಪ್ರಾಮಾಣ್ಯಮೃಚ್ಛತಿ | 
ತಸ್ಮಾಚ್ಛೈತಿಪ್ರಸಿದ್ದೋತಯಮವತಾರೋತ್ರ ಭೂಪತೇ ॥ ೬॥ 
ವೇವಾಂತವೇದ್ಯಂ ಪುರುಷಂ ಗೀತಂ ತಂ ಸಾಮಗೀತಿಷು । 
ಪ್ರತಿಮಾಂ ನ ತು ಜಾನೀಹಿ ನಿಃಶ್ರೇಯಸಕರಂ ನೃಣಾಂ ॥೭॥ 


ದರ್ಶನಾದೇವ ನಃ ಶಾಂತಂ ಸುದೃಢಂ ತಮ ಉತ್ತಮಂ | 
ಸಂತ್ಯೇವ ಶ್ರುತಯಃ ಪೂರ್ವಮೇತವದರ್ಜಾಪ್ರಕಾಶಿಕಾಃ । 


ಏತದರ್ಚಾ ಪ್ರಶಸ್ತಾ ವೈ ಸದರ್ಫೇ ವಿನಿಯೋಜಿತಾ ॥೮॥ 
ಅಹೋ ಭಾರತವರ್ಷಸ್ಥಾ ಮನುಷ್ಯಾಃ ಕ್ಸೀಣಕಲ್ಮಷಾಃ । 
ಅಪವರ್ಗಪ್ರದೋ ಯೇಷಾಮಾನಿರಾಸೀಜ್ಜನಾರ್ದನಃ ॥೯॥ 
ತತ್ರಾಷ್ಯಯಂ ಚೋಢ್ರದೇಶಃ ಸರ್ವೇಷಾಮುತ್ತಮೋತ್ತಮಃ | 
ಯತ್ರಸ್ಥಾಶ್ಚರ್ಮನೇತ್ರೇಣ ಪಶ್ಯಂತಿ ಬ್ರಹ್ಮರೂಪಿಣಂ ॥೧೦॥ 





೫-೬. ವೇದವನ್ನುಳಿದು ಶ್ರೀಮಹಾವಿಷ್ಣುವಿನ ಪ್ರವೃತ್ತಿಯೇನೂ ನಡೆಯು 
ವುದಿಲ್ಲವು. ಬ್ರಹ್ಮಾದಿ ದೇವತೆಗಳ ಅಥವಾ ತನ್ನ ಸೃಷ್ಟಿಯಲ್ಲಿ ಆ ಪ್ರಭುವು 
ಶ್ರುತಿಯನ್ನೇ ಪ್ರಾಮಾಣ್ಯವನ್ನಾಗಿ ಅಂಗೀಕರಿಸುವವನು. ಅಂತಹ ಶ್ರುತಿಯನ್ನೇ 
ಬಿಟ್ಟು ಆತನು ಪ್ರವರ್ತಿಸಿದುದಾದರೆ ಆ ಶ್ರುತಿಯನ್ನಾವನುತಾನೆ ಪ್ರಮಾಣ 
ವೆಂದು ತಿಳಿದಾನು? ಆದುದರಿಂದೆಲೈ ಭೂಪತಿಯಾದ ಇಂದ್ರದ್ಯುಮ್ಮನೇ! 
ಭಗವಂತನ ಈ ದಾರುಮಯಮೂರ್ತಿಯ ಅವತಾರವೂ ಶ್ರುತಿಪ್ರಸಿದ್ಧವೇ! 

೭-೮. ಮಹಾರಾಜ! ಆದುದರಿಂದ ಪರಮಾತ್ಮನ ಈ ಅವತಾರವನ್ನು 
ಕೇವಲ ದಾರುಪ್ರತಿಮೆಯೆಂದು ತಿಳಿಯಬೇಡ. ಇಲ್ಲಿ ವಿರಾಜಿಸುತ್ತಿರುವವನು 
ಉಪನಿಷತ್ರ್ರತಿಪಾದ್ಯನಾಗಿ, ಸಾಮವೇದಶ್ರುತಿಗೀತಗಳಲ್ಲಿ ನಿರೂಪಿತವಾಗಿ ಗಾನ 
ಮಾಡಲಾಗಿರುವ ಪರಮಪುರುಷನೆಂದು ತಿಳಿ. ಈ ಸ್ವಾಮಿಯು ಮಾನವರಿಗೆ 
ಮುಕ್ತಿಪ್ರದಾಯಕನಾದವನು. ಈ ಪ್ರಭುವನ್ನು ಸಂದರ್ಶಿಸಿದ ಮಾತ್ರದಿಂದಲೇ 
ಸುದೃಢವೂ ಉತ್ತಮವೂ ಆದ ನಮ್ಮಅಜ್ಞಾ ನವು ಶಾಂತವಾಗುತ್ತದೆ. ಹಿಂದೆಯೇ 
ಪ್ರಸಿದ್ಧವಾಗಿರುವ ಶ್ರುತಿಗಳು ಈ ದಿವ್ಯಮೂರ್ತಿಯ ಪೂಜಾಕ್ರಮವನ್ನು ಪ್ರಕಾಶ 
ಗೊಳಿಸುವುದಾಗಿರುತ್ತವೆ. ಒಳ್ಳೆಯ ಉದ್ದೇಶದಿಂದ ಮಾಡಿದ ಈ ಸ್ವಾಮಿಯ 
ಶ್ರುತ್ಯುಕ್ತವಾದ ಅರ್ಚನೆಯು ಬಹಳ ಪ್ರಶಸ್ತ ವಾದುದು. 

೯-೧೦. ಆಹ! ಯಾರಿಗೋಸ್ಕರವಾಗಿ ಈ ಜನಾರ್ದನಸ್ವಾಮಿಯು ಈ 
ರೂಪದಿಂದ ಅವತರಿಸಿದನೋ ಆ ಭಾರತವರ್ಷದ ಮನುಷ್ಯರೆಲ್ಲರೂ ಕ್ಸೀಣಪಾನ 
ರಾದವರೇ ಸಂ! ಆದರಲ್ಲಿಯೂ ಈ ಓಡ್ರದೇಶವು ಎಲ್ಲ ದೇಶಗಳಿಗಿಂತಲೂ 


ಏಕನಿಂಶೋತಧ್ಯಾಯೆಃ ೨೭೧ 


ಶ್ರುತಿಸ್ಮೃತೀನಾಂ ಗಹನಃ ಪಂಥಾಃ ಕರ್ಮುಭಿರಾಕುಲಃ ! 
ಯೇನ ಯಾತಾ ಭ್ರಮಂತೀಹ ಘಟೀಯಂತ್ರವದಾಕುಲಾಃ # ೧೦ ॥ 
ನಿರ್ಮಾಲೀಕಪದಸಪ್ರಾಪ್ತಿಹೇತುರೇಷ ಸೆ ಚಿನ್ಮಯಃ । 


ಶ್ರುತ್ಯಾದಿಭಿರ್ನಿಸೋಪಾಯೈಃ ಪರಮಾನಂದಮುಕ್ತಿದಃ ॥ ೧೨॥ 
ನಿರಂತರಗತಾಯಾತ ದುಃಸ್ಥಿತಾನಾಂ ದುರಾತ್ಮನಾಂ। 

ಏಷ ದಾರುನಪುರ್ನಿಷ್ಣುಃ ಸುಖದಾತಾ ಸುಬಾಂಧವಃ ॥ ೧೩ 
ಶ್ರುತಿಸ್ಮೃತ್ಯುಕ್ತನಿಯಮಾ ವರ್ತಂತೇ ನೇಹ ಪಾರ್ಥಿವ | 

ಯಥಾ ತಥಾ ದೃಷ್ಟಿಪಥಾಮಾಚಾಂಡಾಲಾದ್ದಿಮುಕ್ತಿದಃ ॥ ೧೪॥ 
ಅಭಕ್ತಶ್ಲೇದನುಂ ಪಶ್ಕೇದ್ದತಾನುಗತಿಕೋ ನರಃ । 
ಅಶ್ಚಮೇಧಸಹಸ್ರಾಣಾಂ ಫಲಂ ಹ್ಯನಿಕಲಂ ಲಭೇತ್‌ ॥ ೧೫ ॥ 


ಉತ್ತಮೋತ್ತಮವಾದುದು!! ಆಹಾ ಇಲ್ಲಿರುವ ಮಾನವರ ಭಾಗ್ಯವೇ ಭಾಗ್ಯವು! 
ಅವರು ಸಾಕ್ಸಾತ್‌ ಪರಬ್ರಹ್ಮಸ್ತರೂಪಿಯಾದ ಶ್ರೀ ಜಗನ್ನಾಥಸ್ವಾಮಿಯನ್ನು 
ಕೇವಲ ಚರ್ಮಚಕ್ಸುಸ್ಸಿನಿಂದಲೇ ಸಂದರ್ಶಿಸುವರಲ್ಲವೆ! 

೧೧. ಎಲೈ ಮಹಾರಾಜನೇ! ಶ್ರುತಿಸ್ಮೃೃತಿಗಳಲ್ಲಿ ಪ್ರತಿಪಾದಿತವಾಗಿರುವ 
ಮೋಕ್ಬಮಾರ್ಗವೆಲ್ಲ ಕೇವಲ ಕರ್ಮಗಳಿಂದಲೇ ತೊಡಕಾಗಿರುವುದರಿಂದ ತೀರ 
ಗಹನವಾಗಿರುವುದು. ಆ ಮಾರ್ಗದಲ್ಲಿ ಅಡಿಯಿಟ್ಟು ಹೊರಟ ಮಾನವರು 
ಘಟಯಂತ್ರದಂತೆ ಸುತ್ತುತ್ತಲೇ ಇರುತ್ತಾರೆ. 

೧೨. ಚಿನ್ಮಯ ಮೂರ್ತಿಯಾದ ಈ ಸ್ವಾಮಿಯಾದರೋ ಯಾವ ಸಂಶಯವೂ 
ಇಲ್ಲದೆ ಸ್ಥಿರಪದಸ್ರಾಸ್ತ್ರಿಗೆ ಕಾರಣನಾಗಿರುತ್ತಾನೆ. ಈ ಪ್ರಭುವು ಶ್ರುತ್ಯಾದಿ 
ಗಳಿಂದಲಾಗಲಿ, ಇತರ ಉಪಾಯಗಳಿಂದಾಗಲಿ ದೊರೆಯಲಸದಳವಾದ ಅಥವಾ 
ಅವಾವುದೂ ಇಲ್ಲಜೆಯೇ ಪರಮಾನಂದಲಕ್ಷಣವಾದ ಮುಕ್ತಿಯನ್ನು ಕೊಡುವನು. 

೧೩. ನಿರಂತರವೂ ಜನನಮರಣರೂಪವಾಗಿ, ಬರುತ್ತಲೂ ಹೋಗುತ್ತಲೂ 
ಇರುವ ದುಃಸ್ಥಿತಿಗೊಳಗಾದ ಮಾನವರೆಲ್ಲರಿಗೂ ಸುಬಂಧುವಾಗಿ ದಾರುದೇಹ 
ಧಾರಿಯಾಗಿರುವ ಈ ಮಹಾವಿಷ್ಣುವು ಮೋಕ್ಚರೂಪವಾದ ಸುಖವನ್ನು ದಯೆ 
ಗೈಯುತ್ತಾನೆ. 

೧೪. ಎಲ್ಲೆ ಪಾರ್ಥಿವನೇ! ಈ ಕ್ಸೇತ್ರದಲ್ಲಿ ಶ್ರುತಿಸ್ಮೃತ್ಯುಕ್ತಗಳಾದ 
ಯಾವ ಬಗೆಯ ನಿಯಮಗಳೂ ಇರುವುದಿಲ್ಲವು. ಹೇಗೆಹೇಗಾದರೂ ಸಂದರ್ಶಿಸಿ 
ದುದಾದಕೆ ಈ ಪ್ರಭುವು ಉತ್ತಮರಿಂದ ಮೊದಲುಗೊಂಡು ಚಂಡಾಲಾದಿಗಳ 
ವಕೆಗಣ ಸಮಸ್ತರಿಗೂ ಮುಕ್ತಿಯನ್ನು ಕೊಡುವನು. 

೧೫-೧೬. ಅಲ್ಲದೆ, ಭಕ್ಕನಲ್ಲದವನಾದರೂ ಈತನನ್ನು ನೋಡಬಹುದು. 
ಏಕೆಂದಕೆ, ಜನರು ಒಬ್ಬರನ್ನೊಬ್ಬರು ಅನುಸರಿಸುವುದೇ ಸ್ವಭಾವವಲ್ಲವೆ? 


೨೭೨ ಶ್ರೀ ಸ್ಕಾಂದಮೆಹಾಫಪುರಾಣಂ 


ಭಜೇಚ್ಲೇನ್ನಿಯಮುಸ್ನೋಹಿ ಭಕ್ತಿಮಾನ್ಹ ಎಢಮಾನಸಃ | 


ಅಸಂಶಯಂ ಸ ಸಾಯುಜ್ಯಂ ಬ್ರಹ್ಮಣಾ ಲಭತೇ ನರಃ 1 ೧೬ ॥ 
ಕೃದುಃ ಖಾಯಾಸಬಹುಲಮನಾಯಾಸವಿನಶ್ಚರಂ | 

ಅಚಿರಸ್ಕಕ್ಟುದೃಫಲಂ ಪುನೆರಾವೃತ್ತಿಲಕ್ಸಣಂ ॥ ೧೭೫ 
ಕ್ನೇದಂ ದಾರುಮಯಂ ಬ್ರಹ್ಮ ಪಾಪರಾಶಿದವಾನಲಂ । 

ಸಚ್ಜಿದಾನಂದಕೈ ವಲ್ಯಮುಕ್ತಿದಂ ದರ್ಶನಾದಪಿ ॥ ೧೮ ॥ 
ವೇದಾನುವಚನಾದೀನಿ ಮಷ್ಕರಾಣಿ ದುರಾತ್ಮನಾಂ 1 
ಮಹಾತ್ಮಭಿಸ್ತೈರ್ಯತ್ಪ್ಟ್ರಾಸ್ಯಂ ತದನ್ಯಗ್ರ ಮಯಂ ದದೇತ್‌ ॥ ೧೯॥ 
ಅನ್ಯಕ್ಸೇತ್ರೇಷು ಭಗೆವಾನ್ಸುಮೂರೋ ಮತಣ್ಯವಾಸಿನಾಂ । 
ಸ್ಪತ್ಸೇತ್ರೇಸ್ಮಿನ್ಸಿವಸತಿ ನಿತ್ಯಂ ಮುಕ್ತಿಪ್ರದೋ ವಿಭುಃ ॥ ೨೦॥ 


ತಸ್ಮಾದತ್ರಮಹಾಭಾಗ ತಿಷ 


©: 
[) 


ಸ್ವಬಲಪೌ ರುಷಃ 1೨೧॥ 
ಅಂತಹನೂ ಸಹ ಈ ಸ್ವಾಮಿಯ ಸಂದರ್ಶನದಿಂದ ಸಹೆಸ್ರಾಶ್ವಮೇಧಯಾಗಗಳ 
ಫಲವನ್ನು ಪಡೆಯುತ್ತಾನೆ. ಭಕ್ತಿಮಂತನಾದ ಮಾನವನು ಸ್ಕಿರಮನಸ್ವನಾಗಿ 
ನಿಯಮದಿಂದಿದ್ದು ಈ ಪ್ರಭುವನ್ನು ಭಜಿಸಿದುದೇ ಆದರೆ ನಿಸ್ಸಂಶಯವಾಗಿಯೂ 
ಬ್ರಹ್ಮನೊಡನೆ ಸಮಸಮವಾಗಿ ಸಾಯುಜ್ಯವನ್ನು ಹೊಂದುತ್ತಾನೆ. 

೧೭. ಬಹಳವಾದ ದುಃಖವನ್ನೊಳಕೊಂಡು, ಸ್ವಲ್ಪ ಕಾಲಮಾತ್ರನಿದ್ದು 
ಕ್ಸುದ್ರವಾದ ಫಲಗಳನ್ನಿತ್ತು, ಜನನಮರಣಾತ್ಮಕವಾದ ಲಕ್ಷ್ಮಣವನ್ನೊಳಗೊಂಡು 
ನಿರಾಯಾಸವಾಗಿಯೇ ನಾಶವನ್ಸೈದುವ ಈ ಪ್ರಪಂಚವೆತ್ತ? 

೧೮. ಪಾಪರಾಶಿಗೇ ದಳ್ಳುರಿಯಂತೆ ಬೆಳಗಿ ದಾರುಮಯವಾಗಿ, ದರ್ಶನ 
ಮಾತ್ರದಿಂದಲೇ ಸಚ್ಚಿ ದಾನಂದವೊಂದೇ ಲಕ್ಷ್ಮಣವಾಗಿರುವ ಮುಕ್ತಿಯನ್ನು 
ಕೊಡುವಂತಹ ಈ ಪರಬ್ರಹ್ಮನೆತ್ತ? 

೧೯. ಎಲ್ಫೈ ಮಹಾರಾಜನೇ! ದುರಾತ್ಮರಾದವರಿಗೆ ವೇದೋಕ್ತಗಳಾದ 
ಕರ್ಮಗಳು ಆಚರಿಸಲು ಬಹಳ ಕಷ್ಟಸಾಧ್ಯವಾದುವುಗಳು. ಆದರೆ ಇಲ್ಲಿ ನೆಲಸಿ 
ರುವ ಶ್ರೀಮಹಾವಿಷ್ಣುವಿನ ದಾರುಮಯಮೂರ್ತಿಯಾದರೋ ಅಂತಹವರೆಲ್ಲ 
ರಿಗೂ ಕೇವಲ ಸಂದರ್ಶನಮಾತ್ರದಿಂದಲೇ, ಮಹಾತ್ಮರಾದವರು ಯಾವುದನ್ನು 
ಪಡೆಯುತ್ತಾರೆಯೋ ಅವ್ಯಗ್ರವಾದ ಆ ಪದವಿಯನ್ನು ದಯೆಪಾಲಿಸುತ್ತಾನೆ. 

೨೦-೨೨. ಭಾರತಭೂಮಿಯ ಇತರ ಕ್ಲೇತ್ರಗಳಲ್ಲಿಯಾದರೋ ಭಗ 
ವಂತನು ಮಾನವಕೋಟಗೆ ಬಹಳ ದೂರನಾಗಿರುತ್ತಾನೆ. ಆದರೆ ಸ್ವಕ್ಟೇತ್ರವಾದ 
ಈ ಪುರುಸೋತ್ತಮನ್ಸೇತ್ರದಲ್ಲಿ ಮಾತ್ರ ಆ ವಿಭುವು ಯಾವಾಗಲೂ ತನ್ನ 
ಭಕ್ತರಿಗೆ ಮುಕ್ತಿಪ್ರದನಾಗಿ ನೆಲಸಿರುತ್ತಾಕೆ. ಆದುದರಿಂದೆಕೈ ಮಹಾ ಭಾಗ್ಯ 
ಶಾಲಿಯಾದ ಇಂದ್ರದ್ಯುಮ್ನನೇ! ನೀನು ನಿನ್ನ ಬಲಪೌರುಷಗಳೊಡನೆ 


ಏಕವಿಂಶೋರಧ್ಯಾಯಃ ೨೭೩ 


ವಿಷ್ಠತ್ತಮೋಃಸಿ ಭಕ್ತಶ್ಚ ಸಾಂಗೋಪಾಂಗಮಮುಂ ಭಜ ॥ ೨೨ ॥ 
ಜೈಮಿನಿರುವಾಚ :-- 

ದ್ವಿಜಸ್ಯ ತದ್ವಚಃ ಶ್ರುತ್ವಾ ನಾರದೋ ಪೃಷ್ಟಮಾನಸಃ 1 

ಸಾಧೂಕ್ತೆಂ ದ್ವಿಜನರ್ಯೇಣ ಶ್ರೌತಮಾರ್ಗಾನುಸಾರಿಣಾ ॥೨೩॥ 
ಸೃಷ್ಟ್ವಾದೌ ಬ್ರಹ್ಮನಿಃಶ್ವಾಸೈರಭವದ್ದೇದಸಂಹತಿಃ । 
ತತ್ರೋಸನಿಷದರ್ಥೋಂಯಂ ಸಾಂಪ್ರತಂ ವ್ಯಕ್ತಿಮಾಗತಃ ॥ ೨೪ ॥ 
ನೇತ್ರೇತದರ್ಥಂ ಭಗವಾನ್ಸದ್ಮಯೋನಿಃ ಪ್ರಜಾಪತಿಃ । 

ಅಜ್ಞಾಸಿಷಂ ಚ ಭೂಪಾಲ ಸಾಂಪ್ರತಂ ತನ್ಮುಖಾದಹಂ ॥ ೨೫ ॥ 
ತಸ್ಯಾಜ್ಞಯಾ ಕೃತಂ ಸರ್ವಂ ಯಥಾಭಿಲಷಿತಂ ತನ । 

ಏನಮಾರಾಧ್ಯ ತಿಷ್ಮಾತ್ರ ಯಾಮ್ಯಹಂ ಬ್ರಹ್ಮಣೋಂಂತಿಕಂ ॥ ೨೬ ॥ 
ಕೃತಂ ನಿನೇದಯಿಷ್ಯಾಮಿ ಪ್ರಕಾಶಂ ಚ ಮುರದ್ದಿಷಃ। 

ಪ್ರಾಸಾದಂ ಕುರು ಭೂಪಾಲ ಧನೇನ ಮಹತಾ ತಥಾ ॥ ೨೭ ॥ 
ಪ್ರಾಸಾದೇ ನೆರಸಿಂಹಂ ತು ಪ್ರತಿಷ್ಠಾಪ್ಯ ನಿಮುಚ್ಯಸೇ ॥ ೨೮ ॥ 


ಈ ಕ್ಲೆತ್ರದಲ್ಲಿಯೇ ವಾಸವಾಗಿರು. ನೀನು ಬಹಳ ದೊಡ್ಡ ವಿದ್ವಾಂಸನಾಗಿ 
ದ್ದೀಯೆ; ಈ ಪರಮಾತ್ಮನನ್ನು ಸಾಂಗೋಪಾಂಗವಾಗಿ ಸೇವಿಸಿ ಕೃತಾರ್ಥನಾಗು.? 

೨೩. ಜೈಮಿನಿಯು ಹೇಳುತ್ತಾನೆ:--ಎಲ್ಲೆ ಮುನಿಗಳಿರಾ! ಈ ರೀತಿ ನುಡಿದ 
ಆ ವಿಪ್ರನ ಮಾತುಗಳನ್ನು ಕೇಳಿ ನಾರದಮಹರ್ಷಿಯು ಸಂತುಷ್ಟಮಾನಸನಾಗಿ, 
“ಮಹಾರಾಜ! ಶ್ರುತಿಮಾರ್ಗವನ್ನು ಅನುಸರಿಸುವವನಾದ ಈ ದ್ವಿಜಶ್ರೇಷ್ಠನು 
ಚೆನ್ನಾಗಿ ಹೇಳಿದನು. 

೨೪. ಸೃಷ್ಟಿಯ ಮೊದಲಲ್ಲಿಯೇ ಪರಬ್ರಹ್ಮನ ನಿಶ್ಚ್ವಾಸಗಳಿಂದ ವೇವ 
ರಾಶಿಯು ಉದ್ಭವಿಸಿತು. ಆ ವೇದಗಳಲ್ಲಿಯೇ ಈಗಲೀ ವಿಪ್ರನು ನುಡಿದ 
ಉಪನಿಷದರ್ಥವು ಪ್ರಕಟವಾಗಿರುವುದು. 

೨೫. ಈ ಉಪನಿಷದರ್ಥವನ್ನು ಭಗವಾನ" ಕಮಲೋದ್ಭವನಾದ ಬ್ರಹ್ಮನು 
ತಿಳಿದಿರುತ್ತಾನೆ. ಆತನ ಮುಖದಿಂದ ನಾನು ಅದನ್ನರಿತುಕೊಂಡೆನು. 

೨೬, ಆತನ ಆಜ್ಞೆಯಂತೆಯೇ ನಾನು ನಿನಗೆ ಅಭಿಲಷಿತವಾಗಿದ್ದು 
ವನ್ನೂ ಮಾಡಿಕೊಟ್ಟರುತ್ತೇನೆ. ಪ್ರಕೃತದಲ್ಲಿ ನೀನು ದಾರುಮಯಮೂರ್ತಿ 
ಯಾದ ಈ ಪರಮಾತ್ಮನನ್ನಾರಾಧಿಸುತ್ತ ಈ ಕ್ಷೇತ್ರದಲ್ಲಿಯೇ ವಾಸವಾಗಿರು. 
ನಾನು ಬ್ರಹ್ಮನ ಸನ್ನಿಧಿಗೆ ಹೊರಡುತ್ತೇನೆ. 

೨೭-೨೨೮. ಆತನ ಅಪ್ಪಣೆಯಂತೆ ನಾನು ಈ ಕ್ಸೇತ್ರದಲ್ಲೆಸಗಿದ ಕಾರ್ಯ 
ಗಳನ್ನೂ, ಶ್ರೀಮನ್ನಾರಾಯಣನು ದಾರುವಪುರ್ಧರನಾಗಿ ಪ್ರಕಾಶಗೊಂಡಿರುವ 
ವೃತ್ತಾಂತವನ್ನೂ ಅರಿಕೆಮಾಡಿ ಬರುವೆನು. ಅಷ್ಟರಲ್ಲಿ ನೀನು ಮಹತ್ತರವಾದ 
ಧನವ್ಯಯದಿಂದ ಪ್ರಾರಂಭಿಸಿರುವ ಈ ಪ್ರಾಸಾದವನ್ನು ಕಟ್ಟಿಸಿ ಮುಗಿಸು. 


0) 

ಇ 

Ww 
[ec 


ಟ 
1೨ 
ಕ್ರ 


ಶ್ರೀ ಸ್ಕಾಂದಮಹಾಪುರಾಣಂ 


ಜೈಮಿನಿರುವಾಚ ವಿ 
ತಚ್ಛೈತ್ವಾ ಸತು ಭೂಮಾಂದ್ರಃ ಪ್ರತ್ಯುವಾಚ ಮುನಿಂ ತದಾ । 
ಮಹರ್ಷೇಂಹಂ ತ್ವಯಾ ಸಾರ್ಧಂ ಯಿಯಾಸುರ್ಬ್ರಹ್ಮಣೋಂಂತಿಕಂ ॥ 
ಯತ್ಚ್ರಸಾದಾಜ್ಞ ಗನ್ನಾ ಫಶ್ಚಕ್ರೇಂಯಂ ಲೋಚೆನಾತಿಥಿಃ | 


ನಿನೇವ್ಯ ತಂ ಚ ಸ್ರಾಸಾದಂ ಪ್ರತಿಷ್ಠಾರ್ಥಂ ಮಂರದ್ವಿಷಃ H ೩೦ 
ನಿಜ್ಞ್ಞಾಸಯಿಷ್ಯೇ ಸಾನ್ನಿಫ್ಯೇ ಪ್ರಾಸಾದಸ್ಥಾಪನೋತ್ಸವಂ 

ಯಥಾ ಸ್ವಯಂ ಸಮಾಗನ್ಯು ಬ್ರಹ್ಮಲೋಕಾತ್ಸಿತಾಮಹಃ ॥ ೩೧॥ 
ಮಹೋತ್ಸವಂ ಭಗವತಃ ಪ್ರಾಸಾದೇಂತ್ರ 'ಕರಿಷ್ಕತಿ । 

ತನ್ಮುನೇ ಮಾಮಪಿ ವಿಧೇಃ ಸನ್ನಿಧಿಂ ಪ್ರಾಪಯಸ್ವ ಚ 1೩೨ 
ಗರ್ಭಪ್ರತಿಷ್ಠಾ ಪ್ರಾಸಾದೇ ಸಮಾಹ್ಯೇಹ ಸ್ಥಿತೋ ಮುನೇ! 
ಪಶ್ಚಾದಾವಾಂ ಗಮಿಷ್ಕಾವಃ ಕಿಂಚಿತ್ಯಾಲ ಪ್ರತೀಕ ಮೇ ॥ ೩೩ ॥ 
ತತಃ ಸ ನೃಪತಿಃ ಸರ್ವಾನ್ಸಿಲ್ಬಶಾಸ್ತ್ರನಿಶಾರದಾನ್‌ । 
ಪಾಷಾಣಖಂಡಫಘಟನಾ ಕರ್ಮಣ್ಯೈಕೈಕಯೋಗತಃ ॥ ೩೪॥ 


ಇದರಲ್ಲಿ ನೀನು ಶ್ರೀನೃಸಿಂಹೆಸ್ವಾಮಿಯನ್ನು ಪ್ರತಿಷ್ಠೆಗೊಳಿಸಿದ ಬಳಿಕ ಮೋಕ್ಸ 
ವನ್ನು ಸಡೆಯುತ್ತೀಯೆ.” 

೨೯-೩೨. ಜೈಮಿನಿಯು ಹೇಳುತ್ತಾನೆ :-ಜೀವಮುನಿಯ ಈ ಮಾತನ್ನು 
ಕೇಳಿ, ಭೂಮಾಂದ್ರನಾದ ಇಂದ್ರದ್ಯುಮ್ಮನು ಆತನನ್ನು ಕುರಿತು ಇಂತೆಂದನು:- 
“ ಎಲ್ಲೆ ಮಹರ್ಷಿಯೇ! ಯಾರ ಅನುಗ್ರಹದಿಂದ ಶ್ರೀಜಗನ್ನಾಥನು ಈ ನನ್ನ 
ಚರ್ಮಚಕ್ಸುವಿಗೆ ಅತಿಥಿಯಾದನೋ ಆ ಬ್ರಹ್ಮದೇವನ ಸನ್ನಿಧಿಗೆ ನಾನೂ 
ನಿನ್ನೊಡನೆ ಹೊರಡಬಯಸಿರುವೆನು. ಈಗಲಾ ಮುರವೈರಿಯ ಪ್ರತಿಷ್ಠೆಗಾಗಿ 
ಕಟ್ಟಸುತ್ತಲಿರುವ ಈ ಪ್ರಾಸಾದದ ವಿಷಯವನ್ನೂ, ಇದರ ಸ್ಥಾಸನಮಹೋತ್ಸ 
ವದ ವಿಷಯವನ್ನೂ ಆತನ ಸನ್ನಿಧಿಯಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಆ ಪಿತಾ 
ಮಹನು ತಾನಾಗಿಯೇ ಬ್ರಹ್ಮಲೋಕದಿಂದೀಭೂರೋಕಕ್ಕೆ ಬಿಜಮಾಡಿಸಿ 
ಈ ಪ್ರಾಸಾದವಲ್ಲಿ ಭಗವಂತನಿಗೆ ಮಹೋತ್ಸವವನ್ನು ನಡೆಸುವಂತೆ ಪ್ರಾರ್ಥಿಸಿ 
ಕೊಳ್ಳುವೆನು. ಆದುದರಿಂದೆಲೈ ನಾರದಮುನಿಯೇ! ನನ್ನನ್ನೂ ಬ್ರಹ್ಮನ 
ಸನ್ನಿಧಿಗೆ ಕರೆದುಕೊಂಡು ಹೋಗು. 

೩೩. ಈ ಪ್ರಾಸಾದದಲ್ಲಿ ಗರ್ಭಗೃಹಪ್ರತಿಷ್ಠೆಯು ಮುಗಿಯಲಿ. ಎಲ್ಫೈ 
ಮುನಿಯೇ! ಆ ಬಳಿಕ ನಾವು ಬ್ರಹ್ಮಸನ್ನಿಧಿಗೆ ಹೋಗೋಣ. ನನಗಾಗಿ ಸ್ವಲ್ಪ 
ಕಾಲ ಥಿರೀಕ್ಷಿಸು.'' 

೩೪-೩೫. ಇಂತು ನುಡಿದ ತರುವಾಯ ಆ ದೊರೆಯು ಶಿಲ್ಪಶಾಸ್ತ್ರ ವಿಶಾರದ 
ರಾದ ಶಿಲ್ಪಿಗಳೆಲ್ಲರನ್ನೂ, ಸತ್ಯಾರಗಳಿಂದಲೂ, ಇನಗಳಿಂದಲೂ, ವಿವಿಧ 


ಏಕವಿಂಶೋ96ಧ್ಯಾಯಃ ೨೭೫ 


ಸತ್ಕಾರೈರ್ದಾನಮಾನೈಶ್ಚ ಯೋಜಯತಾಮಾಸ ಸಾದರಂ | 
ದಿನೇ ದಿನೇ ಸುಘಟತಃ ಸ್ರಾಸಾದೋ ವವೃಧೇ ದ್ವಿಜಾಃ । 


ಪರಿತಃ ಪೂರ್ಯಮಾಣಸ್ತು ಶುಕ್ಲ್‌ಪಕ್ಟೇ ಯಥಾ ಶಶೀ ॥ ೩೫ 
ಏನಂ ಸವಂಧನ್ಯಮಾನೋಪಿ ಪ್ರಾಸಾದಃ ಪರಿವರ್ಧಿತಃ । 

ಮಹೋಚ್ಛ ಎಯೆತ್ಮಾದಲ್ಪೇನ ನ ಕಾಲೇನಾಭಿಲಕ್ಬ $ತೇ ॥ a೬ 
ಪಾಷಾಣಸಂಖ್ಯಾ ಶಕ್ಯಾವಾ ಕಫಂಚಿಡ್ರ್ಯಟಿನಾಕ್ರಮಾತ್‌ | 
ನಿತ್ತವ್ಯಯಸ್ತೂ ಕೋಟೀನೌಂ ನ ಸಂಖ್ಯಾತುಂ ಚ ಶಕ್ಯತೇ ॥ ೩೭॥ 
ಯಾನನ್ತೋ ಭಾರತೇ ವರ್ಷೇ ಲೋಕಾಃ ಸಮಯನವರ್ಶಿನಃ । 
ಇಂದ್ರದ್ಯುನ್ನುಸ್ಯ ನೃಪತೇರ್ನಿಯುಕ್ತಾಸ್ತೇ ಮಹೀಭೃತಃ ॥ ೩೮ ॥ 
ಏಕೈಕಶೋ ನಿಯಖುಕ್ತಾ ಯೇ ಪರಸ್ಪರಸಮನ್ಸಿತಾಃ । 

ತೇಂಪಿ ಚಾನ್ಯೈರ್ನಿಯುಕ್ತಾಸ್ತೇ ಸರ್ವೇ ತತ್ರ ಪ್ರವರ್ತಿತಾಃ ॥೩೯॥ 
ಅಜಸ್ರಂ ತಿನ್ನಿಯುಕ್ತಾನಾಂ ಯೋ ಹರ್ಷೋತ್ಕೋ ಮಹಾರವಃ । 
ಆಕಾಶಮಶ್ನುಮಾನೋಸೌ ದಿಶಾಂ ಭಾಗಾನೆಪೂರಯನ್‌ ॥೪೦॥ 


ಮರ್ಯಾದೆಗಳಿಂದಲೂ ಗೌರವಿಸಿ ಪ್ರಾಸಾದ ರಚನೆಗಾಗಿ ಕಲ್ಲುಗಳನ್ನೊಂದೊಂ 
ದಾಗಿ ಜೋಡಿಸುವ ಕೆಲಸಕ್ಕೆ ಆದರಪೂರ್ವಕವಾಗಿ ನಿಯೋಜಿಸಿದನು. ಎಲ್ಫೈ 
ದ್ವಿಜರೆ! ಆ ಪ್ರಾಸಾದರಚನೆಯು ಕಲ್ಲುಗಳ ಜೋಡಣೆಯಿಂದ, ಸುತ್ತಲೂ 
ತುಂಬಿ ಬೆಳೆದು, ಬೆಳಗುವ ಶುಕ್ಲ ಪಕ್ಸದ ಚಂದ್ರನಂತೆ ಬೆಳೆಯತೊಡಗಿತು. 

೩೬. ಹೀಗೆ ಕಟ್ಟಡವನ್ನು ಬೆಳಸಿದರೂ ಸಹ ಆ ಪ್ರಾಸಾದವು ಸುತ್ತಲೂ 
ಬೆಳೆದು ಬಹು ಎತ್ತರವಾಗಿದ್ದುದರಿಂದ ಸ್ವಲ್ಪಕಾಲದಕ್ಲಿಯೇ ಅದನ್ನು ನೋಡ 
ಲಾಗುತ್ತಿರಲಿಲ್ಲ. 

೩೭. ಬಹಳ ಕಷ್ಟಪಟ್ಟು ಕ್ರಮವರಿತು ಜೋಡಿಸಿದ್ದುದರಿಂದ ಅದಕ್ಕಾಗಿ 
ರುವ ಕಲ್ಲುಗಳನ್ನು ಲೆಕ್ಕಮಾಡಲೂ ಸಾಧ್ಯವಾಗುತ್ತಿರಲಿಲ್ಲ. ಅದಕ್ಕಾಗಿ ವ್ಯಯ 
ವಾಗಿದ್ದ ಅನೇಕ ಕೋಟ ಧನವನ್ನೂ ಎಣಿಕೆಮಾಡಲು ಶಕ್ಯವಾಗದು. 

೩೮. ಭಾರತವರ್ಷದಲ್ಲಿ ಇಂದ್ರದ್ಯುಮ್ನರಾಜನ ಅಣತಿಯನ್ನು ಪರಿಪಾಲಿ 
ಸುವ ಪ್ರಜೆಗಳೆಷ್ಟುಮಂದಿ ಇದ್ದರೋ ಅಷ್ಟು ಮಂದಿಯೂ ಆ ಪ್ರಾಸಾದ 
ನಿರ್ಮಾಣಕಾರ್ಯದಲ್ಲಿ ನಿಯುಕ್ತರಾಗಿದ್ದರು. 

ರ್ಜ. ಹೀಗೆ ಒಬ್ಬೊಬ್ಬರಾಗಿಯೂ, ಒಟ್ಟಾಗಿಯೂ ನಿಯುಕ್ತರಾದ ಕೆಲಸ 
ಗಾರರು, ಇತರರಿಂದ ನಿಯೋಜಿತರಾದ ಕೆಲಸದವರೂ ಎಲ್ಲರೂ ಒಮ್ಮಸಮ್ಮತಿ 
ಯಿಂದ ಅಲ್ಲಿ ಕೆಲಸಮಾಡುತ್ತಿದ್ದರು. 

೪೦. ಆ ಜನರ ಸಂತತವಾದ ಸಂತೋಷಧ್ವನಿಯು ಬೆಳೆದು ಬಾನಸೇರಿ 
ಹರಡಿದುದೂ ಅಲ್ಲದೆ ದಿಗಂತಗಳನ್ನೂ ತುಂಬಿತು. 


೨೭೬ ಶ್ರೀ ಸ್ವಾಂದಮಹಾಪುರಾಣಂ 


ನೃಸತೇಃ ಶ್ರದ್ಧಯಾ ಭಕ್ತ್ಯಾ ಸಾತ್ವಿಕೇನ ಪ್ರಸಾದಿತಾ। 


ಶ್ರೀಃ ಸಮೃದ್ಧಾಭವದ್ದಿಪ್ರಾಃ ಕೀರ್ತಾಸಹ ಮಹೀಪತೇಃ ॥ ೪೧॥ 
ಕೃಚಿತ್ಯ್ಯಾಂಚನ ವಿನ್ಯಸ್ತನಾನಾರತ್ನಮಹೋಜ್ಜ್ಚ್ಚ್ವಲಃ 1 
ಕ್ಷಚಿತ್ಸ್ವಓಕಭಾಗಾಂತಶಾರದಾಭ್ರನಿಭಚ್ಛವಿಃ 1 ೪೨॥ 
ಸೃಜಿನ್ನೀಲಾಶ್ಮಘಟತಾ ಭಿತ್ತಿಃ ಕಾಲಾಭ್ರಮೇದುರಾ ॥ ೪೩ ॥ 
ಏನಂ ಸುಘಟತೇ ವಿಷ್ಣೋಃ ಪ್ರಾಸಾದೇ ಸುಮನೋಹರೇ । 
ಗರ್ಭಪ್ರತಿಷ್ಕಾಂ ವಿಧಿವತೃತ್ವಾ ಸ ನೃಪೆಸತ್ತಮಃ ॥ ೪೪॥ 
ವಜ್ರಪಾತಾದಿ ಭಂಗಾದಿವಾರಣಾರ್ಥಂ ಯಘಥೋಚಿತೆಂ | 

ಶಿಲ್ಪಶಾಸ್ತ್ರೇಷು ಮಣ್ಯಾದಿ ನಿನ್ಯಸ್ಯ ಷೌ ರುಷಾಹೃತಂ ॥ ೪೫ ॥ 
ಪುನಃ ಪ್ರಾಸಾದಘಟನಾಸಂಭಾರೋಜಿತಮೇವ ವೈಃ 

ಬಹುಮೂಲ್ಯಂ ವಸ್ತುಜಾತಂ ಯತ್ನಾತ್ತತ್ರ ನ್ಯವೇಶಯತ್‌ ॥೪೬॥ 
ತತೋ ವಿರಚ್ಯಮಾನೆಣಸ್ಮಿನ್ರಾಸಾದೇ ಕೀರ್ತಿವರ್ಧನೇ ! 


ಮನಸಾಸಿ ನ ಸಂಭಾವ್ಯೇ ತ್ರಿಷುಲೋಕೇಷು ಭೂಭುಜಾಂ H VEN 

೪೧. ಎಲೈ ವಿಪ್ರರೇ! ಆ ಮಹಾರಾಜನ ಶ್ರದ್ಧೆ, ಭಕ್ತಿ, ಸಾತ್ವಿಕಸ್ವಭಾವ 
ಗಳಿಂದ ಸುಪ್ರಸನ್ನವಾಗಿ ಆ ದೇವಾಲಯದ ರಚನಾಸಂಪತ್ತು ಆತನ ಕೀರ್ತಿ 
ಯೊಡನೆಯೇ ಸಮಸಮವಾಗಿ ತುಂಬಿ ಮೆರೆಯತೊಡಗಿತು. 

೪೨-೪೩. ಆ ದೇವಾಲಯವು ಕೆಲವೆಡೆ ಚಿನ್ನದ ಅಡಕಿನಲ್ಲಿ ರತ್ನಗಳ 
ಕೆತ್ತನೆಯನ್ನೊಳಕೊಂಡು ಉಜ್ಜ್ವಲವಾಗಿ, ಕೆಲನೆಡೆ ಸ್ಫಟಕಶಿಲಾಭಾಗಗಳ 
ಸ್ಲಾಳಕೊಂಡು ಶರತ್ಕಾಲದ ಮುಗಿಲುಗಳ ಶುಭ್ರಶಕಾಂತಿಯುತವಾಗಿ, ಕೆಲವೆಡೆ 
ನೀಲಮಣಿ ಶಿಲೆಗಳಿಂದ ರಚಿತವಾದ ಗೋಡೆಗಳುಳ್ಳುದಾಗಿ ನೀಲಮೇಘದ 
ಕಾಂತಿಯನ್ನು ತಳೆದು ಕಂಗೊಳಿಸುತ್ತಿದ್ದಿತು. 

೪೪-೪೬. ಹೀಗೆ ಬಹು ಚೆನ್ನಾಗಿ ರಚಿಸಿ ಮನೋಹರವಾಗಿದ್ದ ಆ ವಿಷ್ಣು 
ದೇವಾಲಯದಲ್ಲಿ ಇಂದ್ರದ್ಯುಮೃನೃಪಶ್ರೇಷ್ಠನು, ಗರ್ಭಗೃಹ ಪ್ರತಿಷ್ಠೆಯನ್ನು 
ವಿಧಿವತ್ತಾಗಿ ನಡಿಸಿ, ಸಿಡಿಲು ಬೀಳುವುದು, ಬಿರುಕುಬಿಡುವುದೇ ಮೊದಲಾದ 
ಆಪತ್ತುಗಳನ್ನು ನಿವಾರಿಸಲು, ಪೌರುಷದಿಂದ ಸಂಪಾದಿಸಿತಂದ ಶಿಲೃಶಾಸ್ತ್ರೋಕ್ತ 
ವಾದ ಮಣಿ ಮೊದಲಾದವುಗಳನ್ನಿರಿಸಿ, ಮತ್ತೆ ಆ ಪ್ರಾಸಾದದ ಸಮಾಸ್ತಿಗೆ 
ಬೇಕಾದ ಸಂಭಾರಕ್ಟಾಗಿ ಬೇಕಾದ ಅಮೂಲ್ಯ ವಸ್ತುಜಾಲವೆಲ್ಲವನ್ನೂ ಪ್ರಯತ್ನ 
ಪೂರ್ವಕವಾಗಿ ಅಲ್ಲಿ ಶೇಖರಿಸಿಟ್ಟನು. 

೪೭-೪೯. ಸ್ವರ್ಗಮರ್ತ್ಯಪಾತಾಳ ಲೋಕಗಳಲ್ಲೆ ಲ್ಲಿಯೂ ಸಂಭಾವಿಸಲಸ 
ದಳವಾಗಿ, ಭೂಲೋಕದ ಇತರ ರಾಜರಾರಿಗೂ ಅಸಾಧ್ಯವಾಗಿ ಇಂದ್ರದ್ಯುಮ್ನು 
ನೃಪಾಲನ ಕೀರ್ತಿಯನ್ನು ವೃದ್ಧಿಗೊಳಿಸುವುದಾಗಿರುವ ಆ ಜಗನ್ನಾಥ ದೇವಾ 


ಏಕವಿಂಶೋ$ಧ್ಯಾಯಃ ೨೭೭ 


ದೇವಾನಮಹಿ ನೋ ಲಕ್ಸ್ಮ್ಯೇ ದ್ವಿಜಾಃ ಕಲ್ಬಾಂತವಾಸಿನಾಂ | 

ಪ್ರಾಸಾದ ಈದೃಶೋ ಭೂಮೌ ಕೈಚಿಚ್ಚ ಘಟತೋನ ಹಿ 1 ೪೮॥ 
ಸ್ವರ್ಗೇ ನಾ ಇತ್ಸಮಾದಿತ್ಯಾ ಆಲಪಂತಿ ಪರಸ್ಪರಂ । 

ಅಹೋ ಸುಬುದ್ಧಿರಸ್ಕೋಚ್ಚೈರ್ಯೇಯಮಿಸಾದೃಕ್ಬರೀಣತಾ | 


ಶ್ರದ್ಧಯಾ ಭಗವತ್ಪಾದಪದ್ಮಯೋಃ ಸಾಭಿಲಾಷಿಣೀ ॥೪೯॥ 
ಅಲೌಕಿಕಾನಿ ಕರ್ಮಾಣಿ ಪಶ್ಯಂತಿ ರಚಯಂತ್ಯಪಿ ॥ ೫೦॥ 
ಕೇ ವಾತ್ರ ಭೂಮೌ ರಾಜಾನೋ ಬಭೂನವುರ್ನೀತಿಶಾಲಿನಃ । 

ಸಾರ್ವಭೌ ಮಾಸ್ತು ಸಾಮ್ರಾಜ್ಯಜೇತಾರಃ ಸರ್ವವಿದ್ದಿಷಾಂ ॥೫೧॥ 
ವಿತ್ತಾನಿ ಯೈಃ ಸಂಚಿತಾನಿ ಸುಬಹೂನಿಚ ಕೋಹಿಶಃ । 
ಅಶ್ವ್ಚಮೇಧಸಹಸ್ರಂತು ಯತ್ಕೃತಂ ತ್ರಿದಿನೇಶಿತುಃ ॥ ೫೨॥ 
ಶಕ್ಯಂ ವಾ ಸ್ಯಾದ್ಸೂಭುಜಾಂ ತು ನಾತಃಪೂರ್ವಮನುಸ್ಮಿತಂ ! 

ನದೃಷ್ಟಂ ನಶ್ರುತಂ ವಾಪಿ ವಾಜಿಮೇಧಸಹಸ್ರಕಂ ॥ ೫೩ ॥ 
ಮಹೀಕ್ಟಿತಾನುಷ್ಮಿತಂ ನೈ ಯತ್ರ ತೈಲೋಕ್ಯವಾಸಿನಃ । 
ಪೃಥಿವ್ಯಾಮಸ್ಯ ನೃಪತೇಃ ಸಹಸ್ಥಾ ಭೋಗಭೋಗಿನಃ ॥ ೫೪ ॥ 


ಲಯವು ಈ ಪ್ರಕಾರವಾಗಿ ರಚನೆಯಾಗುತ್ತಿರಲು, ದೇವತೆಗಳು ಕಲ್ಬಾಂತವಾಸಿ 
ಗಳಾದರೂ ಅವರಿಗೂ ಸಹ ಅದು ಊಹೆಗೆ ನಿಲುಕದುದಾಗಿದ್ದಿತು. «ಇಂತಹ 
ದೇವಾಯತನವು ಭೂಲೋಕದಲ್ಲಿಯಾಗಲಿ ಸ್ವರ್ಗಲೋಕದಲ್ಲಿಯಾಗಲಿ ಯಾವಾ 
ಗಲೂ ರಚನೆಯಾಗಿರಲಿಲ್ಲ!”” ಎಂದು ಅಚ್ಚರಿಗೊಂಡು ಅವರೆಲ್ಲರೂ ತಮ್ಮ 
ತಮ್ಮಲ್ಲಿಯೇ ಇಂತೆಂದು ಮಾತನಾಡಿಕೊಂಡರು. «ಆಹಾ! ಇಂದ್ರದ್ಯುಮ್ನ 
ಮಹಾರಾಜನ ಸದ್ದುದ್ಧಿಯನ್ಸೈಷ್ಟೆಂದು ಕೊಂಡಾಡೋಣ! ಶ್ರದ್ಧೆ ಯೊಡಗೂಡಿ. 
ಭಗವಂತನ ಪಾದಾರವಿಂದಗಳಲ್ಲಿ ಅಭಿಲಾಷೆಯುಳ್ಳುದಾಗಿರುವ ಆತನ ಬುದ್ಧಿಯು 
ಈ ಮಹಾದ್ಭುತದೇವಾಲಯನಿರ್ಮಾಣರೂಪವಾಗಿ ಪರಿಣತವಾಯಿತು. 

೫೧-೫೩. ನೀತಿಶಾಲಿಗಳಾಗಿ ಅಲೌಕಿಕಗಳಾದ ಕಾರ್ಯಗಳನ್ನೆಸಗುವ 
ವರೂ, ಅವುಗಳನ್ನು ನೋಡುವನರೂ ಆದ ಭೂಪತಿಗಳು ಭೂಲೋಕದಲ್ಲಿ 
ಯಾರುತಾನೆ ಹುಟ್ಟದರು? ಸಾಮ್ರಾಜ್ಯಜೇತೃಗಳಾಗಿ ಕೋಟ ಕೋಟಸಂಖ್ಯೆಯ 
ಧನವನ್ನಾರ್ಜಿಸಿ, ಸಮಸ್ತ ಶತ್ರುಗಳನ್ನೂ ಜಯಿಸಿ ಮಹೇಂದ್ರನನ್ನುದ್ದೇಶಿಸಿ 
ಸಹೆಸ್ರಾಶ್ವಮೇಧಯಾಗಗಳನ್ನು ಮಾಡಿದ ಸಾರ್ವಭೌಮರು ಹಿಂದಾರುತಾನೆ 
ಇದ್ದರು? ರಾಜರಿಗೆ ಇಂತಹೆ ಕಾರ್ಯವು ಸಾಧ್ಯವಾದೀತೆ? ನಾವಂತೂ 
ರಾಜನಾದವನು ಇಂತಹೆ ಅಶ್ವಮೇಧ ಸಹೆಸ್ರವನ್ನು ಮಾಡಿದುದನ್ನು ಈ ಮೊದಲು 
ಕಂಡುದೂ ಇಲ್ಲ; ಕೇಳಿಯೂ ಇಲ್ಲವು! 

೫೪. ಮಹಾರಾಜನಾದ ಇಂದ್ರದ್ಯುಮ್ನನೆಸಗಿದ ಈ ಅಶ್ವಮೇಧಸಹಸ್ರ 


೨೭೮ ಶ್ರೀ ಸ್ಥಾಂದಮಹಾಪುರಾಣಂ 


ಬ್ರಹ್ಮಲೋಕ ಇವಾಭಾತಿ ಸಭಾ ಯಸ್ಕ ಚ ಯಜ್ಜಿನಃ । 
ಮೂರ್ತಿಮಂತಸ್ತ್ರಯೋ ವೇದಾಶ್ಚತುಷ್ಟಾದೋ ವೃಷಸ್ತಥಾ ॥ ೫ಜ॥ 
ಸುರಾಃ ಸಂಕಲ್ಪಕಾಮಾಸ್ತು ಯತ್ರಾದುತಧಿಯೋತಭವನ್‌ । 

ಅಯಂ ಪ್ರಾಸಾದನರ್ಯೊೋ ವೈ ಬುದ್ದೇರ್ನಿಷಯತಾಂ ಗತಃ ॥ ೫೬ ॥ 
ಮನೋಜಪಿ ಯತ್ರಭವತಿ ನ ವಾ ತ್ರೇಲೋಕ್ಯವಾಸಿನಾಂ । 
ಭೂಪತೇರ್ಮುರ್ಲಭಂ ಕಂ ಸ್ಯಾತ್ಸಹಾಯೋ ಯಸ್ಯ ನಾರದಃ ॥ ೫೭ ॥ 
ಪಿತಾಮಹಶ್ಚ ಜಗತಾಂ ಸ್ರಷ್ಟಾ ಸರ್ವಾಮರೇಶ್ವರಃ । 

ಅಥವಾ ವಿಷ್ಣುಭಕ್ತೆಸ್ಯ ನಾತಿದೂರಂ ಚಿಕೀರ್ಷಿತಂ 


ನಿಷ್ಣೋಸ್ತದ್ಭಕ್ತಲೋಕಸ್ಯ ನಾಂತರಂ ವಿದ್ಯತೇ ದ್ವಿಜಾಃ 1 ೫೮ ॥ 
ತತಃ ಸ ನಾರದಂ ಪ್ರಾಹ ಪ್ರಾಸಾದಾಂತೇ ಮುನೀಶ್ವರಂ ॥೫೯॥ 
ಸರ್ವಂ ಸಂಪನ್ಮ್ನಮಾಸೀನ್ಮೇ ಯದಶಕ್ಕಂ ಸಂರಾಸುರೈಃ ಃ 

ಸಾಕ್ಸಾದ್ಭಗವತೋ ನಿಷ್ಣೋರದ್ವೈತೋಪಾಸನಾರತಃ ॥೬೦॥ 


ದಲ್ಲಿಯಾದರೋ ಸ್ವರ್ಗಮರ್ತ್ಯಪಾತಾಳಲೋಕಗಳ ನಿವಾಸಿಗಳೆಲ್ಲರೂ ಆತನೊಡ 
ನೆಯೇ ಜೋಗಭಾಗ್ಯಗಳನ್ನನುಭವಿಸಿದರು. 

೫೫. ಆತನ ಯಜ್ಞ ಸಭಾಮಂಡಪವಾದರೋ ಬ್ರಹ್ಮಲೋಕದಂತೆ 
ಕಂಗೊಳಿಸುತ್ತಿದೆ. ಖುಕ್‌, ಯಜಸ್ಸು, ಸಾಮಗಳೆಂಬ ಮೂರು ವೇದಗಳೂ 
ಅಲ್ಲಿಯೆ ಮೂರ್ತೀಭನಿಸಿರುವುವು; ಧರ್ಮವಂತೂ ಚತುಷ್ಬಾ ದಗಳಿಂದಲೂ 
ಅಲ್ಲಿ ನೆಲೆಗೊಂಡಿರುವುದು. 

೫೬-೫೮. ದೇವತೆಗಳೆಲ್ಲರೂ ಸಂಕಲ್ಪಮಾತ್ರದಿಂದಲೇ ಇಷ್ಟಾರ್ಥಗಳನ್ನೀ 
ಯುವವರಾಗಿರುವರು. ಅದ್ಭುತಮೇಧಾವಿಗಳೆಲ್ಲರೂ ಅಲ್ಲಿರುತ್ತಾರೆ. ಈ ಉತ್ತಮ 
ಪ್ರಾಸಾದವಾದರೋ ತೈಲೋಕ್ಯವಾಸಿಗಳ ಬುದ್ಧಿಗಾಗಲಿ ಮನಸ್ಸಿಗಾಗಲಿ 
ನಿಲುಕುವಂತೆಯೇ ಇಲ್ಲವು. ನಾರದಮುನೀಂದ್ರನೂ, ಸಮಸ್ತ ದೇವತೆಗಳಿಗೂ 
ಒಡೆಯನಾಗಿ ಪ್ರಪಂಚದ ನಿರ್ಮಾಣಕರ್ತನೇ ಆಗಿರುವ ಬ್ರಹ್ಮದೇವನೂ ಸಹಾಯ 
ವಾಗಿರುವ ಈ ಇಂದ್ರದ್ಯುಮ್ಮಮಹಾರಾಜನಿಗೆ ದುರ್ಲಭವಾದುಡೇನುತಾನೆ 
ಇರುವುದು? ಅಥವಾ, ವಿಷ್ಣುಭಕ್ಷೆ ನಾದವನಿಗೆ ಮಾಡಲಸಾಧ್ಯವಾದ ಕಾರ್ಯ 
ವೆಂಬುದೇ ದೂರವಾಗಿರುತ್ತದೆ. ಆತನು ಸರ್ವಸಮರ್ಥನೇ! ಎಲೈ ದ್ವಿಜರೇ! 
ವಿಷ್ಣುನಿಗೂ ಆತನ ಭಕ್ತವೃಂದಕ್ಕೂ ಯಾವ ಅಂತರವೂ ಇರುವುದಿಲ್ಲವು.?? 

೫೯. ತರುವಾಯ ಆ ಪ್ರಾಸಾದರಚನೆಯು ಮುಗಿದಬಳಿಕ ಇಂದ್ರದ್ಯು 
ಮ್ಹನು ನಾರದಮುನೀಶ್ವರನನ್ನು ಕುರಿತಿಂತೆಂದನು :-- 

೬೦-೬೧. " ಮುನೀಂದ್ರ! ಯಾವುದು ಸುರಾಸುರರಿಗೂ ಅಶಕ್ಯವೋ 
ಅಂತಹ ಈ ಪ್ರಾಸಾದರಚನಾಕಾರ್ಯವೆಲ್ಲವೂ ಇದೀಗ ಮುಗಿಯಿತು. ಭಗವಂತ 


ಏಕನಿಂಶೋ9ಧ್ಯಾಯಃ ೨೭೯ 


ಭಗವದ್ವಪುರಾಭಾತು ಪ್ರಾಸಾದಸ್ತು ಚಿರಂ ಮಯಿ । 
ಇತ್ಯುಕ್ತ್ವಾ ಸಾದಯೋಮರ್ಮೂಧ್ಲ್ನಾ ಪ್ರಣನಾಮ ಸ ನಾರದಂ ॥ ೬೧॥ 
ನಾರದೋಸಸಿ ತಮುತ್ಥಾಪ್ಯ ಪರಿಪೂಜ್ಯ ನೃಪೋತ್ತಮಂ । 


ತ್ವತ್ತೋ ನ ಭೇದೋ ನೃಪತೇ ಮಮಾಸ್ತಿ ಖಲು ತತ್ವತಃ H ೬೨॥ 
ಯಸ್ತು ಸಾಕ್ಸಾಜ್ಞಗನ್ನಾಥ ಅನಿರ್ಭೂತಃ ಕೃತೇನ ವಾ। 
ಅನಶ್ಯಮರ್ಚೆಯಸ್ಟೈನಂ ಜೀನನ್ಮುಕ್ತೋಸಿ ಸಾಂಪ್ರತಂ ॥ ೬೩ ॥ 
ತತ್ಪಾದಪದ್ಮೇ ಯಾವೃಕ್ತೇ ಚೇತಃ ಪ್ರನಣಾತಾನ್ವಿತಂ । 

ಭಕ್ತ್ಯಾ ಹೈನನ್ಯಯಾ ಪುಂಸಃ ಕಿಮತಃಪರವಂಸ್ತಿ, ವೈ H ೬೪॥ 
ತೀರ್ಥೈರ್ಮಂತ್ರೈರ್ಜಪೈರ್ದಾನೈಃ ಕ್ರತುಭಿರ್ಭೂರಿದಕ್ಸಿಣೈಃ । 
ಪ್ರತೈರಧ್ಯಯನೈರ್ಭೂಪ ತಪೋಭಿಶ್ಚ ಯದರ್ಜಿತಂ ॥೬೫॥ 
ನ ಶಕ್ಯಂ ತವ ರಾಜೇಂದ್ರ ಭಕ್ತ್ಯಾ ತತ್ಕರಮಾಗತಂ | 

ಅತಃ ಪರಂ ನಶೋಚಸ್ವ ಭಕ್ತಿಯೋಗೇ ನಮೋಸ್ತುತೇ ॥ ೬೬॥ 
ಪ್ರಕರ್ಷಂ ಬಹು ರಾಜೇಂದ್ರ ಸ್ಥಿತ್ವಾ ಚಾಸ್ಮಿಂಶ್ಚಿರಂ ಭುವಿ । 

ಆರಾಧಯ ಜಗನ್ನಾಫಮುಪಚಾಕೈರ್ನುಹೋತ್ಸವೈಃ ॥೬೭॥ 


ನಾದ ಸಾಕ್ಸಾತ್‌ ವಿಷ್ಣುವಿನ ಅದ್ವೈತೋಪಾಸನೆಯಲ್ಲಿ ಆಸಕ್ತ ವಾಗಿ ಭಗವಂತನ 
ಶರೀರರೂಪವಾದ ಈ ಪ್ರಾಸಾದವು ನನ್ನಲ್ಲಿ ಚಿರಕಾಲಬೆಳಗಲಿ?' ಇಂತು 
ನುಡಿದು ಆತನು ನಾರದನಡಿಗಳಿಗೆ ತಲೆಯಿಟ್ಟು ನಮಸ್ಕರಿಸಿದನು. 

೬೨-೬೩. ನಾರದನೂ ಸಹ ಆ ನೃಪೋತ್ತಮನನ್ನು ಹಿಡಿದೆಬ್ಬಿಸಿ ಬಹಳ 
ವಾಗಿ ಗೌರವಿಸಿ, ""ಅಯ್ಯಾ ರಾಜನೇ! ದಿಟವಾಗಿಯೂ ನಿನ್ನಲ್ಲಿ ನನಗೆ 
ಯಾವ ಭೇದವೂ ಇರುವುದಿಲ್ಲ. ನೀನೆಸಗಿದ ಸತೃರ್ಮದಿಂದ ಆವಿರ್ಭವಿಸಿರುವ 
ಜಗನ್ನಾಥನನ್ನು ಅವಶ್ಯವಾಗಿ ಅರ್ಚನೆಮಾಡು. ಆ ಸ್ವಾಮಿಯ ಅಡಿದಾವರೆಯಲ್ಲಿ 
ನಿನ್ನ ಮನಸ್ಸು ಇಷ್ಟು ಭಕ್ತಿಭರಿತವಾಗಿರುವುದನ್ನು ನೋಡಿದರೆ ಈಗ ನೀನು 
ಜೀವನ್ಮುಕ್ಕನೇ ಆಗಿರುವೆ! 

೬೪-೬೬. ರಾಜೇಂದ್ರ! ಈ ಲೋಕದಲ್ಲಿ ಪುರುಷನಾದವನಿಗೆ ಪರಮಾತ್ಮನಲ್ಲಿ 
ಅನನ್ಯವಾದ ಭಕ್ಕಿಗಿಂತಲೂ ಹೆಚ್ಚಿನದೇನುತಾನೆ ಬೇಕಾದೀತು? ಪ್ರಕೃತದಲ್ಲಿ 
ತೀರ್ಥಸ್ಪಾನಗಳಿಂದಾಗಲಿ, ಮಂತ್ರಗಳಿಂದಾಗಲಿ, ಜನ, ದಾನ, ಭೂರಿದಕ್ಸಿಣೆಗ 
ಳಿಂದೆಸಗುವ ಯಜ್ಞ ಗಳಿಂದಾಗಲಿ, ವ್ರತಾಧ್ಯಯನಗಳಿಂದಾಗಲಿ, ತಪಸ್ಸಿನಿಂದಲೇ 
ಆಗಲಿ ಸಂಪಾದಿಸುವುದಕ್ಕೆ ಸಾಧ್ಯವಾಗದುದು ಇದೀಗ ನಿನ್ನ್ನ ಅನನ್ಯಭಕ್ತಿಯಿಂದ 
ಕೈಸೇರಿರುವುದು. ಇನ್ನುಮುಂದೆ ನೀನು ಯಾವುದಕ್ಕೂ ದುಃಖಿಸಬೇಡ. ನಿನ್ನ 
ಮನಸ್ಸು ಭಕ್ತಿಯೋಗದಲ್ಲಿ ನೆಲೆಯಾಗಿರಲಿ. 

೬೭. ರಾಜೇಂದ್ರ! ನೀನು ಈ ಭೂಲೋಕದಲ್ಲಿ ಬಹಳಕಾಲನಿದ್ದು 


೨೮೦ ಶ್ರೀ ಸ್ಕಾಂದೆಮಹಾಪುರಾಣಂ 


ಪಿತಾಮಹಂ ದ್ರಷ್ಟುಕಾನೋ ಗಂತಾ ಚೇದಂತಿಕಂ ವಿಭೋ । 
ಉಪದೇಕ್ಸ್ಯ್ಯತಿ ಸೂ ಪ್ಯಸ್ಯ ಯಾತ್ರಾಸ್ತಾಸ್ತಾಮಹೋತ್ಸವಾಃ ॥ ೬೮ ॥ 
ಸ್ವಯಂ ಚ ಭಗವಾನೇವ ವರಂ ತುಚ್ಛ 0 ಪ್ರದಾಸ್ಯತಿ | 


ಪ್ರತಿಷ್ಠಾಪಿತೇ ಪ್ರಾಸಾದೇ ತೆಸ್ಮಿನ್ನಾ ಲೇ ಸ್ವಯಂಭುವಾ 1೬೯ 

ಅಹನುಸ್ಯಾಗಮಿಷ್ಯಾ ಮಿ ತವಾ ತ ಸ ರ್ಷಿಭಃ ಸಹ। 

ತದಾವಾಂ ತತ್ರ ಗಚ್ಛಾ ಮೋ ಬ್ರ ಹ್ಮಲೋಕಮಕಲ್ಲ ಸಸಂ ! ೭೦॥ 
ಸಾಂ ವಿನಾ ಜಿ ಕೇ ಸಕ್ಕ ke ಬ್ರಹ ಸ ಲೋಕಗತಿಂ ಪ್ರತಿ । 

Hei ಪ್ಲ ನಾರದೋ ಭೂಹಂ ಸಮಂತ್ಮ ಸ್ಥಾ ನಭಸ್ತಲಂ Hon 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸಾ ತ್ರ್ಯಾನಿ ಸಂಶಿತಾಯಾಂ 
ದ್ವಿ ತೀಯೇ ವೈಷ್ಣವಖಂಡೇ ಪುರುಷೋತ್ತ ಮಕ್ಸೇತ್ರ ಮಾಹಾತ್ಮ 3 ಜೈಮಿನಿಯಷಿ 
ಚಾರ «"ದ್ವಿಜಕೃತದಾರುವಪುರ್ಮಾಹಾತ್ಮ ನರ್ಣನಂ ಹ ನಾರದಾನುಮೋದನಂ'' 
ನಾಮ ಏಕವಿಂತೋಂಧ್ಯಾ ಯಃ 





ಉತ್ತಮೋತ್ತಮವಾದ ಉಪಚಾರಗಳಿಂದಲ್ಕೂ ಕತ ವ, ಮಾಸೋತ್ಸ ವ, 
ಸಂವತ್ಸರೋತ್ಸವಗಳಿಂದಲೂ ಈ ಜಗನ್ನಾಥನನ್ನಾರಾಧಿಸು. 

೬೮. ಫು ಪಿತಾಮಹೆನನ್ನು ನೋಡಬಯಸಿರುವೆಯಲ್ಲವೆ! ನೀನು 
ಆತನ ಬಳಿಗೈದಿದರೆ ಆತನೂ ಸಹ ಇಲ್ಲಿ ನೀನು ನಡೆಸಬೇಕಾದ ಆಯಾ 
ಮಹೋತ್ಸವಗಳ ನಿಧಾನವನ್ನು ಉಪದೇಶಮಾಡುತ್ತಾ ನೆ. 

೬೯-೭೦. ಸಾಕ್ಸಾತ್‌ ಭಗವಂತನೇ ನಿನಗೆ ವರವನ್ನು ನೀಡುತ್ತಾನೆ. ಈ 
ಪ್ರಾಸಾದವು ಬ್ರಹ್ಮನಿಂದ ಪ್ರತಿಷ್ಠೆಯಾಗುವ ಸಮಯದಲ್ಲಿ ನಾನು ಸಪ್ಮರ್ಷಿ 
ಗಳೊಡನೆ ಇಲ್ಲಿಗೆ ಬರುತ್ತೇನೆ... ಈಗ ನಾನೀರ್ವರೂ ಪರಿಶುದ್ಧವಾದ ಬ್ರಹ್ಮ 
ಲೋಕಕ್ಕೆ ಹೋಗೋಣ. 

೭೧. ಎಲ್ಫೈ ಇಂದ್ರದ್ಳು ಕ ಈ ಭೂಮಂಡಲದಲ್ಲಿ ನಿನ್ನ ಬೃನನ್ನು 
ಉಳಿದು ಮತಾ ಸನಾ ಬ ಹ್ಮಲೋಕಕ್ಕೆ ಹೋಗಲು "ಶಕ ಕ್ರ ನಾಡಾನು ?” 
ಎಲ್ಫೈ ವಿಪ್ರರೇ! ಮಾಡ ಈರೀತಿ ಆ ರಾಜನಿಗೆ ಹೇಳಿ ಆಕಾಶವನ್ನು 
ಕುರಿತು ಹೊರಡಲನುವಾದನು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ ಕ್ರಸಿದ್ಧವಾದ 
ಶ್ರೀಸಾ ,೦ದೆಮಹಾಫುರಾಣದ ಎರಡನೆಯ ವೈಷ್ಣವಖಂಡದ ಪುರುಷೋತ್ತಮಕ್ಸೇತ್ರ 
ಮಾಹಾತ್ಮ" ಶಿದಜೆ ಮಿನಿಯಷಿಸಂವಾದದಲ್ಲಿ ದ್ವಿ ಬ ಗ ತದಾರು ವಪುರ್ಮಾಹಾತ್ರ್ಮ ವರನ 
ಭಾರರಾನು ಹೋಜನ ಕಂದ ಇಪ್ಪ ತೊ _ರದನೆಯ ಅಧ್ಯಾಯವು ಮುಗಿಹುದು 


೧ ಶ್ರೀಃ ॥ 
ಅಥ ದ್ವಾವಿಂಶೋಧ್ಯಾಯಃ 
ಇಂದ್ರದ್ಯುಮ್ಸ ನಾರದಯೋರ್ಬಹ್ಮಲೋಕಗಮನವರ್ಣನಂ 
ಜೈನಿನನಿರುವಾಚ :-- 

ರಾಜಾಥ ತಮುವಾಚೇದಂ ನಿರ್ಲಕ್ಷ್ಯ ಗಮನಂ ಕಥಂ 
ಅಯಂ ಪುಸ್ಪರಥೋಸ್ಕೇವ ಮನಸೋ ವೇಗವಾನ್ಮುನೇ ॥೧॥ 
ಏನಮಾರುಹ್ಯ ಯಾಸ್ಯಾವಃ ಕ್ಚಣಂ ತಾನತ್ಚತೀಕ್ಬ್ಯತಾಂ 1 
ಯಾವದೇತಾನನುಜಾ ಸ್ಯ ಪ್ರಾಸಾದೇ ಹ್ಯಧಿಕಾರಿಣಃ non 
ಪ್ರದಕ್ಸಿಣೀಕೃತ್ಯ ನಿಭುಮಾಯಾಮಿ ಮುನಿಸತ್ತಮ । 
ನಾರದೋಿ ವಚಃ ಶ್ರುತ್ವಾ ಶ್ರದ್ಧಧಾನೋ ನೃಪೋಕ್ತಿಷು Han 
ಕರೇಣ ಧೃತ್ವಾ ರಾಜಾನಂ ಮಹಾವೇದೀಂ ಪ್ರವಿಶ್ಯಚ । 
ಸಹಿತಂ ರಾಮಭವ್ರಾಭ್ಯಾಂ ನತ್ವಾ ಕೃಷ್ಣಂ ಮುಹುರ್ಮುಹುಃ ! 
ಅನುಜ್ಞಾಂ ಪ್ರಾರ್ಥಯಾಮಾಸ ಬ್ರಹ್ಮಲೋಕಗತಿಂ ಪ್ರತಿ 1೪॥ 
ಇಂದ್ರದ್ಯುನ್ನೋಪಿ ವಚಸಾ ಮನಸಾ ವಪುಷಾ ಹರಿಂ | 
ಪ್ರದಕ್ಸಿಣೇಕೃತ್ಯ ಪುನರ್ಗತ್ವಾ ಸಾಸ್ಟಾಂಗೆಮುನ್ಮನಾಃ 1 
ಬ್ರಹ್ಮಲೋಕಗತಿಂ ವಿಪ್ರಾ ಯಾಚತೇಸ್ಮ ಕೃತಾಂಜಲಿಃ un 





ಕನ್ನಡದ ಅನುವಾದ 
ಇಂದ್ರಮ್ಯಮ್ಸುನಾರದರ ಬ್ರಹ್ಮಲೋಕಗಮನವರ್ಣನ 
೧-೪. ಜೈಮಿನಿಯು ಹೇಳುತ್ತಾನೆ: ಈ ರೀತಿ ಗಗನಮಾರ್ಗದಲ್ಲಿ ಹೊರಡ 
ಅನುವಾದ ಆ ನಾರದನನ್ನು ಕುರಿತು ಇಂದ್ರದ್ಯುಮ್ನನು, “" ಎಲ್ಫೈ ಮುನಿಪುಂಗ 
ವನೇ! ಇದೇನಿದು; ನೋಡದೆಯೇ ಹೊರಡುವೆಯೇಕೆ? ಸ್ವಲ್ಪ ತಡೆ; ಮನೋ 
ವೇಗವುಳ್ಳ ಈ ನನ್ನ ಪುಷ್ಪ ರಥವಿದ್ದೇ ಇರುವುದು. ಇದನ್ನೇರಿ ನಾವೀರ್ವರೂ 
ಹೊರಡೋಣ. ಒಂದು ಕ್ಲೈಣಕಾಲ ನಿಧಾನಿಸು. ನಾನು ಈ ಪ್ರಾಸಾದದ 
ಅಧಿಕಾರಿಗಳನ್ನೊಪ್ಪಿಸಿ ವಿಭುವಾದ ಜಗನ್ನಾಥನನ್ನುಪ್ರದಕ್ಷಿಣಮಾಡಿ ನಮಸ್ತುರಿಸಿ 
ಬರುತ್ತೇನೆ?” ಎಂದು ಹೇಳಿದನು. ನಾರದನಾದರೋ ಇದನ್ನು ಕೇಳಿ ಆ ರಾಜನ 
ವಚನಗಳಲ್ಲಿ ನಂಬಿಕೆಯುಳ್ಳ ವನಾಗಿ ಅವನ ಕೈಹಿಡಿದುಕೊಂಡು ಮಹಾನೇದಿ 
ಯನ್ನು ಪ್ರವೇಶಿಸಿ ಬಲರಾಮ ಭದ್ರಾಡೀವಿಯರೊಡನಿರುವ ಜಗನ್ನಾಥಸ್ವಾಮಿ 
ಯನ್ನು ಪುನಃ ಪುನಃ ನಮಸ್ಕರಿಸಿ ಬ್ರಹ್ಮಲೋಕಗಮನಕ್ಕಾಗಿ ಅನುಜ್ಞೆ ಯನ್ನು 
ಬೇಡಿದನು. 
೫. ಇಂದ್ರದ್ಯುಮ್ನರಾಜನಾದರೋ ಮಾತು ಮನಸ್ಸು ದೇಹಗಳಿಂದ 
ಆ ಶ್ರೀಹರಿಗೆ ಪ್ರದಶ್ಸಿಣಮಾಡಿ ಮತ್ತೆ, ಸಾಷ್ಟಾಂಗವಾಗಿ ನಮಸ್ಕರಿಸಿ ಭಕ್ತಿ 


೨೮೨ ಶ್ರೀ ಸ್ಮಾಂದೆಮ ಹಾಪುರಾಣಂ 


ಉಭೌತೌ ದಿನ್ಯಯಾನೇನ ಜಗ್ಮತುರ್ಮುಸನಿಭೂಭೃತೌ । 
ಪ್ರದಕ್ಸಿಣೇಕೃತ್ಯ ರವಿಂ ಮ್ಯೋವುಮಂಡಲಮಧ್ಯಗೆಂ ! 


ಉಪೆರ್ಯೊಪರಿ ಜಗ್ಮಾತೇ ವ್ಯತೀತ್ಯ ಧ್ರುನಮಂಡಲಂ 1 ೬॥ 
ಜನಲೋಕಗತೈಃ ಸಿದ್ಧೈಃ ಸತ್ಸರಾವನತೋನ್ಮುಖೈಃ [ 
ನೀಕ್ಷ್ಯಮಾಣೌ ಮುದಾ ಯುಕ್ತ ಸಂಲಪಂತೌ ಪರಸ್ಪರಂ ॥೭8 


ಭಗವಚ್ಚರಿತಂ ವಿಪ್ರಾ ಮನೋಮಂಲಪಿಶೋಧನಂ ! 
ಜೀನನ್ಮುಕ್ತೊ ಮುಸಿಶ್ರೇಷ್ಠಃ ಸರ್ವಲೋಕಾನ್ಸ ಎಮನ್ನುಯಂ 1 


ಯಥಾನುಪಹತವ್ರಜ್ಯಸ್ತಫಾಯಂ ಮತಣ್ಯವಾಸ್ಯಪಿ Hn 
ಭೂಪತಿಃ ಪ್ರಯಯ್‌ ಶೀಘ್ರಂ ವಿಷ್ಣುಭಕ್ತಿಪ್ರಸಾದತಃ | 

ಬ್ರಹ್ಮಾಂಡ ವಿಷಯೇ ನೈತದ್ದುಷ್ಟ್ರಾಸ್ಯಂ ನಸ್ತು ವಿದ್ಯತೇ ॥೯॥ 
ನಿಷ್ಣುಭಕ್ತೇನ ಯಲ್ಲಭ್ಯಮಥವಾ ಮುಕ್ತಿಮೇತಿ ಸಃ । 
ಮಹರ್ಲೊೋಕಗತೈಃ ಸಿದ್ಧೆ 43 ಸಾದರಾಭ್ಯರ್ಜಿತೌ ಚ ತೌ ॥ ೧೦೫ 





ಯಿಂದ ಕೈಜೋಡಿಸಿಕೊಂಡು ಬ್ರಹ್ಮಲೋಕಗಮನಕ್ಕೆ ಅನುಜ್ಞೆ ಯನ್ನು 
ಬೇಡಿದನು. 

೬-೭, ಬಳಿಕ ನಾರದಮುನಿಯೂ, ಇಂದ್ರದ್ಯುಮ್ನರಾಜನೂ ದಿವ್ಯ 
ವನಿಮಾನಾರೂಢರಾಗಿ ಬ್ರಹ್ಮಲೋಕಕ್ಕೆ ಪ್ರಯಾಣಬೆಳಸಿ ಮಾರ್ಗದಲ್ಲಿ ವ್ಯೋಮ 
ಮಂಡಲಮಧ್ಯವರ್ತಿಯಾದ ಸೂರ್ಯಭಗವಂತತನಿಗೆ ಪ್ರದಕ್ಸಿಣಮಾಡಿ, ಮೇಲೆ 
ಮೇಲಕ್ಕೆ ಹೋಗುತ್ತ ಧ್ರುವಮಂಡಲವನ್ನೂ ದಾಟ ಮತ್ತೂ ಮೇಲಕ್ಕೆ ಹೋಗಿ 
ಜನಲೋಕವಾಸಿಗಳಾದ ಸಿದ್ದರು ಅತ್ಯಂತ ಸಂಭ್ರಮಯುಕ್ತರಾಗಿ ನಮ್ರರಾಗಿ 
ಎತ್ತಿದ ಮೊಗಗಳಿಂದ ನೋಡುತ್ತಿರಲು ಸಂತೋಷಭರಿತರಾಗಿ, ಒಬ್ಬರಿಗೊಬ್ಬರು 
ಮನಃಕಷಾಯವನ್ನು ದೂರಗೊಳಿಸುವ ಭಗವಚ್ಚರಿತೆಗಳನ್ನು ಕುರಿತು ಸಂಭಾಷಣೆ 
ಮಾಡುತ್ತ ಹೊರಟರು. 

೮. ಎಲ್ಫೈ ವಿಪ್ರರೇ! ಜೀವನ್ಮುಕ್ತನೂ, ಮುನಿಶ್ರೇಷ್ಠನೂ, ತ್ರಿಲೋಕ 
ಸಂಚಾರಿಯೂ, ಆದ ನಾರದನೆಂತು ಯಾವೊಂದು ಎಡರೂ ಇಲ್ಲದೆ ಸಂಚರಿಸು 
ವನೋ ಅಂತೆಯೇ ಮರ್ತ್ಯಲೋಕವಾಸಿಯಾದ ಇಂದ್ರದ್ಯುಮ್ಮಮಹಾರಾಜನೂ 
ಸಹ ವಿಷ್ಣುಭಕ್ತಿಪ್ರಭಾವದಿಂದ ನಿರ್ವಿಘ್ನವಾಗಿ ಸಂಚಾರವನ್ನು ಮುಂದುವರಿ 
ಸಿದನು. 

೯. ಎಲ್ಫೈ ವಿಪ್ರರೇ! ಬ್ರಹ್ಮಾಂಡವಿಸಯದಲ್ಲಿ ವಿಷ್ಣುಭಕ್ತನಾದವನು 
ಹೊಂದಲಸದಳವಾದ ಯಾವ ವಸ್ತುವೂ ಇರುವುದಿಲ್ಲವು. ಅಥವಾ ಅವನು 
ಮುಕ್ತಿಯನ್ನೂ ಪಡೆಯುತ್ತಾನೆ. 

೧೦. ತರುವಾಯ ಆ ಮುನಿಯೂ, ಇಂದ್ರದ್ಯುಮ್ಮನೃಪಾಲನೂ ಈರ್ವರೂ 


ದ್ವಾವಿಂಶೋ5ಧ್ಯಾಯಃ 


೨೮ಸಿ 
ಇಂದ್ರದ್ಯುಮ್ನೋ ನ ಸಸ್ಮಾರ ಪಾರ್ಥಿವಂ ವಾಸಮಾತ್ಮನಃ । 
ಕ್ರಮಾದೂಧಣ್ವಗತಿರ್ಗಚ್ಛನ್ಸ ಶ್ಯನ್ಸೌ ಖ್ಯೈ ಕಭಾಜನಾನ್‌ ॥ ೧೧॥ 
ನಿರ್ವಂದ್ವಾನಭಿಲಾಷೋತ್ಕ ತಕ್ಸಣಾನೇಕಪೌ ರುಷಾನ್‌ ! 

ಕೇವಲಂ ಭಗವತ್ಚೀತ್ಯೆ $ ಕರ್ಮ್ವುಭೂಮೌ ಚಕಾರ ಯತ್‌ ॥ ೧೨ 
ಪ್ರಾಸಾದಂ ಚಿಂತಯಾಮಾಸ ಸಂಪೂರ್ಣೋ ವಾ ನವಾ ಭವೇತ್‌ ! 
ಮಯ್ಯಾಗತೇ,ಬ್ರಹ್ಮಲೋಕಂ ಶತ್ರುಭಿರ್ವಾಭಿಭೂಯತೇ ॥ ೧೩ ॥ 
ಶ್ಲಥಾದರಾ ವಾ ಭಾಯಾಸುಃ ಸೇವಕಾ ದ್ರವ್ಯಲೋಭತಃ । 
ಗೃಹೀತನೇತನಾಃ ಶಿಲ್ಪಿವೃಂದಾ ಮಂದಕ್ರಿಯಾಸ್ತಥಾ । 

ನ ಶೀಘ್ರಂ ಘಟಯಿಷ್ಯಂತಿ ಮಯಿ ಬ್ರಹ್ಮಕ್ಸಯಾಗತೇ ॥ ೧೪ ॥ 
ಯಾವದ್ಧಮಿಷ್ಯೇ ಧಾತಾರಂ ಗೃಹೀತ್ವಾಹೆಂ ಚತುರ್ಮೂಖಂ । 

ತಾವನ್ನ ಪುನರೇವ ಸ್ಯಾತಾ ತ್ರಸಾದೋ ಮಯಿ ದೂರಗೇ ॥ ೧೫ ॥ 





ಸಹ ಮಹಲ್ಲೋಕನಿವಾಸಿಗಳಾದ ಸಿದ್ಧರಿಂದ ಆದರಪೂರ್ವಕವಾಗಿ ಸತ್ಯೃತ 
ರಾದರು. 

೧೧. ಇಂದ್ರದ್ಯುಮ್ಮನಾದರೋ ತನ್ನ ಪಾರ್ಥಿವವಾಸವನ್ನೇ ಸ್ಮರಿಸಲಿಲ್ಲವು. 
ಅವನು ಕ್ರಮವಾಗಿ ಊರ್ಧ್ವ್ವಗಮನದಿಂದ ಮೇಲೆ ಮೇಲಕ್ಕೆ ಹೋಗುತ್ತ 
ಸೌಖ್ಯವೊಂದಕ್ಕೇ ಪಾತ್ರರಾಗಿ, ದುಃಖಾದಿ ದ್ವಂದ್ವರಹಿತರಾಗಿ, ಅಭಿಲಾಷೆ 
ಹುಟ್ಟಿ ದೊಡನೆಯೇ ಅನೇಕ ಪೌರುಷಗಳನ್ನು ಸಾಧಿಸಬಲ್ಲ ಪುಣ್ಯಶೀಲರನ್ನು 
ನೋಡುತ್ತ ಹೊರಟನು. 

೧೨-೧೩. ಆದರೆ ಅವನು ಕೇವಲ ಭಗವತ್ಚ್ರೀತಿಗಾಗಿ ಕರ್ಮಭೂಮಿ 
ಯಾದ ಭೂಲೋಕದಲ್ಲಿ ತಾನು ಕಟ್ಟಸುತ್ತಿರುವ ಪ್ರಾಸಾದವನ್ನು ಮಾತ್ರ 
ಸ್ಮರಿಸುತ್ತಿದ್ದನು. “ ಫ್ರಾಸಾದವು ಪೂರ್ಣವಾಯಿತೋ ಇಲ್ಲವೋ! ನಾನಿಂತು 
ಬ್ರಹ್ಮಲೋಕಕ್ಕೆ ಹೊರಟುಬರಲು ಅತ್ತ ಶತ್ರುಗಳು ಅದನ್ನು ಕಡೆಗಂಡು ಕೆಡಿಸು 
ವರೋ ಏನೋ! 

೧೪. ಅಥವಾ, ಸೇವಕರು ಹಣದಾಸೆಯಿಂದ ರಚನಾಕಾರ್ಯದಲ್ಲಿ 
ಮಂದಾದರವುಳ್ಳವರಾಗುವರೇನೋ! ಅದೂ ಅಲ್ಲದಿದ್ದರೆ, ನಾನು ಹೀಗೆ ಬ್ರಹ್ಮ 
ಲೋಕಕ್ಕೆಹೊರಟುಬರಲು, ಸಂಬಳವನ್ನು ತೆಗೆದುಕೊಂಡು ಕೆಲಸಮಾಡುತ್ತಿರುವ 
ಶಿಲ್ಪಿಗಳೆಲ್ಲರೂ ತಾವೆಸಗಬೇಕಾದ ಕೆಲಸವನ್ನು ಸಾವಕಾಶ ಮಾಡುವರೋ 
ಏನೋ! ಅವರಂತೂ ಬೇಗಬೇಗನೆ ಕಟ್ಟಿಡವನ್ನು ಕಟ್ಟುವುದಿಲ್ಲವು. 

೧೫. ಈಗ ನಾನು ಸಮಾಪದಲ್ಲಿಲ್ಲದೆ ದೊರದಲ್ಲಿರುವುದರಿಂದ, ನಾನು ಸೃಷ್ಟಿ 
ಕರ್ತನಾದ ಚತುರ್ಮುಶ ಬ್ರಹ್ಮನನ್ನು ಕರೆದುಕೊಂಡು ಖಂತಿರುಗುವವರೆಗೂ 
ಪ್ರಾಸಾದ ರಚನೆಯು ನಟೂಯುವುದಿಲ್ಲವು. 


೨೮೪ ಶ್ರೀ ಸ್ಕಾಂದಮಹಾಪುರಾಣಂ 


ಇಹಾಯಾತಾಸ್ತು ಯೇ ಪೂರ್ವೇ ನ ಪುನಸ್ತೇ ಸ್ಸಿತಿಂ ಗತಾಃ । 
ಮನ್ವಾನಾ ಮಮ ಸಾಮಂತಾ ಇತ್ತಂ ವಾ ದುಷ್ಟಮಾನಸಾಃ [ 


ರಾಜ್ಯಂ ಮಮಾಹರಿಷ್ಯಂತಿ ದ್ವಿಷಂತಃ ಕಿಮು ಸಾಂಪ್ರತಂ ॥ ೧೬ ॥ 
ಇತ್ನೆಂ ಸುವಿಗ್ನಮನಸಾ ಚಿಂತಯಾನಂ ಮಹೀಪತಿಂ | 
ಅತೀತಾನಾಗತಜ್ಞಾನನಿಧಿರ್ಮೂನಿರುವಾಚೆ ತೆಂ ॥ ೧೭ ॥ 
ಕಿಂ ಚಿಂತಯಸಿ ರಾಜೇಂದ್ರ ತಮೇವಂ ದೀನಮಾನಸಃ । 

ಯತ್ರ ಚಾಭ್ಯಾಗತಾವಾವಾಂ ನ ಚಿಂತಾವಿಷಯೋ ಹ್ಯಯಂ ೧೮ ॥ 
ನಾಧಯೋ ವ್ಯಾಧಯಶ್ಚಾತ್ರ ಪ್ರಭವಂತಿ ಕದಾಚನ ! 

ನ ಜರಾನ ಚ ವಾ ಮೃತ್ಯುಃ ಕಿಮನ್ಯದುಃಖಹೇತುಕಂ ॥೧೯॥ 
ಕೃತಾರ್ಥೊಸಿ ಮಹಾಭಾಗ ಯನ್ಮಾನುಷ ವಪುಃ ಸ್ವಯಂ ॥ 
ಬ್ರಹ್ಮಲೋಕಮಿಹಾಯಾತಃ ಪ್ರತ್ಯಕ್ಸ್ಯ್ಯಂ ದೃಷ್ಟವಾನ್‌ ಹರಿಂ ॥ ೨೦ ॥ 
ಇಹಾಯಾತಾ ನ ಶೋಚಂತಿ ಹೇಯೇ ಸಂಸಾರಕಲ್ಪಕೇ। 

ಬರ್ರಿ ವಾಣವಿಂತ್ಯಂ ಭೂಪಾಲಸ್ತಮುವಾಚೆ ಮುನೀಶ್ಯರಂ H ೨೧॥ 


೧೬. ಬ್ರಹ್ಮಲೋಕಕ್ಕೆ ಹೋದವರು ಮತ್ತೆ ಭೂಲೋಕಕ್ಕೆ ಹಿಂತಿರುಗುವು 
ದಿಲ್ಲವೆಂದು ಬಗೆದು ದುಷ್ಟೈಮನಸ್ಕರಾದ ನನ್ನ ಸಾಮಂತರಾಜರು ಶತ್ರುತ್ವವನ್ನು 
ಸಾಧಿಸಿ ನನ್ನ ರಾಜ್ಯವನ್ನೀಗ ಅಪಹರಿಸುವರೋ ಏನೋ! ಈಗ ಮಾಡತಕ್ಕ್ಟು 
ಜೇನು?” 

೧೭. ಎಲೈ ವಿಪ್ರರೆ! ಇಂತು ಕಾತರಗೊಂಡ ಮನಸ್ಸುಳ್ಳವನಾಗಿ ಚಿಂತಿಸು 
ತ್ತಿರುವ ಆ ಮಹೀಪತಿಯನ್ನು ಕಂಡು, ಭೂತಭವಿಷ್ಯದ್ವರ್ತಮಾನಗಳನ್ನು 
ತಿಳಿಯುವುದರಲ್ಲಿ ಜ್ಞಾನನಿಧಿಯೆನಿಸಿದ ನಾರದಮುಫೀಂದ್ರನು ಅವನನ್ನು ಕುರಿತು 
ಹೇಳಿದನು. 

೧೮-೧೯. “ಓ ರಾಜೇಂದ್ರಾ! ದೀನಮನಸ್ಕನಾಗಿ ಇಂತೇಕೆ ನೀನು ಚಿಂತಿ 
ಸುತ್ತಿರುವೆ? ನಾವು ಬಂದಿರುವ ಈ ಪ್ರದೇಶವು ಈ ಬಗೆಯ ಚಿಂತೆಗೆ ವಿಷಯ. 
ವಾದುದಲ್ಲವು. ರೋಗರುಜಿನಾದಿಗಳಾಗಲಿ, ಇತರ ವಿಘಗಳಾಗಲಿ, ಮುಪ್ಪು 
ಸಾವುಗಳಾಗಲಿ ಈ ಪ್ರದೇಶದಲ್ಲಿ ಎಂದಿಗೂ ತಲೆದೋರುವುದಿಲ್ಲವು. ಇಂತಿರುವಲ್ಲಿ 
ನಿನ್ನ ಚಿಂತೆಗೆ ಬೇರಾವ ಕಾರಣವಿರುವುದು? 

೨೦. ಎಲ್ಫೈ ಭಾಗ್ಯಶಾಲಿಯೇ! ಮಾನವದೇಹಧಾರಿಯಾಗಿಯೇ ನೀನು 
ಬ್ರಹ್ಮರೋಕಕ್ಕೆ ಬಂದಿರುವೆ. ಶ್ರೀಮನ್ನಾರಾಯಣನನ್ನು ಪ್ರತ್ಯಕ್ಪವಾಗಿ 
ಕಂಡಿರುವೆ. ಇದರಿಂದ ನೀನು ಕೃತಾರ್ಥನಾಗಿರುವೆ. 

೨೧. ಇಲ್ಲಿ ಬಂದವರಾರೂ ಹೇಯವಾದ ಸಂಸಾರವಿಷಯದಲ್ಲಿ ಶೋಚಿಸು 
ವುದಿಲ್ಲವು. ಆದುದರಿಂದ ನೀನೀ ವ್ಯಥೆಯನ್ನು ದೂರಮಾಡು.'” ಇಂತು. 


ದ್ವಾವಿಂಶೋರ6ಧ್ಯಾಯಃ ೨೮೫ 


ನಹಿ ಶೋಚಾವಿಂ ಭಗವನ್ರಾ ಜ್ಞ ಸ್ವಜನಬಂಧುಷು | 
ಸಮಾರಬೊ ಪೀ ಭಗವತಃ ಪ್ಲಾ ್ರಿಸಾದೋ ಯೋ ಮಯಾಧುನಾ ॥೨೨॥ 
ಅತ್ರಾಗತಂ "ಮಾಂ ತೇ ಜ್ಞಾತ್ವಾ ನಾನುತಿಷ್ಠ ತಿ ಸೇವಕಾಃ । 


ಆರಬ್ಧ ಸ್ಯ ಪ್ರತಿಷ್ಠಾಹಿ ಕರ್ತೆವ್ಯಾ ನಿಶ್ಚಿತಾ "ಮುನೇ ॥ ೨೩॥ 
ತಸಾ 'ನಿತರಾಯಂ ಸಂಭಾವ್ಯ BR ಮೇ ಮನಃ ಪ್ರಭೋ । 
ತಸ್ಯ ತದ ೈಚೆನೆಂ ಶ್ರು ತ್ಕಾಪ್ರ 'ಹಸ್ಯ ಮುನಿರಬ್ರವೀತ್‌ ॥ ೨೪ ॥ 
ಪ ್ರಜಾಸತಿಸಮಸ್ತ 3೦ ಇ ಸ ತ ಸಾಮಾನ್ಯ ರ I 
ಕೇನಾಪ ಕೃತಂ ಸ್ಸ ಭೂಮೌ ಪೂರ್ವೆರನುಷ್ಠಿ ತಂ ॥ ೨೫ ॥ 
ಕಿಂ ಪುನೆಸ್ತವ ಕ ಕೃತ್ಯಂ ತು ಯಃ ಸೃಷ್ಟಿಸ್ಥಿ ತಿಹಾಸಿಕೃತ್‌ । 

ಬ್ರಹ್ಮ ಲೋಕಂ ಗತಾಸ್ಯಾ ದ್ಯಪ್ಪ ತಾಪಯಶಸಾ ತನ ॥ ೨೬ ॥ 


ತ್ರೆಲೋಕೆ ಹೀ ಭ್ರಮತೋ ನಿತ್ಯಃ ೦ ಯಥಾ ಸೂರ್ಯನಿಶಾಕರೌ | 

ಯಸ್ಯ ಕಾರ್ಯೇಷು ಭಗವಾನ್ಸಹಾಯೋಂಸೌ ಚತುನರ್ಮ್ನುಖಃ ॥ ೨೭॥ 
ನುಡಿಯುತ್ತಿರುವ ಆ ದೇವಮುನಿಯನ್ನು ಕುರಿತು ಇಂದ ಪ್ರದ್ಯುಮ್ನಭೂಪಾಲ 
ನಿಂತೆಂದನು 

೨೨-೨೪. ಭೋ ಭಗವನ್‌! ನಾನು ನನ್ನ ಸ ಸ್ವಜನರ ವಿಷಯದಲ್ಲಿ 
ಯಾಗಲಿ, ಬಂಧುಗಳ ವಿಷಯದಲ್ಲಿಯಾಗಲಿ ದುಃಖಿಸುತಿ ತಿಲ್ಲವು. ಈಗ ನಾನು 
ಪರಮಾತ್ಮನಿಗೆ ಪ್ರಾಸಾದವನ್ನು ಕಟ್ಟಿಸಲು ಪ್ರಾರಂಭಿಸಿರುವೆನಲ್ಲವೆ. ಆ ವಿಷಯ 
ವನ್ನು ಕುರಿತು ಯೋಚಿಸುತ್ತಿರುವೆನೆ. ನನ್ನ ಸೇವಕರು ನಾನಿಲ್ಲಿಗೆ ಹೊರಟು 
ಬಂದಿರುವುದನ್ನರಿತು ಕೆಲಸಮಾಡಲಾರರು. ನಾನು ಪ್ರಾರಂಭಿಸಿರುವ ಆ 
ಪ್ರಾಸಾದದ ಪ್ರತಿಷ್ಠೆಯನ್ನು ಮಾಡಬೇಕಾಗಿರುವುದಷ್ಟೆ ! ಎಲ್ಛೆ ಮುನಿಯೇ! 
ಆ ಕಾರ್ಯಕ್ಕೆ ವಿಫ್ಲ ವಾಗುವುದೇನೋ ಎಂದು ಶಂಕಿಸಿ ನನ್ನ ಮನಸ್ಸು ದುಃಖಿತ 
ವಾಗಿರುವುದು?” ಎಂದು ನುಡಿದ ಆತನ ಮಾತನ್ನಾಲಿಸಿ ನಾರದನು ನಕ್ಕು 
ನುಡಿದನು. 

೨೫. ""ಎಲೈ ಇಂದ್ರದ್ಯುಮ್ನ್ನ ನೇ! ನೀನು ಸಾಕ್ಸಾತ್‌ ಬ್ರಹ್ಮನಿಗೆ 
ಸಮಾನವಾದವನು. ಸಾಮಾನ್ಯರಾಜನಲ್ಲವು. ಭೂಲೋಕದಲ್ಲಿ ಪೂರ್ವೀಕರು 
ಮಾಡಿರುವ ಸತ್ಕಾರ್ಯಕ್ಕೆ ಯಾರೂ ಅಡಚಣೆಯನ್ನುಂಟುಮಾಡುವುದಿಲ್ಲ. 

೨೬-೩೧. ಎಂದಮೇಲೆ ಸೃಷ್ಟಿ ಸ್ಥಿತಿ ಲಯ ಶಕ್ತಿಯನ್ನೊಳಗೊಂಡಿರುವ 
ನೀನು ಮಾಡಿರುವ ಈ ಪ್ರಾಸಾದರಚನಾಕಾರ್ಯದ ವಿಷಯದಲ್ಲಿ ಹೇಳಬೇ 
ಕಾದುದೇನು? ಅಯ್ಯಾ ದೊರೆಯೇ! ಬ್ರಹ್ಮಲೋಕಕ್ಕೈ ತಂದಿರುವ ನಿನ್ನ 
ಪರಾಕ್ರಮ ಮತ್ತು ಕೇರ್ತಿಗಳೆರಡೂ ಸೂರ್ಯಚಂದ್ರರಂತೆ ಸ್ವರ್ಗಮರ್ತ್ಯ 
ಪಾತಾಳಗಳೆಂಬ ಮೂರು ಲೋಕಗಳಲ್ಲಿಯೂ ಸಂಚರಿಸುತ್ತಿರುವುವು. ಯಾರೆ 








೨೮೬ ಶ್ರೀ ಸ್ಥಾಂದಮಹಾಪುರಾಣಂ 


ತೇಷು ಕಿಂ ರಾಜ ಶಾರ್ದೂಲ ವಿಘ್ನಶಂಕಾಪಿ ಜಾಯತೇ 4 
ಏಷ ದೂರೇಸ್ತಿ ರಾಜೇಂದ್ರ ಪ್ರತ್ಯಕ್ಟಂ ಯಸ್ತನ ದ್ಕಿಷಾಃ 13೮9 
ಸದೋ ಮಧ್ಯಗತಃ ಶಕ್ರಃ ಸಾಕ್ಸಾತ್ರಿಜಗತೀಪತಿಃ । 


ವಿಶೇಷತೋ ಜಗನ್ನಾಥಪ್ರಾಸಾದೇ ಕಃ ಪುಮಾನ್ಸೃಪ ೫೨೯0 
ನಿಹಂತುಂ ಮನಸಾಪೀಚ್ಛೇತ್ತತ್ರ ಶಂಕಾಸ್ತು ಮಾ ತನ । 

ತದಗ್ರತಃ ಪಶ್ಯ ಭೂಪ ಚಂದ್ರಕೋಟಸಮತ್ತಿಷಾ # ೩೦ 
ಪರಿತೋ ಹ್ಲಾದಜನಕಃ ಸುಧಾಸಾಗರಕೋಟನತ್‌ । 

ಯಶ್ಹಾಯಂ ತೇಜಸಾಂ ರಾಶಿರ್ಜಾನೀಹಿ ಬ್ರಹ್ಮಸದ್ಮನಃ ॥ aon 


ಇತ್ಮಮಾಲಾಪತಸ್ಕೌ ತು ಬ್ರಹ್ಮಲೋಕಾಂತಿಕಂ ಗತೌ । 
ಶುಶ್ರಾವಾತೇ ಸುದೂರಾತ್ತೌ, ಬ್ರಹ್ಮರ್ಷೀಣಾಂ ನುಖೋದ್ಗೆತಂ॥ ೩೨ ॥ 
ಸ್ಪಾಧ್ಯಾಯಶಬ್ಧಂ ಸುಪದಂ ಸ್ಪಷ್ಟವರ್ಣಕ್ರಮಸ್ಸರಂ । 
ಇತಿಹಾಸಪುರಾಣಾನಿ ಛಂದಃಕಲ್ಪಾನಿ ಗಾಥಿಕಾಃ ॥ ೩೩! 





ಕಾರ್ಯಗಳಲ್ಲಿ ಸಾಕ್ಸಾತ್‌ ಸಡ್ಡು ಣೈಶ್ವರ್ಯಸಂಪನ್ನನಾದ ಚತುರ್ಮುಖನೇ 
ಸಹಾಯಕನಾಗಿರುವನೋ ಆ ಕಾರ್ಯಗಳ ವಿಷಯದಲ್ಲಿ ವಿಫ್ಲವಾಗುವುಜೆಂಬ 
ಸಂದೇಹವೂ ಮೂಡುತ್ತದೆಯೆ? ರಾಜೇಂದ್ರ! ನೀನು ದೂರದಲ್ಲಿದ್ದರೂ, ನಿನ್ನ 
ಶತ್ರುಗಳಿಗೆಲ್ಲ ತೈಲೋಕ್ಯನಾಥನಾದ ಸಾಕ್ಲಾತ್‌ ದೇವೇಂದ್ರನು ಸಭಾಮಧ್ಯ 
ಗತನಾಗಿ ಪ್ರತ್ಯಕ್ಪನಾಗಿಯೇ ಇರುವನು. ಇದೂ ಅಲ್ಲದೆ ಎಲೈ ರಾಜನೇ! 
ಜಗನ್ನಾಥಪ್ರಾಸಾದವನ್ನು ಅದಾವ ಮಾನವನುತಾನೆ ಹೊಡೆದು ಕೆಡವಲು 
ಮನಸ್ಸಿನಿಂದಾದರೂ ಅಫೇಕ್ಸಿಸಿಯಾನು? ಇಂತಹ ಸಂಶಯವೇ ನಿನಗಿಲ್ಲದಿರಲಿ! 
ಓ ನೃಪ! ಎದುರಿಗೆ ಕಣ್ಣಿಟ್ಟುಕೋಡು. ಸುತ್ತಲೂ ಕೋಟಚಂದ್ರರಿಗೆ 
ಸಮಾನವಾದ ಕಾಂತಿಯಿಂದ ಆನಂದವನ್ನುಂಟುಮಾಡುತ್ತಿರುವುದಾಗಿ ನೋಟ 
ಸಂಖ್ಯೆಯ ಕ್ಸೀರಸಮುದ್ರಗಳಂತೆ ಯಾವ ಈ ತೇಜೋರಾಶಿಯು ಕಾಣುತ್ತಿರು 
ವುಡೋ ಅಂತಹ ಇದೇ ಬ್ರಹ್ಮಭವನದ ತೇಜಸ್ಸೆಂದು ತಿಳಿಯುವವನಾಗು.?' 

೩೨. ಎಲೈ ವಿಪ್ರರೇ! ನಾರದಮುನಿಯೂ, ಇಂದ್ರ ದ್ಯುಮ್ನನೃಸತಿಯೂ, 
ಈ ರೀತಿ ಮಾತನಾಡುತ್ತ ಬ್ರಹ್ಮಲೋಕದ ಬಳಿಗೈದಿ ಬಹಳ ದೂರದಿಂದಲೇ 
ಬ್ರಹ್ಮರ್ಸಿಗಳ ಮುಖದಿಂದ ಹೊರಬರುತ್ತಿದ್ದ ಸ್ವಷ್ಟವಾದ ಪದವರ್ಣಕ್ರಮ ಸ್ವರ 
ಸಂಸ್ಕೃತವಾದ ವೇದಾಧ್ಯಯನ ಧ್ವನಿಯನ್ನು ಕೇಳಿದರು. 

೩೩. ಅಂತೆಯೇ ಇತಿಹಾಸ ಪುರಾಣಗಳು, ಛಂದಸ್ಸು, ಕಲ್ಪಗಳು, ಗಾಥೆ 
ಗಳು ಇವುಗಳೆಲ್ಲವೂ ಒಂದರೊಡನೊಂದು ಮಿಶ್ರವಾಗದೆ ಬೆಳಗುತ್ತಿರುವ ಪದಗಳು 
ಳ್ಳುದಾಗಿ ಬೇರೆ ಬೇರೆಯಾಗಿಯೇ ಕೇಳಿಬರುತ್ತಿದ್ದುವು. 


ದ್ವಾವಿಂಶೋ$ಧ್ಯಾಯಃ ೨೮೭ 


ಅಸಂಕೀರ್ಣೋಜ್ಜ ೩ಲಪದಂ ಶ್ರೂಯತೇ ಪ್ರಾವಿಭಾಗಶಃ । 
ಅತ್ರೈತದ್ರಾಜಶಾರ್ದೂಲ ಜಾನೀಹಿ ಬ್ರಹ್ಮಣಃ ಪುರಂ । 


ಸಭಾಹಿ ದೃಶ್ಯತೇ ಚೈಷಾ ಯತ್ರ ಲೋಕಸಿತಾಮಹಃ ॥ ೩೪॥ 
ಸಾರ್ಧಂ ಬ್ರಹ್ಮರ್ಷಿಮುಖ್ಯೈಶ್ಚ ಸಂಖಾಸೀನಶ್ಚತುಮ್ಮುಖಃ ॥ ೩೫ ॥ 
ನಾನಾಚೈತನ್ಯಶಬಲೈರ್ಜಿೀವನ್ಮುಕ್ಕೈರುಪಾಸಿತಃ 

ಯತ್ರಾಗತಾನಿ ನರ್ತಂತೇ ನ ಸಂಸಾರಾಜ್ಕ ಸಂಕಟೇ ॥ ೩೬ ॥ 
ಸದಿತಿಬ್ರಹ್ಮಣೋ ನಾಮ ತಸ್ಯಾಯಂ ಭುವನೋತ್ತಮಃ । 

ಸತ್ಯಲೋಕ ಇತಿ ಖ್ಯಾತಸ್ತದೂಧನ್ವಂ ನಾಸ್ತಿ ಕಂಚನ ॥ ೩೭॥ 
ಅಸ್ಕೈವ ಕಿಂಚಿದಮುಪರ್ಯಧಶ್ಹಾಂಡಕಪಾಲತಃ । 

ವೈಕುಂಠಭವನಂ ರಾಜನ್ಮುಕ್ತಾ ಯತ್ರ ವಸಂತಿ ವೈ ॥ ೩೮ ॥ 
ಯತ್ರ ಯೋಗೀಶ್ವರಃ ಸಾಕ್ಸಾದ್ಯೋಗಿಜಿಂತ್ಯೋ ಜನಾರ್ದನಃ । 
ಚೈತನ್ಯವಪುರಾಸ್ತೇ ವೈ ಸಾಂದ್ರಾನಂದಾತ್ಮಕಃ ಪ್ರಭುಃ Harn 


ಯಂ ಪ್ರಾಪ್ಯ ನ ನಿವರ್ತಂತೇ ಮೃತ್ಯುಂ ಸಂಸಾರವರ್ತ್ಮನಿ । 
ಯಮುಪಾಸ್ತೇ ಸದಾ ಬ್ರಹ್ಮಾ ಜೀವನ್ಮುಸ್ತೈಃ ಸ್ಹನುಕ್ತಯೇ ॥ ೪೦ ॥ 











೩೪. ಆಗ ನಾರದಮುನಿಯು ದೊರೆಯನ್ನು ಕುರಿತು, " ಅಯ್ಯಾ ರಾಜ 
ಶಾರ್ದೂಲನೇ! ಇಲ್ಲಿ ಕಾಣುತ್ತಿರುವ ಇದೇ ಬ್ರಹ್ಮಪುರಿಯೆಂದು ತಿಳಿ. ಇಲ್ಲಿ 
ಲೋಕಪಿತಾಮಹನಾದ ಬ್ರಹ್ಮದೇವನ ಈ ಸಭೆಯು ಅದೋ ನೋಡು, ಕಾಣು 
ತ್ರಿರುವುದು. 

೩೫-೩೬. ಅಲ್ಲಿಯೇ ಚತುರ್ಮುಖನು, ಬಗೆ ಬಗೆಯ ಪ್ರಭಾವಗಳಿಂದೊಡ 
ಗೂಡಿರುವ ಜೀವನ್ಮುಕ್ತರಿಂದ ಉಪಾಸಿತನಾಗಿ ಮುಖ್ಯರಾದ ಬ್ರಹ್ಮರ್ಸಿಗಳೊಡನೆ 
ಸುಖಾಸೀನನಾಗಿರುವನು. ಇಲ್ಲಿಗೈ ತಂದವರು ಸಂಸಾರಸಮುದ್ರದ ಸಂಕಟಕ್ಕೆ 
ಮತ್ತೆ ಹಿಂತಿರುಗುವುದಿಲ್ಲವು. 

೩೭. ಎಲ್ಫೈ ಇಂದ್ರದ್ಯುಮ್ನನೇ! ಬ್ರಹ್ಮನಿಗೆ "ಸತ್‌? ಎಂದು ಹೆಸರು. 
ಈ ಭವನವು ಆತನದಾಗಿರುವುದರಿಂದ, ಸತ್ಯಲೋಕವೆಂದು ಪ್ರಸಿದ್ಧವಾಗಿರು 
ವುದು. ಇದಕ್ಕಿಂತಲೂ ಮೇಲೆ ಏನೂ ಇರುವುದಿಲ್ಲವು. 

೩೮. ಈ ಸತ್ಯಲೋಕಕ್ಕೆ ಸ್ವಲ್ಪಮೇಲೆ ಅಂಡಕಪಾಲದ ಕೆಳಭಾಗದಲ್ಲಿಯೇ 
ಮುಕ್ತರಾದವರು ವಾಸಮಾಡುವ ವೈಕುಂಠಭವನವಿರುತ್ತದೆ. 

೩೯. ಅಲ್ಲಿಯೇ ಯೋಗಿಗಳಿಂದ ಧ್ಯಾನಿಸಲ್ಪಟ್ಟಿ ವನೂ, ಯೋಗೀಶ್ವರನೂ, 
ಆದ ಸಾಕ್ಲಾತ್‌ ಜನಾರ್ದನನು ಶುದ್ಧ ಜೈತನ್ಯದೇಹಧಾರಿಯಾಗಿ, ಸಾಂದ್ರಾ 
ನಂದಸ್ವರೂಪನಾಗಿ ಸಮಸ್ತಕ್ಕೂ ಪ್ರಭುವಾಗಿ ನೆಲಸಿರುತ್ತಾನೆ. 

೪೦-೪೨. ಯಾವನನ್ನು ಹೊಂದಿ ಮಾನವರು ಮತ್ತೆ ಮರ್ತ್ಯಸಂಸಾರ 


೨೮೮ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಕಲ್ಪಿತಸ್ಯಾಯುಷೋಂತೇಸಾವೇಭಿಃ ಸಾರ್ಧಂ ಪ್ರಪದ್ಯತೇ । 

ಸ ಏಷ ಸ್ರಷ್ಟಾ ಲೋಕಾನಾಂ ಮತ್ಸ್ಯಕೂರ್ಮಾದಿರೂಪಧೃಕ್‌ 1 ೪೧॥ 
ರಕ್ಷಿತಾ ರೌ ದ್ರರೂಸೇಣ ಸಂಹರ್ತಾ ಲೋಕಭಾವನಃ 1 ೪೨ ॥ 
ಇಂದ್ರದ್ಯುಮ್ನಂ ನದಸ್ಸಿತ್ಯಂ ಪ್ರಾಪ ಬ್ರಹ್ಮಸಿಕೇತನಂ । 

ಕೃಣೇನ ಚ ಸಭಾದ್ವಾರಿ ಪ್ರಕೋಪ್ಟೇ ಸ ನ್ಯನರ್ತತ । 


ಯತ್ರ ತಿಹಷ್ಮಂತಿ ದಿಕ್ಸಾಲಾಃ ಶಕ್ರಾದ್ಯಾಃ ಪರಿತಸ್ತಥಾ ॥ ೪೩॥ 

ಜಿರಕಾಲಂ ಧ್ಯಾನಸರಸ್ತಥಾ ಮನ್ವಂತರಾಧಿಷಾಃ । 

ಪೃಥಗ್ಗ ನನಿಭಾ ದ್ನಾಃಸ್ಲಾ ನಿಷಿದ್ದಾಂತಪ್ರವೇಶನಾಃ ॥ ೪೪ ॥ 
ಬಜ ವೆ pS ಎ J 

ಇಂದ್ರದ್ಯುಮ್ನೇನ ಸಹಿತಂ ನಾರದಂ ಪ್ರನಿಲೋಕ್ಯ ಸಃ । 

ದ್ವಾರಪಾಲಃ ಸನಿನೆಯಂ ನನಾಮಾನತಕಂಧರಃ 1 ೪೫ ॥ 

ಚತುರ್ದಶಾನಾಂ ಲೋಕಾನಾಂ ಭ್ರನುಣೇ ರಸಿಕ ಪ್ರಭೋ! 

ತ್ನಯಾ ನಿನಾ ಶೋಭತೇ ನೋ ಸ್ವಾನಿಂಂಸ್ತವ ಪಿತುಃ ಸಭಾ ॥೪೬॥ 


ಮಾರ್ಗಕ್ಕೆ ಹಿಂತಿರುಗುವುದಿಲ್ಲವೋ, ಯಾವನನ್ನು ಬ್ರಹ್ಮದೇವನು ಜೀವನ್ಮುಸ, 
ರೊಡಗೂಡಿ ಮೋಕ್ಬಕ್ಕಾಗಿ ಉಪಾಸಿಸುತ್ತಿರುವನೋ, ಕಲ್ಬಾವಸಾನದಲ್ಲಿ 
ಅವನು ಆ ಜೀವನ್ಮುಕ್ತರೊಡನೆ ಯಾವನನ್ನು ಹೊಂದುತ್ತಾನೆಯೋ (ಯಾವನಲ್ಲಿ 
ಐಕ್ಯವಾಗುತ್ತಾನೆಯೋ) ಅಂತಹ ಈ ಲೋಕರಿರ್ಮಾಣಕರ್ತನೂ, ಮತ್ಸ್ಯ 
ಕೂರ್ಮಾದಿ ರೂಪಗಳನ್ನು ತಾಳಿದವನ್ಕೂ ಸೌಮ್ಯರೂಪದಿಂದ ಪ್ರಪಂಚವನ್ನು 
ರಕ್ಷಿಸಿ, ರೌದ್ರರೂಸದಿಂದ ಸಂಹರಿಸಿ ಲೋಕಭಾವನನಾಗಿರುವ ಶ್ರೀಮನ್ನಾರಾ 
ಯಣಮೂರ್ತಿಯು ಅಲ್ಲಿ ನೆಲಸಿರುತ್ತಾಕೆ.?' 

೪೩. ಈ ಪ್ರಕಾರ ಆ ನಾರದಮುನಿಯು ಇಂದ್ರದ್ಯುಮ್ಮನಿಗೆ ಹೇಳು 
ತ್ರಲಿರುವಂತೆಯೇ ಬ್ರಹ್ಮಭವನವನ್ನು ಸಮಾಪಿಸಿ ಒಂದು ಕ್ಸಣಮಾತ್ರದಲ್ಲಿಯೇ 
ದಿಕ್ಬಾಲಕರೂ, ಇಂದ್ರಾದಿ ದೇವತೆಗಳೂ ಸುತ್ತುಬಳಿಸಿರುವ ಸಭಾಭವನದ 
ಮಹಾದ್ವಾರದ ಕೈಸಾಲೆಯನ್ನು ಸೇರಿದನು. 

೪೪. ಬಹಳಕಾಲದಿಂದಲೂ ಧ್ಯಾನಪರರಾಗಿ ಕಾದಿದ್ದ ಮನ್ವಂತರಗಳೊಡೆ 
ಯರೂ ಇತರ ಜನಸಮೂಹವೂ ದ್ವಾರಪಾಲಕನಿಂದ ನಿಷೇಧಿಸಲ್ಪಟ್ಟ ಪ್ರವೇಶ 
ವುಳ್ಳವರಾಗಿ ಅಲ್ಲಿಯೇ ಇದ್ದರು. 

೪೫. ಎಲೈ ವಿಪ್ರರೇ! ಆದರೆ ಅಲ್ಲಿದ್ದ ದ್ವಾರಪಾಲಕನು ಇಂದ್ರದ್ಯುಮ್ನ್ಹ 
ನೊಡಗೂಡಿದ ನಾರದಮುನಿಯನ್ನು ಕಂಡು ಒಡನೆಯೆ ವಿನಯದಿಂದ ತಲೆಬಾಗಿ 
ನಮಸ್ಕರಿಸಿದನು. 

೪೬. ತರುವಾಯ ಅವನು ಆ ಮುನಿಯನ್ನು ಕುರಿತು, | ಎಲ್ಫೈ ನಾರದನೇ! 
ಹದಿನಾಲ್ಕು ಲೋಕಗಳನ್ಲಿಯೂ ಸಂಚರಿಸುವ ರಸಿಕನೂ, ಪ್ರಭುವೂ ಆದ 


ದ್ವಾವಿಂಶೋ$ಧ್ಯಾಯಃ ೨೮೯ 


ಸಂತ್ಯೇನ ಮುನಯಃ ಶ್ರೇಷ್ಠಾ ಬ್ರಾಹ್ಮಣಾ ಬ್ರಹ್ಮನಿದ್ವರಾಃ । 


ಗೌತಮಾದ್ಯಾಸ್ತಥಾಸ್ಯೇಷಾ ನ ರಮ್ಯಾ ಬ್ರಹ್ಮಣಃ ಸಭಾ ॥ ೪೭ ॥ 
ಬಹುತಾರಾಸು ರಜನೀ ಚಂದ್ರೇಣೇವ ಪ್ರಕಾಶತೇ । 
ಇತಿ ಸ್ತುವನ್ಹದೌ ತಸ್ಯ ಪ್ರವೇಶಂ ನಿನಯಾನ್ಚಿತಃ ॥ ೪೮ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ರ್ಯಾಂ ಸಂಶಿತಾಯಾಂ 
ದ್ವಿತೀಯೇ ವೈಷ್ಣವನಖಂಡೇ ಪುರುಷೋತ್ತ ಮಕ್ಸೇತ್ರವರಾಹಾತ್ಮ್ಯೇ ಜೈಮಿನಿಯಸಿ 
ಸಂವಾದೇ "" ಇಂದ್ರದ್ಯುಮ್ನ ನಾರದಯೋರ್ಬಹ್ಮಲೋಕಗಮನವರ್ಣನಂ?' ನಾಮ 
ದ್ವಾವಿಂ ಶೋಂಧ್ಯಾಯಃ 








ನೀನಿಲ್ಲದಿದ್ದರೆ ಓ ಸ್ವಾಮಿಯೇ! ನಿನ್ನ ಜನಕನಾದ ನಮ್ಮ ಪ್ರಭುವಾದ ಬ್ರಹ್ಮ 
ದೀವನ ಸಭೆಯು ಶೋಭಿಸುವುದೇ ಇಲ್ಲವು. 

೪೭-೪೮. ಈ ಸಭೆಯಲ್ಲಿ ನಿನ್ನ ತಂದೆಯೊಡನೆ ಶ್ರೇಷ್ಠರೂ, ಬ್ರಾಹ್ಮಣರೂ, 
ಬ್ರಹ್ಮತತ್ತ್ವವೇತ್ತರಲ್ಲಿ ಮಿಗಿಲಾದವರೂ ಆದ ಗೌತಮಾದಿ ಮುನಿಗಳಿದ್ದೇ 
ಇರುವರು. ಆದರೂ ನೀನಿಲ್ಲದಿದ್ದರೆ ಬ್ರಹ್ಮಸಭೆಯು ಸೊಗಸುವುದಿಲ್ಲವು. 
ನೀಠಿದ್ದು ದಾದರೆ ಮಾತ್ರ ಅದು ಅನೇಕ ತಾರೆಗಳಿದ್ದು ಚಂದ್ರನೊಡಗೂಡಿದ 
ರಾತ್ರಿಯಂತೆ ಪ್ರಕಾಶಿಸುತ್ತದೆ'' ಎಂದು ಹೇಳಿ ಹೊಗಳುತ್ತ, ಆತನಿಗೆ ಒಳಗೆ 
ಹೋಗಲು ಪ್ರವೇಶವನ್ನಿತ್ತನು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಠನಖಂಡದ ಪುರುಷೋತ್ತಮಕ್ಸೇತ್ರ 
ಮಾಹಾತ್ಮ್ಯದ ಜೈಮಿನಿಯಷಿಸಂವಾದದಲ್ಲಿ "" ಇಂದ್ರದ್ಕುಮ್ನ ನಾರದರೆ ಬ್ರಹ್ಮಲೋಕ 
ಗಮನವರ್ಣನ'ವೆಂಬ ಇಪ್ಪತ್ತೆರಡನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ ॥ 
ಅಥ ತ್ರಯೋವಿಂಶೋಧ್ಯಾ ಯಃ 


ಇಂದ್ರದ್ಯುಮ್ಸಕೃತಬ್ರಹ್ಮಸಂದರ್ಶನವರ್ಣನಂ 
ನಾರದ ಉವಾಚ :-- 
ದೌ ವಾರಿಕಾಯಂ ರಾಜರ್ಷಿರಿಂದ್ರದ್ಯುಃ ಪೀ ಮಹಾಯಶಾಃ | 


ಸಾರ್ವಭೌನೋ ವೈಷ್ಣವಾಗ್ರ್ಯೋ ಧಾತಾರಂ ದ್ರಷ್ಟುಮಾಗತಃ ! 


ಯಾ ತ್ವಯೆಂ ಪುರತಸ್ತಸ್ಯ ಯದಿ ತ್ವಮುನುಮನ್ಯಸೇ "or 
ಇತ್ಯುಕ್ತಸ್ತಂ ಪುನಃ ಪ್ರಾಹ ನಾರದಂ ಮಣಿಕೋದರಃ ॥೨॥ 
ಸ್ಮಾಮಿಂಸ್ಕೃಯಾಗತೋ ಯೋಂಸೌ ನ ಸಾಮಾನ್ಯೋ ಹಿ ಬುಧ್ಯತೇ । 
ಯತ್ರ ಪಶ್ಯಸಿ ದಿಕ್ಳಾ ಲಾನ್ವಿತ್ಯೊನ್ಮನ್ವಂತರಾಧಿಸಾನ್‌ Han 
ತತ್ರಾಯಂ ಮತಣ್ಯನಿಲಯಸ್ತಿಷ್ಟೇದಪಿ ಹ ಪೌರುಷಂ 1 
ಭವಾನ್ನತ್ವಾ ಪದ್ಮಯೋನಿಂ ವಿಜ್ಞಾಸ್ಯೈನಂ ಪ್ರವೇಶಯ 1೪॥ 
ಸಭಾವ್ವಾರಗತೋ ಯೋಸಸೌ ದಿಕ್ಬಾಲೈಃ ಸಹ ಯಾಸ್ಯತಿ । 
ಏಕಾಗ್ರಚಿತ್ತೋ ಭಗವಾನ್ನಾಯನೇ ಚತುರಾನನಃ ॥೫॥ 
ಕನ್ನಡದ ಅನುವಾದ 
ಇಂದ್ರದ್ಯುಮ್ಸಕೃತ ಬ್ರಹ್ಮಸಂದರ್ಶನವರ್ಣನ 


೧. ನಾರದನು ಹೇಳುತ್ತಾನೆ:-- ಅಯ್ಯಾ ದೌವಾರಿಕನೇ! ಈತನು 
ಮಹಾಕೀರ್ತಿಸಂಪನ್ಸನೂ, ಸಾರ್ವಭೌಮನೂ, ವೈಷ್ಣವಾಗ್ರೇಸರನೂ ಆದ 
ಇಂದ್ರದ್ಯುಮ್ನನೆಂಬ ರಾಜರ್ಷಿಯು, ಕಮಲಾಸನನನ್ನು ಸಂದರ್ಶಿಸಬಯಸಿ 
ಬಂದಿರುವನು. ನೀನು ಸಮ್ಮತಿಸುವೆಯಾದರೆ ಈತನು ಬ್ರಹ್ಮನ ಸನ್ನಿಧಿಗೆ ಹೋಗಿ 
ಬರಲಿ.” 

೨-೬. ಇಂತೆಂದ ಆ ಮುನಿಯ ಮಾತನ್ನು ಕೇಳಿ ಮಣಿಕೋದರನೆಂಬ 
ಆ ದೌವಾರಿಕನು, “ ಸ್ವಾಮಿನ್‌! ನಿನ್ನೊಡನೆ ಬಂದಿರುವ ಈತನು ಸಾಮಾನ್ಯ 
ನಂತೆ ತೋರುವುದಿಲ್ಲವು. ಮರ್ತ್ಯಲೋಕವಾಸಿಯಾದ ಈತನು, ದಿಕ್ಸಾಲಕರೂ 
ಮನ್ವಂತರಾಧಿಪತಿಗಳೂ ಸೇರಿರುವ ಆ ಪ್ರದೇಶದಲ್ಲಿ ಸ್ವಲ್ಪಹೊತ್ತು ಧೈರ್ಯವಾಗಿ. 
ನಿಂತಿರಲಿ. ನೀನು ಒಳಗೆಹೋಗಿ ಬ್ರಹ್ಮದೇವನಿಗೆ ಈ ವಿಚಾರವನ್ನು ವಿಜ್ಞಾ ಪಿಸಿ 
ಈತನನ್ನು ಪ್ರವೇಶಗೊಳಿಸು. ಅಥವಾ ಈತನು ಈ ಸಭಾದ್ವಾರದಲ್ಲಿಯೇ ಇದ್ದು 
ದಿಕ್ಬಾಲಕರೊಡನೆ ಹೊರಡಲಿ. ಈಗ ಭಗವಾನ್‌ ಚತುರಾನನು ದೇವಗಾಯನದಲ್ಲಿ 
ಏಕಾಗ್ರಚಿತ್ತನಾಗಿರುವನು. ಎಲ್ಫೈ ನಾರದಮುನಿಯೇ! ಬಾಗಿಲುಕಾಯುವ 


ತ್ರಯೋಪಿಂಶೋ9$ಧ್ಯಾಯಃ ೨೯೧ 


ಅಸ್ಮಾಕಂ ದ್ವಾರಿ ಯುಕ್ತಾನಾಂ ಪ್ರಶೀಕ್ಟ್ಯೋಂವಸರೋ ಧ್ರುವಂ | 


ನ ಕ್ರೋಧೋ ಮಯಿ ಕರ್ತವ್ಯೋ ದಾಸೇ ತವ ಪಿತುಶ್ಚತೇ ೫೬॥ 
ಇತ್ಯುಕ್ತೋ ನಾರದೋ ಗತ್ವಾ ಬ್ರಹ್ಮಾಣಂ ಜಗತಾಂ ಪತಿಂ । 

ನತ್ವಾ ಸಾಸ್ಟಾಂಗಪತನಂ ನಿಜ್ಜಪ್ತೋ ವಸುಧಾಧಿಪಃ nen 
ಕಬಾಳ್ಟೇಣಾದಿಶತ್ಸೋಫಥ ಇಂದ್ರದ್ಯುಮ್ನಪ್ರನೇಶನಂ । 

ನೋವಾಚೆ ಕಿಂಚಿದ್ದಗವಾನ್ನಾನೇ ದತ್ತಾವಧಾನತಃ ॥೮॥ 


ದಿವ್ಯಗಾಯನಸಂಗೀತೇ ಕೌ ತುಕಾನಿಷ್ಟಮಾನಸಃ । 
ಜ್ಞಾತ್ಪೇಂಗಿತಂ ನಾರದೋಂಥ ಇಂದ್ರದ್ಯುಮ್ಮಂ.ನೃಪೋತ್ತಮಂ ! 


ಪ್ರನೇಶಯಾಮಾಸ ತತಃ ಶಕ್ರಾದ್ಯೈಃ ಸುನಿರೀಕ್ಷಿತಃ ॥೯॥ 
ವೃಷ್ಟ್ಟಾ ಸಿತಾಮಹಂ ದೂರಾತ್ಸ್ಪ್ರಷ್ಟಾರಂ ಜಗತಾಂ ನೃಪಃ I 
ಅಮನ್ಯತ ದ್ವಿಜಶ್ರೇಷ್ಮಾಃ ಸಾಕ್ಸಾದ್ದಾರುಮಯಂ ಹರಿಂ ॥೧೦॥ 


ಶನೈಃ ಶನೈರ್ಯಯಾ ಭೂಪಃ ಪ್ರಣಮಂಶ್ಚ ಕೃತಾಂಜಲಿಃ । 
ಸ್ತುವನ್ನಮನ್ಮ್ರಣಿಸತನ್ಸಾಧ್ಸಸಸ್ಪಲಿತಂ ವ್ರಜನ್‌ । 
ಇಿಂಚಿದ್ದೂರೇ ಸ್ಥಿತೋ ಭೂಪೋ ನಾರದಸ್ಯ ನಿದೇಶತಃ 1 ೧೧॥ 





ವರಾದ ನಮ್ಮ ಸಮಯಸನ್ನಿವೇಶಗಳನ್ನು ನೋಡಿ ನೀನು ಖಂಡಿತವಾಗಿಯೂ 
ನನ್ನಲ್ಲಿ ಕೋಪಗೊಳ್ಳ ಬೇಡ. ನಾನು ನಿನಗೂ ನಿನ್ನ ತಂದೆಗೂ ದಾಸನು. 

೭. ಆ ದ್ವಾರಪಾಲಕನಿಂತೆನಲು ನಾರದನು ಜಗತ್ಸತಿಯಾದ ಬ್ರಹ್ಮನ 
ಬಳಿಗೈದಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಇಂದ್ರದ್ಯುಮ್ನರಾಜನ ವಿಚಾರ 
ವನ್ನಾತನಿಗೆ ಅರಿಕೆಮಾಡಿದನು. 

೮೯. ಬ್ರಹ್ಮದೇವನಾದರೋ ಕೇವಲ ಕಣ್ಣಸನ್ನೆಯಿಂದಲೇ ಆ ದೊರೆ 
ಯನ್ನು ಪ್ರವೇಶಗೊಳಿಸೆಂದು ಆಜ್ಞಾ ಪಿಸಿದನಲ್ಲದೆ, ದೇವಗಾಯನ ಸಂಗೀತ 
ದಲ್ಲಿ ತನ್ನ ಮನಸ್ಸು ಮಗ್ಗವಾಗಿದ್ದುದರಿಂದ ಯಾವ ಮಾತನ್ನೂ ಆಡಲಿಲವು. 
ನಾರದಮುನಿಯೂ ಸಹ ಆತನ ಇಂಗಿತವನ್ನರಿತವನಾಗಿ ನೃಪೋತ್ಮ್ತಮನಾದ 
ಇಂದ್ರದ್ಯುಮ್ನನನ್ನು ಶಕ್ರನೇ ಮೊದಲಾದವರೆಲ್ಲರೂ ಕಣ್ಣಿಟ್ಟು ಚೆನ್ನಾಗಿ ನೋಡು 
ತ್ರಿರುವಂತೆಯೇ ಒಳಕ್ಕೆ ಕರೆತಂದನು. 

೧೦. ಇಂದ್ರದ್ಯುಮ್ನನು ಜಗತ್ತಿ ತಾಮಹನಾದ ಬ್ರಹ್ಮದೇವನನ್ನು ದೂರ 
ದಿಂದಲೇ ನೋಡಿ ಆತನು ಸಾಕ್ಸಾತ್‌ ದಾರುಮಯಮೂರ್ತಿಯಾದ ಶ್ರೀಹರಿ 
ಯೆಂದೇ ಭಾವಿಸಿದನು. 

೧೧. ಆ ಭೂಸತಿಯು ಕೈಗಳನ್ನು ಜೋಡಿಸಿಕೊಂಡು ಪ್ರಣಾಮಮಾಡು 
ತ್ರಲೇ ಮೆಲ್ಲಮೆಲ್ಲನೆ ನಡೆದುಹೋದನಬ್ಲದೆ ಅವನು ಪರಮಾತ್ಮನನ್ನು ಸ್ತುತಿ 
ಸುತ್ತಲೂ, ನಮಸ್ಕರಿಸುತ್ತಲೂ, ದೀರ್ಫದಂಡಪ್ರಣಾಮಮಾಡುತ್ತಲೂ ಭಕ್ಕು 


೨೯೨ ಶ್ರೀ ಸ್ಮಾಂದೆಮಹಾಪುರಾಣಂ 


ತತಃ ಪುಣ್ಯಂ ಗೀಯಮಾನಂ ಚರಿತಂ ಸಿಂಧುಜಾಪತೇಃ । 
ಶೃಣ್ಣಂಶ್ಚತುಮರ್ನಖಸ್ತಸ್ಕೌ ಮುಹೂರ್ತಂ ದ್ವಿಜಪುಂಗವಾಃ ॥ ೧೨॥ 
ಸಾವಿಶ್ರೀಶಾರದಾಭ್ಯಾಂ ಚೆ ವೀಜ್ಯಮಾನಸ್ತು ಸಾರ್ಶಯೋಃ | 


ಶುದ್ಧದೇಹಧರೈರ್ವೇದೈಃ ಸ್ತೂಯಮಾನಃ ಸ್ವಯೆಂಭುವಃ ॥ ೧೩0 
ಕಲಾಕಾಷ್ಠಾನಿಮೇಷಾದಿ ಕಲ್ಪಯನ್ಯುಗೆಪರ್ಯಯಂ 1 

ನ ಜರಾಜನ್ಮನುರಣಂ ರೂಪಾದಿಪರಿಣಾಮನಂ ॥ ೧೪ ॥ 
ಯಸ್ಯ ಲೋಕಗತಾನಾಂ ವೈ ನಾಧಯೋ ವ್ಯಾಥಯಸ್ತಥಾ। 
ಮನ್ನಂತರಾದಯೋ ಯತ್ರ ಯುಗಾವರ್ತಾದಯಸ್ತಥಾ ॥ ೧೫ ॥ 
ಕಲ್ಬಾಂತಾವ್ಯಾ ನವಿದ್ಯಂತೇ ಸ ಸಾಕ್ಸಾತ್ಪರಮೇಶ್ವರಃ । 

ಗೀತಾವಸಾನೇ ತಂ ಭೊಹಮಾವಾಚ ಪ್ರಹಸನ್ನಿವ ॥ ೧೬ ॥ 
ಇಂದ್ರದ್ಯುಮ್ನ ಮಹಾಸತ್ತ್ವ್ವ ಸಾಕ್ಸಾತ್ತ್ಯಂ ಭಗವತ್ವ್ರಿಯಃ । 

ಅನ್ಯಸ್ಯ ಮುರ್ಲಭೋ ಲೋಕಃ ಸತ್ಯಾಖ್ಯೋ ವಿದಿತಸ್ತವ ॥ ೧೭॥ 


ದ್ರೇಕದಿಂದ ಅಲ್ಲಲ್ಲಿ ಜಾರುತ್ತಲೂ ಹೊರಟು ನಾರದಮುನಿಯ ಅಪ್ಪಣೆಯಂತೆ 
ಬ್ರಹ್ಮಸನ್ನಿಧಿಗೆ ಸ್ವಲ್ಪ ದೂರದಲ್ಲಿಯೇ ನಿಂತನು. 

೧೨. ಎಲ್ಫೈ ದ್ವಿಜಪುಂಗವರೇ! ಆ ತರುವಾಯ ಬ್ರಹ್ಮದೇವನು ದೇವ 
ಗಾಯಕರು ಗಾಯನಮಾಡುತ್ತಿದ್ದ ಪುಣ್ಯಕರವಾದ ಶ್ರೀಲಕ್ಷ್ಮೀರಮಣನ 
ಚರಿತ್ರೆಯನ್ನು ಕೇಳಿ ಒಂದು ಮುಹೂರ್ತಕಾಲ ಹಾಗೆಯೇ ಧ್ಯಾನಮಗ್ನನಾಗಿ 
ದ್ವನು. 

೧೩-೧೪. ಆಗಲಾತನ ಉಭಯಪಾರ್ಶ್ವಗಳಲ್ಲಿಯೂ, ಸಾವಿತ್ರೀ ಶಾರದೆ 
ಯರು ಚಾಮರಗಳನ್ನು ಹಾಕುತ್ತಿದ್ದರು. ಶುದ್ಧವಾದ ದೇಹಗಳನ್ನು ಧರಿಸಿದ್ದ 
ಚತುರ್ವೇದಗಳು ಕಲಾಕಾಷ್ಟನಿಮೇಷಾದಿಗಳನ್ನೂ ಯುಗಪರ್ಯಾಯವನ್ನೂ 
ಕಲ್ಪಿಸುತ್ತಾ ಆ ಚತುರ್ಮುಖನನ್ನು ಸ್ತುತಿಸುತ್ತಿದ್ದುವು. 

೧೫-೧೬. ಜರಾಮರಣಗಳೂ, ರೂಪಪರಿವರ್ತನೆಯೂ, ಆಧಿವ್ಯಾಧಿ 
ಗಳೂ, ಮನ್ತ್ವಂತರಾದಿಗಳೂ, ಯುಗಪರಿವರ್ತನೆಯೂ ಯಾವ ಲೋಕದ 
ನಿವಾಸಿಗಳಿಗಿರುವುದಿಲ್ಲವೋ ಆ ಸತ್ಯಲೋಕದ ಪ್ರಭುವಾದ ಸಾಕ್ಸಾತ್‌ ಪರಮೇ 
ಶ್ವರನು ದಿವ್ಯಗೀ ತಾವಸಾನವಾದ ಬಳಿಕ ಇಂದ್ರದ್ಯುಮ್ನನನ್ನು ಕುರಿತು ನಸು 
ನಗುತ್ತ ಇಂತೆಂದನು :-- 

೧೭. “ಎಲೈ ಮಹಾಸತ್ತ್ವಸಂಪನ್ಮನಾದ ಇಂದ್ರದ್ಯುಮ್ನನೇ! ನೀನು 
ಸಾಕ್ಸಾತ್‌ ಭಗವಂತನಿಗೆ ಅತ್ಯಂತ ಪ್ರಿಯೆನಾದವನು. ದೊರೆಯೇ! ಈ ಸತ್ಯ 
ಲೋಕವು ನಿನ್ನನ್ನುಳಿದು ಇತರರಾರಿಗೂ ದುರ್ಲಭವೆಂಬ ವಿಷಯವು ನಿನಗೆ 
ತಿಳಿದೇ ಇರುವುದಷ್ಟೆ. 


ತ್ರಯೋಪಿಂಶೋ5ಧ್ಯಾಯಃ ೨೯೩ 


ಅತ್ರಾಗತಿಂ ವಾಂಛಂತೋ ಮುನಯಃ ಕ್ಷೀಣಕಲ್ಮಷಾಃ । 


ತಪೋನಿಷ್ಕಾಶ್ಚ ತಿಸ್ಮಂತಿ ಯಾವದಾಭೂತಸಂಪ್ಲವಂ ॥ ೧೮ ॥ 
ಚೆತುರ್ದಶಸು ಲೋಕೇಷು ಸೃಷ್ಟಾನಾಂ ಪ್ರಾಣಿನಾಂ ಹಿ ಯತ್‌ । 
ಚೈತನ್ಯಾದಿವಿಚಿತ್ರಾಣಿ ಸರ್ನೇಷಾಮಾಶ್ರಯೋ ಹೈಸೌ ॥೧೯॥ 
ಜಾನನ್ನಪಿ ಹಿ ತತ್ಕಾರ್ಯಂ ಮಾನೆಯನ್ನೃಸಸತ್ತಮಂ ! 

ಉವಾಚ ಪರಮಪ್ರೀತ ಇಂದ್ರದ್ಯುಮ್ನಂ ಪಿತಾಮಹಃ ॥ ೨೦॥ 


ಕಿಮರ್ಥಮಾಗತೋಸ್ಕತ್ರ ತದ್ಬ್ರೂಹಿ ಹೃದಯಸ್ಥಿತಂ | 

ಮಯಿ ದೃಷ್ಟೇ ನ ದುಷ್ರಾಸಮಮೃತಂ ಕಿಂ ನು ವಾಂಛಿತಂ ॥ ೨೧ 
ಇಂದ್ರದ್ಯುಮ್ಸ ಉವಾಚ :-- 

ಅಂತರ್ಯಾಮಿಸ್ಸಿ ಭಗನಂಸ್ಥೈದಜ್ಞಾತಂ ಕುತೋ ಭವೇತ್‌ ! 

ತಥಾಪಿ ಪ್ರಶ್ನೋ ಯೋ ನಾಥ ಮಯ್ಯನುಕ್ರೋಶ ಏನ ಸಃ ॥೨೨॥ 

ಮೂರ್ಥನ್ಯಾಧಾಯ ತವಾನುಜ್ಞಾಂ ಕಥಿತಂ ತನ ಸೂನುನಾ | 

ಇಷ್ಟಾಃ ಸಹಸ್ರಂ ಕ್ರತನಸ್ತದಂತೇ ದಾರುದೇಹಭೃತ್‌ ॥ ೨೩ ॥ 


೧೮. ಕ್ಸೀಣಕಲ್ಮಸರಾಗಿ ತಪೋನಿಷ್ಠರೂ ಆದ ಮುನಿಗಳು ಇಲ್ಲಿಗೆ 
ಬರಬೇಕೆಂದು ಬಯಸಿ ಪ್ರಳಯದವರೆಗೂ ಕಾದಿರುತ್ತಾರೆ. 

೧೯. ಎಲ್ಲೆ ದೊರೆಯೇ! ಈ ಬ್ರಹ್ಮಲೋಕವು ಈಗ ಸೃಷ್ಟಿಯಾಗಿರುವ 
ಹದಿನಾಲ್ಕು ಲೋಕಗಳಲ್ಲಿರುವ ಚಿತ್ರ ವಿಚಿತ್ರಜೈತನ್ಯವನ್ನೊಳಕೊಂಡಿರುವ 
ಸಮಸ್ತ ಪ್ರಾಣಿಗಳಿಗೂ ಆಶ್ರಯವಾಗಿರುವುದು.?' 

೨೦-೨೧. ಎಲ್ಲೆ ವಿಪ್ರರೇ! ಪಿತಾಮಹನಿಂತು ನುಡಿದು ಆ ಇಂದ್ರ 
ದ್ಯುಮ್ನರಾಜನು ಏತಕ್ಕಾಗಿ ಬಂದಿರುವನೆಂಬ ವಿಷಯವೆಲ್ಲವನ್ನೂ ಮೊದಲೇ 
ತಿಳಿದಿದ್ದನಾದರೂ ಅವನನ್ನು ಸನ್ಮಾನಿಸುತ್ತ ಪರಮಪ್ರೀತನಾಗಿ, “ಅಯ್ಯಾ 
ದೊರೆಯೇ! ನೀನೀಗ ಇಲ್ಲಿಗೈ ತಂದ ಕಾರಣವೇನು? ನಿನ್ನ ಮನಸ್ಸಿನಲ್ಲಿರುವು 
ದನ್ನು ಸ್ಪಷ್ಟವಾಗಿ ತಿಳಿಸು. ನನ್ನನ್ನು ಕಂಡಬಳಿಕ ಯಾರೊಬ್ಬರಿಗೂ ಹೊಂದ 
ಲಸದಳವಾದ ಅಮೃತವೂ ಸುಲಭಸಾಧ್ಯವೇ ಆಗುವುದು. ಎಂದಬಳಿಕ ಯಾವ 
ಇಷ್ಟಾರ್ಥವುತಾನೆ ಕೈಗೂಡುವುದಿಲ್ಲವು?'' ಎಂದು ಕೇಳಿದನು. 

೨೨. ಇಂದ್ರದ್ಯುಮ್ಮನು ಹೇಳುತ್ತಾನೆ: ಎಲ್ಫೈ ಕಮಲಾಸನನೇ! 
ಸಮಸ್ತ ಭೂತಗಳಲ್ಲಿಯೂ ಅಂತರ್ಯಾಮಿಯಾಗಿರುವ ನಿನಗೆ ತಿಳಿಯದಿರುವ 
ಸಂಗತಿಯೇನುಂಟು? ಆದರೂ ನೀನು ಈ ರೀತಿ ನನ್ನನ್ನು ಪ್ರಶ್ನಿಸಿರುವುದು 
ನನ್ನ ಮೇಲೆ ನಿನಗಿರುವ ದಯೆಯಿಂದಲೇ ಹೊರತು ಮತ್ತೆಬೇರೆಯಲ್ಲವು. 

೨೩. ಭೋ ಬ್ರಹ್ಮನ್‌! ನಿನ್ನ ಪುತ್ರನಾದ ಈ ನಾರದಮಹರ್ಷಿಯು ನಿನ್ನ 
ಅಪ್ಪಣೆಯನ್ನು ನನಗೆ ತಿಳಿಸಿದಂತೆಯೇ ನಾನದನ್ನು ಶಿರಸಾವಹಿಸಿ ಸಹಸ್ರಾಶ್ವ 


೨೯೪ ಶ್ರೀ ಸ್ಮಾಂದಮ ಹಾಪುರಾಣಂ 


ಆವಿರ್ಜಭೂನ ಭಗವಾನ್ಫೂತಭವ್ಯಭವತ್ಪಭುಃ | 
ತ್ಯದನುಗ್ರಹಸಂಪತ್ತಿವಶಾದೇವಾವಲೋಕಯನ್‌ ॥ ೨೪॥ 
ತಾದೃಶಂ ಪುಂಡರೀಕಾಕ್ಸಂ ಯೇನ ತ್ವಲ್ಲೋಕಮಾಗತಃ । 
ಯಸ್ಕಾರೆಬ್ದೋ ಮಯಾ ದೇವ ಪ್ರಾಸಾವಸ್ತತ್ರ ಚೇತ್ಸೃಯೆಂ ॥ ೨೫॥ 
ಗತ್ವಾ ದೇವಂ ಜಗನ್ನಾಥಂ ಸ್ಮಾಸಯಿಷ್ಯಸಿ ಚೇತ ಭೋ । 


ತ್ರ್ಯವನುಗ್ರಹಸ್ತು ಸಫಲೋ ಭವೇನ್ಮೇ ಲೋಕಭಾವನ ॥ ೨೬ ॥ 
ಏತದರ್ಥಂ ಜಗತ್ಸ್ಸಾಮಿನ್ನಾರದೇನ ಸಹಾಧುನಾ । 
ತ್ವತ್ಪಾದಸವ್ಮಯುಗಳಂ ದ್ರಷ್ಟುಂ ತ್ವಲ್ಲೋಕಮಾಗತಃ ॥ ೨೬ ॥ 


ಪ್ರಸೀದ ಮಾಂ ಕುರುಷ್ಟೇದಂ ಜಗನ್ನಾಥಸ್ತ್ವಮೇವ ಹಿ । 

ತ್ವಮೇವ ಸ ಜಗನ್ನಾಥೋ ನ ಭೇದೋ ಯುನಯೋರ್ವಿಭೋ ॥ ೨೮ ॥ 

ಸ್ಥಾಸ್ಯಃ ಸ್ಥಾಸಯಿತಾ ಚಾಸಿ ನೇದ್ಯೋ ವೇದಯಿತಾ ಭವಾನ್‌ ॥ ೨೯॥ 
ಜೈನಿನಿರುವಾಚ:- 

ಏನಂ ನಿಜ್ಞಾಪನಾಂತೇ ತು ದುರ್ವಾಸಾಃ ಸ ಮಹಾಮುನಿಃ । 

ಪ್ರಣಮ್ಯ ಸಾಷ್ಟಾಂಗಪಾತಂ ಕೃತಾಂಜಲಿರುಪಸ್ಥಿತಃ । 

ಪ್ರೋವಾಚ ವಿನಯಾಸನ್ಸೀಚೋ ಧಾತಾರಂ ಜಗತಾಂ ಗುರುಂ ॥೩೦॥ 





ಮೇಧಯಾಗಗಳನ್ನು ಮಾಡಿದೆನು. ಅದು ಸಮಾಪ್ತವಾದ ಬಳಿಕ ಭೂತ 
ಭವ್ಯಭವತ್‌ಪ್ರಭುವಾದ ಶ್ರೀಮನ್ನಾರಾಯಣಮೂರ್ತಿಯು ದಾರುದೇಹಧಾರಿ 
ಯಾಗಿ ಆವಿರ್ಭನಿಸಿದನು. 

೨೪-೨೭, ಓ ಕಮಲಾಸನ! ನಿನ್ನ ಅನುಗ್ರಹೈಶ್ವರ್ಯದಿಂದಲೇ ಅಂತು 
ಆವಿರ್ಭವಿಸಿದ ಪುಂಡರೀಕಾಕ್ಸನನ್ನು ಕಣ್ತುಂಬ ನೋಡಿದವನಾಗಿ ನಿನ್ನಲೋಕಕ್ಕೆ 
ಬಂದಿರುವೆನು. ಯಾರ ಅನುಗ್ರಹದಿಂದ ನಾನು ಈ ಕಾರ್ಯವನ್ನು ಮೊದಲು 
ಮಾಡಿದೆನೋ ಆ ನಿನ್ನ ಅನುಗ್ರಹವು ಸಾಕ್ಸಾತ್ಪಾಗಿರುವುದಾದಕೆ, ಎಲ್ಲೆ 
ಪ್ರಭುವೇ! ನೀನೇ ಸಾಕ್ಸಾತ್ಮಾಗಿ ಭೂಲೋಕಕ್ಕೆ ಬಿಜಮಾಡಿಸಿ ಆ ಜಗನ್ನಾಥ 
ಸ್ವಾಮಿಯನ್ನು ಸ್ಥಾಪಿಸಿದರೆ ಅದು ಸಫೆಲವಾಗುವುದು. ಓ ಲೋಕಭಾವನ 
ನಾದ ಬ್ರಹ್ಮದೇವಾ! ಇದಕ್ಕಾಗಿಯೇ ನಾನು ಸ್ವಾಮಿಯಾದ ನಿನ್ನ ಅಡಿದಾವರೆ 
ಗಳನ್ನು ಸಂದರ್ಶಿನಲು ನಿನ್ನ ಈ ಸತ್ಯಲೋಕಕ್ಕೆ ಬಂದಿರುವೆನು. 

೨೮-೨೯. ದೇವಾ! ನನ್ನ ಮೇಲೆ ಅನುಗ್ರಹವನ್ನು ತೋರು. ನೀನೇ 
ಜಗನ್ನಾಥನಾಗಿರುವೆ. ಆ ಜಗನ್ನಾಥನೇ ನೀನು. ನಿಮ್ಮಾರ್ವರಲ್ಲಿ ನನಗಾವ 
ಭೇದವೂ ಕಾಣುವುದಿಲ್ಲವು. ಸ್ಥಾಪಿಸಲ್ಪಡಬೇಕಾದವನೂ, ಸ್ಥಾಪಿಸುವವನೂ, 
ತಿಳಿಯಲ್ಪಡಬೇಕಾದವನೂ, ತಿಳಿಸುವವನೂ ನೀನೇ ಆಗಿರುವೆ.” 

೩೦. ಜೈವಿ ನಿಯು ಹೇಳುತ್ತಾನೆ:--ಇಂದ್ರದ್ಯುಮ್ನಮಹಾರಾಜನು ಬ್ರಹ್ಮ 


ತ್ರಯೋಪಿಂಶೋ9ಧ್ಯಾಯಃ। ೨೯೫ 


ವಿಭೋ ದ್ವಾರಪ್ರನೇಶೇಂತ್ರ ದೌವಾರಿಕನಿವಾರಿತಾಃ । 


ಲೋಕಪಾಲಾಃ ಸ ಪಿತರಸ್ತಥಾ ಮನ್ನಂತರಾಧಿಷಾಃ Hon 
ತಿಷ್ಕಂತಿ ದೀನಜನವತ್ಸುಚಿರಾಲ್ಲೋಕಭಾವನ । 

ತದಾಜ್ಞಾಸಯ ಪೆಶ್ಯಂತು ತವ ಪಾದಸೆಕೋರುಹಂ H 4೨ 
ತಚ್ಛೃತ್ವಾ ದೇವದೇವಸ್ತ್ತು ತದಾ ದೂರ್ವಾಸಸೋ ವಚಃ । 

ಪ್ರಹಸ್ಯ ನಚನಂ ಪ್ರಾಹ ನೈಷಾಂ ಪ್ರಸ್ತಾವ ಏವ ಹಿ ॥ ೩೩H 
ಇಂದ್ರಮ್ಯಮ್ನೇನ ಸ್ಪರ್ಧಂತೇ ಕಿಂ ತು ಮೋಹನಶಾನುಗಾಃ । 
ಜೀನನ್ಮುಕ್ತೋಂಯಂ ನೃಪತಿಃ ಕ್ಷೀಣಕರ್ಮಾಘಸಂಪತಿಃ ॥ ೩೪॥ 
ಮತ್ಸಂತತೇಃ ಸಂಚಮೋಂಯಂ ವನೈಷ್ಣವೋ ವಿಷ್ಣುತತ್ಪರಃ । 

ಏತೇ ಹಿ ಸುಖಭೋಗಾಯ ಕರ್ಮಣಾ ಪ್ರಾಪ್ತಪೌರುಷಾಃ ॥೩೫॥ 
ಅತ್ರಾಗತಿಂ ಪ್ರಾರ್ಥಯಂತಸ್ತಪಸ್ತಪ್ತ್ವಾ ಹಿ ದೇವತಾಃ । 
ಮಮಾನುಗ್ರಹತ ಏತೇ ಆಯಾತಾ ಮದುಪಾಸನೇ ॥೩೬॥ 





ದೇವನಿಗೆ ಈ ರೀತಿ ನಿಜ್ಞಾಪನೆಮಾಡಿ ಮುಗಿಸಿದ ತರುವಾಯ ಆ ಸಭೆಯಲ್ಲಿದ್ದ 
ದುರ್ವಾಸಮಹಾಮುನಿಯು ಬ್ರಹ್ಮನಿಗೆ ಸಾಷ್ಟಾಂಗಪ್ರಣಾಮವಂಗೈದು ಕೈಜೋ 
ಡಿಸಿಕೊಂಡು ಬಳಿಗೈದಿ ನಮ್ರತೆಯಿಂದ ಮೆಲ್ಲಗೆ ಆ ಜಗದ್ಗುರುವಾದ ಬ್ರಹ್ಮನನ್ನು 
ಕುರಿತು ಹೇಳತೊಡಗಿದನು. 

೩೧-೩೨. "6 ಎಲೈ ಪ್ರಭುವೇ! ಲೋಕಪಾಲಕರೂ, ಪಿತೃದೇವತೆಗಳೂ, 
ಮನ್ವಂತರಾಧಿಪತಿಗಳೂ, ಓ ಲೋಕಭಾವನಾ! ದ್ವಾರಪಾಲಕರಿಂದ ತಡೆಗೊಳಿ 
ಸಿದ ಪ್ರವೇಶವುಳ್ಳವರಾಗಿ ಕೇವಲ ದೀನಮಾನವರಂತೆ ಹೊರಗಡೆಯೇ ಕಾದಿರು 
ತ್ತಾರೆ. ಆದುದರಿಂದವರನ್ನು ಒಳಕ್ಕೆ ಪ್ರವೇಶಗೊಳಿಸಲು ಆಜ್ಞಾಪಿಸು. ಅವರೂ 
ನಿನ್ನ ಪಾದಕಮಲಗಳನ್ನು ಸಂದರ್ಶಿಸಲಿ!” 

೩೩-೩೪. ಇಂತು ನುಡಿದ ದುರ್ವಾಸಮಹಾಮುನಿಯ ಮಾತುಗಳ 
ನ್ಲಾಲಿಸಿ ದೇವದೇವನಾದ ಆ ಕಮಲಾಸನನು ನಕ್ಕು ನುಡಿದನು: ಎಲ್ಫೈ 
ಮುನಿಯೇ! ಈ ಸಂದರ್ಭದಲ್ಲಿ ಅವರ ಪ್ರಸ್ತಾಪವೇ ಬೇಕಾಗಿಲ್ಲ. ಅವರೆಲ್ಲರೂ 
ಈ ಇಂದ್ರದ್ಯುಮ್ಮಮಹಾರಾಜನೊಡನೆ ಹುರುಡಿಸುತ್ತಾರೆ. ಈತನಾದರೋ 
ಜೀವನ್ಮುಕ,ನು; ಈತನ ಕರ್ಮಗಳೂ, ಪಾಪಸಮೂಹವೂ ನಶಿಸಿಹೋಗಿರುತ್ತವೆ. 

೩೫. ಅಲ್ಲದೆಯೇ ಈ ಭೂಪನು ನನ್ನ ಸಂತತಿಯಲ್ಲಿ ಐದನೆಯವನು. 
ವೈಷ್ಣವನು, ಆ ಮಹಾವಿಷ್ಣುವಿನಲ್ಲಿಯೇ ನೆಲೆಗೊಂಡ ಮನವುಳ್ಳವನು. ನೀನು 
ಪ್ರಸ್ತಾಪಿಸಿದ ಈ ಇಂದ್ರಾದಿಗಳಾದರೋ ಕೇವಲ ಸುಖಭೋಗಕ್ಕಾಗಿ ವಿವಿಧ 
ಕರ್ಮಗಳನ್ನಾಚರಿಸಿ ಪೌರುಷವನ್ನು ಸಂಪಾದಿಸಿರುವವರು. 

೩೬. ಇವರೆಲ್ಲರೂ ಈ ಸತ್ಯಲೋಕಕ್ಕೆ ಬರಬಯಸಿ ಪ್ರಾರ್ಥಿಸಿ ತಪಸ್ಸು 


೨೯೬ ಶ್ರೀ ಸ್ಕಾಂದಮಹಾಪುರಾಣಂ 


ತಥಾಪಿ ತ್ವದನುಜ್ಞಾತಾ ಆಯಾಂತು ಮಮ ದರ್ಶನೇ | 


ತತಃ ಪ್ರವಿಷ್ಟಾಸ್ತೇ ಸರ್ನೇ ದೂರ್ವಾಸವಚನೇನ ವೈ 1 ೩೭॥ 
ದೂರಾತ್ರ್ರಣೇಮುಬನ್ರಹ್ಮಾಣಂ ಗಾಯಕಾನಾಂ ಸವಿತಾಪತಃ । 
ಇಂದ್ರಮ್ಯಮ್ನುಂ ನರಪತಿಂ ಸಂಲಪಂತಂ ಕೃತಾಂಜಲಿಂ ॥ ೩೮ ॥ 
ತಾಂಲ್ಲೋಕಪಾಲಾನ್ನ ಕ್ರ ಜತಾನ್ಯಟಾಕ್ಲೇಣ ಜಗತ್ರಭುಃ I 

ಅನುಜಗ್ರಾಹ ಕಥಯನ್ನಿಂದ್ರದ್ಯುಮ್ನಂ ಸಸಾದರಂ HAF 
ರಾಜನೃತಸ್ತ್ಯಯಾ ಸತ್ಯಂ ಪ್ರಾಸಾದೋ ಭಗವತ್ಮಿತೌ । 

ನಾಯಂ ಕಾಲಸ್ತಥಾ ರಾಜ್ಯಂ ನ ವಾ ತ್ವತ್ಸಂತತಿನಣ್ಸಪ ॥ ೪೦॥ 
ಗೀತಗಾನಾವಸರತೋ ಭೂಯಾನ್ಯಾಲೋ ಗತಸ್ತವ। 

ಮನ್ವಂತರೋ ಹಿ ದಿವ್ಯಾನಾಂ ಯುಗಾನಾಮೇಶಸಪ್ತತಿಃ ॥ ೪೧॥ 
ತವ ನಂಶೋಪಿ ವಿಚ್ಛಿನ್ನಃ ಕೋಟಿಶಃ ಕ್ಸಿತಿಷಾ ಗತಾಃ । 
ದೇವೋಂತತಿನುಶ್ಚ ಪ್ರಾಸಾದೋ ದ್ವಯಮತ್ರ ವಿಶಿಷ್ಯತೇ ॥ ೪೨ 





ಗಳನ್ನು ಮಾಡಿ ನನ್ನ ಅನುಗ್ರಹದಿಂದಲೇ ನನ್ನನ್ನು ಸೇವಿಸಲೋಸುಗ ಬಂದಿರುವ 
ದೇವತೆಗಳಲ್ಲವೆ? 

೩೭. ಅದಂತಿರಲಿ. ಆದರೂ ನೀನು ಹೇಳಿದೆಯಾಗಿ ಇವರೆಲ್ಲರೂ ನಿನ್ನಿಂದ 
ಆಜ್ಞಪ್ತರಾಗಿ ನನ್ನ ದರ್ಶನಕ್ಕಾಗಿ ಒಳಕ್ಕೆ ಬರಲಿ.” ಬ್ರಹ್ಮದೇವನಿಂತು ನುಡಿದ 
ಬಳಿಕ ದುರ್ವಾಸಮುನಿಯು ಆ ದ್ವಾರಪಾಲಕರಿಗೆ ಆಜ್ಞಾ ಪಿಸಲು ಅವರ" 
ಆ ಇಂದ್ರಾದಿಗಳೆಲ್ಲರನ್ನೂ ಸಭೆಗೆ ಬೀಳ್ಕೊಟ್ಟರು. 

ಒಲ. ಇಂತು ಪ್ರವೇಶಿಸಿದ ತರುವಾಯ ಅವರು ಕೃತಾಂಜಲಿಯಾದ 
ಇಂದ್ರದ್ಯುಮ್ನನೊಡನೆ ಗಾಯಕರ ಸಮಾಸದಲ್ಲಿ ಸಲ್ಲಪಿಸುತ್ತಿದ್ದ ಬ್ರಹ್ಮದೇವ 
ನನ್ನು ಕಂಡು ದೂರದಿಂದಲೇ ನಮಸ್ಕರಿಸಿದರು. 

೩೯. ಆಗಲಾ ಜಗತ್ಭ್ರಭುವು ಪ್ರಣತರಾದ ಆ ಲೋಕಪಾಲಕರನ್ನು ಕಟಾ 
ಕಿಸಿ ಅನುಗ್ರಹಿಸಿ ತರುವಾಯ ಆದರಪೂರ್ವಕವಾಗಿ ಇಂದ್ರದ್ಯುಮ್ನನನ್ನು 
ಫುರಿತಿಂತೆಂದನು:-- 

೪೦. ಎಲೈ ರಾಜನೇ! ನೀನು ಭಗವಂತನನ್ನು ನೆಲೆಗೊಳಿಸಲೋಸುಗ 
ಪ್ರಾಸಾದವನ್ನು ಕಟ್ಟಸಿರುವುದೇನೋ ದಿಟವೇ ಸರಿ. ಆದರೆ ಆಗಿನ ಕಾಲವು 
ಈಗಿರುವುದಿಲ್ಲವು. ನಿನ್ನ ರಾಜ್ಯವಾಗಲಿ, ನಿನ್ನ ಸಂತತಿಯಾಗಲಿ ಈಗಿರುವುದಿಲ್ಲವು. 

೪೧-೪೨. ಈ ಗೀತೆಗಾನದ ಅವಸರದಲ್ಲಿ ಬಹಳಕಾಲವು ಕಳೆದುಹೋಗಿರು 
ವುದು. ಎಪ್ಪತ್ತೊಂದು ಮಹಾಯುಗಗಳನ್ನೊಳಕೊಂಡ ಒಂದು ಮನ್ವಂತರವು 
ಕಳೆದುಹೋಗಿರುವುದು. ನಿನ್ನ ವಂಶದಲ್ಲಿಯೂ ಸಹ ವಿಚ್ಛಿತ್ತಿಯುಂಬಾಗಿರುವುದು. 
ಕೋಟ್ಯಂತರ ಸಂಖ್ಯೆಯ ದೊರೆಗಳು ಈಗಾಗಲೇ ಆಗಿಹೋಗಿದ್ದಾರೆ. ಅಲ್ಲಿ 


ತ್ರಯೋಪಿಂಶೋ5ಧ್ಯಾಯಃ 9 


ದ್ವಿತೀಯಸ್ಯ ಮನೋರಾದಿಯುಗಂ ಸ್ಥಾರೋಜಿಷಸ್ಯ ತು। 


ಮಮಾಂತಿಕೇಂತ್ರ ವಸತೋ ಮೃತ್ಯುರ್ವಾ ನ ಜರಾ ತಥಾ ॥ ೪೩ 
ವಿಷರ್ಯಯಮೃತೂನಾಂ ನಾನ ಕಾಲಪರಿಣಾಮತಾ। 

ತದ್ಗಚ್ಛೆ ಭೂಮೌ ರಾಜೇಂದ್ರ ದೇವಂ ಪ್ರಾಸಾದಮೇವ ಚ ॥ ೪೪ ॥ 
ಆತ್ಮಸಂಬಂಧಿನಂ ಕೃತ್ವಾ ಪುನರಾಯಾಹಿ ನೇಗವಾನ್‌ । 

ಅಥವಾಂಹಂ ಪ್ರಯಾಸ್ಯಾಮಿ ತವಾನುಪದಮೇವ ಹಿ mW ೪೫ ॥ 
ತ್ವಮಗ್ರತೋ ಧರಾಂ ಗತ್ವಾ ಯಾವತ್ಸಂಭಾರಮೃದ್ಧಿಮತ್‌ | 

ಕರಿಷ್ಯಸಿ ಮಹಾಭಾಗ ತಾವದೇವ ವ್ರಜಾಮ್ಯಹಂ ॥ ೪೬ ॥ 
ಇತ್ಯಾಚ್ಞ್ಞಾ ಪ್ಯೇಂದ್ರದ್ಯುಮ್ನಂ ತಂ ಭಗವಾನ್ಸಪಿತಾಮಹಃ । 
ದೇವಾನ್ಸುರಃಸ್ಥಿ ತಾನಾಹ ನಿನಯಾನತಕಂಧರಾನ್‌ ॥ ೪೭ ॥ 
ಬದ್ಧಾಂಜಲೀನ್ಸಾಧೃಸಾಂಸ್ತಾಂಸ್ಕತ್ಪಾದನ್ಯಸ್ತನೀಕ್ಸಣಾನ್‌ । 

ಉವಾಚ ಭಗವಾನ್‌ ಸ್ನಿಗ್ಗಗಂಭೀರವಚಸಾ ದ್ವಿಜಾಃ ॥ ೪೮ ॥ 





ನಿನಗೆ ಪ್ರತ್ಯಕ್ಸನಾದ ಜಗನ್ನಾಥಸ್ವಾಮಿಯೂ, ನೀನು ಕಟ್ಟಸಿದ ಅಂತಿಮ 
ಪ್ರಾಸಾದವೂ ಈ ಎರಡು ಮಾತ್ರವೇ ಉಳಿದಿರುವುದು. 

೪೩-೪೫. ಈಗ ಮನುಗಳಲ್ಲಿ ಎರಡನೆಯೆವನಾದ ಸ್ವಾರೋಚಿಷ 
ಮನ್ವಂತರದಲ್ಲಿ ಆದಿಯುಗವಾದ ಕೃತಯುಗವು ನಡೆಯುತ್ತಿರುವುದು. ಅಯ್ಯಾ 
ಭೂಪಾಲನೇ ! ನೀನು ನನ್ನ ಸನ್ಲಿಧಿಯಲ್ಲಿರುವೆಯಾದುದರಿಂದ ನಿನಗೆ ಮೃತ್ಯು 
ವಾಗಲಿ, ಮುಪ್ಪಾಗಲಿ ಘಟಸಿರುವುದಿಲ್ಲವು. ಅಲ್ಲದೆ ಖುತುಗಳ ಬದಲಾವಣೆ 
ಗಳಾಗಲಿ, ಕಾಲಪರಿಣಾಮವಾಗಲಿ ಸಂಭವಿಸಿರುವುದಿಲ್ಲವು. ಆದುದರಿಂದೆಲೈ 
ರಾಜೇಂದ್ರನೇ! ನೀನೀಗ ಭೂಲೋಕಕ್ಕೆ ತೆರಳು. ನೀನು ಭೂಲೋಕಕ್ಕೆ ಹೋಗಿ 
ಅಲ್ಲಿ ನೀನು ಕಟ್ಟಿಸಿರುವ ದೇವಾಲಯವನ್ನೂ , ನಿನ್ನ ಭಕ್ತಿಗೆ ಮೆಚ್ಚಿ ನಿನಗೆ 
ಪ್ರತ್ಯಕ್ಷನಾದ ಜಗನ್ಮಾಥಸ್ವಾಮಿಯನ್ನೂ ನಿನ್ನದಾಗಿಸಿಕೊಂಡು ಜಾಗ್ರತೆಯಾಗಿ 
ಮತ್ತೆ ಬರುವವನಾಗು. ಅಥವಾ ನಿನ್ನ ಹಿಂದೆಯೇ ನಾನೂ ಬರುತ್ತೇನೆ. 

೪೬. ಎಲ್ಫೈ ಮಹಾರಾಜನೇ! ಈಗ ನೀನು ಮುಂದಾಗಿಯೇ ಭೂಲೋಕಕ್ಕೆ 
ಹೋಗಿ ಸ್ವಾಮಿಯ ಪ್ರತಿಷ್ಠೆಗಾಗಿ ಸಂಭಾರಗಳನ್ನೆಲ್ಲ ಸಂಪದ್ಭರಿತವಾಗಿ ಸಿದ್ಧ 
ಪಡಿಸಿದ ತರುವಾಯ ನಾನು ಇಲ್ಲಿಂದ ಹೊರಟುಬರುತ್ತೇನೆ.'? 

೪೭-೪೯. ಎಲ್ಫೈ ವಿಪ್ರರೇ! ಬ್ರಹ್ಮದೇವನು ಇಂದ್ರದ್ಯುಮ್ನರಾಜನಿ 
ಗಿಂತೆಂದು ಆಜ್ಞಾಪಿಸಿದ ಬಳಿಕ ವಿನಯದಿಂದ ತಲೆಬಾಗಿ ಕೈಗಳನ್ನು ಜೋಡಿಸಿ 
ಕೊಂಡು ಭಯಭಕ್ತಿಭರಿತರಾಗಿ ಆತನಡಿಗಳಲ್ಲಿಯೇ ಕೆಟ್ಟ ದೈಷ್ಟಿಯುಳ್ಳವರಾಗಿ 
ತನ್ನ ಮುಂಗಡೆ ನಿಂತಿರುವ ದೇವತೆಗಳನ್ನು ಕುರಿತು ಪ್ರೀತಿಪುರಸ್ಸರವಾಗಿ 
ಗಂಭೀರವಾದ ಮಾತುಗಳಿಂದ, “ ಎಲ್ಫೈ ದೇವತೆಗಳಿರಾ! ದೇವಲೋಕವಾದ 

F 


೨೯೮ ಶ್ರೀ ಸ್ಕಾಂದಮ ಹಾಪುರಾಣಂ 


ಕಿಮರ್ಥ ಮಾಗತಾಃ ಸರ್ವೇ ಯುಗಪೆತ್ತು ದಿವೌಕಸಃ । 

ಯತ್ಕಾರ್ಯಂ ವೋ ಮಯಾ ಕಾರ್ಯೆಂ ನಿಜ್ಞಾಪೆಯೆತ ಮಾಚಿರಂ ॥ 
ಜೈನಿನಿರುವಾಚ:-- 

ಇತಿ ಶ್ರುತ್ವಾ ನಚೋ ಧಾತುಸ್ವ್ರಿ ದಶಾ ವಿಗತಜ್ವರಾಃ | 

ಪ್ರತ್ಯೂಚುರ್ಹರ್ಷಿತಾಃ ಸರ್ವೇ ಭಗವಂತಂ ಪಿತಾಮಹಂ ॥ ೫೦॥ 
ದೇವಾ ಊಚುಃ :-- 


ಉಪಾಸಿತಃ ಪುರಾಸ್ಮಾಭಿರ್ಯೋ ನೀಲಾದ್ರೌ ಮಣೇಮಯಃ । 


ಅಂತರ್ಹಿತಃ ಕಥಂ ದೇವ ಇದಾನೀಂ ದಾರುದೇಹಧೃಕ್‌ ॥ ೫೧॥ 
ಆವಿರ್ಭೂತಃ ಕ್ರತೋರಂತ ಇಂದ್ರದ್ಯುಮ್ಮಸ್ಯ ಭೂಪತೇಃ । 

ಏತಸ್ಯ ಕಾರಣಂ ಜ್ಞಾ ತುಂ ಭವತಃ ಪಾದಪಂಕಜಂ ॥ ೫೨ ॥ 
ಆರಾಧಿತುಮಿಹಾಯಾತಾಃ ಪ್ರಸೀದ ಕಥಯಸ್ಟ ತತ್‌ । 

ಇತ್ಯುಕ್ತೇ ತ್ರಿದಶೈರ್ದೇವೋ ಭಗವಾನ್ಸಂಕಜಾಸನಃ ॥ ೫೩ ಟ 
ರಹಸ್ಯಮೇತದ್ದೋ ದೇವಾಃ ಕಸ್ಯಚಿನ್ನೋದಿತಂ ಪುರಾ । 

ಸರ್ನ್ಮೇ ಸಮುಂದಿತಾ ಯಸ್ಮಾದಪೃಚ್ಛತ ಚಿರಾಗೆತಾಃ ॥ ೫೪ ॥ 


ಸ್ವರ್ಗದಲ್ಲಿ ಸುಖವಾಗಿ ವಾಸಿಸುತ್ತಿರುವ ನೀವೆಲ್ಲರೂ ಈ ರೀತಿ ಏಕಕಾಲದಲ್ಲಿಯೇ 
ಗುಂಪುಗೂಡಿ ಇಲ್ಲಿಗೆ ಬಂದ ಕಾರಣವೇನು? ನನ್ನಿಂದ ನಿಮಗಾವ ಕಾರ್ಯವಾಗ 
ಬೇಕಾಗಿರುವುದೋ ಅದನ್ನು ಜಾಗ್ರತೆಯಾಗಿ ಹೇಳಿರಿ” ಎಂದನು. 

೫೦. ಜೈಮಿನಿಯು ಹೇಳುತ್ತಾನೆ:--ಇಂತೆಂದು ನುಡಿದ ಬ್ರಹ್ಮದೇವನ 
ಮಾತುಗಳನ್ನು ಕೇಳಿ ಆ ದೇವತೆಗಳೆಲ್ಲರೂ ಭಯವನ್ನು ತೊರೆದು ಸಂತುಷ್ಟಾಂತ 
ರಂಗರಾಗಿ ಆ ಭಗವಂತನಿಗೆ ಅರಿಕೆಮಾಡಿದರು. 

೫೧. ದೇವತೆಗಳು ಹೇಳುತ್ತಾರೆ:--""ಎಲೈ ಬ್ರಹ್ಮದೇವಾ! ಪೂರ್ವದಲ್ಲಿ 
ನೀಲಾಚಲದಲ್ಲಿ ನಮ್ಮ ಸೇವೆಯನ್ನು ಸ್ವೀಕರಿಸಿ ಮಣಿಮಯಮೂರ್ತಿಯಾಗಿ 
ವಿರಾಜಿಸುತ್ತಿದ್ದ ದೇವದೇವನು ಅದೃಶ್ಯನಾಗಿ ಇದೀಗ ದಾರುಮಯಮೂರ್ತಿ 
ಯಾಗಿ ಆವಿರ್ಭನಿಸಿದುಜೆಂತು? 

೫೨-೫೩. ಆ ಸ್ವಾಮಿಯು ಇಂದ್ರದ್ಯುಮ್ಮರಾಜನೆಸಗಿದ ಅಶ್ವಮೇಧ 
ಸಹಸ್ರದ ಕಡೆಯಲ್ಲಿ ಉದ್ಭವಿಸಿದನಲ್ಲವೆ? ಇದಕ್ಕೆ ಕಾರಣವನ್ನು ತಿಳಿಯಲೋಸುಗ 
ನಾವು ನಿನ್ನ ಅಡಿದಾವರೆಗಳನ್ನಾರಾಧಿಸಲೈತಂದೆವು. ದೇವಾ! ಪ್ರಸನ್ನನಾಗು ; 
ಈ ವಿಷಯವನ್ನು ನಮಗೆ ತಿಳಿಸು. ಎಲೈ ವಿಪ್ರಕೇ! ದೇವತೆಗಳಿಂತೆಂದು 
ಪ್ರಶ್ನಿಸಲು ಆ ಬ್ರಹ್ಮೆನಿಂತೆಂದನು: 

೫೪-೫೬. ಎಲ್ಫೈ ದೇವತೆಗಳಿರಾ! ಇದು ಸರಮರಹಸ್ಯವು. ನಾಠೀ ವಿಷಯ 
ವನ್ನು ಈ ಮೊದಲು ಯಾರಿಗೂ ಹೇಳಿರುವುದಿಲ್ಲವು. ನೀವೆಲ್ಲರೂ ಬಹಳ ಹಿಂದೆಯೇ 


ತ್ರಯೋಪಿಂಶೋತಧ್ಯಾ ಯಃ ೨೯೯ 


ತತೋ ವಃ ಕಥಯಿಷ್ಯಾಮಿ ಸುರಾಣಾಂ ಗುಹ್ಯಮುತ್ತಮಂ । 
ಪೂರ್ವೇ ಪರಾರ್ಧ್ವೇ ಭೋ ದೇವಾಃ ಕೆ ಶ್ಸೀತ್ರಂ ಶ್ರೀಪುರುಷೋತ್ತಮಂ ॥ 
ನೀಲಾಶ ೈವಪುರಾಸ್ಥ್ಯಾ ಯ ನ ತತ್ಯಾಜ ಬನದ 


ಸಾಂಪ್ರತಂಮೇದಿ ತೀಯ ತು ಪರಾರ್ಧಂ ಸಮಂಪಸ್ಥಿ ತೆಂ 1೫೬ 
ಮನುಃ ಸಾ ಿಯಂಭುವೋ ನಾಮ ಶ್ರೇತವಾರಾಹಕಲ್ಪ ಫೇ 
ಪೆ ಕ್ರೈ ವರ್ತತೆಛಿಯಂ ಕಾಲೋ ವೈಪ್ರಾ ತರಾಡ್ಯ ದಿನಸ್ಕ ಚಿ ॥ ೫೭ ॥ 


ದಾರುಮೂರ್ತಿರಯಂಂ ದೇವೋ ಭನನ 1 ಹಿ ಜಡಿ ಮೇ 
ಮನಾಯುಷಃ ಪ ಪ್ರಮಾಣಂ ತು ಸ್ಥಾಸ್ಯ ತೇ ಮಾನಯನ್‌ ಪ್ರ ಭುಃ॥ ೫೮ ॥ 
ಮಮಾತ್ಮಾ ಏಷ ಭಗವಾನಹನೇತನ್ಮಯಃ ಸುರಾಃ । 
ನಾನಯೋರ್ನಿದ್ಯ ತೇ ಕಿಂಜಿದಸಿ ಒನ್‌ ಸ್ದಾ ್ಲಿವರಜಂಗಮೇ ॥೫೯॥ 
ಕ್ಷೀರೋದಾರ್ಣವಮಧ್ಯೆ ೀಹಿ H ತದ್ಧಿ ಪೇ ಹಿ ಕಲ್ಪಕೇ । 

ಯಃ ಶೇತೇ ಯೋಗನಿದ್ರಾ ತಾಂ ಮಾನಯನ್‌ ಪ್ರ ಕ್ರರುಷೋತ್ತಮಃ ॥ 
ಸ ಮೂಲಂ ಜಗೆತಾಮಾದಿಸ್ತ ಸ್ಯ ರೋಮಾಣಿ ಯಾನಿ ವೈ। 

ತಾನಿ ಕೆಲ್ಪದ್ದು ) ಮಾಖ್ಯಾನಿ ಶಂಖಚಕಾ ಕ್ರಾಂಕಿತಾನಿ ನೈ ॥೬೧॥ 


HL 


ಬಂದು ಕಾದಿದ್ದು ಈ ವಿಷಯದಲ್ಲಿ ಉತ್ಸುಕರಾಗಿ ಪ್ರ ಶ್ಚಿಸುತ್ತಿರುವುದರಿಂದ 
ದೇವತೆಗಳಾದ ನಿಮ್ಮೆಲ್ಲರಿಗೂ ರಹಸ್ಯವಾಗಿರುವ ಈ ಉತ್ತ ಮ ವಿಚಾರನನ್ನು 
ಹೇಳುವೆನು; ಕೇಳಿರಿ. ನನ್ನ ಪೂರ್ವಪರಾರ್ಧದಲ್ಲಿ ನೀಲಮಣಿಮಯಶೇಶ್‌. 
ಧಾರಿಯಾದ ಜನಾರ್ದನಮೂರ್ತಿಯು ಶ್ರೀ ಪುರುಷೋತ್ತಮಕ್ಸೇತ್ರವನ್ನು 
ಬಿಟ್ಟಿಲ್ಲಗೂ ಹೋಗಲಿಲ್ಲವು. ಆದರೆ ಇದೀಗ ನನ್ನ ದ್ವಿತೀಯಪರಾರ್ಧವ್ರ 
ಬಂದಿರುವುದು. 

೫೭-೫೮. ಈಗ ಶ್ರೇತವರಾಹೆಕಲ್ಪ ದ ಸ್ವಾಯಂಭುವ ಮನ್ವಂತರದಲ್ಲಿ 
ಮೊದಲದಿನದ ಪ್ರಾತಃಕಾಲವು ನಡೆಯುತ್ತಿ ಚ ಆದುದರಿಂದ ಈ ಸಮಯ 
ದಲ್ಲಿ ಆವಿರ್ಭವಿಸಿರುವ ದಾರುಮೂರ್ತಿಯಾದ ಈ ಜಗನ್ನಾಥಸ್ವಾ ಮಿಯು ಭುವನ 
ಮಧ್ಯದಲ್ಲಿ ನನ್ನ ಆಯುಸ್ಸಿರುವವರೆಗೂ ವಿರಾಜಿಸುತ್ತಿರುತ್ತಾನೆ ಇನೆ, 

ರ೯. ಈ ಭಗವಂತನು ನನ್ನ ಆತ್ಮಸ್ವರೂಪವಾಗಿಯೇ ಇರುವನು. ನಾನೂ 
ಸಹ ಆ ಭಗವಂತನ ಸ್ವರೂಪನೇ ಆಗ ತತ್ತು ಸ್ಥಾವರಜಂಗಮಾತ್ಮ ಭಕವಾದ 
ಈ ಜಗತ್ತಿನಲ್ಲಿ ನಮ್ಮಾರ್ನರಿಗೆ ಯಾವ ಭೇದವೂ ಇರುವುದಿಲ್ಲವು. 

೬೦-೬೧. ಯಸ ಪುರುಷೋತ್ತಮನು ಕ್ಸೇರಸಾಗರದ ಮಧ್ಯದಲ್ಲಿರುವ 
ಶ್ವೇತದ್ವೀಪದಲ್ಲಿ ಶೇಷತಲ್ಪವನ್ನಲಂಕರಿಸಿ ಯೋಗರಿದ್ರೆಯನ್ನು ಮನ್ತಿಸಿ ಫಿದ್ರಿಸು 
ತ್ಲಿರುವನೋ ಆ ಸ್ವಾಮಿಯೇ ಜಗತ್ತಿಗೆ ಮೂಲವೂ ಆದಿಯೂ ಆಗಿರುವನು. 


೩೦೦ ಶ್ರೀ ಸ್ಥಾಂದಮಹಾಪುರಾಣಂ 


ತನ್ಮಧ್ಯಸ್ಲೋ ಹ್ಯಯಂ ವೃಕ್ಸ ಶ್ಲೈತನ್ಯಾಧಿಷ್ಠಿತಃ ಸುರಾಃ । 


ಸ್ವಯಮುಂತ್ಸತ್ತಿತಃ ಸಿಂಧೋಃ ಸಲಿಲೇ ಸತ್ಯಪೂರುಷಃ ॥೬೨॥ 
ಭೋಗಾನ್ಫೋಕ್ತುಂ ಶ್ರಿಲೋಕಸ್ಥಾನ್‌ ದಾರುವರ್ಷ್ಮಾ ಜನಾರ್ದನಃ । 
ಅನೇಕಜನ್ಮಸಾಹಸ್ಕೈರ್ಭಕ್ತಿಯೋಗೇನ ಭಾವಿತಃ ॥ ೬೩ ॥ 
ಘೋರಸಂಸಾರನಾಶಾಯ ಮಯಾ ಪೂರ್ವಂ ಪ್ರಯಾಚಿತಃ । 

ಪುನಃ ಪುನಃ ಸೃಷ್ಟಿಲೀನಸಾಲನೋದ್ವಿಗ್ನಚೇತಸಾ ॥೬೪॥ 
ಅಶೇಷಕರ್ಮನಾಶಾಯ ಜಗತಾಂ ಸರ್ವವಂಕ್ತಯೇ 1 
ಧಾರಣಾಧ್ಯಾನಯೋಗಾನಾಂ ದುಷ್ಕರಾಣಾಂ ನಿನಾಪಿ ಸಃ ॥ ೬೫ ॥ 
ನೋಕ್ಸಾಯ ಭಗವಾನಾವಿರ್ಬಭೂವ ಪುರುಷೋತ್ತಮಃ । 

ಪ್ರಚ್ಛನ್ನಂ ವಪುರೇತಸ್ಯ ಕ್ಷೇತ್ರಂ ನಾಸ್ಮಿನ್‌ ವಿಚಾರಯೇತ್‌ ॥೬೬॥ 


ಧರ್ಮಿಗ್ರಾಹಪ್ರಮಾಣೇನ ಯಾದೃಗ್ಹೃಷ್ಟಃ ಸ ಏವ ಸಃ । 
ಚತುರ್ವರ್ಗಪ್ರದೋ ದೇವೋಯೋ ಯಥಾ ತಂ ವಿಭಾನಯೇತ್‌ ॥ 





ಆತನ ರೋಮಗಳೇ ಶಂಖಚಕ್ರಾಂಕಿತಗಳಾದ ಕಲ್ಪವೃಕ್ಸಗಳೆಂದು ಪ್ರಸಿದ್ಧಿ 
ಗೊಂಡಿರುವುವು. 

೬೨-೬೪. ಆ ಕಲ್ಪವೃಕ್ಸಗಳ ಮದ್ಯದಲ್ಲಿ ಭಗವಚ್ಚೈ ತನವನ್ನು ತಳೆದಿದ್ದ 
ಈ ವೃತ್ಸುವು ತಾನಾಗಿಯೇ ಆಕಾಶದಿಂದ ಸಮುದ್ರಜಲದಲ್ಲಿ ಬಿದ್ದಿತು. ಅಲ್ಲದೆ 
ಸತ್ಯಪುರುಷನಾದ ಜನಾರ್ದನನು, ಮತ್ತೆ ಮತ್ತೆ ಸೃಷ್ಟಿಕ್ರಿಯೆಯಲ್ಲಿಯೇ 
ತೊಡಗಿ ಉದ್ವಿಗ್ಗವಾದ ಮನಸ್ಸುಳ್ಳ ವನಾದ ನಾನು ಅನೇಕ ಜನ್ಮಸಹಸ್ರಗಳ 
ತಪಸ್ಸನ್ನುಮಾಡಿ ಭಕ್ತಿಯೋಗದಿಂದ ಭಾವಿಸಿ ಬಹು ಪೂರ್ವದಲ್ಲಿಯೇ ಘೋರ 
ವಾದ ಈ ಸಂಸಾರವನ್ನು ನಾಶಗೊಳಿಸಬೇಕೆಂದು ಬೇಡಿಕೊಳ್ಳಲು ಸ್ವರ್ಗಮರ್ತ್ಯ 
ಪಾತಾಳಗಳೆಂಬ ಮೂರು ಲೋಕಗಳ ಭೋಗಗಳನ್ನು ಭೋಗಿಸುವ ಸಲುವಾಗಿ 
ಈ ರೀತಿ ದಾರುದೇಹಧಾರಿಯಾಗಿ ಆವಿರ್ಭವಿಸಿರುವನು. 

೬೫-೬೬. ಎಲೈದೇವತೆಗಳಿರಾ! ಈ ಪರಮಾತ್ಮನಾದ ಪುರುಷೋತ್ತಮನು 
ಆಚರಿಸಲ್ರಸಾಧ್ಯವಾದ ಧ್ಯಾನಧಾರಣಯೋಗಗಳಾವುವೂ ಇಲ್ಲದೆಯೇ ಸಮಸ್ತ 
ಚರಾಚರಪ್ರಾಣಿಗಳ ಪಾಸಕ್ಟೆಯಕ್ಕಾಗಿಯೂ, ಮೋಕ್ಸಕ್ಟಾಗಿಯೂ ಭೂಲೋಕ 
ದಲ್ಲಿ ದಾರುದೇಹಧಾರಿಯಾಗಿ ಆವಿರ್ಭವಿಸಿರುವನು. ಈ ಪುರುಷೋತ್ತಮ 
ಕ್ಸೇತ್ರವು ಪರಮಾತ್ಮನ ಗುಪ್ತದೇಹವೇ ಆಗಿರುವುದರಿಂದ ಈ ವಿಷಯದಲ್ಲಿ 
ಯಾರೂ ಸಂದೇಹಪಡಬಾರದು. 

೬೭. ಧರ್ಮಿಗ್ರಾ ಹಪ್ರಮಾಣದಿಂದ ಆ ಮೂರ್ತಿಯು ಹೇಗೆ ಕಾಣಿಸಿದನೋ 
ಹಾಗೆಯೇ ಆತನನ್ನು ಭಾವಿಸಿ ಧ್ಯಾನಿಸತಕ್ಕುದು. ಧರ್ಮಾದಿ ಚತುರ್ವಿಧ 
ಪುರುಷಾರ್ಥಪ್ರದನಾದ ಸ್ವಾಮಿಯನ್ನಾಗಿ ಆ ಮೂರ್ತಿಯನ್ನು ವಿಭಾವಿಸಬೇಕು. 


ತ್ರಯೋಪಿಂಶೋ9ಧ್ಯಾಯಃ ೩೦೧ 


ತದ್ದರ್ಶನಪರಿಕ್ಸೀಣಸಾಪಸಂಘಾಃ ಕ್ರಮಾದ್ಭುವಿ | 


ಭವಂತಿ ನಿರ್ಮಲಾತ್ಮಾನಃ ಪುರುಷಾ ಮುಕ್ತಿಭಾಜನಂ ॥ ೬೮ ॥ 
ಜೈನಿನಿರುವಾಚ ಕ 

ಏಿತಚ್ಛೈತ್ವಾ ತು ತೇ ದೇವಾಃ ಪದ್ಮಯೋನೇರ್ವಚೋಇಮೃತಂ 1 

ಹೃಷ್ಟಾಃ ಸಂಜಿಂತಯಾಮಾಸುಃ ಪ್ರಹೃಷ್ಟೇನಾಂತರಾತ್ಮನಾ ॥೬೪॥ 

ಅಜಿರಸ್ಥಾಯಿ ದೇವತ್ವಂ ವಿಹಾಯ್ಕೆತದ್ಳುನಂಗತಾಃ | 

ಅಸ್ಮಿನ್‌ ಕ್ಲೇತ್ರವರೇ ದೇವಮಾರಾಧ್ಯಾಮಃ ಸುಸಂಯೆತಾಃ ॥೭೦॥ 


ಹರ್ಷಪ್ರಫ್ರಲ್ಲವದನಾನ್‌ ಸುರಾನ್‌ ದೃಷ್ಟ್ವಾ ಪಿತಾಮಹಃ । 
ಇಂದ್ರದ್ಯುನ್ನಾನುಗ್ರ ಹಾಯ ಯಃ ಪ್ರಕಾಶಂ ಗತಃ ಪ್ರಭುಃ 1 ೭೧॥ 
ಯಾತಾತ್ರ ಪ್ರತಿಮಾತ್ವಸ್ಯ ಸ್ವಯಮೇವ ವದಿಷ್ಯತಿ । 

ವರಾನ" ಪ್ರಾದಾಸ್ಯತಿ ಬಹೂನ್‌ ಭಗವಾನ್ಸಕ್ತನತ್ಸಲಃ 1 ೭೨ ॥ 





೬೮. ದಾರುದೇಹಧರನಾಗಿ ಆವಿರ್ಭವಿಸಿರುವ ಆ ಪುರುಷೋತ್ತಮನನ್ನು 
ಸಂದರ್ಶನಮಾಡುವುದರಿಂದ ತಮ್ಮ ಪಾತಕಸಂಚಯಗಳೆಲ್ಲವನ್ನೂ ಕಳೆದು 
ಕೊಂಡು ಭೂಲೋಕದಲ್ಲಿರುವ ಮಾನವರೆಲ್ಲರೂ ಕ್ರಮವಾಗಿ ನಿರ್ಮಲಾತ್ಮರಾಗಿ 
ಪುನರಾವೃತ್ತಿರಹಿತವಾದ ಮುಕ್ತಿಗೆ ಪಾತ್ರರಾಗುವರು. 

೬೯. ಜೈಮಿನಿಯು ಹೇಳುತ್ತಾನೆ: ದೇವತೆಗಳೆಲ್ಲರೂ ಬ್ರಹ್ಮನಾಡಿದ 
ಅಮೃತಪ್ರಾಯಗಳಾದ ಈ ಮಾತುಗಳನ್ನು ಕೇಳಿ ಸಂತೋಷಗೊಂಡು ಪ್ರಹೈ 
ಷ್ಟಾಂತರಂಗರಾಗಿ ಈ ರೀತಿ ಯೋಚಿಸಿದರು: 

೭೦. ""ಎಲ್ಫೈ ದೇವತೆಗಳಿರಾ! ನಮಗಿರುವ ಈ ದೇವತ್ವವು ಬಹಳ ಸ್ವಲ್ಪ 
ಕಾಲಮಾತ್ರವೇ ಇರತಕ್ಕುದು. ಆದುದರಿಂದ ನಾವೆಲ್ಲರೂ ನಶ್ವರವಾದ ಈ 
ದೇವತ್ವವನ್ನೀಗ ತೊರೆದು ಎಲ್ಲರೂ ಭೂಲೋಕಕ್ಕೆ ಹೋಗಿ ಈ ಪುರುಷೋತ್ತಮ 
ಸ್ಲೇತ್ರದಲ್ಲಿ ನೆಲಸಿರುವ ಶ್ರೀಜಗನ್ನಾಥಸ್ವಾಮಿಯನ್ನು ಸ್ಥಿರಮನಸ್ಯರಾಗಿ ಭಕ್ತಿ 
ಯಿಂದ ಆರಾಧಿಸೋಣ.?? 

೭೧-೭೨. ಇಂತು ಯೋಚಿಸಿದ ಬಳಿಕ ಆನಂದದಿಂದರಳಿದ ಮುಖಗಳುಳ್ಳ. 
ವರಾದ ಆ ದೇವತೆಗಳನ್ನು ಕಂಡು ಲೋಕಪಿತಾಮಹೆನಾದ ಬ್ರಹ್ಮದೇವನು 
ಅವರೆಲ್ಲರನ್ನೂ ಕುರಿತು, “ಎಲೈ ದೇವತೆಗಳಿರಾ! ಇಂದ್ರದ್ಯುಮ್ನನನ್ನು 
ಅನುಗ್ರಹಿಸಲೋಸುಗ ಪ್ರಭುವಾದ ಜಗನ್ನಾಥಸ್ವಾಮಿಯು ಎಲ್ಲಿ ಆವಿರ್ಭವಿಸಿ 
ಪ್ರಕಾಶಿಸುತ್ತಿರುವನೋ ಆ ಪುರುಷೋತ್ತಮಕ್ಸೇತ್ರಕ್ಕೆ ನೀವೆಲ್ಲರೂ ಹೋಗಿರಿ. 
ಅಲ್ಲಿ ಆ ಪ್ರಭುವಿನ ಪ್ರತಿಮೆಯೇ ನೀವು ನಡೆಯಬೇಕಾದ ನಡೆವಳಿಯನ್ನು 
ಸಾಕ್ಸಾತ್ತಾಗಿ ನುಡಿಯುತ್ತದೆ. ಅನೇಕ ವರಗಳನ್ನೂ ದಯೆಗೈಯುತ್ತವೆ. 
ಅಯ್ಯಾ ದೇವತೆಗಳಿರಾ! ದೇವದೇವನಾದ ಆ ಭಗವಂತನು ಭಕ್ತವತ್ಸಲನು. 


ಪ೦೨ ಶ್ರೀ ಸ್ಕಾಂದೆಮುಹಾಪುರಾಣಂ 


ಪ್ರಾಸಾದನಿಂಪ್ರದ್ಯುಮ್ನ ಸ್ಯ ಪ್ರತಿಷ್ಠಾಪಯಿತುಂ ವಿಚೆಂಂ | 


ಅಹಂ ಚಾಪಿ ಗಮಿಷ್ಯಾಮಿ ಯೂಯಂ ತತ್ರ ಪ್ರಯಾತ ವೈ ॥ ೭೩ 0 
ಇಂದ್ರದ್ಯುಮ್ನೋಂಗ್ರತೋ ಯಾತು ಪ್ರತಿಷ್ಠಾನಸ್ತುಸಂಭೃತೌ । 
ಸಹಾಯಾಸ್ತತ್ರ ಭನತ ಯೂಯಂ ಕ್ಸೀಣಾಧಿಕಾರಿಣಃ ॥೭೩೪॥ 
ಮನ್ಹಂತರಂ ವ್ಯತೀತೆಂ ವೈ ಪ್ರಶಮಂ ಸಾಂಪ್ರತಂ ಸುರಾಃ । 
ಇಂದ್ರದ್ಯುಮ್ನೇನ ಸಹಿತಾಸ್ತೆತ್ರ ಗತ್ವಾ ಸುರೋತ್ತಮಾಃ 1 ೭೫ ॥ 
ಪ್ರಾಸಾದಪ್ರತಿಮಾನಾಂ ಚ ವಿಧರ್ತಾ ಸ್ಕಾಮ್ಯಮಸ್ಯ ವೈ । 
ತಸ್ಮಾತ್ಸಂಭೃತಸಂಭಾರಃ ಸಸಹಾಯೋಂಧುನಾ ಹ್ಯಸೌ ॥ ೭೬ ॥ 


ಅಸ್ಯ ಸಂತತಿಸಂಬಂಧಸ್ಮರಣಾದಪಿ ಭೂತಲೇ । 

ಮದಾಜ್ಞ ಯಾ ಪದ್ಮನಿಧಿಃ ಸಹ ಯಾಸ್ಯತಿ ಭೂತಲಂ ! 

ಪ್ರತಿಷ್ಮಾಯ್ಕೆ ಭಗವತಃ ಸಂಯುತೌ ಸರ್ವವಸ್ತುನಃ ॥೭೭॥ 
ಇಂದ್ರದ್ಯುಮ್ನೋಂಫಿ ಹೃಷ್ಟಾತ್ಮಾ ದೃಷ್ಟ್ಯಾ ಬ್ರಾಹ್ಮೀಂ ಶ್ರಿಯಂ ದ್ವಿಜಾಃ ॥ 
ಮಹದಾಶ್ಚರ್ಯಸಂಪನ್ನಃ ಪ್ರಣಿಪತ್ಯ ಜಗದ್ಗುರುಂ । 

ತದಾಜ್ಞಾಂ ಶಿರಸಾ ವೃತ್ವಾ ದೇವೈಃ ಕ್ಸೀಣಾಧಿಕಾರಿಭಿಃ ॥೭೯॥ 





೭೩. ಈ ಇಂದ್ರದ್ಯುಮ್ನಮಹಾರಾಜನು ಕಟ್ಟಿಸಿರುವ ಆ ಪ್ರಭುವಿನ 
ಪ್ರಾಸಾದವನ್ನು ಪ್ರತಿಷ್ಠೆ ಗೊಳಿಸಲೋಸುಗ ನಾನೂ ಅಲ್ಲಿಗೆ ಬರುವೆನು. ನೀವು 
ಮೊದಲೇ ಅಲ್ಲಿಗೆ ಹೊರಡಿರಿ. 

೭೪. ಎಲೈ ದೇವತೆಗಳಿರಾ! ಈ ಇಂದ್ರದ್ಯುಮ್ನುನು ಮುಂದಾಗಿ ಪ್ರಯಾಣ 
ಮಾಡಲಿ. ಸ್ಪೀಣಾಧಿಕಾರಿಗಳಾದ ನೀವೆಲ್ಲರೂ ಈ ಮಹಾರಾಜನ ಪ್ರತಿಷ್ಠಾ 
ಸಂಭಾರ ಸಂಗ್ರಹಕಾರ್ಯಕ್ಕೆ ಸಹಾಯಕರಾಗಿರಿ. 

೭-೭೭, ಎಲ್ಫೈ ಸುರರೇ! ಇದೀಗ ಪ್ರಥಮ ಮನ್ವಂತರವು ಕಳೆದುಹೋಗಿ 
ರುವುದು. ನೀವು ಪ್ರಕೃತದಲ್ಲಿ ಈ ಇಂದ್ರದ್ಯುಮ್ನನೊಡನೆ ಭೂಲೋಕಕ್ಕೆ 
ಹೋಗಿ ಪ್ರಾಸಾದಪ್ರತಿಮೆಗಳ ಸ್ವಾಮ್ಯವನ್ನೀತನಿಗೆ ಉಂಟುಮಾಡಿಕೊಡಿರಿ. 
ಅದಾದತರುವಾಯ ಈತನು ತನ್ನ ಸಂತತಿಯ ಸಂಬಂಧದ ನೆನಪನ್ನು ಹೊಂದಿ 
ಪ್ರತಿಷ್ಠೆಗೆ ಬೇಕಾದ ಸಂಭಾರಗಳನ್ನು ಒದಗಿಸಿಕೊಳ್ಳು ವುದರಲ್ಲಿ ಸಹಾಯನಾಗು 
ವನು. ಇಪ್ಟೆಯಲ್ಲದೆ ನನ್ನ ಆಜ್ಞೆಯಂತೆ ಪದ್ಮನಿಧಿಯಾದ ಕುಬೇರನು 
ಭೂಲೋಕಕ್ಕೆ ತೆರಳುವನು. ಅವನು ಭಗವಂತನ ಪ್ರತಿಷ್ಠೆಗಾಗಿ ಬೇಕಾಗುವ 
ಸಕಲ ವಸ್ತುಗಳನ್ನೂ ಸಂಗ್ರಹಿಸುವುದರಲ್ಲಿ ಪ್ರಯತ್ನಿಸುವನು.?' 

೭೮-೮೦. ಎಲ್ಫೈ ಬ್ರಾಹ್ಮಣೋತ್ತಮರಿರಾ! ಇಂತು ಬ್ರಹ್ಮದೇವನು ಅಪ್ಪಣೆ 
ಕೊಡಿಸಿದ ಬಳಿಕ ಸಂತೋಷಗೊಂಡ ಮನಸ್ಸುಳ್ಳವನಾದ ಇಂದ್ರದ್ಯುಮ್ಸ 
ಮಹಾರಾಜನೂ ಸಹ ಆ ಬ್ರಹ್ಮಲೋಕದೈಸಿರಿಯನ್ನು ಕಂಡು ಮಹದಾಶ್ಚರ್ಯ 


ತ್ರಯೋಪಿಂಶೋ9ಧ್ಯಾಯಃ ಷ್ಲಿಂಪ್ಸಿ 
ಆಜಗಾಮ ಭುವನಂ ವಿಪ್ರಾ ವಿಧಿನಾ ಚಾನುಮೋದಿತಃ u ೮೦ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ನೈಷ್ಣವಖಂಡೇ ಪುರುಷೋತ್ತಮಕ್ಸೇತ್ರಮಾಹಾತ್ಮ್ಯೇ ಜೈಮಿನಿಯಷಿ 
ಸಂವಾದೇ « ಇಂದ್ರದ್ಯುಮ್ನಕೃತ ಬ್ರಹ್ಮಸಂದರ್ಶೆನವರ್ಣನಂ'' ನಾಮ 
ತ್ರಯೋನಿಂಶೋಧ್ಯಾಯಃ 


ಸಂಪನ್ನನಾಗಿ ಆ ಜಗದ್ಗುರುವಿಗೆ ಪ್ರಣಾಮಮಾಡಿ ಆತನ ಆಣತಿಯನ್ನು ಶಿರಸಾ 


ಧರಿಸಿದವನಾಗಿ ಕ್ಸೀಣಾಧಿಕಾರಿಗಳಾಗಿದ್ದ ಆ ದೇವತೆಗಳೊಡನೆಯೆ ಭೂಲೋಕ 
ಕ್ಕೈತಂದನು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ತ್ರೀ ಸ್ಥಾಂದಮಹಾಪುರಾಣದ ಎರಡನೆಯ ವೈಷ್ಣನಖಂಡದ ಪುರುಷೋತ್ತಮಕ್ಸೇತ್ರ 
ಮಹಾತ್ಮ್ಯದ ಜೈಮಿನಿಯಷಿಸಂವಾದದಲ್ಲಿ "" ಇಂದ್ರದ್ಯುಮ್ನು ಕೃತ ಬ್ರಹ್ಮಸಂದರ್ಶನ 
ವರ್ಣನ?''ವೆಂಬ ಇಪ್ಪತ್ತಮೂರನೆಯ ಅಧ್ಯಾಯವು ಮುಂಗಿದುದು 


! ಶ್ರೀಃ ॥ 


ಸ್‌ ಪ 


ಅಥ ಚತುರ್ವ್ಯಿಂಶೋಧ್ಯಾಯಃ 
ಇಂದ್ರದ್ಳುಮ್ನ ಕೃತ ಭಗವತ್ಪ್ಪಿತಿ4ದಾರುಮೂರ್ತಿ ಸ್ಪಾ ಪನಾಯ ಭಗವದ್ಮ ಚನಾದಿವರ್ಣನಂ 
ಜೈನಿ ನಿರುವಾಚ :-- 
ಆಗತ್ಯ ಚ ಜಗನ್ನಾಥಂ ಚಿರಾಮತ್ಕಂಶಠಮಾನಸಃ । 





ದಂಡನತ್ಪ್ರಣನಾಮಾಸೌ ಘನರೋಮಾಂಚಕಂಚಂಕ8 Hou 
ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣಹಿತಾಯ ಚ । 

ಪ್ರ ಣತಾರ್ತಿವಿನಾಶಾಂಯಂ ಚತುರ್ವರ್ಗ ಕಹೇತವೇ N೨9 
ಹಿರಣ್ಯಗರ್ಭ ಪುರುಷ ಪ್ರಧಾನವ್ಯಕ್ತರೂಪಿಣೇ । 

ಓಂ ನಮೋ ವಾಸುದೇವಾಯ ಶುದ್ಧಜ್ಞಾನಸ್ವರೂಪಿಣೇ 14 
ಇತ್ಯುಚ್ಚರನ್‌ ಸ್ತುತಿಂ ಭೂಪಃ ಸಾನಂದಾಶ್ರುವಿಲೋಚನಃ । 

ಪ್ರದಕ್ಸಿಣಂ ಪುನಃ ಕುರ್ವನ್ನನಾಮ ಚ ಪುನಃ ಪುನಃ Hu 

ಕನ್ನೆಡದ ಅನುವಾದ 


ಇಂದ್ರದ್ಯುನ್ನುಕೃತ ಭಗವತ್ಸುತಿ- ದಾರುಮೂರ್ತಿ ಸ್ಥಾಪನೆಗಾಗಿ ಭಗವಂತನು ಆಜ್ಞಾ ಪಿಸಿದುದು 


ನಃ ಜೈಮಿನಿಯು ಹೇಳುತ್ತಾನೆ:--ಎಲೈ ಮುನಿಗಳಿರಾ! ಕೇಳಿರಿ. ಆ 
ಬಳಿಕ ಇಂದ್ರೆದ್ಯುಮ್ಮಮಹಾರಾಜನು ಬ್ರಹ್ಮಲೋಕದಿಂದ ಹೊರಟು ಭೂಲೋಕ 
ಕ್ರೈತಂದು ಪುರುಷೋತ್ತಮಕ್ಬೇತ್ರವನ್ನು ಸೇರಿ, ಅಲ್ಲಿ ಶ್ರೀಜಗನ್ನಾಥಸ್ವಾಮಿ 
ಯನ್ನು ಸಂದರ್ಶಿಸಿ ಬಹಳಕಾಲವಾಗಿದ್ದುದರಿಂದ ಆತನನ್ನು ಕಂಡೊಡನೆಯೇ 
ಉತ್ಕಂಠಿತಮನಸೃನೂ, ಕೋಮಾಂಚಿತಗಾತ್ರನೂ ಆಗಿ ಒಡನೆಯೇ ದೀರ್ಫ್ಥ 
ದಂಡಪ್ರಣಾಮವನ್ನೆಸಗಿದನು. 

೨. ಬ್ರಹ್ಮಣ್ಯದೇವನಾಗಿ, ಗೋಬ್ರಾಹ್ಮಣರಿಗೆ ಹಿತಂಕರನಾಗಿ, ಪ್ರಣತ 
ರಾದ ಭಕ್ತಜನರ ಸಂಕಟಗಳನ್ನು ಪರಿಹರಿಸುವವನಾಗಿ, ಧರ್ಮಾರ್ಥಕಾಮ 
ಮೋಕ್ಸಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ದಯೆಗೈಯುವ ಪ್ರಭುವಾಗಿ 
ರುವ ಓ ಜಗನ್ನಾಥನೇ! ನಿನಗೆ ನಮಸ್ಕಾರವು!! 


೩. ಅಕಾರ, ಉಕಾರ, ಮಕಾರಸಹಿತವಾದ ಪ್ರಣಪಸ್ವರೂಪನೂ, ಸತ್ವ 
ರಜಸ್ತಮೋಗುಣಯುಕ್ತನಾಗಿ ಸೃಷ್ಟಿಸ್ಥಿತಿಲಯಗಳನ್ನು ಮಾಡುವ ಸರ್ವ 


ಶಕ್ತನೂ, ವಾಸುದೇವನೂ, ಶುದ್ಧಜ್ಞಾನಸ್ವರೂಸನೂ, ಹಿರಣ್ಯಗರ್ಭನೂ, 
ಪ್ರಧಾನಪುರುಷನೂ, ಅವ್ಯಕ್ಕರೂಪನೂ ಆಗಿರುವ ಓ ಪರಮಾತ್ಮ! ನಿನಗೆ 
ನಮಸ್ಕಾರವು [72 

ಲ. ಎಲ್ಲೆ ದ್ವಿಜರೇ! ಇಂತು ಸ್ತುತಿಸುತ್ತ ಆ ಭೂಪನು ಆನಂದಭಾಷ್ಪ 


ಚತುರ್ವಿಂಶೋಕಧ್ಯಾಯಃ 


ತತೋನ್ಯಾದೇವತಾ ಯಾವೈ ತತ್ರಾಗಚ್ಛನ್ಮುದಾನ್ಚಿತಾಃ | 


ತುಷ್ಬುವುಃ ಪ್ರಣತಾ ದೇವಂ ಕೃತಾಂಜಲಿಪುಟಾ ಮುದಾ !೫॥ 
ದೇವಾ ಊಚುಃ :.- 

ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಟಃ ಸಹಸ್ರಪಾತ್‌ । 

ಸ ಭೂಮಿಂ ಸರ್ವತೋ ವ್ಯಾಪ್ಯ ಅಧ್ಯತಿಷ್ಠದ್ಧಶಾಂಗುಲಂ ॥೬॥ 

ಯಃ ಪುಮಾನ್ಪರಮಂ ಬ್ರಹ್ಮ ಪರಮಾತ್ಮೇತಿ ಗೀಂಉತೇ । 

ಭೂತಂ ಭವ್ಯಂ ಭನಿಷ್ಯಂ ಚ ಸರ್ವಂ ಪುರುಷ ಏವ ತತ್‌ ॥೭॥ 

ಏತಾವಾನಸ್ಯ ಮಹಿಮಾ ಜ್ಯಾಯಾನೇಷ ಪುಮಾನ್‌ ಪ್ರಭುಃ । 

ಪಾದೋಸಸ್ಕ ವಿಶ್ಯಾಭೂತಾನಿ ತ್ರಿಪಾದಸ್ಕಾಮ್ಬುತಂ ದಿವಿ ॥೮॥ 

ಛಂದಾಂಸಿ ಜಜ್ಜಿರೇ ತ್ವತ್ತಸ್ತೃತ್ತೋ ಯಜ್ಞಪು ಮಾನಸಿ । 

ತ್ವತ್ತ್ಯೋಂಶ್ಪಾಶ್ಚ ನ್ಯಜಾಯಂತ ಗಾವೋ ಮೇಷಾವದಯಸ್ತಥಾ ॥೯॥ 








ಗಳು ತುಂಬಿದ ಕಂಗಳುಳ್ಳವನಾಗಿ ಭಕ್ತಿಭರಿತನಾಗಿ ಪುನಃ ಪುನಃ ಪ್ರದಕ್ಷಿಣೆ 
ಮಾಡಿ ನಮಸ್ಕರಿಸಿದನು. 

೫. ತರುವಾಯ ಇತರ ದೇವತೆಗಳೆಲ್ಲರೂ ಅಲ್ಲಿಗೈತಂದು ಆ.ಸ್ವಾಮಿ 
ಯನ್ನು ನಮಸ್ಕರಿಸಿ ಕೃತಾಂಜಲಿಪುಟರಾಗಿ ಸಂತೋಷದಿಂದೀಪ್ರಕಾರವಾಗಿ 
ಸ್ತುತಿಸಿದರು. 

೬. ದೇವತೆಗಳು ಸ್ಮುತಿಸುತ್ತಾರೆ:--""ಸರ್ವಪ್ರಾಣಿಗಳ ಸಮಷ್ಟಿ ರೂಸನೂ, 
ಬ್ರಹ್ಮಾಂಡರೂಪನೂ, ವಿರಾಜನೂ ಆಗಿರುವ ಓ ಪರಬ್ರಹ್ಮಮೂರ್ತಿಯೇ! 
ಸಹಸ್ರ (ಅನಂತ) ಶೀರ್ಷನೂ, ಪರಮಪುರುಷನ, ಸಹಸ್ರಾಕ್ಸನೂ, ಸಹಸ್ರ 
ಪಾದನೂ, ಭೂಮಂಡಲವೆಲ್ಲವನ್ನೂ ವ್ಯಾಪಿಸಿ ಅದಕ್ಕೂ ಮಾರಿ ಹತ್ತು ಅಂಗುಲ 
ಗಳಷ್ಟು-ಪ್ರದೇಶವನ್ನು ಅಧಿಸ್ಕಿಸಿರುವವನೂ ನೀನೇ! 

ಹಿ ಪರಮಾತ್ಮನೆಂದು ಗಾನಮಾಡಲ್ಪಡುವ ಬ್ರಹ್ಮವೇ ಪರಮಪುರುಷ 
ನಾದ ನೀನಾಗಿರುವೆ! ಪುರುಷನಾದ ನೀನೇ ಕಳೆದುದು, ಈಗ ನಡೆವುದು, 
ಮುಂದಾಗುವುದೂ ಆದ ಸಮಸ್ತವೂ ಆಗಿರುವೆ. 

೮. ಪರಮಪುರುಷನಾದ ನಿನ್ನ ಮಹಿಮೆಯು ಇಂತಹದು; ಇನ್ನೂ 
ಅತಿಶಯವಾದುದು. ನೀನು ಪುರುಷೋತ್ತಮನು; ಪ್ರಭುವೇ! ನಿನ್ನ ಒಂದಂಶವೇ 
ಸಮಸ್ತ ಭೂತಗಳೂ ಆಗಿರುವುವು. ನಿನ್ನ ಮೂರಂಶಗಳು ದೇವಲೋಕದಲ್ಲಿ 
ಅಮೃತವಾಗಿರುವುವು. 

೯. ಎಲ್ಫೈ ಸ್ವಾಮಿಯೇ! ನಿನ್ನಿಂದಲೇ ಛಂದಶ್ಯಾಸ್ತ್ರಗಳು ಹುಟ್ಟದುವು; 
ನಿಪ್ಲಿಂದಲೇ ಯಜ್ಞಪುರುಷನೂ ಉದಿಸಿದನು. ಕುದುರೆಗಳೂ, ಆಕಳುಗಳೂ 
ಮೇಕೆ ಮೊದಲಾದ ಯಜ್ಞ ಪಶುಗಳೂ ನಿನ್ನಿಂದಲೇ ಜನಿಸಿದವು. 


೩೦೬ ಶಿ ಸ್ಕಾಂದಮಹಾಪುರಾಣಂ 


ಬ್ರಾಹ್ಮಣಾ ಮುಖತೋ ಜಾತಾ ಬಾಹುಜಾ ಕ್ಪತ್ರಿಯಾಸ್ತವ । 


ವಿಶಸ್ತವೋರುಜಾ ಪದ್ಭ್ಯಾಂ ತಥಾ ಶೂದ್ರಾಃ ಸಮಾಗತಾಃ noon 
ಮನಸಶ್ವ್ಚಂದ್ರಮಾ ಜಾತಶ್ಚಕ್ಸುಷಸ್ತೇ ದಿವಾಕರಃ । 

ಕರ್ಣಾಭ್ಯಾಂ ಶ್ವಸನಃ ಪ್ರಾಣೈರ್ಜಿಹ್ವಾಯಾ ಹವ್ಯವಾಡಪಿ ॥ ೧೧॥ 
ನಾಭಿತೋ ಗಗನಂ ದ್ಯೌಶ್ಚ ಮೂರ್ವ್ಸಸ್ಥೇ ಸಮವರ್ತತ । 

ಪಾದಾಭ್ಯಾಂ ತೇ ಧರಾ ಜಾತಾ ದಿಶಶ್ಹಾಷ್ಟೌ ಶ್ರುತೇರ್ಗತಾಃ ॥ ೧೨॥ 
ಸಪ್ತಾಸನ್ಫರಿಧಯಸ್ಸ್ಪತ್ತ ಏಕವಿಂಶತ್ಸಮಿಚ್ಚ ವೈ । 

ಚರಾಚರಾಃ ಸರ್ವಭಾವಾಸ್ತತ್ತ ಏನ ಹಿ ಜಜ್ಜಿರೇ ॥ ೧೩॥ 
ತ್ವಮೇವ ಜಗತಾಂ ನಾಥಸ್ತ್ಯಮೇವ ಪರಿಸಾಲಕಃ । 

ಉಗ್ರರೂಪಶ್ಚ ಸಂಹರ್ತಾ ತ್ವಮೇವ ಪರಮೇಶ್ವರ ॥ ೧೪ ॥ 
ತ್ನಮೇವ ಯಜ್ಞೋ ಯಜ್ಞಾಂಶಸ್ತ್ತೃಂ ಯಜ್ಞೇಶಃ ಪರಾತ್ಬರಃ । 
ಶಬ್ದಬ್ರಹ್ಮಪರಂ ತ್ವಂ ಹಿ ಶಬ್ದಬ್ರಹ್ಮಾಸಿ ನಿಶ್ಚರಾಟ್‌ ॥ ೧೫ ॥ 





೧೦. ಬ್ರಾಹ್ಮಣರು ನಿನ್ನ ಮುಖದಿಂದಲೂ, ಕ್ಸತ್ರಿಯರು ನಿನ್ನ ಬಾಹು 
ಗಳಿಂದಲೂ, ವೈಶ್ಯರು ನಿನ್ನ ತೊಡೆಗಳಿಂದಲೂ, ಶೂದ್ರರು ನಿನ್ನೆ ಕಾಲುಗಳಿಂದಲೂ 
ಹುಟ್ಟಿ ಬಂದರು. 

೧೧. ನಿನ್ನ ಮನಸ್ಸಿನಿಂದ ಚಂದ್ರನೂ, ಕಣ್ಣುಗಳಿಂದ ಸೂರ್ಯನೂ, 
ಕಿವಿಗಳಿಂದ ವಾಯುವೂ, ಪ್ರಾಣಗಳಿಂದಲೂ, ಜಿಹ್ಹೆಯಿಂದಲೂ ಯಜ್ಞೇಶ್ವರನೂ 
ಹುಟ್ಟಿದರು. 

೧೨. ನಿನ್ನ್ನ ನಾಭಿಪ್ರದೇಶದಿಂದ ಗಗನವೂ, ಮೂರ್ಧಾನದಿಂದ ನಾಕ 
ಲೋಕವೂ ಉಂಟಾದುವು. ನಿನ್ನಡಿಗಳಿಂದ ಈ ಧರೆಯುಂಟಾಯಿತು. ನಿನ್ನ 
ಕಿವಿಗಳಿಂದ ಎಂಟು ದಿಕ್ಕುಗಳುಂಬಾದುವು. 

೧೩. ನಿಪ್ಲಿಂದಲೇ ಗಾಯತ್ರ್ಯ್ಯಾದಿ ಸಪ್ತಪರಿಧಿಗಳೂ, ಇಪ್ಪತ್ತೊಂದು 
ದ್ವಾದಶಮಾಸಗಳು, ಪಂಚಖುತುಗಳು, ಸ್ವರ್ಗ ಮರ್ತ್ಯ ಪಾತಾಳಲೋಕಗಳೂ, 
ಆದಿತ್ಯ ಎಂಬ ಸಮಿತ್ತುಗಳೂ, ಚರಾಚರಗಳಾದ ಸರ್ವಭಾವಗಳೂ ನಿನ್ಲಿಂದಲೇ 
ಉಂಟಾದುವು. 

೧೪. ನೀನೇ ಜಗತ್ತುಗಳಿಗೆಲ್ಲ ನಾಥನು! ನೀನೇ ಅವುಗಳನ್ನು ಪರಿಪಾಲಿ 
ಸುವವನು. ಓ ಪರಮೇಶ್ವರ! ನೀನು ಉಗ್ರರೂಪಧರನಾಗಿ ಆ ಜಗತ್ತುಗಳನ್ನು 
ಸಂಹರಿಸುವವನೂ ಆಗಿರುವೆ. 

೧೫. ಎಲೈ ವಿರಾಟ್‌ ಪುರುಷನೇ! ಯಜ್ಞ ಸ್ವರೂಪನೂ, ಯಜ್ಞ್ವಾಂಶನೂ, 
ಯಚ್ಞೇಶನೂ, ಸರಾತ್ಸರನೂ, ಶಬ್ದಬ್ರಹ್ಮಸರನೂ ನೀನೇ ಆಗಿ ಸಾಕ್ಸಾತ್‌ 
ಶಬ್ದಬ್ರಹ್ಮನೇ ನೀನಾಗಿರುವೆ! 


ಚತುರ್ನಿಂಶೋ9ಧ್ಯಾಯಃ ೩೦೭ 


ಸ್ವರಾಟ್‌ ಸಂಮ್ರಾಟ್‌ ಜಗನ್ನಾಥ ನಿರಾಡಸಿ ಜಗತ್ಸತೇ। 
ಅಧಶ್ಲೋರ್ಧ,ಂ ಚ ತಿರ್ಯಕ್ಕ್ವಂ ತೈಯಾ ವ್ಯಾಪ್ತಂ ಜಗನ್ಮಯ ॥ ೧೬ ॥ 
ಪ್ರಾಪ್ಲುನಂತಿ ಪರಂ ಸ್ಥಾನಂ ತ್ವಾಂ ಯಜಂತಶ್ಚ ಯಾಜ್ಞಿಕಾಃ । 
ಭೋಜ್ಯಂ ಭೋಕ್ತಾ ಹವಿರ್ಹೋತಾ ಹನನಂ ತ್ವಂ ಫಲಪ್ರದಃ ॥ ೧೭॥ 
ಸಮಸ್ತಕರ್ಮಭೋಕ್ತಾ ತ್ವಂ ಸರ್ವಕರ್ಮಾತ್ಮಕಃ ಪ್ರಭೋ । 
ಸರ್ನಕರ್ಮೋಪಕರಣಂ ಸರ್ನಕರ್ಮಫಲಪ್ರದಃ H ೧೮॥ 
ಕರ್ಮಪ್ರೇರಯಿತಾ ತ್ವಂ ಹಿ ಧರ್ಮಕರ್ಮಾರ್ಥಸಿದ್ಧಿದಃ [ 
ತ್ವಾನ್ಫುತೇ ಮುಕ್ತಿದಃ ಕೋಂನ್ಯೋ ಹೃಷೀಕೇಶ ನಮೋಸ್ತು ತೇ॥ 
ನಮೋಂಸ್ತನಂತಾಯ ಸಹಸ್ಪ್ರಮೂರ್ತಯೇ 
ಸಹಸ್ರಷಾದವಾಕ್ಸಿಶಿರೋರುಬಾಹನೇ। 
ಸಹಸ್ರನಾಮ್ಮೇ ಪುರುಷಾಯ ಶಾಶ್ವತೇ 
ಸಹಸ್ರಕೋಹೀ ಯುಗಧಾರಿಣೇ ನಮಃ u ೨೦॥ 


೧೬. ಓ ಜಗನ್ನಾಥ! ಸ್ವರಾಜನೂ, ಸಮ್ರಾಜನೂ ನೀನೇ! ನ ಜಗ 
ತ್ಸತಿಯೆ! ನೀನು ಜಗನ್ಮಯನಾದುದರಿಂದ ಈ ಬ್ರಹ್ಮಾಂಡದ ಕೆಳಗೂ ಮೇಲೂ. 
ಅಡ್ಡಲಾಗಿಯೂ ನೀನೇ ನ್ಯಾಪಿಸಿರುತ್ತೀಯೆ! 

ಗಹ. ಯಾಜ್ಞೆ ಕರು ನಿನ್ಫನ್ನುದ್ದೇ ಶಿಸಿ ಯಜ್ಞಗಳನ್ನು ಮಾಡುತ್ತ ಕಡೆಗೆ 
ನಿನ್ನ ಪರಮಪದವಿಯನ್ನು ಪಡೆಯುತ್ತಾರೆ. ಭುಜಿ 
ಭುಜಿಸುನವನಣ, ಹವಿಸ್ಸೂ, ಹೋತ್ಸೃವೂ. ಹವನವೂ 
ನೀನೇ ಆಗಿರುವೆ! 

೧೮-೧೯. ಎಲ್ಲೆ ಪ್ರಭುವೇ! ಸಮಸ್ತ ಕರ್ಮಗಳ ಫಲಗಳನ್ನೂ ಭೋಗಿಸು 
ವವನೂ ನೀನೇ! ಸವಸ್ತಕರ್ಮಗಳ ಸ್ವರೂಪದಿಂದಿರುವವನೂ ನೀನೇ! ಸಮಸ್ತ, 
ಕರ್ಮಗಳಿಗೂ ಉಪಕರಣರೂಪನಾಗಿ, ನೀನೇ ಸರ್ವಕರ್ಮಫಲಪ್ರದನೂ 
ಆಗಿರುವೆ. ಸಕಲ ಕರ್ಮಗಳಿಗೂ ಪ್ರೇರಕನಾಗಿ ಆ ಕರ್ಮಗಳನ್ನು ಮಾಡಿದ 
ಬಳಿಕ ಅವವುಗಳಿಗೆ ಅನುಗುಣವಾದ ಫಲಗಳನ್ನನುಗ್ರಹಿಸುವ ಸ್ವಾಮಿಯೂ 
ನೀನೇ! ಧರ್ಮಕಾಮಾರ್ಥಗಳು ಭಕ್ತರಿಗೆ ಸಿದ್ಧಿಸುವಂತೆಸಗುವವನೂ ನೀನೆ! 
ಹ ಹೃಷೀಕೇಶ! ನಿನ್ನನ್ನು ಬಿಟ್ಟರೆ ಮೋಕ್ಬುವನ್ನು ದಯೆಪಾಲಿಸುವವನು 
ಮತ್ತಾವನಿರುವನು? ಪ್ರಭೂ! ನಿನಗೆ ನಮಸ್ಕಾರವು! 

೨೦. ಅನಂತನೂ, ಸಹಸ್ರಮೂರ್ತಿಯೂ, ಸಹಸ್ರನೇತ್ರ, ಸಹಸ್ರ ಸಾದ, 
ಸಹಸ್ರಬಾಹುಗಳುಳ್ಳ ವನೂ, ಸಹಸ್ರ ನಾಮಗಳುಳ್ಳ ಪರಮಪುರುಷನೂ, ಶಾಶ್ವ 
ತನೂ, ಸಹಸ್ರಕೋಟ ಯುಗಗಳನ್ನು ಧರಿಸಿ ಪ್ರವರ್ತನಗೊಳಿಸಿ ಸೃಷ್ಯ್ಯಾದಿ 
ಗಳಿಗೆ ಕಾರಣನಾದವನೂ ಆದ ಓ ಪುರುಷೋತ್ತಮಾ! ನಿನಗೆ ನಮೋ ನಮಃ!! 


ಷ೦೮ ಶ್ರೀ ಸ್ಕಾಂದಮಹಾಪುರಾಣಂ 


ವಯಂ ಚ್ಯುತಾಧಿಕಾರಾಸ್ಟ್ರ್ಯಾಂ ಪ್ರಪನ್ನಾಃ ಶರಣಂ ಪ್ರಭೋ | 


ತ್ರಾಹಿ ನಃ ಪುಂಡರೀಕಾಕ್ಷ ಅಗತೀನಾಂ ಗತಿರ್ಭವ 1 ತಿಗಿ ॥ 
ಸಂಸಾರಪತಿತಸ್ಯೆ ಕೋ ಜಂತೋಸ್ಟೃಂ ಶರಣಂ ಪ್ರಭೋ । 

ಸ್ವಸೃಷ್ಟೌ ತ್ವಾದೃಶೋ ನಾಸ್ತಿ ಯೋ ದೀನಪರಿಪಾಲಕಃ ೫B 
ದೀನಾನಾಥೈಕಶರಣಂ ಪಿತಾ ತ್ವಂ ಜಗತಃ ಪ್ರಭೋ !। 

ಪಾತಾ ಪೋಷ್ಟಾ ತ್ವನೇನೇಶ ಸರ್ವಾಪದ್ಧಿನಿವಾರಕಃ H೨2೩N 
ತ್ರಾಹಿ ವಿಷ್ಣೋ ಜಗನ್ನಾಥ ತ್ರಾಹಿ ನಃ ಪರಮೇಶ್ವರ । 

ತ್ವಾಮೃತೇ ಕಮಲಾಕಾಂತ ಕಃ ಶಕ್ತಃ ಪರಿರಕ್ಷಣೇ ॥ ೨೪॥ 
ಅಂತರ್ಯಾಮಿನ್ನಮಸ್ತೆಆಸ್ತು ಸರ್ವತೇಜೋನಿಧೇ ನಮಃ ॥ ೨೫ ॥ 


ಇತಿ ಸ್ರುವಂತಸ್ತೇ ದೇವಾಃ ಪ್ರಣಿಪತ್ಯ ಪುನಃ ಪುನಃ । 
ಇಂದ್ರದ್ಯುಮ್ನೇನ ಸಹಿತಾಃ ಬಹಿರ್ಭೂಯ ದ್ವಿಜೋತ್ತಮಾಃ ॥ ೨೬ ॥ 
ಕ್ಸೇತ್ರಂ ಶ್ರೀನರಸಿಂಹಸ್ಯ ಗತ್ವಾ ತಂ ಪ್ರಣಿಪತ್ಯ ಚ । 
ನಮಸ್ಕೃತ್ಯ ಪರಾಂ ಭಕ್ತಿಂ ಕೃತ್ವಾಭ್ಯರ್ಚೈ ನೈಕೇಸರಿಂ ॥ ೨೭ ॥ 

೨೧. ಪ್ರಭುವೇ! ಅಧಿಕಾರಗಳಿಂದ ಚ್ಯುತರಾಗಿ ನಾವೆಲ್ಲರೂ ಪ್ರಪನ್ನರಾಗಿ 
ನಿನ್ನನ್ನು ಶರಣುಹೊಂದಿರುವೆವು! ಎಲೈ ಪುಂಡರೀಕಾಕ್ಸೃನೇ! ಗತಿಯೇ ಇಲ್ಲದೆ 
ನೀನೇ ಗತಿಯೆಂದು ನಂಬಿರುವ ನಮಗೆ ಗತಿಯಾಗು. 

೨೨, ಸಂಸಾರಸಾಗರದಲ್ಲಿ ಬಿದ್ದಿರುವ ಜಂತುವಿಗೆ ಶರಣಾಗುವವನು 
ಪ್ರಭುವಾದ ನೀನೊಬ್ಬನೇ! ನೀನೇ ಸೃಷ್ಟಿಸಿದ ಈ ಜಗತ್ತಿನಲ್ಲಿ ನಿನಗೆ ಸಮಾನ 
ನಾದ ದೀನಸರಿಪಾಲಕನು ಮತ್ತಾವನೂ ಇರುವುದಿಲ್ಲವು. 

೨೩. ಎಲ್ಫೈ ಜಗತ್ತಭುವೇ! ನೀನು ದೀನರಿಗೂ, ಅನಾಥರಿಗೂ ತಂದೆ 
ಯಾದವನು. ಜಗದೀಶ! ಸಮಸ್ತ ಆಪತ್ತುಗಳನ್ನೂ ನಿವಾರಿಸುವವನಾದ 
ನೀನೇ ಸಮಸ್ತವನ್ನೂ, ಸಮಸ್ತರನ್ನೂ ಪಾಲಿಸುವವನು; ಪಾಲಿಸಬೇಕಾದ 
ಜಗತ್ಸ್ಪರೂಪನೂ ನೀನೇ ಆಗಿರುವೆ. 

೨೪. ಎಲೈ ವಿಷ್ಣು ವೇ! ಜಗನ್ನಾಥ! ಪರಮೇಶ್ವರಾ! ನಮ್ಮನ್ನು ಕಾಪಾಡು. 
ಕಮಲಾಕಾಂತ! ನಿನ್ನನ್ನು ಬಿಟ್ಟರೆ ನಮ್ಮನ್ನು ಕಾಪಾಡಲು ಸಮರ್ಥರಾದವ 
ರಾರಿರುವರು? 

೨೫. ಓ ಸರ್ವಭೂತಾಂತರ್ಯಾಮಿಯೇ! ಸಮಸ್ತ ತೇಜಸ್ಸುಗಳಿಗೂ 
ನಿಧಿಸ್ತರೂಪನಾಗಿರುವ ನಿನಗೆ ನಮೋ ನಮಃ!” 

೨೬-೨೮. ಎಲೈ ಮಹರ್ಷಿಗಳಿರಾ! ಆ ದೇವತೆಗಳಿಂತು ಸ್ತುತಿಸಿದ ಬಳಿಕ 
ಅಡಿಗಡಿಗೂ ಆ ಪರಮಾತ್ಮನನ್ನು ನಮಸ್ಕರಿಸುತ್ತ ಇಂದ್ರದ್ಯುಮ್ನನೊಡನೆ 
ಹೊರಟವರಾಗಿ ಶ್ರೀನೃಸಿಂಹೆಮೂರ್ತಿಯಕ್ಟೇತ್ರಕ್ಕೆ ಹೋಗಿ ಅಲ್ಲಿ ಆ ನೃಸಿಂಹ 


ಚತುರ್ಪಿಂಶೋ$ಧ್ಯಾಯಃ ೩೦೯ 


ನೀಲಾಚಲಾದ್ರೇಃ ಶಿಖರಂ ಯತ್ರ ಪ್ರಾಸಾದ ಉತ್ತಮಃ । 

ಯಯುುಸ್ತೇ ಪದ್ಮನಿಧಿನಾ ಸಾರ್ಧಂ ಸಂಭಾರಕಾರಣಾತ್‌ H ೨೮ ॥ 
ದದೈಶುಸ್ತೇ ಮಹಾಪ್ರಾಂಶುಂ ವ್ಯಾಪ್ತಂ ಗಗನಮಂಡಲೇ । 
ಉತ್ತಿಷ್ಠಂತಂ ಇಂದ್ರಗಿರಿಂ ರೋದ್ಧುಂ ಭಾನೋರ್ಗತಿಂ ಕಿಮು ॥ ೨೯ ॥ 
ವ್ಯಶ್ನುವಾನಂ ದಿಶಃ ಸರ್ವಾ ವಿಚಿತ್ರಘಟನೋಜ್ವಲಂ । 


ಬಹುಕಾಲವ್ಯತಿಕ್ರಾಂತಸ್ವಸ್ತಿಭಂಗಿವಿಚಿತ್ರಕೆಂ ॥೩೦॥ 
ತತಶ್ಚ ಚಿಂತಯಾಮಾಸ ಇಂದ್ರದ್ಯುಮ್ನುಃ ಸ ವೈಷ್ಣವಃ । 

ಘಟನಾರ್ಥಿ ಮಯಾ ಯಾತಃ ಸತ್ಯಲೋಕಮಿತಃ ಪುರಾ ॥೩೧॥ 
ಸುಚಿರಾದ್ಮೃಷ್ಟಿಷಥಗಃ ಪೂರ್ಣ ಪ್ರಾಸಾದ ಉತ್ತಮಃ । 
ಅನುಗ್ರಾಹಾಜ್ಮೈ ದೇವಸ್ಯ ನಾತ್ರ ಮಾನುಷಸೌರುಷಂ 1 ೩೨ ॥ 
ಮನ್ನಂತರಸಮಾಷ್ತಿಶ್ಚ ಸೂರ್ಯಚಂದ್ರೇಂದ್ರರೋಧಿಕಾ । 

ತಥಾಪಿ ತಿಷ್ಕತೇ ಚಾಯಂ ಪ್ರಾಸಾದೋ ಹ್ಯೇಷ ದುರ್ಲಭಃ ॥| ೩೩ 0 





ಸ್ವಾಮಿಗೆ ಭಕಿ, ಪೂರ್ವಕವಾಗಿ ಪೂಜೆಯನ್ನು ಸಲ್ಲಿಸಿ, ಉತ್ತಮವಾದ ಪ್ರಾಸಾದವು 
ಕಂಗೊಳಿಸುತ್ತಲಿದ್ದ ನೀಲಾಚಲದ ಶಿಖರಕ್ಕೆ ಜಗನ್ನಾಥಸ್ವಾಮಿಯ ಪ್ರತಿಷ್ಠಾಪ 
ನೆಯ ಸಂಭಾರಗಳ ನಿಮಿತ್ತವಾಗಿ ಕುಬೇರನೊಡಗೂಡಿ ಬಂದರು. 

೨೯. ಅಲ್ಲಿಯಾದರೋ ಅವರೆಲ್ಲರೂ ಗಗನಮಂಡಲದಲ್ಲಿ ಎತ್ತೆತ್ತಲೂ 
ವ್ಯಾಪಿಸಿರುವುದಜಾಗಿಯೂ, ಬಹು ಎತ್ತರವಾದುದಾಗಿಯೂ, ಸೂರ್ಯನ 
ಗಮನವನ್ನು ತಡೆಯಲು ಮೇಲಕ್ಕೆದ್ದಿರುವ ವಿಂಧ್ಯಗಿರಿಯಂತಿರುವುದಾಗಿಯೂ 
ಕಂಗೊಳಿಸುತ್ತಿದ್ದ ಆ ದಿವ್ಯಪ್ರಾಸಾದವನ್ನು ಕಂಡರು. 

೩೦. ಆ ಪ್ರಾಸಾದವು ದಶದಿಶೆಗಳಲ್ಲಿಯೂ ಹರಡಿ, ವಿಚಿತ್ರವಾದ ರಚನಾ 
ವಿಶೇಷದಿಂದಬೆಳಗಿ, ಬಹುಕಾಲ ಕಳೆದರೂ ಕಳೆಗುಂದದೆ ಮಂಗಳಕರವಾಗಿಯ್ಕೂ 
ವಿಚಿತ್ರವಾಗಿಯೂ ವಿರಾಜಿಸುತ್ತಿದ್ದಿತು. 

೩೧-೩೩. ಆಗ ಮಹಾವಿಷ್ಣುಭಕ್ಕನಾದ ಇಂದ್ರದ್ಯುಮ್ಮನಾದರೋ 
ಈ ರೀತಿ ಯೋಚಿಸಿದನು: ""ಹಿಂದೆ ನಾನು ಈ ದೇವಾಲಯದ ರಚನೆಗಾಗಿಯೆ 
ಇಲ್ಲಿಂದ ಸತ್ಯಲೋಕಕ್ಕೆ ಹೋದೆನು. ಬಹಳಕಾಲವಾದ ಬಳಿಕ ಈಗ ನೋಡ 
ಲಾಗಿ ಈ ಉತ್ತಮಪ್ರಾಸಾದವು ಪೂರ್ಣವಾಗಿರುವುದು. ಇದು ದೇವದೇವನ 
ಅನುಗ್ರಹದಿಂದಲೇ ನಿರ್ಮಾಣವಾಗಿರುವುದಲ್ಲದೆ ಮನುಷ್ಯಪ್ರಯತ್ನದಿಂದಾ 
ಗಿಲವು. ಆಹಾ! ಸೂರ್ಯಚಂದ್ರರಗತಿಯನ್ನೂ ತಡೆಯುವ ಮನ್ವಂತರ 
ಸಮಾಸ್ತಿಯೆತ್ತ? ಇಂತಾದರೂ ಈ ಪ್ರಾಸಾದವು ಅಚ್ಚಳಿಯದೆ ಅಂತೇ ನಿಂತಿರು 
ವುದು. ಇದು ದುರ್ಲಭವಾದುದು! 


೩೧೦ ಶ್ರೀ ಸ್ಕಾಂದೆಮೆ ಹಾಪುರಾಣಂ 


ವಲ್ಮೀಕಸದೃಶಾ ಹ್ಯೇತೇ ಪ್ರಾಸಾದಾ ಮಾನುಷೈಃ ಕೃತಾಃ ಃ 

ಶೀರ್ಯಂತಿ ರೋಹಣೈರ್ವ್ವಕ್ಸೈಃ ಸ್ವಲ್ಪಕಾಲಗತಾಯಂಷಃ 8೩೪೫ 
ಮದನುಕ್ರೋಶಬುಧ್ಯಾ ತು ರಕ್ಟಿತಂ ಭನನಂ ಹರೇಃ । 

ತತಸ್ತಾನ್‌ ಸಸಹಾಯಾನ್ಹೈ ಜಗಾದ ಪ್ರಶ್ರಯಂ ವಚಃ ೪ ೩೫0 
ಜಾನೀತ ಜಗದೀಶಸ್ಯ ಪ್ರಾಸಾದಂ ಕಾರಿತಂ ಮಯಾ । 

ಆವಿರ್ಬಭೂವ ಭಗವಾನ್ನಾರುರೂಪವಪುಃ ಸ್ವಯಂ ॥ 


ತದಾಂತರಿಕ್ಸಗಾ ವಾಣೀ ಮಾಮುವಾಚಾಶರೀರಿಣೀ ॥ ೩೬॥ 
ಸಹಸ್ಪಸಾಣಿಸಂಮಿತಂ ನೀಲಾಪ್ರೇಃ ಶಿಖರೋಪರಿ । 

ಪ್ರಾಸಾದಂ ಕಾರಯಸ್ವೇತಿ ಸ್ಥಿತಿಯೇ ಜಗದೀಶಿತುಃ 1 ೩೭೫% 
ಏತತ್ರ್ರತಿಷ್ಠಾನನಿಧೌ ಸ್ಹಯಮತ್ಪಾಗಮಿಷ್ಯತಿ | 

ಪದ್ಮಯೋನಿಃ ಸ್ವಯಂ ಸಾರ್ಧಂ ಸಿದ್ಧಬ್ರಹ್ಮರ್ಷಿದೈನಕೈಃ ॥ ೩೮ ॥ 
ತದತ್ರ ಕ್ರಿಯತೇ ಕೋವಾ ಸಂಭಾರೋ ಜ್ಞಾಯತೇ ಕಥಂ । 
ಇತ್ಯುಕ್ತವಂತಂ ತೇ ಪ್ರೋಚುರ್ದೇವಾ ಭಗ್ಗಾಧಿಕಾರಿಣಃ Urn 


೩೪. ಭೂಲೋಕದ ಮಾನವರು ಕಟ್ಟಿದ ಪ್ರಾಸಾದಗಳೆಲ್ಲವೂ ಹಾವಿನ 
ಹುತ್ತಗಳಿಗೆ ಸಮಾನವಾದವುಗಳೇ ಸರಿ. ಅವುಗಳು ಹಬ್ಬುವ ಬಳ್ಳಿಗಳಿಂದಲೂ, 
ಬೆಳೆವ ವೃಕ್ಸಗಳಿಂದಲೂ ಸೀಳಿಹೋಗುತ್ತವೆಯಾಗಿ ಸ್ವಲ್ಪಕಾಲದಲ್ಲಿಯೇ ನಾಶ 
ವಾಗತಕ್ಕವು. 

೩೫-೩೯. ನನ್ನಲ್ಲಿ ಅನುಗ್ರಹಬುದ್ಧಿಯಿಂದಲೇ ಶ್ರೀಹರಿಯ ಈ ಪ್ರಾಸಾ 
ದವು ಆ ಸ್ವಾಮಿಯಿಂದಲೇ ಸುರಕ್ಸಿತವಾಗಿರುವುದು.?'. ಈ ಪ್ರಕಾರವಾಗಿ 
ಯೋಚಿಸಿದಬಳಿಕ ಆ ಭೂಪಾಲನು ತನಗೆ ಸಹಾಯವೆಸಗಲು ತನ್ನೊಡನೆಬಂದಿದ್ದ 
ದೇವತೆಗಳೆಲ್ಲರನ್ನೂ ಕುರಿತು ಈರೀತಿ ಹೇಳಿದನು. "“ ಎಲೈ ದೇವತೆಗಳಿರಾ! 
ಜಗದೀಶನ ಈ ಪ್ರಾಸಾದವನ್ನು ನಾನು ರಚಿಸಿದುದೆಂದು ತಿಳಿಯಿರಿ. ಭಗವಂತನು 
ಇಲ್ಲಿ ದಾರುಶರೀರಧರನಾಗಿ ಸಾಕ್ಸಾತ್ತಾಗಿ ಆವಿರ್ಭವಿಸಿದನು. ಆಗ ಅಂತರಿಕೃದಲ್ಲಿ 
ಅಶರೀರವಾಣಿಯು ನನ್ನನ್ನು ಕುರಿತು, " ಅಯ್ಯಾ ಇಂದ್ರದ್ಯುಮ್ನನೇ! ನೀಲಾ 
ಚಲದ ಈ ಶಿಖರದಲ್ಲಿ ಜಗನ್ನಾಥನು ನೆಲಸುವುದಕ್ಕಾಗಿ ನೂರು ಹಸ್ತಗಳೆ ಎತ್ತರ 
ವುಳ್ಳ ಪ್ರಾಸಾದವನ್ನು ನಿರ್ಮಾಣಮಾಡು. ಇದರ ಪ್ರತಿಷ್ಠೆಗಾಗಿ ಸಾಕ್ಸಾತ್‌ 
ಬ್ರಹ್ಮನು, ಸಿದ್ಧರಿಂದಲೂ, ಬ್ರಹ್ಮರ್ಹಿಗಳಿಂದಲೂ ಸಹಿತನಾಗಿ ಇಲ್ಲಿಗೈತರುವನು' 
ಎಂದು ಹೇಳಿತು. ಆದುದರಿಂದ ಈಗ ಪ್ರತಿಷ್ಠಾಸಂಭಾರಗಳನ್ನು ಅಣಿಮಾಡು 
ವವರಾರು? ಅವುಗಳನ್ನು ತಿಳಿದಿರುವವರಾರು?''--ಎಂದು ಹೇಳುತ್ತಿರುವ 
ಆ ದೊರೆಯನ್ನು ಕುರಿತು ಅಧಿಕಾರದಿಂದ ಚ್ಯುತರಾಗಿದ್ದ ಆ ದೇವತೆಗಳು 
ಹೇಳಿದರು. 


ಚತು ರ್ವಿಂಶೋಳ$ಧ್ಯಾಯಃ ೩೧೧ 


ದೇವಾ ಊಚುಃ 


ನ ಜಾನೀಮೋ ವಯೇಮಪಿ ತದಸ್ಮಾಕಂ ಗುರುರ್ಗುರುಃ । 

ಇದಾನೀಂ ನ ವಶೇಂಸ್ಕಾಕಂ ಸಹಿ ಸ್ಪರ್ಗಪುರೋಹಿತಃ ॥೪೦॥ 
ಪದ್ಮನಿಧಿರುವಾಚ :-- 

ಸ್ವಾಮಿಸ್ವಿಥೇರನುಚ್ಞಾನಾದಾಗತೊಸ್ಮಿ ತ್ವಯಾ ಸಹ । 

ಕರ್ತವ್ಯಂ 80 ಮಯಾ ಚಾತ್ರ ಕಿಂವಾ ವಸ್ತು ಪ್ರತೀಕ್ಷ್ಯತೇ ॥೪೧॥ 
ಜೈನಿನಿರುವಾಚ:- 

ಇತಿ ಹ್ಯಾಲಸ್ಯಮಾನಾನಾಂ ನಾರದಃ ಪುರತಃ ಸ್ಥಿತಃ | 

ಬ್ರಹ್ಮಣಾ ಪ್ರೇಕ್ಸಿತಃ ಪೂರ್ವಂ ಸರ್ವಶಾಸ್ತ್ರನಿಶಾರದಃ ॥ ೪೨ ॥ 

ಸರ್ವಸಂಭಾರವಸ್ತೂನಿ ಯಥಾಶಾಸ್ತ್ರಂ ಮುನೇ ಕುರು । 

ಸಂಪಾದಯಿಷ್ಯತಿ ತವ ಶಾಸನಾತ್ಸದ್ಮ ಕೋ ನಿಧಿಃ ॥ ೪೩॥ 

ತಂ ದೃಷ್ಟ್ವಾ ತೇ ಮುದಾ ಯುಕ್ತಾ ಉತ್ತಸ್ಮುರ್ಬ್ರಹ್ಮಣಃ ಸುತಂ । 

ಷಡರ್ಫ್ಯಪೂಜಾ ಯಾ ತಸ್ಯ ಪೂಜಾಂ ಚಕ್ರೇ ನೃಪೋತ್ತಮಃ ॥ ೪೪॥ 

೪೦. ದೇವತೆಗಳು ಹೇಳುತ್ತಾರೆ:--""ಎಲೈ ಇಂದ್ರದ್ಯುಮ್ನನೇ! ಈ ವಿಷ 
ಯವು ನಮಗೂ ತಿಳಿದಿರುವುದಿಲ್ಲವು. ನಮ್ಮೆಲ್ಲರಿಗೂ ಗುರುವಾಗಿರುವ ಬೃಹ 
ಸ್ಪತ್ಯಾಚಾರ್ಯಥಿಗೆ ತಿಳಿದಿರುವುದು. ಆದರೆ ಆತನೀಗ ನಮ್ಮ ವಶದಲ್ಲಿರುವು 
ದಿಲ್ಲವು. ಆತನು ಸ್ವರ್ಗಲೋಕದಲ್ಲಿ ಮಾತ್ರ ನಮಗೆ ಪುರೋಹಿತನು.? 

೪೧. ಪದ್ಮನಿಧಿಯು ಹೇಳುತ್ತಾನೆ:--"" ಸ್ವಾಮಿನ್‌! ನಾನು ಬ್ರಹ್ಮನ 
ಅಪ್ಪಣೆಯಂತೆ ಇಲ್ಲಿಗೆ ನಿನ್ನೊಡನೆ ಬಂದಿರುವೆನು. ಈಗ ನಾನು ಮಾಡಬೇಕಾದ 
ಕಾರ್ಯವಾವುದು? ಯಾವ ಯಾವ ವಸ್ತುವು ಪ್ರಕೃತದಲ್ಲಿ ಬೇಕಾಗಿರುವು 
ದೆಂಬುದನ್ನು ತಿಳಿಸಬೇಕು.” 

೪೨. ಜೈಮಿನಿಯು ಹೇಳುತ್ತಾನೆ:--ಎಲೈ ಮುಸಿಗಳಿರಾ! ಈ ರೀತಿ 
ಆ ಇಂದ್ರದ್ಯುಮ್ನಾದಿಗಳು ಮಾತನಾಡಿಕೊಳ್ಳುತ್ತಿರುವಂತೆಯೇ, ಮೊದಲೇ 
ಬ್ರಹ್ಮನಿಂದ ಪ್ರೇಷಿತನಾದ ಸಕಲಶಾಸ್ತ್ರಪಾರಂಗತನಾದ ನಾರದಮುನಿಯು 
ಅವರ ಮುಂಗಡೆ ಬಂದು ನಿಂತನು. 

ಬ್ರಹ್ಮಮಾನಸಪುತ್ರನಾದ ಆ ದೇವಮುನಿಯನ್ನು ನೋಡುತ್ತಲೇ 
ಅಲ್ಲಿದ್ದವರೆಲ್ಲರೂ ಸಂತೋಷಗೊಂಡು ಗೌರವಪೂರ್ವಕವಾಗಿ ಮೇಲಕ್ಕೆದ್ದು 
ಆತನನ್ನು ಎದುರುಗೊಂಡರು. ಆಗ ಇಂದ್ರದ್ಯುಮ್ನನು ಆರು ಅರ್ಥಗಳಿಂದ 
ಕೂಡಿದ ಅತಿಥಿಪೂಜೆಯನ್ನಾಮುನಿಗೆ ಸಮರ್ಪಿಸಿದನು. 

೪೪, ಮಾನವಾಕಾರವನ್ನು ಧರಿಸಿದ್ದ ಆ ದೇವತೆಗಳೂ ಸಹ ಆತನನ್ನು 
ಭಕ್ತಿಪೂರ್ವಕವಾಗಿ ನಮಸ್ಯರಿಸಿದರು. ಇಂದ್ರದ್ಯುಮ್ನನಾದರೋ ದೇವದೇವನ 


೩೧೨ ಶ್ರೀ ಸ್ಕಾಂದೆಮಹಾಪುರಾಣಂ 


ಪ್ರಣೇಮುಸ್ತೇಂಪಿ ತಂ ದೇವಾ ಮನುಷ್ಯಾಕಾರಧಾರಿಣಃ 1 
ಊಚೇ ತನಿಂಂದ್ರಮ್ಯುನ್ನೋಂಪಿ ಪ್ರತಿಷ್ಠಾನವಿಧಿವಸ್ತುನಿ ॥ ೪೫ ॥ 
ನಾಹಂ ವೇದ್ಮಿ ಮುನಿಶ್ರೇಷ್ಠ ಜಿರಾತ್ರ್ಯಕ್ಕಃ ಪುರೋಧಸಾ । 


ಆದೇಶಯ ಕ್ರಮಾದ್ರ್ರಹ್ಮನ್‌ ಸಂಪಾದ್ಯಂ ಯದ್ಯದೇವಹಿ ॥ ೪೬॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತ ಮಕ್ಸೇತ್ರಮಾಹಾತ್ಮ್ಯೇ ಜೈಮಿನಿಯಷಿ 
ಸಂವಾದೇ " ಇಂದ್ರದ್ಯುಮ್ಸಕ್ಕತ ಭಗವತ್ತುು_ ತಿ: - ದಾರುಮೂರ್ತಿಸ್ಥಾ ಪನಾಯ 
ಭಗವದ್ವಚನಾದಿ ವರ್ಣನಂ?? ನಾಮ ಚತುರ್ನಿಂಶೋತಧ್ಯಾಯಃ 


೪೫. ""ಓ ಮುರಿಶ್ರೇಷ್ಠ! ನಾನು ನನ್ನ ಪುರೋಹಿತನನೃಗಲಿ ಬಹಳ 
ಕಾಲವಾಗಿಹೋಗಿರುವುದರಿಂದ ಈ ಪ್ರತಿಷ್ಠಾಕಾರ್ಯಕ್ಕೆ ಯಾವ ಯಾವ ವಸ್ತು 
ಗಳನ್ನು ಸಂಪಾದಿಸಬೇಕೆಂಬ ವಿಷಯವನ್ನು ತಿಳಿಯ ದವನಾಗಿರುವೆನು. ಆದುದ 
ರಿಂದ ಭೋ ಬ್ರಹ್ಮನ್‌! ಈಗ ನೀನದೆಲ್ಲವನ್ನೂ ಆಜ್ಞಾಪಿಸು. 

೪೬, ನಾರದಮುನೀಂದ್ರಾ! ಶ್ರೀಹರಿಯ ಪ್ರತಿಷ್ಠೆಗೆ ಶಾಸ್ತ್ರೋಕ್ಕವಾದ 
ಸಮಸ್ತ ಸಂಭಾರವಸ್ತುಗಳನ್ನೂ ತಿಳಿಸುವವನಾಗು. ನಿನ್ನ ಅಪ್ಪಣೆಯಂತೆ 
ಪದ್ಮನಿಧಿಯಾದ ಈ ಕುಬೇರನು ಅವುಗಳೆಲ್ಲವನ್ನೂ ಸಂಪಾದಿಸಿ ತರುವನು.?' 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀಸ್ಕಾಂದಮಹಾಪುರಾಣದೆ ಎರಡನೆಯ ವೈಷ್ಣನಖಂಡದೆ ಪುರುಷೋತ್ತಮಕ್ಸೇತ್ತ 
€6 
ಮಾಹಾತ್ಮ್ಮದ ಜೈಮಿನಿಯಷಿಸಂವಾದದಲ್ಲಿ "" ಇಂದ್ರದ್ಯುಮ್ನಕೈತ ಭಗವತ್ತ್ಸುತಿ-- 
ದಾರುಮೂರ್ತಿ ಸ್ಥಾಪನೆಗಾಗಿ ಭಗವಂತನು ಆಜ್ಞ್ವಾಪಿಸಿದುದು?? ಎಂಬ 
ಇಪ್ಪತ್ತನಾಲ್ಕನೆಯ ಅಧ್ಯಾಯವು ಮುಗಿದುದು 


8 ಶ್ರೀಃ ॥ 
ಅಥ ಪಂಚವಿಂಶೋಂಧ್ಯಾಯಃ 


ನಾರದಲಿಖತಪ್ರತಿಷ್ಠಾಸಾಹಿತ್ಯಸಂಭಾರಸಂ ಗ್ರಹಸಪತ್ರಂ-- ವಿಶ್ವಕಮ ೯ಕೃತಸೃಂದನತ್ರಯ 
ನಿಮಾನಣಪೂರ್ವಕ ರಥಪ್ರತಿಷ್ಠಾದಿವರ್ಣನಂ 


ಜೈಮಿನಿರುವಾಚ ;-- 
ಇತ್ಯುಕ್ತೇ ನಾರದಃ ಸೋ ಯಥಾಶಾಸ್ತ್ರಂ ವಿಚಾರ್ಯ ವೈ । 
ಆಲೇಖ್ಯ ಕ್ರಮಶಃ ಪತ್ರೇ ತಸ್ಮೈ ರಾಜ್ಞೇ ನ್ಯವೇದಯತ್‌ uO 
ರಾಜಾಸಿ ಪತ್ರಂ ತಚ್ಛೈತ್ವಾ ಸೋಂವಧಾರ್ಯ ಪುನಃ ಪುನಃ । 
ಪ್ರದದೌ ಪದ್ಮನಿಧಯೇ ಲಿಖಿತಾನೃತ್ರ ಯಾನಿ ವೈ SH 
ಸಂಪಾದಯ ಪದ್ಮನಿಧೇ ಶಾಲಾಂ ಸ್ವರ್ಣಮಯಿಂ ಕುರು । 
ಬ್ರಹ್ಮಣಃ ಸದನಂ ದಿವ್ಯಂ ಬ್ರಹ್ಮರ್ಷೀಣಾಂ ಚ ನಿರ್ಮಲಂ Wau 
ಇಂದ್ರಾದೀನಾಂ ಸುರಾಣಾಂ ಚೆ ಸಿದ್ಧಾನಾಂ ಮತಣ್ಯವಾಸಿನಾಂ । 
ಮುನೀಂದ್ರಾಣಾಂ ನಿವಾಸಾಯ ರಾಜ್ಞಾಂ ಷಾತಾಲವಾಸಿನಾಂ ॥೪॥ 
ತಥಾ ಚೆ ನಾಗರಾಜಾನಾಂ ನಿಧೇ ತ್ರೈಲೋಕ್ಯವಾಸಿನಾಂ । 
ಯಥಾಯೋಗ್ಯಾಸನೈಯರ್ನಕ್ತಂ ಗೃಹಂ ಗೃಹಮತಂದ್ರಿತಃ ॥೫॥ 





ಕನ್ನಡದ ಅನುವಾದ 


ನಾರದಲಿಖತಪ್ರತಿಸ್ಠಾಸಾಹಿತ್ಯ ಸಂಭಾರಸಂಗ್ರಹಪತ್ರ- ವಿಶ್ವಕರ್ಮನು ರಫತ್ರಯವನ್ನು 
ನಿರ್ಮಾಣಮಾಡಿದುದು--ರಥಪ್ರತಿಸ್ಮಾದಿವರ್ಣನೆ 


೧. ಜೈಮಿನಿಯು ಹೇಳುತ್ತಾನೆ: ಎಲ್ಫೈ ಮುನಿಗಳಿರಾ! ಕೇಳಿರಿ; ಇಂದ್ರ 
ದ್ಯುಮ್ನನಿಂತೆನಲು ನಾರದಮುನೀಂದ್ರನು ಶಾಸ್ತ್ರಾನುಸಾರವಾಗಿ ಎಲ್ಲವನ್ನೂ 
ಯೋಚಿಸಿ ನೋಡಿದ ಬಳಿಕ ಆ ಸ್ವಾಮಿಯ ದೇವಾಲಯದ ಪ್ರತಿಷ್ಠೆಗಾಗಿ ಬೇಕಾ 
ಗುವ ಸಾಹಿತ್ಯಸಂಭಾರ ಸಂಗ್ರಹವೆಲ್ಲವನ್ನೂ ಪತ್ರದಲ್ಲಿ ಬರೆದು ಆ ದೊರೆಗೆ 
ಒಪ್ಪಿಸಿದನು. 

೨-೩. ರಾಜನೂ ಸಹ ಆ ಸತ್ರವನ್ನು ಓದಿಸಿ ಕೇಳಿ ಪುನಃ ಪುನಃ ಅದನ್ನು 
ತಿಳಿದುಕೊಂಡು ತರುವಾಯ ಅದನ್ನು ಪದ್ಮನಿಧಿಗಿತ್ತು "" ಎಲೈ ಪದ್ಮನಿಧಿಯೇ! 
ಈ ಪತ್ರದಲ್ಲಿ ಬರೆದಿರುವ ಸಂಭಾರಗಳೆಲ್ಲವನ್ನೂ ಸಂಗ್ರಹಿಸು. ಸ್ವರ್ಣಶಾಲೆ 
ಯನ್ನು ನಿರ್ಮಾಣಮಾಡು. ದಿವ್ಯವಾದ ಬ್ರಹ್ಮಸದನವನ್ನೂ, ಬ್ರಹ್ಮರ್ಸಿಗಳಿಗೆ 
ನಿರ್ಮಲಭವನಗಳನ್ನೂ ನಿರ್ಮಾಣಮಾಡು. 

೪-೫. ಇಂದ್ರಾದಿ ದೇವತೆಗಳಿಗೂ, ಸಿದ್ಧರಿಗೂ, ಮರ್ತ್ಯಲೋಕನಿವಾಸಿ 
ಗಳಾದ ಮುನೀಂದ್ರರಿಗೂ, ಡೊರೆಗಳಿಗೂ, ಪಾತಾಳಲೋಕವಾಸಿಗಳಾದ 
ನಾಗರಾಜರಿಗೂ, ಅಂತೆಯೇ ಮೂರು ಲೋಕಗಳಲ್ಲಿಯೂ ವಾಸಮಾಡುವವ 
ರಿಗೂ ಅವರವರಿಗೆ ಯೋಗ್ಯವಾದ ಆಸನೆಗಳಿಂದ ಕೂಡಿದ ಭವನಗಳನ್ನು 
ಜಾಗರೂಕನಾಗಿ ನಿರ್ಮಿಸುವವನಾಗು. 


ಪಿ೧೪ ಶ್ರೀ ಸ್ಕಾಂದಮಹಾಫುರಾಣಂ 


ಕಾರೆಯಾಶು ನಿಧೇ ದ್ರವ್ಯಸೆಂಭಾರೆಂ ಯಾನದೇವ ತು 1 


ವಿಶ್ವಕರ್ಮಾಪಿ ಚ ತವ ಸಾಹಾಯ್ಯಂ ರಚಯಿಷ್ಯತಿ ॥೬॥ 
ಇತ್ಯಾದಿಶಂತಂ ಸೆ ಮುನಿರಿಂದ್ರ ದ್ಯುಮ್ನಮುವಾಚ ವೈ। 

ಸಂಭಾರಾನ್‌ ಪೃಭಗೇತದ್ಧಿ ಕರ್ತವ್ಯಂ ವ್ಯವಧಾನತಃ Hen 
ಸ್ಪರ್ಣೈಃ ಸುಘಟತಂ ಸಾಧು ರಥತ್ರೆಯಮಲಂಕೃತಂ । 
ದುಕೂಲರತ್ನಮಾಲಾದ್ಯೈರ್ಬಹುಮೂಲೈರ್ದೃಢಂ ಮಹತ್‌ ncn 
ಶ್ರೀವಾಸುದೇವಸ್ಯ ರಥೋ ಗರುಡಧ್ವಜಚಿನ್ಲಿ ತಃ । 

ಪೆದ್ಮಧ್ಮಜಃ ಸುಭದ್ರಾಯಾ ರಥಮೂರ್ಥನಿ ಧಾರ್ಯತಾಂ Hen 
ರಥ ಸೋಡಕಚಕ್ರಸ್ತು ವಿಷ್ಣೊ € ಕಾರ್ಯಃ ಪ್ರಯತ್ನತಃ । 
ಚತುರ್ದಶ ಬಲಸ್ಯೈವ ಸ ಸುಭದ್ರಾ po ದ್ಯಾಜಕ ॥ ೧೦ 
ಹಸ್ತಸೋಡಶವಿಸ್ತಾರೋ ರಥಶ್ಚಕ್ರ ಸ್ಯತು। 

ಚತುರ್ದಶ ಬಲಸೆ ವ ಸುಭದ್ರಾ ಸ "ದ್ರಾ ದಶ H ೧೧॥ 


೬, ಎಲ್ಫೈ ಪದ್ಮನಿಧಿಯೇ! ನಿನ್ನಲ್ಲಿ ದ್ರವ್ಯ ಸಂಭಾರವು ಎಷಿ ಶರುವುದೋ 
ಅಷ್ಟನ್ನೂ ಟಿ ಈ ಭವನನಿರ್ಮಾಣ ಮತ್ತು ಪ್ರ ತಿಷ್ಕಾ ಸತ ಶೈ ಸಂಭಾರ 
ಸಂಗ್ರ ಷ್ಟ ಕಾರ್ಯಗಳನ್ನು ಆಗಮಾಡು. ದೇವಶಿಲ್ಪಿ ದ ಈ ವಿಶ ಕರ್ಮನೂ 
ಸಹ ನಿನಗೆ ಸರ್ವ ವಿಧದಲ್ಲಿಯೂ ಸಹಾಯವನ್ನು CdR ಇನೆ? 

೭. ಈ ರೀತಿ ಆಜ್ಞಾ ಫಿಸುತ್ತಿರುವ ಇಂದ ಪ್ರದ್ಯುಮ್ಮನನ್ನು ಕುರಿತು ನಾರದ 
ಮುನಿಯು ಹೇಳಿದನು. “ಎಲೈ ದೊರೆಯೇ! ಈ ಸಂಭಾರಗಳೆಲ್ಲವನ್ನೂ ಅವವು 
ಗಳಿಗೆ ಬೇಕಾದ ಅವಕಾಶವನ್ನು ಉಚಿತವರಿತು ಹೊಂದಿ ಬೇರೆ ಬೇರೆಯಾಗಿಯೇ 
ಸಂಗ ಗ್ರಹಿಸಬೇಕು. 

೮. ಸುವರ್ಣಫಟತವಾಗಿ, ದಿವ್ಯದು ಕೂಲಗಳಿಂದಲೂ, ರತ್ನಮಾಲಿಕೆ 
ಗಳಿಂದಲೂ, ಅಮೂಲ್ಯವಾದ ಇತರ ಅಲಂಕಾರಗಳಿಂದಲೂ ಕೂಡಿದುದಾದ 
ಮೂರು ರಥಗಳನ್ನು ಸಿದ್ಧಪಡಿಸತಕ್ಕುದು. 

೯. ಶಿ ಶ್ರೀವಾಸುದೇವನ ರಥಕ್ಕೆ ಗರುಡಧ್ವಜವೇ ಗುರುತಾಗಿರಬೇಕು. 
ಸುಭದ್ರಾ ದೇವಿಯ ರಥದ ಶಿಖರದಮೇಲೆ ಪದ್ಮಧ್ವಜವನ್ನೇರಿಸಬೇಕು. 

೧೦. ವಿಷ್ಣುವಿನ ರಥಕ್ಕೆ ಹದಿನಾರು ಚಕ್ರಗಳನ್ನು ಅಳವಡಿಸಬೇಕು. 
ಬಲದೇವನ ರಥಕ್ಕೆ ಹದಿನಾಲ್ಕು ಚಕ್ರಗಳನ್ನೂ, ಸುಭದ್ರೆಯ ರಥಕ್ಕೆ ಹನ್ನೆರಡು. 
ಚಕ್ರಗಳನ್ನೂ ಕೀಲಿಸತಕ್ಕುದು. 

೧೧. ಚಕ್ರಧರನಾದ ಶ್ರೀಜಗನ್ನಾಥನ ರಥವು ಹದಿನಾರು ಹಸ್ತಗಳನ್ನು 
ವಿಸ್ತಾರವಾಗಿರಬೇಕು. ಕಾಸು ರಥವು ಹದಿನಾಲ್ಕು ಹಸ್ತ ಸಗಳ 
ಸುಭದ್ರೆಯ ರಥವು ಹನ್ನೆರಡು ಹಸ್ತಗಳೂ ವಿಸಾ >ೀರವಾಗಿರಬೇಕು. 


ಪಂಚಪವಿಂಶೋಳಧ್ಯಾಯಃ ೩೧೫ 


ಆಸನಂ ಜಗತಾಂ ಭೂಯಃ ಸ್ವಯಂ ಸ್ವಾಸನವಿಗ್ರಹಃ । 


ತದ್ಯಾನೇ ಜಗತಾಂ ನಾಶಸ್ತತೋ ಯಾನಂ ನ ವಿದ್ಯತೇ ॥ ೧೨ ॥ 
ಪಶ್ಯೇಚ್ಚರಾಚರಂ ವಿಶ್ವಂ ಜ್ಞಾನಾದ್ದಶಸು ನಿರ್ಮಲೇ । 

ಸ್ಥಿತೋ ಹೆಸ್ತತಲೇ ನಿತ್ಯಂ ನಿರ್ಮಲಸ್ತಸ್ಯದರ್ಪಣಃ ॥ ೧೩ ॥ 
ತಲಸ್ಥತ್ವಾದಸೌ ತಾಲಃ ಸದಾ ಶೇನಾಂಕಿತಃ ಪ್ರಭುಃ । 

ತತಃ ಸ ಏವ ಶೇಷಸ್ಯ ಬಲಭದ್ರಾನತಾರಿಣಃ ॥ ೧೪॥ 
ಅಥವಾ ಸೀರಿಣಃ ಕಾರ್ಯಂ ಸೀರಮೇವ ಧ್ವಜೋತ್ತಮಂ । 
ಧೃಜಸ್ಸುನಿರ್ಮಲಃ ಕಾರ್ಯಸ್ತಸ್ಮಾತ್ತಾಲಧ್ವಜೋ ಮತಃ ॥ ೧೫ ॥ 
ನ ವಾಸಿತವ್ಯೋ ದೇನೋಸಾನಪ್ರತಿಷ್ಠ್ಮೇ ರಥೇ ನೃಪ । 

ಪ್ರಾಸಾದೇ ಮಂಡಪೇ ವಾಪಿ ಪುರೇ ತನ್ನಿಸ್ಟಲಂ ಭವೇತ್‌ ॥ ೧೬ ॥ 





೧೨, ಸ್ವಾಮಿಯು ತಾನೇ ಜಗತ್ತಿಗೆ ಆಸನಭೂತನಾಗಿ ರಥದಲ್ಲಿ ಕೃತಕ 
ವಾದ ಆಸನದಲ್ಲಿ ಸುಖಾಸೀನನಾಗಿರುವಂತೆ ಕುಳ್ಳಿರಿಸಿದ್ದು ಆ ರಥವು ಮುಂಬರಿ 
ದುದಾದರೆ ಜಗತ್ತಿಗೆ ನಾಶವೇ ಉಂಟಾಗುವುದು. ಆಮೇಲೆ ಯಾನವೇ ಇರುವು 
ದಿಲ್ಲವು. ರಥೋತ್ಸವವೇ ನಿಂತುಹೋದೀತು. 

೧೩. ರಥಾರೂಢನಾದ ಸ್ವಾಮಿಯು ಜ್ಞಾನದೃಷ್ಟಿಯಿಂದ ಸುಠನಿರ್ಮಲ 
ವಾದ ಕನ್ನಡಿಯಲ್ಲಿ ಚರಾಚರಜಗತ್ತನ್ನು ನೋಡುತ್ತಿರಬೇಕಲ್ಲದೆ ಅದನ್ನು 
ಸಾಕ್ಸಾಶ್ತಾಗಿ ದೃಷ್ಟಿಸಿ ನೋಡುತ್ತಿರಬಾರದು. ಆದುದರಿಂದ ಆತನ ಕೈಯಲ್ಲಿ 
ಯಾವಾಗಲೂ ನಿರ್ಮಲವಾದ ಕನ್ನಡಿಯಿರತಕ್ಕುದು. 

೧೪. ಬಲದೇವನ ಅಂಗೈಯಲ್ಲಿ ಯಾವಾಗಲೂ ನೆಲಸಿರುವುದರಿಂದ ಅದು 
ತಾಲವೆನಿಸಿ ಅದರಿಂದಲೇ ಆ ಪ್ರಭುವು ಅಂಕಿತನಾಗಿರುವನು. ಆದುದರಿಂದ 
ಆದಿಶೇಷನ ಅವತಾರನಾದ ಬಲರಾಮನಿಗೆ ತಾಲವೇ ಧ್ವಜವೆನಿಸಿರುವುದು. 
ಅದುದರಿಂದ ಅದನ್ನೇ ಅವನ ರಥದ ಚಿಹ್ನೆಯನ್ನಾಗಿ ಮಾಡಬೇಕು. 

೧೫. ಅಥವಾ ಆ ಸ್ವಾಮಿಯು ಸೀರಪಾಣಿ (ನೇಗಿಲು ಹಿಡಿದಿರುವ 
ಕೈಯುಳ್ಳವನಾದುದರಿಂದ)ಯಾದುದರಿಂದ ಆ ಸೀರವನ್ನೇ ಅವನ ರಥಕ್ಕೆ ಧ್ವಜ 
ವನ್ನಾಗಿಸಬೇಕು. ಇದೇ ಆ ರಥಕ್ಕೆ ಉತ್ತಮ ಧ್ವಜವು. ಈ ರೀತಿ ಬಲಜೇವನ 
ರಥಕ್ಕೆ ಉತ್ತಮಧ್ವಜವನ್ನು ಕಟ್ಟಬೇಕು. ಈ ಧ್ವಜವಾದರೋ ತಾಲಧ್ವಜವೆಂದು 
ತಿಳಿಯಲಾಗಿದೆ. 

೧೬. ದೇವತಾಮೂರ್ತಿಗಳನ್ನು ಆಗಮಶಾಸ್ತ್ರೋಕ್ತವಾದ ವಿಧಾನದಿಂದ 
ಪ್ರತಿಷ್ಠೆಮಾಡದಿರುವ ರಥದಮೇಲೆ ನೆಲೆಗೊಳಿಸಕೂಡದು. ಪ್ರತಿಷ್ಠೆಯಾಗದ 
ಪ್ರಾಸಾದದಲ್ಲಿಯಾಗಲಿ, ಮಂಟಪದಲ್ಲಿಯಾಗಲಿ, ಪುರದಲ್ಲಿಯಾಗಲಿ ದೇವತಾ 
ಮೂರ್ತಿಗಳನ್ನು ಕುಳ್ಳಿ ರಿಸಿದುದಾದರೆ ನಿಷ್ಟ್ರಲವಾಗುವುದು. 


3 
೩೧೬ ಶ್ರೀ ಸ್ಮಾಂದೆಮ ಹಾಪುರಾಣಂ 


ತಸ್ಮಾತ್ಪೃತಿಷ್ಮಾ ಪ್ರಥಮಂ ಹರೇಃ ಕಾರ್ಯಾ ರಥಸ್ಯ ವೈ । 
ಸಂಭಾರಃ ಕ್ರಿ fe ತಸ್ಯ ಹೈನುಷ್ಮೇಯಾ ಮಯಾತುಸಾ। 
ಇತ್ಯಾಜ್ಞ್ಞಾಂ ಮತ್ಸಿತುರ್ಲಬ್ಬಾ ಚ ಶೀಘ್ರಮಾಯಾಮ್ಯಹಂ ನೃಪ 8 ೧೭॥ 


ತಸ್ಯ ತದ್ವಚನಂ ಶ್ರುತ್ವಾ ಘಟತಂ ಸ್ಯಂದನತ್ರಯಂ ॥ ೧೮ ॥ 
ನಿಧಿಸಂಪಾದಿತೈರ್ದ್ರವ್ಯೆ ರೇಕಾಹ್ನಾ ವಿಶ್ವಕರ್ಮಣಾ | 
ಸ್ವಕಂ ಸುಚಕ್ರಂ ಸುಸ್ತಂಭಂ ಸುವಿಸ್ತೀರ್ಣಂ ಸುತೋರಣಂ 8 ೧೯॥ 
ಸುಧ್ಯಜಂ ಸುಪತಾಕಂ ಚ ನಾನಾಚಿತ್ರಮನೋಹರಂ। 
ವಿಜಿತ ತ್ರಬಂಧಮಿಥುನಪುತ್ಥ ಲೀವಲಯಾಸ್ವಿತಂ ॥೨೦॥ 


ಅರ್ಧಹಾಟಕನಿರ್ವ್ಯೂಢಂ ಸಾಕಾದ ಪ್ರವಿರಥೋಪಮಂ | 
ಮೇಘಗಂಭೀರನಿರ್ಕೋಷಂ ದ ಷ್ಟ್ಯಾಕರ್ಷಗುಣೈ ರ್ಯ್ಯುತಂ । 
ವಾತರಂಹೋಹಯ್ಯರ್ಯುಕ್ತಂ ಶತಸ ೦ಖ್ಯೆ ಶಿತಪ್ರಭ್ಯೈಃ H 20 
ಯಥಾಶಾಸ್ತ್ರವಿಧಾನೇನ ನಾರದೇನ ಹ ತಿಷ ತಂ | 

ಸುಲಗ್ನೇ ಸುಮುಹೂರ್ತೇ ಚ ಸುತಿಫೌ ಜ್ಯೋತಿಷೋದಿತೇ ॥ ೨೨ ॥ 





೧೭. ಆದುದರಿಂದ ಮೊದಲು ಶ್ರೀಹರಿಯ ರಥಕ್ಕೆ ಪ್ರತಿಷ್ಠೆಯನ್ನು 
ಮಾಡಬೇಕು. ಆದುದರಿಂದ ಅದಕ್ಕೆ ಬೇಕಾದ ಸಂಭಾರಗಳೆಲ್ಲವನ್ನೂ ಸಿದ್ಧ 
ಗೊಳಿಸು. ನಾನು ಆ ರಥಪ್ರತಿಷ್ಠಾಕಾರ್ಯವನ್ನುು ಭಾಡನೇ ಉಗರುವಿರು. 
ಎಇಎಂದಿಂತು ನನ್ನ ತಂದೆಯಾದ ಬ ಸ) ಹೈದೇವನಿಂದ ಆಜ್ಞಾಪಿತನಾಗಿ ನಾನು 
ಬಹು ಜಾಗ್ರ ತೆಯಾಗಿ ಇಲ್ಲಿಗೈ ತಂದೆನು. 3 

೧೮-೨೦. ಇಂತೆಂದ ನಾರದಮುನೀಂದ್ರನ ಮಾತುಗಳನ್ನು ಕೇಳಿ ದೇವ 
ಶಿಲ್ಪಿಯಾದ ವಿಶ್ವಕರ್ಮನು, ಕುಬೇರನು ಸಂಪಾದಿಸಿತಂದ ದ್ರವ್ಯಗಳಿಂದ ಒಂದೇ 
ದಿನದಲ್ಲಿಯೇ ಆ ಮೂರು ರಥಗಳನ್ನೂ ನಿರ್ಮಿಸಿದನು. ಆ ರಥಗಳಾದರೋ 
ಒಳ್ಳೆಯ ಅಚ್ಚು ಸ್ಟಮರಗಳುಳ್ಳು ದಾಗಿ ಒಳ್ಳೆ ಯ ಚಕ್ರಗಳೂ, ಸೊಗಸಾದ ಸ್ತಂಭ 
ಗಳೂ ಉಳ್ಳುದಾಗಿ ಅಂದವಾದ ತೋರಣಗಳಿಂದರಿಂಕೃತವಾಗಿ ಮನೋಹರ 
ವಾದ ಧ್ವಜಗಳಿಂದಲೂ, ಪತಾಕೆಗಳಿಂದಲೂ, ಬಗೆ ಬಗೆಯ ಚಿತ್ರಗಳಿಂದಲೂ 
ಮನೋಹೆರವಾಗಿದ್ದು ವು. ವಿಚಿತ್ರವಾದ ಕಾಮಬಂಧಗಳನ್ನು ಮೆರೆಯುತ್ತಿರು 
ವಂತೆ ಕೆತ್ತಿರುವ ಪುತ್ನ ಳಿಗಳ ಪ್ರಾ 'ಕಾರಗಳಿಂದೊಪ್ಪಿ ದ್ಹುವು. 

೨೧-೨೨. ಅರ್ಥಭಾಗವೆಲ್ಲವೂ ಚಿನ್ನದ ಕಿತ; ನೆಗೆಲಸದಿಂದ ಕೂಡಿದುದಾಗಿ. 
ಸಾಕ್ಸ್ಟಾತ್‌ ಸೂರ್ಯದೇವನ ರಥಕ್ಕೆ ಣೆಯಾಗಿ, ಮುಗಿಲನಾದದಂತೆ ಗಂಭೀರ 
ನಾದವುಳ್ಳುದಾಗಿ, ವಾಯುವೇಗವುಳ್ಗ ನೂರು ಚೆಳುಗುದುರೆಗಳು ಹೂಡಿ 
ಕಂಗೊಳಿಸುತ್ತಿರುವ ಆ ರಥತ್ರಯವನ್ನು ಕಂಡು ದೇವಮುನೀಶ್ವರನಾದ ನಾರದ 
ಮುನಿಯು ಜೋತಿಷ್ಯರು ಹೇಳಿದ ಒಳ್ಳೆಯೆ ಲಗ್ನದಲ್ಲಿ ಒಳ್ಳೆಯ ಮುಹೂರ್ತದಲ್ಲಿ 
ಅವುಗಳಿಗೆ ಶಾಸ್ತ್ರೋಕ್ತ ವಿಧಾನದಿಂದ ಪ್ರತಿಷ್ಠೋತ್ಸವವನ್ನೆಸಗಿದನು. 


ಪಂಚವಿಂಶೋ9ಧ್ಯಾಯಃ ೧೭ 


ಮುನಯ ಊಚುಃ :-- 
ಭಗವನ್‌ ಜೈಮಿನೇ ಬ್ರೂಹಿ ಸರ್ವಜ್ಞೋಸಿ ಮತೋಹಿನಃ ॥ ೨೩ 
ವಿಧಿವಾಕ್ಕೇನ ಹಿ ರಥಃ ಪ್ರತಿಷ್ಠಾಸ್ಯೋ ಹರೇರಯಂ । 
ಯಶಥಾನದ್ವದ ನೋ ಯೇನ ಜಾನೀಮೋ ವಿಧಿವಿಸ್ತರಂ ॥ ೨೪ ॥ 
ಜೈಮಿನಿರುವಾಚ ದ 
ಯಥಾ ಪ್ರತಿಷ್ಠಿತಂ ತೇನ ನಾರದೇನ ಮಹಾತ್ಮನಾ । 
ತದ್ದೋ ವದಿಷ್ಯಾಮಿ ವಿಧಿಂ ಯಥಾ ದೃಷ್ಟಂ ಪುರಾ ಮಯಾ ॥ ೨೫॥ 
ರಥಸೆ ಟಶಾನದಿಗ್ಭಾ ಗೇ ಶಾಲಾಂ ಕೃತ್ವಾ ತನಾ | 


ತನ್ಮಧ್ಯೇ ಮಂಡಪಂ ಕೃತ್ವಾ ವೇದಿಂ ತತ್ರ ಸುನಿರ್ಮಲಾಂ ॥ ೨೬ ॥ 
ಚತುರಸ್ರಾಂ ಚತುರ್ಹಸ್ತಮಿತಾಂ ಹೆಸ್ಟೋಟ್ಛಿ ತಾಂ ದ್ವಿಜಾಃ । 
ಪ್ರತಿಷ್ಠಾಪೂರ್ವದಿವಸೇ ರಾತ್ರಾನುತ್ತರತಃ ಶುಭೇ ॥ ೨೭ ॥ 
ಮುಹೂರ್ತೇ ಸ್ವಸ್ತಿ ವಾಚಾ ಥೆ ಕಾರಯೇದಂಕುರಾರ್ಪ್ಹಣಂ । 
ತ್ರಿಂಶದ್ದೇನತಾಭ್ಯ ಶ್ಹ ಬಲಿಂ ದತ್ವ್ಯಾ ಯಥಾವಿಧಿ ॥ ೨೮ ॥ 


೨೩-೨೪. ಮುಖನಿಗಳು ಹೇಳುತ್ತಾರೆ:--ಭೋ ಭಗವನ್‌! ಜೈಮಿನಿ 
ಮುನಿಯೇ! ನೀನು ಸರ್ವಜ್ಞನಾಗಿರುವೆಯೆಂದು ನಮಗೆ ತಿಳಿದಿರುವುದು. 
ಶ್ರೀಹರಿಯ ಈ ರಥವನ್ನು ಯಾವ ವಿಧಾನದಂತೆ ಪ್ರತಿಷ್ಠಿಸಬೇಕೆಂಬ ವಿಷಯ 
ವನ್ನು ಹೇಳುವವನಾಗು. ಈ ರಥಪ್ರತಿಷ್ಠಾಪನವಿಧಾನವನ್ನು ನಮ್ಮೆಲ್ಲರಿಗೂ 
ತಿಳಿಯುವಂತೆ ವಿಸ್ತಾರವಾಗಿ ತಿಳಿಸುವವನಾಗು. 

೨೫. ಜೈಮಿನಿಯು ಹೇಳುತ್ತಾನೆ:--ಅಯ್ಯಾ ಮುನಿಗಳಿರಾ! ನಾರದ 
ಮುನಿಯು ಆ ರಥಗಳನ್ನೆಂತುಪ್ರತಿಷ್ಠಿಸಿದರೋ, ಪೂರ್ವದಲ್ಲಿ ನಾನು ಆ 
ಪ್ರತಿಷ್ಮಾವಿಧಾನವನ್ನೆಂತು ನೋಡಿದೆನೋ ಅಂತೆಯೇ ವಿವರಿಸಿ ಹೇಳುವೆನು, 
ಆಲಿಸಿ ಕೇಳಿರಿ. 

೨೬. ರಥದ ಈಶಾನ್ಯ ದಿಗ್ಸಾಗದಲ್ಲಿ ಸುಶೋಭನವಾದ ಶಾಲೆಯನ್ನು 
ನಿರ್ಮಾಣಮಾಡಿ ಅದರ ಮಧ್ಯ ದಲ್ಲಿ ಮಂಡಪವನ್ನು ರಚಿಸಿ ಅಲ್ಲಿ ನಿರ್ಮಲ 
ವಾದೊಂದು ವೇದಿಕೆಯನ್ನು ಹಡಬೆ, 

೨೩೭-೨೮. ಆ ವೇದಿಕೆಯಾದರೋ ಚಚ್ಚ್‌ ಕನಾಗಿದ್ದು, ನಾಲ್ಕು ಹಸ್ತಗಳ 
ವಿಸ್ತಾರವೂ, ಒಂದು ಹೆಸ್ತದೆತ್ತರವೂ ಇರತಕ್ಕುದು. ಪ್ರತಿಷ್ಠೆ ಮಾಡುವ 
ಹಿಂದಣ ದಿನದಲ್ಲಿ ಉತ್ತರೆ ದಿಕ್ಕಿನಲ್ಲಿ ಶುಭಮುಹೊರ್ತದಲ್ಲಿ ಸ್ನ (ಸ ನಾಡನನ್ನು 
ಮಾಡಿ ಅಂಕುರಾರ್ಪಣವನ್ನು ಮಾಡಬೇಕು. ತರುವಾಯ ಮುವತ್ತೆರಡು 
ದೇವತೆಗಳಿಗೂ ಯಥಾಶಾಸ್ತ್ರವಾಗಿ ಬಲಿಯನ್ಲೀಯಬೇಕು. 


೩೧೮ ಶ್ರೀ ಸ್ಕಾಂದೆಮೆಹಾಪುರಾಣಂ 


ಪ್ರಾತಸ್ತತೋ ವೇದಿಕಾಯಾಂ ಮಧ್ಯೇಮಂಡಲಮಾಲಿಖೇತ್‌ । 


ಪದ್ಮಂ ವಾಸ್ಮಸ್ತಿಕಂ ವಾಪಿ ಕುಂಭಂ ತತ್ರ ನಿಧಾಸಯೇತ್‌ ॥೨೯॥ 
ಪಂಚದ್ರುಮಕಷಾಯಂ ಚೆ ತನ್ಮಥ್ಯೇ ಸೂರಯೇತ್ಸುಧೀಃ । 
ಗೆಂಗಾವಿಪುಣ್ಯತೋಯಾನಿ ಪಲ್ಲವಾನ್ಸಸಮೃತ್ತಿಕಾಃ ॥ ೩೦॥ 
ಸರ್ವಗಂಧಾನೃಂಚರತ್ನಸರ್ವೌಷಧಿಗಣಂ ತಥಾ । 

ಪೂರೆಯಿತ್ವಾ ನಿಧಾನೇನ ಆಚಾರ್ಯಃ ಪ್ರಾಜ್ಮುಖಃ ಶುಚಿಃ H ೩೧॥ 


ವಿಷ್ಣುಂ ಸ್ಮರನ್‌ ಪಂಚಗವ್ಯಂ ಪಂಚಾದಸಿ ಪ್ರಪೂರಯೇತ್‌ । 
ದುಶೂಲವೇಸ್ಟಿತಂ ಕಂಠೇ ಮಾಲ್ಕೈರ್ಗಂಧೈಃ ಸುಶೋಭನೈಃ ॥ ೩೨॥ 
ಫಲಪಲ್ಲವಸಂಯುಕ್ತಕೃತಕೌತುಕಮಂಗಲಂ । 


ಪೂರಯೇತ್ತತ್ರ ದೇವೇಶಂ ನರಸಿಂಹಮನಾಮಯಂ ॥ ೩೩, ॥ 
ಮಂತ್ರರಾಜೇನ ವಿಧಿವಡುಪಚಾರೈಸ್ತಥಾಂತರೈಃ | 

ಪ್ರಾರ್ಥಯಿತ್ವಾ ಪ್ರಸಾದಾಯ ತಸ್ಮಿನ್ನಾವಾಹ್ಯ ತಂ ಹರಿಂ ॥ ೩೪॥ 
ಬಾಹ್ಯೋಷಚಾಕೈರ್ನಿವಿಧ್ಯೈಃ ಪೂಜಯೇದ್ದಿಧಿವದ್ದಿಜಾಃ । 
ವಾಯವ್ಯಾಂತಸ್ಯ ಕುಂಭಸ್ಕ ಸಮಿದಾಜ್ಯಚರುಂ ತಥಾ ॥ ೩೫ ॥ 





೨೯. ಬಳಿಕ ಮಾರನೆಯ ಪ್ರಾತಃಕಾಲದಲ್ಲಿ ವೇದಿಕೆಯಮೇಲೆ ಪದ್ಮ 
ವನ್ನಾಗಲಿ, ಸ್ವಪ್ಟಿಕವನ್ನಾಗಲಿ ಮಂಡಲವನ್ನಾಗಿ ರಚಿಸಿ ಅದರಮೇಲೆ ಕುಂಭ 
ವನ್ನು ಸ್ಥಾಪಿಸಬೇಕು. 

೩೦-೩೪. ಆ ಕುಂಭದಲ್ಲಿ ಪಂಚಸಲ್ಲವಕಷಾಯವನ್ನು ತುಂಬಿ ಗಂಗಾದಿ 
ಪುಣ್ಯಜಲಗಳನ್ನೂ, ಸಂಚಪಲ್ಲವಗಳನ್ನೂ , ಮೃತ್ತಿಕೆಗಳನ್ನೂ , ಸಮಸ್ತ 
ಸುಗಂಧಗಳನ್ನೂ, ಪಂಚರತ್ನಗಳನ್ನೂ, ಸರ್ಮೌಷಧಿಗಳನ್ನೂ ವಿಧಿಪೂರ್ವಕ 
ವಾಗಿ ಅದರಲ್ಲಿ ಹಾಕಬೇಕು. ತರುವಾಯ ಆಚಾರ್ಯನಾದವನು ಪೂರ್ವ 
ದಿಕ್ಕಿಗೆ ಕುಳಿತವನಾಗಿ ಶುಚಿಯಾಗಿ ವಿಷ್ಣುವನ್ನು ಸ್ಮರಿಸುತ್ತ ಪಂಚಗವ್ಯವನ್ನು 
ಮಾಡಿ ಆಮೇಲೆ ಆ ಕುಂಭಕ್ಕೆ ತುಂಬಬೇಕು. ಬಳಿಕ ಆ ಕುಂಭಕ್ಕೆ ದುಕೂಲ 
ವನ್ನು ಸುತ್ತಿ, ಕಂಠಭಾಗವನ್ನು ಮಂಗಳಕರವಾದ ಗಂಧಮಾಲ್ಯಾದಿಗಳಿಂದ 
ಅಲಂಕರಿಸಿ ಆಮೇಲೆ ಫಲಸಲ್ಲವಗಳನ್ನಿಟ್ಟು ಕೌತುಕಮಂಗಳವನ್ನಾಚರಿಸಿ 
ಅನುಸಮನಾದ ನೃಸಿಂಹೆಮೂರ್ತಿಯನ್ನು ಆ ಕುಂಭದಲ್ಲಿ ಆವಾಹನೆ ಮಾಡ 
ಬೇಕು. ಬಳಿಕ ನೃಸಿಂಹಮಂತ್ರರಾಜದಿಂದ ವಿಧಿವತ್ತಾಗಿ ಷೋಡಶೋಪಚಾರ 
ಪೂಜೆಗಳಿಂದ ಆ ಮಧ್ಯದಲ್ಲಿಯೆ ಪ್ರಸಾದವನ್ನು ಪ್ರಾರ್ಥಿಸಿ ಆ ಕುಂಭದಲ್ಲಿಯೆ 
ಶ್ರೀಹರಿಯನ್ನಾವಾಹನೆಗೈ ದು, ಆ ಸ್ವಾಮಿಯನ್ನು ವಿವಿಧಬಾಹ್ಯೋ ಪಚಾರ 
ಗಳಿಂದ ವಿಧಿವತ್ತಾಗಿ ಪೂಜಿಸಬೇಕು. 

೩೫-೩೬. ಇದಾದ ಬಳಿಕ ಆ ಕುಂಭದ ವಾಯವ್ಯ ದಿಕ್ಕಿನಲ್ಲಿ ಯಜ್ಞೇಶ್ವರ 


ಪಂಚವಿಂಶೋತಿಧ್ಯಾಯಃ ೩೧೯ 


ಅಷ್ಟೋತ್ತರಸಹಸ್ರಂ ಚೆ ಜುಹುಯಾದ್ವಿಧಿನದ್ಗುರುಃ ! 
ಸಂಪಾತಾನ್‌ ಪ್ರಾಪಯೇತ್ತತ್ರ ಕುಂಭಮಧ್ಯೇ ತದಂತತಃ ॥ ೩೬ ॥ 
ರಥಂ ಸುಶೋಭನಂ ಕೃತ್ವಾ ಸತಾಕಾಗಂಧಮಾಲ್ಯಕೈೈಃ । 
ಸರ್ವಾಂಗಂ ಸೇಚೆಯೇತ್ತಸ್ಯ ಗಂಧಚಂದನವಾರಿಭಿಃ ॥೩೭॥ 
ಧೂಪಯೇತ್ಕಾಲಾಗುರುಣಾ ಶಂಖಕಾಹಾಲನಿಸ್ವನೈಃ । 
ಧ್ವಜೇ ತಸ್ಯ ನೃಸಿಂಹಸ್ಯ ಪ್ರತಿಸ್ಮಾಸ್ಯ ಸಮಿಾರಣಂ H ೩೮॥ 
ಪೂಜಯಿತ್ವಾ ನಿಧಾನೇನ ರಕ್ತಸ್ರಗ್ಗಂಧಮಾಲ್ಯಕ್ಕೈಃ । 
ಇಮಂ ಮಂತ್ರಂ ಸಮುಚ್ಚಾರ್ಯ ಸುಪರ್ಣಂ ಪ್ರಾರ್ಥಯೇತ್ತತಃ ॥ 
ಯೋ ವಿಶ್ವಪ್ರಾಣಹೇತುಸ್ತನುರಪಿ ಚ ಹರೇ 
ರ್ಯಾನಕೇತುಸ್ವರೂಪೋ 
ಯಂ ಸಂಚಿಂತ್ಯೈನ ಸದ್ಯಃ ಸ್ವಯಮುರಗವಧೂ 
ವರ್ಗಗರ್ಭಾಃ ಪತಂತಿ 1 
ಚೆಂಚೆಚ್ಚೆಂಡೋರುತುಂಡತೃಟಿತ ಫಣಿವಸಾ 
ರಕ್ತಪಂಕಾಂಕಿತಾಸ್ಕಂ 
ನಂದೇ ಛಂದೋಮಂಯಂ ತೆಂ ಖಗಪತಿಮುಮುಲಂ 
ಸ್ವರ್ಣವರ್ಣಂ ಸುಪರ್ಣಂ ॥ 
ನನ್ನು ಸ್ಥಾಪಿಸಿ ಸಮಿತ್ತು-ಆಜ್ಯ-ಚರುಗಳಿಂದ ಗುರುವಾದವನು ವಿಧಿವತ್ತಾಗಿ 
ನೃಸಿಂಹಾಷ್ಟೋತ್ತರ ಶತನಾಮಗಳಿಂದ ಹೋಮಮಾಡಬೇಕು. ಆ ಹೋಮದ 
ಕಡೆಯಲ್ಲಿ ಕುಂಭಮಥ್ಯೆ ಸಂಪಾತಗಳನ್ನು (ಆಜ್ಯಧಾರೆಗಳನ್ನು) ಬೀಳಿಸಬೇಕು. 

೩೭. ಬಳಿಕ ರಥವನ್ನು ಪತಾಕೆಗಳಿಂದಲೂ, ಗಂಧಮಾಲ್ಯಗಳಿಂದಲೂ 
ಸಿಂಗರಿಸಿ ಮಂಗಳಕರವನ್ನಾಗಿಸಿ, ಆ ಮಂಗಳಕುಂಭದ ಗಂಧಚಂದನಜಲದಿಂದ 
ಸರ್ವಾಂಗವಾಗಿ ಸೇಚನಮಾಡಬೇಕು. 

೩೮-೩೯. ಶಂಖ ಕಹಳೆಗಳು ಭೋರ್ಗರೆಯುತ್ತಿರಲು ಕೃಷ್ಣಾಗುರುಧೂಸ 
ವನ್ನು ಆ ರಥಕ್ಕೆ ಹಾಕತಕ್ಕುದು. ಇದಾದಬಳಿಕ ಆ ನೃಸಿಂಹನ ಧ್ವಜದಲ್ಲಿ 
ವಾಯುದೇವನನ್ಮು ಪ್ರತಿಷ್ಠಿಸಬೇಕು. ತರುವಾಯ ಆತನನ್ನು ರಕ್ತಮಾಲ್ಯ, 
ರಕ್ತಗಂಧ, ರಕ್ತಪುಷ್ಪಗಳಿಂದ ಶಾಸ್ತ್ರೋಕ್ತವಾಗಿ ಪೂಜಿಸಿದ ಬಳಿಕ ಈ ಮುಂದೆ 
ಹೇಳುವ ಮಂತ್ರವನ್ನು ಪುರಶ್ಚರಣೆಮಾಡಿಕೊಂಡು ಗರುಡದೇವನನ್ನು ಪ್ರಾರ್ಥಿಸ 
ತಕ್ಕುದು. 

೪೦. "" ಯಾವನು ವಿಶ್ವದ ಜೀವನಕ್ಕೆ ಕಾರಣನೋ, ಯಾವನ ಮೈಯು 
ಶ್ರೀಹರಿಗೆ ಯಾನಕೇತುಸ್ವರೂಪವೋ, ಯಾವನನ್ನು ಸ್ಮರಣೆಮಾಡಿದೊಡನೆಯೇ 
ಪನ್ನ ಗಾಂಗನೆಯರ ಗರ್ಭಸಿರ್ಭೇದವಾಗಿಬೀಳುವುದೋ, ಅಂತಹ ಹೊಳೆಹೊಳೆವ 


೩೨೦ ಶೀ ಸ್ಕಾ೦ದಮ ಹಾಪುರಾಣಂ 


ಬ್ರಹ್ಮಘೋಷೇ ಶಂಖನಾದೈರ್ನಾನಾವಾದ್ಯಸುವಿಸ್ತರೈಃ । 
ರಥಮೂರ್ಥ್ಸಿ ಸ್ಥಾಷಯೇತ್ರಂ ಚಾರುಸೂಕ್ತಂ ಸಮುಚ್ಚೆರನ್‌ ॥ ೪೧॥ 
ತಸ್ಯೋಪರಿಷ್ಟ್ರಾತ್ತಂ ಕೊಂಭಂ ಸಮಂತಾತ್‌ ಪ್ಲಾನಯನ್‌ ರಥಂ । 


ಶ್ರಿರುಚ್ಚರನ್‌ ಮಂತ್ರರಾಜಂ ಸೇಚಯೇದ್ಬ್ರಹ್ಮಣಾ ಸಹ ॥ ೪೨ ॥ 
ತತಃ ಪೂರ್ಣಾಹುತಿಂ ದತ್ವಾ ಬ್ರಹ್ಮಣೇ ದಕ್ಷಿಣಾಂ ದದೇತ್‌ । 
ಆಚಾರ್ಯಂ ದಕ್ಸಿಣಾಂ ದದ್ಯಾದ್ಯೇನ ತುಷ್ಯತಿ ತದ್ದುರುಃ ॥ ೪೩॥ 
ಬ್ರಹ್ಮಣಾನ್ಭೋಜಯೇದಂತೇ ಷಾಯಸೇ ನುಧುಸರ್ಪಿಷಾ | 
ದ್ವಾವಶಾಸ್ಷರಮಂತ್ರೇಣ ಬಲಭದ್ರಸ್ಯ ಕಾರಯೇತ್‌ ॥ ೪೪॥ 
ಲಾಂಗಲಂಚ ಪನಿರವನ್ಮಂತ್ರಃಸ್ಯಾಲ್ಲಾಂಗಲಧ್ವಜೇ | 

ಅಥವಾ ದ್ವಿಷಡ್ಟರ್ಣೋಂಪಿ ಮೂಲಮಂತ್ರಃ ಪ್ರಕೀರ್ತಿತಃ ॥ ೪೫ ॥ 





ದೊಡ್ಡ ಕೊಕ್ಕಿನಿಂದ ತುಂಡು ತುಂಡಾಗಿಸಿದ ಸರ್ಪಗಳ ವಸ್ಕೆ ರಕ್ತಗಳ ಕೆಸರಿ 
ನಿಂದ ಕೆಸರೊಗೆದ ಮುಖವುಳ್ಳ ವೇದಪ್ರತಿಪಾದ್ಯನಾದ ಅಮಲನೂ, ಸುವರ್ಣ 
ವರ್ಣನೂ ಪಕ್ಸಿರಾಜನೂ ಆದ ಸುಪರ್ಣನನ್ನು ನಮಸ್ಕರಿಸುವೆನು, 

೪೧. ಹೀಗೆ ಮಂತ್ರವನ್ನು ಪುರಶ್ಚರಣೆಮಾಡಿದತರುವಾಯ, ವೇದಘೋಷ 
ಗಳಿಂದಲೂ, ಶಂಖನಾದದಿಂದಲೂ, ಇತರ ವಾದ್ಯವಾದನಧ್ವನಿಯಿಂದಲೂ 
ಅಮೋಘವಾದ ವೇದಸೂಕ್ತವನ್ನು ಉಚ್ಚರಿಸುತ್ತ ರಥದ ಮೂರ್ಧಾನದಲ್ಲಿ 
ಆ ಗರುಡದೇವನನ್ನು ಸಂಸ್ಥಾಪಿಸಬೇಕು. 

೪೨. ಆ ತರುವಾಯ ಆ ಗರುಡನಮೇಲೆ ಮಂತ್ರ ಕುಂಭೋದಕವನ್ನು 
ಸುತ್ತಲೂ ಸುರಿದು ಮಂತ್ರ ರಾಜವನ್ನು ಮೂರಾವೃತ್ತಿ ಉಚ್ಚರಿಸಿ ಬ್ರಹ್ಮನೊಡನೆ 
ಆ ತೀರ್ಥದಿಂದ ರಥವನ್ನು ಪ್ರೋಕ್ಸಿಸಬೇಕು. 

೪೩. ಬಳಿಕ ಪೂರ್ಣಾಹುತಿಯನ್ನು ಕೊಟ್ಟು ಬ್ರಹ್ಮನಿಗೆ ದಕ್ಷಿಣೆಯನ್ನು 
ಕೊಡಬೇಕು. ಇದಾದಮೇಲೆ ಆಚಾರ್ಯನಿಗೆ ದಕ್ಸಿಣೆಯನ್ಸಿತ್ತು ಆತನನ್ನು 
ಸಂತೋಷಗೊಳಿಸಬೇಕು. 

೪೪-೪೫. ಕಡೆಯಲ್ಲಿ ಪಾಯಸದಿಂದಲೂ, ಮಧುಸರ್ಪಿಷದಿಂದಲೂ 
ಬ್ರಾಹ್ಮಣರನ್ನು ಭೋಜನಮಾಡಿಸಬೇಕು. ಆಮೇಲೆ ಬಲಭದ್ರಜೀವನ ರಥದಲ್ಲಿ 
ಲಾಂಗಲಧ್ವಜದಲ್ಲಿಯ ಲಾಂಗಲವನ್ನು "" ಪವಿರವನ್‌?' ಎಂಬ ಮಂತ್ರದಿಂದ 
ಸ್ಥಾಪಿಸತಕ್ಕದ್ದು. ಅಥವಾ ಈ ಲಾಂಗಲಸ್ಥಾಪನೆಗೆ ಹನ್ನೆರಡು ವರ್ಣಗಳಿಂದ 
ಕೂಡಿದ ಮೂಲಮಂತ್ರವನ್ನಾದರೂ ವಿನಿಯೋಜಿಸಬಹುದೆಂದು ಪ್ರಕೇರ್ತಿತ 
ವಾಗಿರುವುದು. ಈ ಮಂತ್ರದಿಂದಲೇ ಬಲಭದ್ರ ದೇವನ ರಥವನ್ನು ಪ್ರತಿಷ್ಠಿಸ 
ಬೇಕು. 


ಪಂಚನಿಂಶೋ9ಧ್ಯಾಯಃ ೩೨೧ 


ಲಕ್ಷೀಸೂಕ್ತೇನ ಭದ್ರಾಯಾಃ ಪ್ರತಿಷ್ಠಾಪ್ಯೋ ರಥಸ್ತಥಾ । 
ನಾಭಿಹ್ರದಾನ್ಮುರಾರೇಸ್ತ್ವಂ ಬ್ರಹ್ಮಾಂಡಾವಲಿರೂಪಧೃತ್‌ ॥ V೬ 
ಆಸನಂ ಚೆತುರಾಸ್ಯಸ್ಯ ಶ್ರಿಯೋ ಮಾಸ ಸ್ಥಿರೋಭವ | 

ಇಮಂ ಮಂತ್ರಂ ಸಮುಚ್ಚಾರ್ಯ ಧ್ವಜಪದ್ಮಂ ಸಮುಚ್ಛ್ರಯೋತ್‌॥೪೭॥ 
ಯಿಯಾನ್ವಿಶೇಷೋ ಹವಿಷಾ ತ್ರಯಾಣಾಂಚ ಪೃಥಕ್‌ ಪೃಥಕ್‌ । 


ಪಂಚ ಪಂಚಭಿರ್ಹೋತವ್ಯ ಏಕೈಕಂ ತು ವಿಭಾಗಶಃ ॥ ೪೮ ॥ 
ಇತ್ತಂ ರಥಂ ಪ್ರತಿಷ್ಠಾಪ್ಯ ಸುನರ್ಣಂ ಗಾಂ ಚ ವಸ್ತ್ರಕಂ | 

ಧಾನ್ಯಂ ಚೆ ದಕ್ಷಿಣಾಂ ದದ್ಯಾತ್ಸಂಮ್ಯಗ್ಣೇವಸ್ಯ ಭಕ್ತಿತಃ ॥೪೯॥ 
ಏನಂ ಪ್ರತಿಷ್ಮಿತೇ ತತ್ರ ಸ್ಕಂದನೇಂಥ ಸುಭೂಸಷಿತೇ । 

ಆರೋಪ್ಯ ದೇವಂ ವಿಧಿನದ್ಪ್ರಹ್ಮಘೋಷಪುರಃಸರಂ ॥ ೫೦॥ 
'ಜಯಮಂಗಲಶಜ್ಜೈಶ್ಚ ನಾನಾವಾದ್ಯಪುರಃಸರೈಃ । 
ಚಾಮರಾಂದೋಲನೈರ್ಥೂಪೈಃ ಪುಷ್ಪವೃಷ್ಟಿಭಿರೇವಚ ॥ ೫೧॥ 








೪೬-೪೭. ತರುವಾಯ ಲಕ್ಷ್ಮೀಸೂಕ್ತದಿಂದ ಬಲಭದ್ರಾದೇವಿಯ ರಥದ 
ಪ್ರತಿಷ್ಠೆಯನ್ನು ಮಾಡಬೇಕು. ಬಳಿಕ, “ಎಲ್ಫೈ ಪದ್ಮನೇ ! ನೀನು ಮುರರಿಪುವಾದ 
ತ್ರೀಮನ್ನಾರಾಯಣಮೂರ್ತಿಯ ಹೊಕ್ಕಳ ಮಡುನಿನಿಂದುದಿಸಿ ಬ್ರಹ್ಮಾಂಡ 
ಗೋಳಕದ ರೂಪವನ್ನು ಧರಿಸಿರುವುದೂ ಅಲ್ಲದೆ ನಾಲ್ಮುಗನಾದ ಬ್ರಹ್ಮದೇವನ 
ಮತ್ತು ಶ್ರೀ ಲಕ್ಷ್ಮೀದೇವಿಯ ವಾಸಭವನವಾಗಿರುವೆ. ಇಂತಹ ನೀನು ಸ್ಥಿರ 
ವಾಗಿರು” ಎಂಬ ಈ ಮಂತ್ರವನ್ನು ಉಚ್ಚರಿಸಿ ಆ ರಥದ ಧ್ವಜದಲ್ಲಿ ಪದ್ಮನನ್ನು 
ಸ್ಥಾಪಿಸಿ ಎತ್ತಿ ಕಟ್ಟಬೇಕು. 

೪೮. ಈ ಮೂರು ರಥಗಳ ಪ್ರತಿಷ್ಠೆಗಳಲ್ಲಿ ಇಷ್ಟು ಮಾತ್ರ ವಿಶೇಷವಿರು 
ತ್ತದೆ. ಮೂರು ರಥಗಳ ಪ್ರತಿಷ್ಠೆಗಳಿಗೂ ಬೇರೆ ಬೇರೆಯಾಗಿ ಹವಿಸ್ಸುಗಳನ್ನು 
ಐದೈದು ಆವೃತ್ತಿ ಆಯಾ ವಿಭಾಗಗೆಳಿಗನುಗುಣವಾಗಿ ಒಂದೊಂದಕ್ಕೂ ಹೋಮ 
ಮಾಡತಕ್ಕುದು. 

೪೯. ಹೀಗೆ ಮೂರು ರಥಗಳನ್ನೂ ಪ್ರತಿಷ್ಠಿಸಿದ ತರುವಾಯ ಭಗವದ್ಭ ಕ್ತಿ 
ಯಿಂದ ಸುವರ್ಣವನ್ನೂ, ಗೋವನ್ನೂ, ವಸ್ತ್ರವನ್ನೂ, ಧಾನ್ಯದಕ್ಸಿಣೆಗಳನ್ನೂ 
ದಾನಮಾಡಬೇಕು. 

೫೦. ಈ ಪ್ರಕಾರವಾಗಿ ಪ್ರತಿಷ್ಠಿತವಾದ ಸರ್ವಾಲಂಕೃತರಥದಲ್ಲಿ ವೇದ 
ಘೋಷವನ್ನು ಮಾಡುತ್ತ ವಿಧ್ಯುಕ್ತರೀತಿಯಿಂದ ಸ್ವಾಮಿಯನ್ನು ಆರೋಹಣ 
ಮಾಡಿಸಬೇಕು. 

೫೧-೫೩. ಹೀಗೆ ಸ್ವಾಮಿಯನ್ನು ರಥವನ್ನು ಆರೋಹಣಮಾಡಿಸುವಾಗ, 
ಜಯಮಂಗಲಶಬ್ದಗಳಿಂದಲ್ಕೂ ನಾನಾ ವಿಧವಾದ ವಾಧ್ಯಧ್ವನಿಪುರಸ್ಸರ 

13 


೩೨೨ ಶ್ರೀ ಸ್ಕಾಂದೆಮಹಾಪುರಾಣಂ 


ಬ್ರಾಹ್ಮಣೈಃ ಕ್ಸೃತ್ರಿಯೈರ್ನ್ವೈಶ್ಯೈರ್ನೀಯತೇಸ್ಮ ರಥಂ ಪ್ರತಿ । 


ಹಯೈಃ ಸುಲಕ್ಸ್ಪಣೈರ್ದಾಂತೈರ್ಬಲೀನರ್ದೈರಥಾಪಿ ವಾ Hu ೫೨ ॥ 
ಪುರುಷೈರ್ವಿಷ್ಣುಭಕ್ತೈರ್ವಾ ನೇತವ್ಯಾ ಹ್ಯಪ್ರಮಾದತಃ । 

ಪ್ರೀಣಯಿತ್ವಾ ಜನಂ ಸರ್ವಂ ಭಕ್ಸ ಭೋಜ್ಯಾದಿಲೇಪನೈಃ ॥ ೫೩ ॥ 
ರಥಸ್ಕೋಪರಿ ದೇವೇಭ್ಯೋ ಬಲಿಮಂತ್ರೈಶ್ಚ ಭೋ ದ್ವಿಜಾಃ । 

ಬಲಿಂ ಗೃಹ್ಹಂತು ಭೋ ದೇವಾ ಆದಿತ್ಯಾ ವಸವಸ್ತಥಾ ॥ ೫೪ ॥ 
ಮರುಶಶ್ಚಾಶ್ವಿನೌ ರುವ್ರಾಃ ಸುಪರ್ಣಾಃ ಪನ್ನಗಾ ಗ್ರಹಾಃ । 

ಅಸುರಾ ಯಾತುಧಾನಾಶ್ಹ ರಫಸ್ಥಾಕ್ಟೈನ ದೇವತಾಃ ॥ ೫೫ ॥ 
ದಿಕ್ಸಾಲಾ ಲೋಕಪಾಲಾಶ್ಚ ಯೇ ಚ ವಿಫ್ನುವಿನಾಯಕಾಃ । 

ಜಗತಃ ಸ್ವಸ್ತಿ ಕುರ್ವಂತು ದಿವ್ಯಾ ಮಹರ್ಷಯಸ್ತಥಾ ॥ ೫೬ 
ಅನಿಫ್ನುಮಾಚ ರಂತ್ರೇತೇ ಮಾ ಸಂತು ಪರಿಪಂಧಿನಃ । 

ಸೌಮ್ಯಾ ಭವಂತು ತೃಪ್ತಾಶ್ಚ ದೈತ್ಯಾ ಭೂತಗಣಾಸ್ತಥಾ ॥ ೫೭ ॥ 


ತತಸ್ತು ನೀಯತೇ ದೇವಃ ಸಮಭೂಮಾೌ ಸಮಂಚ್ಚರನ್‌ । 
ಮಂತ್ರಂ ವೈಷ್ಣನಗಾಯತ್ರೀಂ ವಿಷ್ಣೋಃ ಸೂಕ್ತಂ ಪವಿತ್ರಕಂ ॥ ೫೮೫ 





ವಾಗಿಯೂ, ಚಾಮರಾಂದೋಳನಗಳಿಂದಲ್ಲೂ ಧೂಪಗಳಿಂದಲ್ಕೂ ಪುಷ್ಪ 
ವೃಷ್ಟಿಗಳಿಂದಲೂ ಬ್ರಾಹ್ಮಣರು, ಕ್ಸತ್ರಿಯರು, ವೈಶರೂ, ಅಶ್ವಗಳಿಂದಲೋ 
ಅಥವಾ ಬಲಾಢ್ಯಗಳಾದ ಪೃಷಭಗಳಿಂದಲೋ, ವಿಷ್ಣುಭಕ್ತರಾದ ಪುರುಷ 
ರಿಂದಲೋ ಬಹು ಜಾಗರೂಕತೆಯಿಂದ ಸ್ವಾಮಿಯನ್ನು ರಥದಬಳಿಗೆ ಬಿಜೆಗೈಸ 
ಬೇಕು. ಆಗ ಅಲ್ಲಿರುವ ಜನರೆಲ್ಲರಿಗೂ ಭಕ್ಸ್ಯಭೋಜ್ಯಾದಿಗಳನ್ನು ಹಂಚಿ 
ಸಂತೋಷವನ್ನುಂಟುಮಾಡಬೇಕು. 

೫೪-೫೬. ಎಲ್ಲೆ ದ್ವಿಜರೇ! ತರುವಾಯ ರಥದಮೇಲಿರುವ ದೇವತೆಗಳ 
ಗೆಲ್ಲರಿಗೂ ಈ ಮುಂದೆ ಹೇಳುವ ಬಲಿಮಂತ್ರಗಳಿಂದ ಬಲಿಯನ್ನು ನೀಡಬೇಕು. 
"ಎಲೈ ದೇವತೆಗಳಿರಾ! ಆದಿತ್ಯರೂ, ವಸುಗಳೂ, ಮರುತ್ತುಗಳೂ, ಅಶ್ವಿನೀ 
ಜೀವತೆಗಳೂ, ರುದ್ರರೂ, ಸುಪರ್ಣರೂ, ಪನ್ನಗರೂ, ಗ್ರಹಗಳೂ, ಅಸುರರೂ, 
ಯಾತುಧಾನರೂ, ರಥದಲ್ಲಿರುವ ಇತರ ದೇವತೆಗಳೂ, ದಿಕ್ಬಾಲಕರೂ ಲೋಕ 
ಪಾಲಕರೂ, ನಿಫ್ಲನಾಯಕರೂ, ದೇವಲೋಕದ ಮಹರ್ಷಿಗಳೂ ಆದ ನೀವೆಲ್ಲರೂ 
ಜಗಮಂಗಳವನ್ನುಂಟುಮಾಡುವವರಾಗಿರಿ. 

೫೭. ನೀವೆಲ್ಲರೂ ದೇವಕಾರ್ಯಕ್ಕೂ, ಜಗತ್ತಿಗೂ, ಜಗಜ್ಜನಕ್ಕೂ 
ವಿಫ್ಲೆಗಳನ್ನು ಮಾಡದಿರುವವರಾಗಿರಿ. ಶತ್ರುಗಳೆಂಬುವರೇ ಇಲ್ಲದಂತಾಗಲಿ. 
ದೈತ್ಯರೂ, ಭೂತಗಣಗಳೂ ಸೌಮ್ಯರೂ, ತೃಪ್ತರೂ ಆಗಲಿ.?' 

೫೮-೬೦. ಹೀಗೆ ಬಲಿಹರಣವಾದ ಬಳಿಕ ಸಮಭೂಮಿಯಲ್ಲಿ ವಿಷ್ಣು 


ಪಂಚನವಿಂಶೋ6ಧ್ಯಾಯಃ ಫಿ೨ತ್ಲಿ 


ವಾಮದೇವೈೈಃ ಪವಿತ್ರೈಶ್ಚ ಮಾನಸ್ತೋಕೈ ರಥಂತಶೈಃ 
ತತಃ ಪುಣ್ಯಾಹಳೋಷೇಣ ಕೃತವಾದಿತ್ರನಿಃಸ್ಟನಂ ॥೫೯॥ 
ಶನೈಃಶನೈ ರಥೋ ನೇಯೋ ರಥಸ್ನೇಹಾತ್ತು ಚಕ್ರಿಣಃ 
ತತ್ರೋತ್ಸಾತಾನ್‌ ಪ್ರವಕ್ಸ್ಯಾಮಿ ರೆಥೇತ್ರ ದ್ವಿಜಸತ್ತಮಾಃ ॥ ೬೦॥ 
ಈಷಾಭಂಗೇ ದ್ವಿಜಭಯಂ ಭಗ್ನೇಂಕ್ಸೆ ಕ್ಚತ್ರಿಯಕ್ಸಯಃ 1 


ತುಲಾಭಂಗೇ ವೈಶ್ಯನಾಶಃ ಶಮ್ಯಾ ಶೂದ್ರಭಯಂ ಭವೇತ್‌ ॥ ೬೧॥ 
ಮರಾಭಂಗೇ ತ್ವನಾವೃಷ್ಟಿಃ ಪೀಠಭಂಗೇ ಪ್ರಜಾಭಯಂ । 
ಪರಚಕ್ರಾಗಮಂ ವಿದ್ಯಾಚ್ಚೆಕ್ರಭಂಗೇ ರಥಸ್ಯ ತು ॥ ೬೨॥ 


ಧೃಜಸ್ಯ ಪತನೇ ನಿಪ್ರಾ ನೃಪೋನ್ಯೋ ಜಾಯತೇ ಧ್ರುವಂ । 
ಪ್ರತಿಮಾಭಂಗತಾಯಾಂ ತು ರಾಜ್ಞೋ ಮರಣಮಾದಿಶೇತ್‌ ॥ ೬೩ ॥ 
ಪೆರ್ಯಸ್ತೇತು ರಥೇ ವಿಪ್ರಾಸ್ಸರ್ವಜಾನಪದಕ್ಬ್ಸಯಃ । 
ಉತ್ಸನ್ನೇಷ್ಟೇವಮಾದ್ಯೇಷು ಉತ್ಸಾತೇಷ್ವಶುಭೇಷು ಚ ॥ ೬೪॥ 
ಗಾಯತ್ರೀಮಂತ್ರವನ್ನೂ , ಪವಿಶ್ರವಾದ ವಿಷ್ಣುಸೂಕ್ತವನ್ನೂ ಪಠಿಸುತ್ತ ರಥಾ 
ರೂಢನಾದ ಸ್ವಾಮಿಯನ್ನು ಉತ್ಸವ ತರತಕ್ಕುದು. ಆಗ ಪವಿತ್ರವಾದ ವಾಮ 
ದೇವಮಾನಸ್ತೋಕಾದಿ ಮಂತ್ರಗಳನ್ನೂ, ರಥಂತರಸೂಕ್ತಗಳನ್ನೂ ಹೇಳುತ್ತ, 
ಪುಣ್ಯಾಹಘೋಷದಿಂದಲೂ, ವಾದ್ಯಧ್ವನಿಗಳಿಂದಲೂ ವಿಷ್ಣುಭಕ್ತಿಪೂರ್ವಕವಾಗಿ 
ರಥವನ್ನು ಎಳೆಯಬೇಕು. ಅಯ್ಯಾ ಬ್ರಾಹ್ಮಣರೇ! ಈ ರಥೋತ್ಸವ ಸಮಯ 
ದಲ್ಲಿ ಆಗಬಹುದಾದ ಉತ್ಪಾತಾದಿಗಳನ್ನೀಗ ಹೇಳುತ್ತೇನೆ; ಕೇಳಿರಿ. 

೬೧. ರಥವನ್ನೆಳೆಯುತ್ತಿರುವಾಗ ಅದರ ಯಾವ ಭಾಗವಾದರೂ ಮುರಿದು 
ದಾದರೆ ಬ್ರಾಹ್ಮಣರಿಗೆ ಭಯವು. ಅಚ್ಚುಮರವು ಮುರಿದರೆ ಕ್ಪತ್ರಿಯರಿಗೆ 
ವಿನಾಶವುಂಟಾಗುತ್ತದೆ. ತೊಲೆಯು ಮುರಿದರೆ ವೈಶ್ಯರಿಗೆ ನಾಶವು. ಶಮ್ಯೆಯು 
ಮುರಿದರೆ ಶೂದ್ರರಿಗೆ ಭಯವೂ ಉಂಟಾಗುತ್ತದೆ. 

೬೨. ನೊಗವು ಮುರಿದರೆ ಅನಾವೃಷ್ಟಿಯು. ಪೀಠವು ಮುರಿದರೆ ಪ್ರಜೆ 
ಗಳಿಗೆ ಭಯವು. ಚಕ್ರವು ಮುರಿದರೆ ಶತ್ರುಗಳಿಂದ ಭಯವೆಂದು ತಿಳಿಯಬೇಕು. 

೬೩. ಎಲ್ಫೈ ಬ್ರಾಹ್ಮಣರೇ! ರಥದ ಧ್ವಜವು ಮುರಿದುಬಿದ್ದರೆ ಆ ರಾಷ್ಟ್ರ 
ದಲ್ಲಿ ಮತ್ತೊಬ್ಬ ರಾಜನು ಹುಟ್ಟುವನೆಂಬುದು ಖಂಡಿತವು. ರಥಾರೂಢವಾದ 
ದೇವತಾಪ್ರತಿಮೆಯೇನಾದರೂ ಭಂಗಗೊಂಡುದಾದರೆ ಆ ರಾಷ್ಟ್ರದ ರಾಜನಿಗೆ 
ಮರಣವುಂಬಾಗುವುದೆಂದು ಹೇಳಬೇಕು. 

೬೪-೬೫. ಎಲ್ಫೈ ವಿಪ್ರರೇ! ರಥವೇನಾದರೂ ಮುಗ್ಗ ರಿಸಿದುದಾದರೆ 
ಸಮಸ್ತ ಜನಪದದವರಿಗೂ ವಿನಾಶವುಂಬಾಗುತ್ತದೆ. ಇಂತಹ ಅಮಂಗಳ 
ಕರವಾದ ಉತ್ಪಾತಗಳೇನಾದರೂ ಉಂಬಾದಲ್ಲಿ ಪುನಃ ಬಲಿಕರ್ಮವನ್ನು ಮಾಡಿ 





ಷಿ೨ಿ೪ ತ್ರೀ ಸ್ಕಾಂದಮಹಾಪುರಾಣಂ 


ಬಲಿಕರ್ಮ ಪುನಃ ಕುರ್ಯಾಚ್ಛಾಂತಿಹೋಮಂ ತಥೈವ ಚ । 
ಬ್ರಾಹ್ಮಣಾನ್ಫೋಜಯೋಪಮ್ಸೂಯೋ ದದ್ಯಾದ್ದಾನ್ನಾನಿ ಚೈವಹಿ ॥ ೬೫ ॥ 
ಪೂರ್ವೋತ್ತರೇ ಚೆ ದಿಗ್ಭಾಗೇ ರಥಸ್ಯಾಗ್ನಿಂ ಪ್ರಕಲ್ಪಯೇತ್‌ । 
ಸಮಿದ್ಧಿರ್ಫೈತಮುಧ್ಯಾಜ್ಯಮೂಲಾಗ್ರಾಭಿಶ್ಲೆ ಹೋಮಯೇತ್‌ ॥ ೬೬॥ 
ಸಾಲಾಶಾಭಿರ್ದ್ವಿಜಶ್ರೇಷ್ಮಾ ಮಂತ್ರರಾಜೇನ ದೀಕ್ಷಿತಃ । 
ಸೋಮಾಯಾಗ್ನಯೇ ಪ್ರಜಾಭ್ಯಃ ಪ್ರಜಾನಾಂಪತಯೇ ತಥಾ ॥ ೬೭॥ 
ಗ್ರಹೇಭ್ಯಶ್ಚ ಬ್ರಹ್ಮಣೇ ಚ ದಿಕ್ಸಾಲೇಭ್ಯಸ್ತ ದಂತತಃ | 
ಯತ್ರ ಯತ್ರ ರಥೇ ದೋಷಸ್ತತ್ರತತ್ರ ಚ ದೀಕ್ಷಿತಃ ॥ ೬೮ ॥ 
ಜುಹುಯಾತ್ಮ್ರತಿಷ್ಠಾಮಂತ್ರೇಣ ವಿಶೇಷಸ್ಸರ್ವತೋ ಭವೇತ್‌ । 
ಬ್ರಾಹ್ಮಣೈಸ್ಸಹಿತಃ ಕುರ್ಯಾದ್ಧ್ಕೋಮಾಂತೇ ಶಾಂತಿವಾಚನಂ ॥ ೬೯॥ 
ಸ್ಪಸ್ತಿ ಭವತು ನಿಪ್ರೇಭ್ಯಸ್ತ್ಯಸ್ತಿ ರಾಜ್ಞ್ಯೋಂಸ್ತು ನಿತ್ಯಶಃ । 


“ತ್ರ ಎನೆ ಎಂ 
ಗೋಭ್ಯಸ್ಸ್ಪಸ್ತಿ ಪ್ರಜಾಭ್ಯಸ್ತು ಜಗತಶ್ಶಾಂತಿರಸ್ತು ವೈ ॥೭೦॥ 
ಸ್ವಸ್ತ್ಯಸ್ತು ದ್ವಿಪದೇ ನಿತ್ಯಂ ಶಾಂತಿರಸ್ತು ಚತುಷ್ಪದೇ । 
ಶಂ ಪ್ರಜಾಭ್ಯಸ್ತಫೈವಾಸ್ತು ಶಂ ತಥಾತ್ಮನಿ ಚಾಸ್ತು ನಃ ॥ ೭೧॥ 


ಶಾಂತಿಹೋಮವನ್ನು ಮಾಡಬೇಕಲ್ಲದೆ, ಬ್ರಾಹ್ಮಣಭೋಜನ ಮಾಡಿಸುವುದೂ 
ಅಲ್ಲದೆ, ದೀನಾನಾಥರಿಗೆ ಅನ್ನದಾನವನ್ನೂ ಅಧಿಕವಾಗಿ ಮಾಡಬೇಕು. 

೬೬. ರಥದ ಪೂರ್ವೋತ್ತರ ದಿಗ್ಭಾಗಗಳಲ್ಲಿ ಅಗ್ಲಿಯನ್ನು ಆವಾಹಿಸಿ 
ಸಮಿತ್ತುಗಳಿಂದಲೂ. ಫೃತ, ಮಧುಗಳಿಂದಲೂ ಆಜ್ಯಮೂಲಕವಾಗಿ ಹೋಮ 
ಮಾಡಬೇಕು. 

೬೭-೬೯, ಎಲೈ ದ್ವಿಜಶ್ರೇಷ್ಠರೇ! ಬಳಿಕ ದೀಕ್ಸಿತನಾದವನು ಮಂತ್ರ 
ರಾಜವನ್ನು ಪುರಶ್ಚರಣೆಮಾಡು ತ್ತ ಪಾಲಾಶಗಳಿಂದ ಸೋಮನಿಗೂ, ಅಗ್ತಿಗೂ 
ಪ್ರಜೆಗಳಿಗೂ, ಪ್ರಜಾಪತಿಗೂ, ಗ್ರಹಗಳಿಗೂ, ಬ್ರಹ್ಮನಿಗೂ, ದಿಕ್ಕಾಲಕರಿಗೂ 
ಆಹುತಿಗಳನ್ನು ಕೊಟ್ಟು ಹೋಮಮಾಡಬೇಕು. ಈ ಮಧ್ಯದಲ್ಲಿ ರಥದ ಯಾವ 
ಯಾವ ಭಾಗಗಳಲ್ಲಿ ದೋಷವಿರುತ್ತದೆಯೋ ಅಲ್ಲೆಲ್ಲ ದೀಕ್ಸಿತನು ರಥಪ್ರತಿಷ್ಕಾ 
ಮಂತ್ರಗಳಿಂದ ಹೋಮಮಾಡತಕ್ಕುದು. ಈ ಎಲ್ಲ ಹೋಮಗಳಲ್ಲಿಯೂ 
ಈ ಮಂತ್ರಗಳ ವಿನಿಯೋಗವು ವಿಶೇಷವಾಗುವುದು. ಹೋಮವು ಮುಗಿದ 
ಬಳಿಕ ದೀಕ್ಸಿತನು ಬ್ರಾಹ್ಮಣರೊಡಗೂಡಿ ಶಾಂತಿವಾಚನವನ್ನು ಮಾಡಬೇಕು. 

೭೦.  ವಿಪ್ರರಿಗೆ ಸ್ವಸ್ಲಿಯಾಗಲಿ; ರಾಜನಿಗೆ ಯಾವಾಗಲೂ ಕೇಮ 
ವುಂಟಾಗಲಿ; ಗೋವುಗಳಿಗೂ, ಪ್ರಜೆಗಳಿಗೂ ಕ್ಲೇಮವಾಗಲಿ: ಜಗತ್ತಿಗೆ 
ಶಾಂತಿಯುಂಟಾಗಲಿ. 

೭೧-೭೨. ದ್ವಿಪಾತ್ತುಗಳಿಗೂ, ಚತುಷ್ಬಾತ್ತುಗಳಿಗೂ ಸತತವೂ ಶಾಂತಿ 


ಪಂಚನಿಂಶೋ8ಧ್ಯಾಯೆಃ ೩೨% 


ಶಾಂತಿರಸ್ತು ಚ ದೇವಸ್ಯ ಭೂರ್ಭುವಸ್ಥಃ ಶಿವಂ ತಥಾ । 


ಶಾಂತಿರಸ್ತು ಶಿವಂ ಚಾಸ್ತು ಸರ್ವತಃ ಸ್ವಸ್ತಿರಸ್ತುನಃ ॥೭೨॥ 
ತ್ವಂ ದೇವ ಜಗತಃ ಸ್ಪಷ್ಟಾ ಪೋಷ್ಟಾ ಚೈನ ತೈಮೇವಹಿ । 
ಪ್ರಜಾಃ ಪಾಲಯ ದೇವೇಶ ಶಾಂತಿಂ ಕುರು ಜಗತ್ಪತೇ "೭೩ 


ಯಾತ್ರಾ ಕಾರಣಭೂತಸ್ಯ ಪುರುಷಸ್ಯ ಚ ಭೂಪತೇ । 
ದುಷ್ಟಾನ್ಸ್ರಹಾಂಸ್ತು ವಿಜ್ಞಾಯ ಗ್ರಹಶಾಂತಿಂ ಸಮಾಚರೇತ್‌ ॥ ೩೪ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರಾ 30 ಸೆಂಹಿತಾಯಾಂ 
ದ್ವಿತೀಯೇ ವೆ ಶೈ ಪ್ಲವಖಂಡೇ ಪುರುಷೋತ್ತ ಮಕ್ಸೇತ್ರ ಮಾಹಾಕ್ಮೆ 8 ಜೈಮಿಿನಿಯಷಿ 
ಸಂವಾದೇ * ನಾರದಲಿಖಿತಪ್ರತಿಷ್ಠಾಸಾಹಿತ್ಯ ಸಂಭಾಕಸ ೦ಗ್ರ ಹಪತ್ರೈ ೦ -- ನಿಶ್ಚಕರ್ಮ 
ಕೃತ ಸ್ಯಂದನತ ತ ಯನಿರ್ಮಾಣಪೂರ್ವಕ ರಥಪ್ರತಿಷ್ಠಾ "ದಿನರ್ಣನಂ > ನಾಮ 
ಪಂಚವಿಂಶೋಧ್ಯಾಯಃ 





ಯುಂಟಾಗಲಿ. ಪ್ರಜೆಗಳಿಗೆ ಶಾಂತಿಯುಂಟಾಗಲಿ; ಅಂತೆಯೇ ನಮ್ಮ ಆತ್ಮಕ್ಕೂ 
ಶಾಂತಿಯಾಗಲಿ. ಸ್ವಾ ಮಿಗೆ ಶಾಂತಿಯಾಗಲಿ, ಭೂರ್ಭುವಃ ಸ್ವರ್ಲೊೋಕಗಳಿಗೆ 
ಮಂಗಳವಾಗಲಿ. ಶಾಂತಿಯೂ, ಮಂಗಳವೂ, ಕ್ರೇಮವೂ ನಮಗುಂಟಾಗಲಿ. 

೭೩. ದೇವ! ನೀನು ಈ ಜಗತ್ತಿನ ಸೃಷ್ಟಿಕರ್ತನೂ. ಪಾಲನಕರ್ತನೂ 
ಆಗಿರುವೆ. ಓ ದೇವೇಶ! ಜಗತ್ತಿನ ಈ ಫ ರಜೆಗಳನ್ನು ಪಾಲಿಸುವವನಾಗು. 
ಓ ಜಗತ್ಸತಿಯೇ! ಜಗತ್ತಿಗೆ ಶಾಂತಿಯನ್ನು ಂಟುಮಾಡು! 33 

೭೪. ಎಲ್ಫೆ ಇಂದ್ರದ್ಯುಮ್ನರಾಜನೇ! ಇದು ಶಾಂತಿವಾಚನಮಂತ್ರವು. 
ಹೋಮಾಂತದಲ್ಲಿ ಈ ಮಂತ್ರಗಳನ್ನು ಪಠಿಸತಕ್ಕುದು. ರಥಯಾತ್ರೆಗೆ ಕಾರಣ 
ಭೂತನಾದ ಪುರುಷನಿಗೆ ದುಷ್ಟಗ್ರಹೆಗಳಾವುವೆಂಬುವನ್ನು ತಿಳಿದುಕೊಂಡು ಈ 
ಪ್ರಕಾರವಾಗಿ ಗ್ರಹೆಶಾಂತಿಯನ್ನು ಮಾಡಬೇಕು. 


ಇಲ್ಲಿಗೆ ಎಂಬತ್ತೊಂದು ಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ವಾಂದಮಹಾಪುರಾಣದ ಎರಡನೆಯ ವೈಷ್ಠವಖಂಡದ ಪುರುಷೋತ್ತಮಕ್ಸೇತ್ರ 
ಮಾಹಾತ್ಮ್ಯದ ಜೈಮಿನಿಯಷಿಸಂವಾದದಲ್ಲಿ 44 ನಾರದಲಿಖಿತಪ್ರತಿಷ್ಠಾಸಾಹಿತ್ಯ ಸಂಭಾರ 
ಸಂಗ್ರಹಪತ್ರ--ವಿಶ್ಶ ಓಕರ್ಮನು ರೆಥತ್ತ ತ್ರಯವನ್ನು ನಿರ್ಮಾಣಮಾಡಿದುದು-- ರಥಪ್ರತಿಷ್ಠಾದಿ 


ವರ್ಣನ?''ವೆಂಬ ಇಪ್ಪತ್ತೈದನೆಯ ಅಧ್ಯಾಯವು ಮಂಗಿದುದು 


॥ ಶ್ರೀಃ ॥ 
ಅಥ ಷಡಿ ಎಂಶೊಂಧ್ಯಾಯಃ 
ಇಂಪ್ರದ್ಯುಮ್ನಕೃತಭಗವತ್ಪೂಜನಂ-- ಗಾಲನೃಪತಿವೃತ್ತಾಂತವರ್ಣಸಂ 
ಜೈಮಿನಿರುವಾಚ 

ನಿರುತ್ಪಾತಂ ಸಮೇ ದೇಶೇ ವಿಧಿವರ್ತನಯಾಪಿ ಚ । 

ಪ್ರಾಸಾದನಿಕಟಿಂ ದೇವಾಃ ಪ್ರಾಪಿತಾಃ ಸುಮುಹೂರ್ತಕೇ uo 
ತತಃ ಶಾಲಾ ಸುಮಹತೀ ರತ್ಸವರ್ಣನಿನಿರ್ನಿತಾ । 
ನಿದೇಶಾದಿಂದ್ರದ್ಯುಮ್ನುಸ್ಯ ನಿರ್ಮಿತಾ ವಿಶ್ವಕರ್ಮಣಾ uu 
ಸಭಾರ್ಚನಾಯಾಂ ವಸ್ಕೂನಿ ಹವೀಂಹಿ ಚ ಸಮಿತ್ಯುಶಾಃ । 

ಭೋಜ್ಯಂ ನಾನಾವಿಧಂ ಗೀತನೃತ್ಯಾಂಶ್ಚ ನಿನಿಧಾಂಸ್ತ್ರಥಾ Han 
ಸಾಮ್ರಾಜ್ಯೇ ಯಾವೃಶೀ ಪೂರ್ವಂ ಸಂಪತ್ತಿರಭವತ್ಸಿತೌ । 

ತತಃ ಶ್ರೇಷ್ಠತರಾ ವಿಪ್ರಾಃ ಪ್ರತಿಷ್ಠಾಯಾಂ ಬುಭೂವ ಹೆ un 





ಕನ್ನಡದ ಅನುವಾದ 
ಇಂದ್ರದ್ಯುಮ್ನಕೃತಭಗವತ್ಟೂಜನ-- ಗಾಲನೃಪತಿವೃ ತ್ತಾಂತವರ್ಣನ 


೧. ಜೈಮಿನಿಯು ಹೇಳುತ್ತಾನೆ:--ಎಲೈ ವಿಪ್ರರೇ! ತರುವಾಯ ಯಾವ 
ಉಶ್ಪಾತಗಳೂ ಇಲ್ಲದ ಸಮಭೂಮಿಯಲ್ಲಿ ಶಾಸ್ರೋಕ್ತವಾದ ಕರ್ಮಗಳನ್ನಾ 
ಚರಿಸಿದ ತರುವಾಯ ಒಳ್ಳೆಯ ಮುಹೂರ್ತದಲ್ಲಿ ಶ್ರೀ ಜಗನ್ನಾಥ, ಬಲಭದ್ರ, 
ಸುಭದ್ರಾದೇವಿಯರ ದಾರುಮೂರ್ತಿಗಳನ್ನು ಪ್ರಾಸಾದದ ಬಳಿಗೆ ಬಿಜೆ 
ಗೊಳಿಸಿದರು. 

೨. ತರುವಾಯ ಇಂದ್ರದ್ಯುಮ್ನು ಮಹಾರಾಜನ ಅಪ್ಪಣೆಯಂತೆ ವಿಶ್ವ 
ಕರ್ಮನು ಮಹತ್ತರವೂ, ರತ್ನವರ್ಣಶೋಭಿತವೂ ಆದ ಶಾಲೆಯನ್ನು ನಿರ್ಮಿ 
ಸಿದನು. 

೩-೪. ಸಭಾ ಭವನದ ಪೂಜಾ ಸಮಯದಲ್ಲಿ ಪೂಜಾವಸ್ತುಗಳೂ, 
ಹವಿಸ್ಸುಗಳೂ, ಸಮಿತ್ತು ಮತ್ತು ಕುಶಗಳೂ, ನಾನಾ ವಿಧವಾದ ಭೋಜನ 
ಪದಾರ್ಥಗಳೂ, ವಿಧವಿಧವಾದ ಗೀತನೃತ್ಯಗಳೂ ಎಲ್ಲವೂ ಸಿದ್ಧವಾಗಿದ್ದುವಲ್ಲದೆ 
ಇಂದ್ರದ್ಯುಮ್ನನು ಪೂರ್ವದಲ್ಲಿ ಸಾಮ್ರಾಜ್ಯವನ್ನಾಳುತ್ತಿದ್ದಾಗ ಯಾವ ಸಂಪತ್ತು 
ಗಳು ಕಂಗೊಳಿಸುತ್ತಿದ್ದುವೋ ಆ ಸಂಪತ್ತುಗಳಿಗಿಂತಲೂ ಶ್ರೇಷ್ಠತರಗಳಾದ 
ಸಂಪದ್ವಿಶೇನಗಳು ಆ ಶಾಲಾಭವನದಲ್ಲಿಯೂ, ರಥಪ್ರತಿಷ್ಠಾದಿ ಸಮಯಗಳ 
ಲ್ಲಿಯೂ ವಿರಾಜಿಸುತ್ತಿದ್ದುವು. 


ಸಡ್ತಿಂಶೋತಧ್ಯಾಯಃ ೩೨೭ 


ಗಾಲೋ ನಾಮ ಮಹೀಪಾಲಸ್ತದಾ ಕ್ಸಿತಿತಲೇಂಭವತ್‌ । 
ಸೋ2ಪ್ಯತ್ರ ಪ್ರತಿಮಾಂ ಕೃತ್ವಾ ಮಾಧವಾಖ್ಯಾಂ ದೃಸನ್ಮಂಯಾಂ ॥ ೫ ॥ 
ಸ್ಥಾಪಯಿತ್ಕಾತ್ರ ಪ್ರಾಸಾದೇ ಪೂಜಯಾಮಾಸ ವೃದ್ಧಿಮತ್‌ । 


ಕನೀಯಾಂಸಂ ಚ ಪ್ರಾಸಾದಂ ನಿರ್ಮಾಯ ನೈಪಸತ್ತಮಃ ॥ ೬॥ 
ತತ್ರ ತಾಂ ಸ್ಥಾ ಪಯಾಮಾಸ ತತೋ ನಿಷ್ಕೃತ್ಯ ಸಾದರಂ । 

ತತೊಸ್ಯ ನೃಪತಿರ್ದೂತಮುಖಾಚ್ಛೃತ್ವ್ವಾಂಸ್ಯ ಕರ್ಮ ತತ್‌ ॥೭॥ 
ಗಾಲೋಜ್ಯಾಗಾತ್ಸಸೈನ್ಯಸ್ಸನ್‌ ಕೃದ್ಧಸ್ತಂ ನೀಲಪರ್ವತಂ । 

ದೃಷ್ಟ್ವಾ ಪ್ರತಿಷ್ಠಾಸಂಭಾರಂ ಮತ್ಯೆನ್ಯಃ ಸೃಷ್ಟೇಂನಿಮುರ್ಲಭಂ ॥೮॥ 
ವಿಸ್ಮಯಾವಿಷ್ಟಚೇತಾಸ್ಸ ತಸ್ಥೌ ಗಾಲೋ ನರಾಧಿಪಃ । 

ಕಿಮೇತದಿತಿ ವೃತ್ತಾಂತಂ ಕೋ ವಾ ಕಾರಯತೀದೃಶಮ್‌ Hes 
ಯತ್ನಾದ್ದಿವ್ಯಂ ಸ ವಿಜ್ಞಾಯ ಇಂದ್ರದ್ಯುನ್ನುಂ ನರಾಧಿಪಂ । 
ಬ್ರಹ್ಮೆಲೋಕಾದಾಗತೆಂ ತಂ ಕರ್ತಾರಂ ದೇವವೇಶ್ಮನಃ il ೧೦॥ 
ಪ್ರತಿಷ್ಠಾಸಯಿತುಂ ದೇವೈಃ ಸಾರ್ಧಂ ಸಂಭಾರಕಾರಕಂ ! 


ಸಹಿತಂ ಪದ್ಮನಿಧಿನಾ ಗುರುಣಾ ನಾರದೇನ ಚ Hoon 





೫-೭. ಆ ಕಾಲದಲ್ಲಿ ಗಾಲನೆಂಬ ರಾಜನೊಬ್ಬನು ಭೂಮಂಡಲವನ್ನಾಳು 
ತ್ತಿದ್ದನು. ಅವನೂ ಸಹ ಆ ಪುರುಷೋತ್ತಮ ಕ್ಬೇತ್ರದಲ್ಲಿ ಶಿಲಾಮಯವಾದ 
ಮಾಧವನ ಪ್ರತಿಮೆಯೊಂದನ್ನುಮಾಡಿಸಿ ಚಿಕ್ಕದೊಂದು ಪ್ರಾಸಾದವನ್ನು 
ನಿರ್ಮಿಸಿ ಆ ಪ್ರಾಸಾದದಲ್ಲಿ ಆ ಮೂರ್ತಿಯನ್ನು ಪ್ರತಿಷ್ಠಿಸಿ ಬಹಳ ಸಂಪತ್ತ 
ಮೃದ್ಧಿಯಿಂದ ಪೂಜೆಮಾಡಿ ಸಂತೋಷಗೊಂಡು ಆದರ ಪೂರ್ವಕವಾಗಿ ಹೊರ 
ಬಂದು, ದೂತರಿಂದ ಇಂದ್ರದ್ಯುಮ್ಸನೆಸಗುವ ಭಗವತ್ಚ್ರತಿಷ್ಠಾವೃತ್ತಾಂತವನ್ನು 
ಕೇಳಿ ತಿಳಿದುಕೊಂಡನು. 

೮. ಒಡನೆಯೇ ಆ ರಾಜನು ಕುಪಿತನಾಗಿ ಸೈನ್ಯಸಮೇತನಾಗಿ ನೀಲಾ 
ಚಲಕ್ಕೆ ಬಂದು ಅಲ್ಲಿ ಮಾನವರಿಗೆ ಸ್ವಪ್ನದಲ್ಲಿಯೂ ದೊರಕಲಸದಳವಾದ 
ಪ್ರತಿಷ್ಠಾಸಂಭಾರಗಳನ್ನು ಕಣ್ಣಾರ ಕಂಡನು. 

೯. ನರಾಧಿಪನಾದ ಆ ಗಾಲನು ಅವುಗಳನ್ನು ಕಂಡೊಡನೆಯೆ ಪರಮಾ 
ಶ್ಚರ್ಯಭರಿತನಾಗಿ « ಇದೇನು ಸಮಾಚಾರ? ಇಂತಹ ಪ್ರತಿಷ್ಠಾ ಕಾರ್ಯವನ್ನು 
ಮಾಡುವವರಾರು??' ಎಂದು ಯೋಚಿಸುತ್ತ ಸುಮ್ಮನೆ ನಿಂತನು. 

೧೦. ತರುವಾಯ ಅವನು ಬಹುಪ್ರಯತ್ನಪೂರ್ವಕವಾಗಿ, ಅಲ್ಲಿದ್ದವರಿಂದ 
ಬ್ರಹ್ಮಲೋಕದಿಂದ ಬಂದಿರುವ ಇಂದ್ರದ್ಯುಮ್ನರಾಜನೇ ಆ ದೇವಾಲಯದ 
ನಿರ್ಮಾಣಕರ್ತನೆಂಬ ವಿಷಯವನ್ನರಿತುಕೊಂಡನು. 

೧೧-೧೨. ಇಂದ್ರದ್ಯುಮ್ನನು ಸ್ವಾಮಿಯನ್ನು ದಿವ್ಯವಾದ ಆ ಪ್ರಾಸಾದದಲ್ಲಿ 


೩೨೮ 


ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಬ್ರಹ್ಮಾಣಂ ಚಾಗವಿಂಷ್ಯಲತಂ ಪ್ರತಿಷ್ಠಾಯೈ ಸುರೋತ್ತಮಂ ! 


ಶುತ್ವಾ ಸರ್ವಂಚ ವೃತ್ತಾಂತಂ ತದ್ರಾಜಾ ದಿವ್ಯಚೇಷ್ಟಿತಂ ॥ ೧೨ ॥ 
ಮೇನೇ ಕೃತಾರ್ಥಮಾತ್ಮಾನಂ ತದ್ರಾಜ್ಯೇ ಸರಮಾದ್ಭತಂ I 

ಇತಃ ಶ್ರೇಯಸ್ಕರಂ ಕರ್ಮ ನ ಭೂತಂ ನ ಭವಿಷ್ಯತಿ ॥ ೧೩ ॥ 
ತದಸ್ಯ ನಿಕಟೇ ಸ್ಥಿತ್ವಾ ಜ್ಞಾತ್ವಾ ಕರ್ನುಕ್ರಮಂ ವಿಧಿಂ ! 
ಉತ್ಸವಾಂಶ್ಚಾಸಿ ನಿಜ್ಞಾಯ ಕರಿಷ್ಯೇ ಪ್ರತಿನತ್ಸರಂ HOVH 
ಅಮಂ ದಾರುಮಯಂ ಸಾಕ್ಸಾದ್ಪ್ರ್ರಹ್ಮರೂಪಂ ಜನಾರ್ದನಂ । 
ಅಭಾಗ್ಯೋಪಚಯಾದೇತಾವಂತಂ ಕಾಲಂ ನ ಜಾನತಾ ॥ ೧೫ ॥ 
ಅಸೇನ್ಯಮಾನೇನ ಕೃತಂ ಜನ್ಮೈವ ವಿಫಲಂ ಮಯಾ । 
ತದೇನನಿಂದ್ರದ್ಯುನ್ನುಂ ವೈ ಪ್ರಜೆಪತ್ಯ ಜಗದ್ಗುರುಂ ॥ ೧೬ ॥ 
ಮಹಾಭಾಗವತಶ್ರೇಷ್ಮಂ ಬ್ರಹ್ಮಲೋಕಾದಿಹಾಗತಂ ! 

ಉಪೇತ್ಯ ಶರಣಂ ಸಾಕ್ಸಾದ್ದೃಷ್ಟ್ರ್ವಾ ನಾರಾಯಣಂ ವಿಭುಂ ॥ ೧೭ ॥ 





ಪ್ರತಿಷ್ಠಿಸಲು ದೇವತೆಗಳೊಡಗೂಡಿ ಬಂದು ಪದ್ಮನಿಧಿಯಾದ ಕುಬೇರನೊಡ 
ನೆಯೂ, ಗುರುವಾದ ನಾರದ ಮುನಿಯೊಡನೆಯೂ ಪ್ರತಿಷ್ಕಾಸಂಭಾರಗಳನ್ನು 
ಸಂಗ್ರಹಿಸಿರುವುದನ್ನೂ, ಆ ಪ್ರತಿಷ್ಠೆಗೆ ಸಾಕ್ಸಾತ್‌ ಬ್ರಹ್ಮದೇವನೇ ದಯೆಮಾ 
ಡಿಸುವನೆಂಬಿವೇ ಮೊದಲಾದ ಎಲ್ಲ ಸುದ್ದಿಯನ್ನೂ ಕೇಳಿ ಇದು ದೇವತೆಗಳ 
ಚೇಸ್ಟಿತವೆಂದು ಮನದಟ್ಟುಮಾಡಿಕೊಂಡನು. 

೧೩-೧೪. ಗಾಲರಾಜನು ತಾನು ಕೃತಾರ್ಥನಾದನೆಂದೂ, ತನ್ನ ರಾಜ್ಯ 
ದಲ್ಲಿ ಸರಮಾದ್ಭುತವಾದ ಭಗವತ್ರತಿಷ್ಮಾಕಾರ್ಯವು ನಡೆಯುವುದೆಂದ್ಕೂ 
ಭಾವಿಸಿದನು. “ಆಹಾ! ಇದಕ್ಕಿಂತಲೂ ಶ್ರೇಯಸ್ವರವಾದ ಶುಭ ಕಾರ್ಯವು 
ನನ್ನ ರಾಜ್ಯದಲ್ಲಿ ಹಿಂದಾವಾಗಲೂ ನಡೆದಿರುವುದಿಲ್ಲವು. ಮುಂದೆಯೂ ನಡೆಯ 
ಲಾರದು! ಆದುದರಿಂದ ನಾನು ಇಂದ್ರದ್ಯುಮ್ನನ್ಸೃಪತಿಯ ಬಳಿಯಲ್ಲಿಯೇ 
ಇದ್ದುಕೊಂಡು ಪ್ರತಿಷ್ಠಾಕಾರ್ಯದ ಕ್ರಮವನ್ನೂ, ವಿಧಿಯನ್ನೂ, ಉತ್ಸವ 
ಗಳನ್ನೂ ತಿಳಿದುಕೊಂಡು ಅಂತೆಯೇ ಪ್ರತಿವರ್ಷವೂ ಮಾಡುತ್ತೇನೆ. 

೧೫-೧೮. ಸಾಕ್ಸಾದ್ಬ _$ ಹ್ಮರೂಸನಾದ ಈ ದಾರುಮಯ ಜನಾರ್ದನನ್ನು 
ನನ್ನ ದುರದೃಷ್ಟ ವಶದಿಂದ ಈವರೆಗೂ ನಾನು ತಿಳಿಯದೆ, ತಿಳಿದು ಸೇವಿಸದೆ 
ಜನ್ಮವನ್ನೇ ವಿಫಲವನ್ನಾಗಿ ಮಾಡಿಕೊಂಡೆನು. ಆದುದರಿಂದ ಈಗ ನಾನು 
ಮಹಾಭಾಗವತಶ್ರೇಷ್ಠನೂ, ಬ್ರಹ್ಮಲೋಕದಿಂದ ಈ ಭೂಲೋಕಕ್ಕೈತಂದಿರು 
ವವನೂ, ಜಗದ್ಗುರುವೂ ಆದ ಇಂದ್ರದ್ಯುಮ್ನುನ ಬಳಿಗೈದಿ ಆತನನ್ನು ಶರಣು 
ಹೊಂದಿ ಈ ಭವ್ಯ ಪ್ರಾಸಾದದಲ್ಲಿ ಪ್ರತಿಷ್ಠಿತನಾಗುವ ಸಾಕ್ಸಾತ್‌ ನಾರಾಯಣ 
ವಿಭುವನ್ಮು ಸಂದರ್ಶಿಸಿ ಮೋಕ್ಷವನ್ನು ಪಡೆಯುತ್ತೇನೆ. ಇದೇ ನಿಶ್ಚಯವು. 


ಹಡ್ದ್ಡಿಂಶೋ9ಧ್ಯಾಯಃ 


ಪ್ರತಿಷ್ಠಿತಂ ನೈ ಪ್ರಾಸಾದೇ ಮುಕ್ತಿ ಮೇಷ್ಯಾನಿ ನಿಶ್ಚಯಂ । 

ವೈಕುಂಠಂ ಚೆ ಪ್ರತಿಷ್ಠಾಪ್ಯ ಮಯ್ಯೇವಾರೋಪಯಿಷ್ಯತಿ ॥ ೧೮ ॥ 
ಬ್ರಹ್ಮಲೋಕಂ ಗತೋ ಯೋ ವೈ 8೦ ಕ್ಷಿತೌ ನೋವತಿಷ್ಮತೇ । 
ಉಪಚಾರಾನ್‌ ಸಮಾದಿಶ್ಯ ಕೋಶಂ ಸಂಭೃತ್ಯ ಮೈ ಪ್ರಭೋಃ 
ಬ್ರಹ್ಮಣಾ ಸಹಿತೋಂವಶ್ಯಂ ಪುನರ್ಯಾಸ್ಯತಿ ತತ್ಕಯಂ । 
ವಿಚಾರ್ಯ ಮಂತ್ರಿಭಿಃ ಸಾರ್ಧಂ ತತೋ ಗಾಲೋಪಿ ವೈಷ್ಣವಃ ॥ ೨೦ ॥ 
ಇಂದ್ರದ್ಯುಮ್ನುಸ್ಯ ನಿಕಟಂ ವಿನೀತಃ ಪ್ರಯಯೌ ಮುದಾ । 

ಗತ್ವಾ ತಂ ದೂರತೋ ದೃಷ್ಟ್ಯಾ ಪ್ರಣಿಷಾತಪುರಃಸರಂ ॥ ೨೧॥ 
ಬದ್ಧಾಂಜಲಿಪುಟೋ ರಾಜಾ ಮೂರ್ಧ್ಸಿ ವೀಕ್ಚನ್‌ ಸ ಸಾಧ್ವಸಂ। 
ಶನೈಃ ಶನೈರ್ಯಯ್‌ ತಸ್ಯ ನಿಕಟಿಂ ಗಾಲಪಾರ್ಥಿವಃ 

ದೇವ ತ್ವಂ ರಾಜರಾಜೋಸಸಿ ಮರ್ತ್ಯೋ ಪಿ ಬ್ರಹ್ಮಲೋಕಗಃ । 
ಕಿಂ ಸ್ತೌಮಿ ನೃಷಕೀಟೋಹಂ ತ್ವಾಂ ಜೀವನ್ಮುಕ್ರನಾಶ್ವರಂ ॥ ೨೩ ೫ 
ಅಜ್ಞಾತ್ಚಾ ಮಹಿಮಾನಂ ತೇ ಸಚಿವೈರ್ಮಂತ್ರಯನ್ಮುಹುಃ I 
ಯೋದ್ಗುಮುಭ್ಯಾಗತೋ ದೇವ ದೃಷ್ಟ್ಯಾ ತೇ ಪೌರುಷಂ ಮಹತ್‌ ॥೨೪॥ 


॥1 ೧೯೬ 


॥ ೨೨ 1% 





ಆ ದೊರೆಯು ಶ್ರೀಮನ್ಮಾರಾಯಣಮೂರ್ತಿಯನ್ಸೀ ದೇವಾಯತನದಲ್ಲಿ 
ಪ್ರತಿಷ್ಠಿಸಿ ಪೂಜಾದಿಗಳನ್ನು ನನಗೇ ವಹಿಸುವನು. 

೧೯-೨೨. ಬ್ರಹ್ಮಲೋಕಕ್ಕೆ ಹೋದ ಯಾವನುತಾನೆ ಭೂಲೋಕದಲ್ಲಿ 
ನಿಂತಾನು? ಆದುದರಿಂದ ಆ ಇಂದ್ರದ್ಯುಮ್ಮರಾಜನು ಸ್ವಾಮಿಗೆ ನಡೆಯಬೇಕಾದ 
ಪೂಜೋಪಚಾರಗಳೆಲ್ಲವೂ ಸರಿಯಾಗಿ ನಡೆಯುವಂತೆ ಆಜ್ಞಾಪಿಸಿ, ಪ್ರಭುವಿಗೆ 
ಕೋಶವನ್ನು ಸಂಗ್ರಹಿಸಿಟ್ಟು ಬ್ರಹ್ಮನೊಡನೆ ಅವಶ್ಯವಾಗಿಯೂ ಪುನಃ ಬ್ರಹ್ಮ 
ಲೋಕಕ್ಕೇ ಹೋಗುತ್ತಾನೆ? ಎಂಬೀ ಪ್ರಕಾರವಾಗಿ ಆ ಗಾಲರಾಜನು ತನ್ವ 
ಮಂತ್ರಿಗಳೊಡನೆ ಆಲೋಚಿಸಿ, ಮಹಾ ವಿಷ್ಣುಭಕ್ತನಾದುದರಿಂದ ಕೇವಲ 
ವಿನಯದಿಂದಲೂ, ಸಂತೋಷದಿಂದಲೂ ಆ ಇಂದ್ರದ್ಯುಮ್ಮರಾಜನ ಬಳಿಗೆ 
ಹೊರಟು ದೂರದಿಂದಲೇ ಆತನನ್ನು ಕಂಡು ಪ್ರಣಾಮಪೂರ್ವಕವಾಗಿ ತಲೆಯಲ್ಲಿ 
ಕೈಗಳನ್ನು ಜೋಡಿಸಿಕೊಂಡು ಭಯಭಕ್ತಿಗಳಿಂದಾತನನ್ನು ಕಂಡು ಮೆಲಮೆಲ್ಲನೆ 
ಆತನ ಬಳಿಸಾರಿದರು. 

೨೩. “ ದೇವ! ನೀನು ರಾಜರಿಗೆಲ್ಲ ರಾಜನಾಗಿರುವೆ. ಮರ್ತ್ಯನಾಗಿರುವೆ. 
ಆದರೂ ನೀನು ಬ್ರಹ್ಮಲೋಕದಲ್ಲಿರುವವನು. ನಾನಾದರೋ ನೃಪತಿಯೆಸಿಸಿದೆ 
ಒಂದು ಕೀಟವು. ಇಂತಹ ನಾನು ಜೀವನ್ಮುಕ್ತನೂ, ಈಶ್ವರಸ್ವರೂಪನೂ 
ಆಗಿರುವ ನಿನ್ನನ್ನು ಏನೆಂದು ಸ್ತುತಿಸಲಿ! 

೨೪. ಓ ಸ್ವಾಮಿಯೇ! ನಾನು ನಿನ್ನ ಮಹಿಮೆಯನ್ನರಿಯದೆ ಮಹತ್ತರ 


F 


೨೩೦ ಶ್ರೀ ಸ್ಕ್ಯಾ೦ದಮಹಾಪುರಾಣಂ 


ಅತಿಮಾನುಷಮಾಶ್ಚ ರ್ಯಂ ಸದಂ ಚಾಫಿ ಶಜೀಪತೇಃ । 


ವೃಷ್ಟ್ಟೇತನ್ನಿಶ್ಚಿತಂ "ದೇವ ಬ್ರಹ್ಮಲೋಕಗತಸ್ಯ ಹಿ ॥ ೨೫ ॥ 

ಈವೃ ಶಂಹಿ ಮಹತ್ಯ ರ್ಮ ಯದಾಜ್ಞಾ ಕ್ರ ನೆ ಓಹಾನಿಧಿಃ 

ಚೀತಃಪ್ರ ಸಾದಪ್ರ ಸ ಮಯಿ ದೇಹಿ ಹೋತ: ಮ ॥ ೨೬ ॥ 

ತ್ರೈಲೋಕ್ಯ ವಾಸೋ ದೇವಾ ತ್ವೃದಾಜ್ಞಾ ತ ವಶವರ್ತಿನಃ ॥ ೨೭ ॥ 
ಜೆ ಮಿನಿರುವಾಚೆ:- 

ಇತ್ನೆಂ ನಿಜ್ಞಾಪೆಯೆಂತೆಂ ತೆಂ ಗಾಲಂ ನೃಪತಿಕುಂಜರಂ ) 

ಸ್ಮಯಮಾನ ಉವಾಚೇವಂ ರೌಜನ್ಯಿಂ ಬಹು ಭಾಷಸೇ ॥ ೨೮ ॥ 


ಭವಾನಫಿ ಹರೇರ್ಭಕ್ತಃ ಸಾರ್ವಭೌಮೋ ಮಹೀಪತಿಃ 1 
ಸಾಮಾನ್ಯಮೇತದ್ರಾಜ್ಞಾ ವೈ ಭೂಸ್ವಾಮ್ಯಂ ಭುವಿ ವರ್ತತಾಂ ॥ ೨೯॥ 
ಸಾಂಪ್ರತಂ ಹಿ ಭವಾನತ್ರ ಸೃಥಿವ್ಯಾ ಮೇಕಪಾರ್ಥಿವಃ । 

ಹಾ 8 ಕ್ರಿಯಾಃ ಸರ್ವಾ ಮತ್ತಾ ್ಯ೯ನಾಂ ಮರುತಾಮಪಿ॥ ೩೦ 1 





ವಾದ ನಿನ್ನ ಪೌರುಷವನ್ನು ಮಾತ್ರ ಕಂಡು ನನ್ನ ಮಂತ್ರಿಗಳೊಡನೆ ಮಂತ್ರಾ 
ಲೋಚನೆಯನ್ನುಮಾಡಿ ನಿನ್ನೊ ಡತೆ ಕಾಳೆಗಮಾಡಲೈತಂಡೆನು. 

೨೫. ಬ್ರಹ್ಮಲೋಕದಿಂದ ಭೂಲೋಕಕ್ಕೆ ಬಂದಿರುವ ನಿನ್ನ ಆಶ್ಚ ರ್ಯ 
ಕರವಾದ ಷಸ ವ್ಯಾಪಾರವನ್ನೂ , ಶಚೀಪತಿಯಾದ ಮಹೇಂದ್ರ ನಿಗೆಣೆ 
ಯಾದ ಈ ನಿನ್ನ ಪದನಿಯನ್ನೂ ಕೆಂಡು ಎಲ್ಫ ಪ್ಲ ಪ್ರಭುವೇ! ನಾನು ಈ ನಿಶ್ಚಯಕ್ಕೆ 
ಬಂದಿರುವೆನು. 

೨೬-೨೭, "ಶಕುಬೇರನೂ ಯಾವ ನಿನ್ನ ಆಜ್ಞಾ ಧಾರಕನಾಗಿರುವನೋ, 
ಮೂರು ಲೋಕಗಳಲ್ಲಿಯೂ ವಾಸಮಾಡುವ ಸಕಲದೇವತೆಗಳೂ ಯಾವ ನಿನ್ನ 
ಆಜ್ಞಾವಶವರ್ತಿಗಳಾಗಿರುವರೋ ಅಂತಹ ನಿನ್ನ ಈ ಬಗೆಯ ಕಾರ್ಯವು ಮಹತ್ತರ 
ವಾದುದು. ಆದುದರಿಂಜಿಲೈ ದೇವೋತ್ತಮನೆ! ಈಗ ನೀನು ನನ್ನಲ್ಲಿ ಅನುಗ್ರಹ 
ವನ್ನು ತೋರುವವನಾಗು.” 

೨೮. ಜೈಮಿನಿಯು ಹೇಳುತ್ತಾನೆ:--ಎಲೈ ದ್ವಿಜರೇ! ಈ ರೀತಿ ಅರಿಕೆ 
ಮಾಡಿದ ಆ ಗಾಲನೃಪಾಲನನ್ನು ಕುರಿತು ಇಂದ್ರ ದ್ಯುಮ್ಹರಾಜನು ನಸುನಗುತ್ತ 
ಇಂತೆಂದನು: "ದೊರೆಯೆ ! ಇದೇನಿದು? ಇಷ್ಟೊಂದು ಮಾತನಾಡುತ್ತಿರುವೆ? 

೨೯-೩೦. ನೀನೂ ವಿಷ್ಣುಭಕ್ತನಾಗಿರುವೆ. ಸಾರ್ವಭೌಮನಾದ ಮಹೀ 
ಪತಿಯಾಗಿರುವೆ. ಭೂಲೋಕದಲ್ಲಿರುವ ರಾಜರಿಗೆ ಭೂಮಿಯ ಒಡೆತನವೆಂಬುದು 
ಸರ್ವಸಾಮಾನ್ಯವಾದುದೇ ಅಲ್ಲವೆ. ಪ್ರಕೃತದಲ್ಲಿ ನೀನು ಈ ಭೂಮಿಗೆ ಏಕೈಕ 
ಭೂಪಾಲನಾಗಿರುವೆ. ದೇವತೆಗಳಿಗಾಗಳಿ, ಮರ್ತ್ಯರಿಗಾಗಲಿ ಸಮಸ್ತಕ್ರಿಯೆಗಳೂ 
ದೊರೆಯಮೂಲಕವಾಗಿಯೆ ನಡೆಯತಕ್ಕುವು. 


ಷಡ್ದಿಂಶೋ$ಧ್ಯಾಯಃ ೩ಿಸಿಂ೧ 


ಅಷ್ಟದಿಕ್ಸಾಲಕಾಂಶೈಸ್ತು ಬ್ರಹ್ಮಣಾ ನಿರ್ಮಿತೋ ನೃಪಃ । 


ನ ಹ್ಯಲ್ಪಪುಣ್ಯಕೃದ್ರಾಜಾ ಪ್ರಜಾಪಾಲನತತ್ಸರಃ ॥೩೧॥ 
ಇಹ ಕೀರ್ತಿಂ ಚ ಧರ್ಮಂ ಚೆ ಯತ್ರ ಗಚ್ಛನ್‌ ಸುವರ್ತ್ಮನಿ । 

ಪ್ರಾಪ್ಪೋತಿ ರಾಜಶಾರ್ದೂಲ ವಿಶೇಷಾತ್ತಂ ತು ವೈಷ್ಣವಃ ೫ ೩೨॥ 
ಪ್ರಾಸಾದೇ ಸ್ಥಾಸಯೇದ್ಯಸ್ತು ಹರೇರರ್ಜಾಂ ವಿಧಾನತಃ । 

ನ ದೇಹಬಂಧಮಾಪ್ಟೋತಿ ಯಾತಿ ನಿಷ್ಣೋಃ ಪರಂ ಪದಂ ॥ ೩೩ 
ಮಾಧವಪ್ರತಿಮಾಮೇತಾಂ ದಾರವೀಂ ಶುಭಲಕ್ಬಣಾಂ । 

ಸಾಕ್ಸಾನ್ಮುಕ್ತಿ ಪ್ರದಾಂ ಭೂಪ ಸ್ವಯಂ ಸ್ಥಾಪಿತವಾನಸಿ ॥ ೩೪॥ 
ನಿರ್ನಿಫ್ನಂ ಕರ್ಮ ತೇ ಜಾತಂ ಮಮ ಮನ್ವಂತರಂ ಗತಂ । 

ಭವೇದ್ವಾ ಸಂಶಯೋ ಮೇಂತ್ರ ನ ಸ್ವತಂತ್ರಶ್ಚತುರ್ಮುಖಃ ॥ ೩೫ ॥ 





೩೧. ಅಯ್ಯಾ ಗಾಲರಾಜನೇ! ರಾಜನೆಂದರೆ ಸಾಮಾನ್ಯನಲ್ಲವು. ಎಂಬು 
ಮಂದಿ ದಿಕ್ಬಾಲಕರ ಅಂಶದಿಂದ ಬ್ರಹ್ಮದೇವನು ನೃಪಾಲನನ್ನು ನಿರ್ಮಿಸಿರು 
ವನು. ಎಲ್ಫೆ ಗಾಲನೃಪಾಲನೇ! ಪ್ರಜೆಗಳನ್ನು ಸಂರಕ್ಸಿಸುವುದರಲ್ಲಿ ತತ್ಸರನಾದ 
ರಾಜನು ಅಲ್ಪಪುಣ್ಯವನ್ನುಗಳಿಸಿದವನಲ್ಲ. ಅವನು ಮಹಾ ಭಾಗ್ಯಶಾಲಿಯು. 

೩೨. ಅಯ್ಯಾ ರಾಜಶಾರ್ದೂಲನೇ! ದೊರೆಯಾದವನು ಈ ಲೋಕದಿ 
ಸನ್ಮಾರ್ಗದಲ್ಲಿ ಸಂಚರಿಸುತ್ತ ಕೀರ್ತಿಯನ್ನೂ, ಧರ್ಮವನ್ನೂ ಸಂಪಾದಿಸಿ ಮೋಕ್ಷ 
ಭಾಗಿಯಾಗುತ್ತಾನೆ. ಅದರಲ್ಲಿಯೂ ವಿಷ್ಣುಭಕ್ಕನಾದ ನೀನು ಈಗಾಗಲೇ 
ಶ್ರೀಮನ್ಮಹಾನಿಷ್ಣುವಿನ ಶಿಲಾಮೂರ್ತಿಯನ್ನು ನೀನೇ ಕಟ್ಟಿಸಿರುವ ದೇವಾಲಯ 
ದಲ್ಲಿ ಪ್ರತಿಷ್ಠಿಸಿ ಭಕ್ತಿಯಿಂದ ಪೂಜಿಸಿ ಪುಣ್ಯವನ್ನಾರ್ಜಿಸಿರುವೆ. ಇಂತಹ ನೀನು 
ಮೋಕ್ಸವನ್ನು ಪಡೆದೇ ಸಡೆಯುವೆಯೆಂಬುದರಲ್ಲಿ ಸಂಶಯವಿಲ್ಲವು. 

೩೩. ಯಾವನಾದರೆ ದಿವ್ಯಪ್ರಾಸಾದದಲ್ಲಿ ಶ್ರೀಹರಿಯ ಅರ್ಚಾಮೂರ್ತಿ 
ಯನ್ನು ಶಾಸ್ತ್ರೋಕ್ತವಾಗಿ ಸ್ಥಾಪಿಸುವನೋ ಅವನು ದೇಹಬಂಧವನ್ನು ಕಳೆದು 
ವಿಷ್ಣುಲೋಕವನ್ನು ಪಡೆಯುತ್ತಾನೆ. 

೩೪. ಎಲ್ಲೆ ಭೂಪತಿಯೇ! ಶುಭಲಕ್ಬಣಲಕ್ಸಿತವಾಗಿ, ಸಾಕ್ಸಾತ್‌ 
ಮುಕ್ತಿಪ್ರದವಾಗಿರುವ ಶ್ರೀ ಮಾಧನನ ಈ ದಾರು ಮೂರ್ತಿಯನ್ನು ನೀನೇ 
ಸ್ಥಾಪಿಸುವಿಯಂತೆ. 

೩೫. ನಿನ್ನ ಕಾರ್ಯವು ನಿರ್ವಿಘ್ನವಾಗಿ ನಡೆಯುವುದು. ನನಗಾದರೋ 
ಪ್ರಕೃತದಲ್ಲಿ ಮನ್ವಂತರವು ಕಳೆದಿರುತ್ತದೆ. ನನ್ನ ಕಾರ್ಯವು ಈಡೇರುವುಮೋ 
ಇಲ್ಲವೋ ಎಂಬ ವಿಷಯದಲ್ಲಿ ನನಗೆ ಸಂಶಯವಾಗಿರುವುದು. ಈ ವಿಷಯದಲ್ಲಿ 
ನಾನು ಸ್ವತಂತ್ರನಬ್ಲವು. 


೩೩೨ ಶ್ರೀ ಸ್ಮಾಂದೆಮಹಾಪುರಾಣಂ 


ಪ್ರತಿಷ್ಠಾಯೈ ಪ್ರಾರ್ಥಿತೋಯೆಂ ತದನ್ಯಃ ಸ್ಮಾಪಯೇತ್ಕಥಂ | 


ಸಾಕ್ಸ್ಟಾದ್ಹಾರ್ವವತಾರಸ್ಯ ಪ್ರಾಸಾದಸ್ಯ ನೃಪೋತ್ತವು ॥ ೩೬ ॥ 
ಸನ್ನಿಧಾನೇನ ಚೇದತ್ರ ವಿಧಾತಾನುಗ್ರಹಿಷ್ಯತಿ । 

ತದೇನಂ ಸ್ಮಾಪಯಿತ್ವಾ ತು ಚತೂರೂಪಂ ಜನಾರ್ದನಂ ॥ ೩೭ ॥ 
ಸಮರ್ಪ್ಯ ತ್ವಾಂ ಗಮಿಷ್ಯಾಮಿ ತ್ವಮೇವೋಪಚರಿಷ್ಯಸಿ । 
ನಿತ್ಯೋಪಹಾರಂ ಯಾತ್ರಾಶ್ಚ ಉತ್ಸವಾಂಶ್ಚ ಜಗತ್ಸತೇಃ ॥ ೩೮ ॥ 


ಯಾನೇನೋಪದಿಶೇದ್ದೇವಃ ಸ್ವಯಂ ವಾ ಪ್ರಪಿತಾನುಹಃ । 
ತಾಂಸ್ತಾನ್‌ ಪ್ರಯತ್ನಾ ತು ರ್ಪೀತ ರಾಜಾ ವೈ ಧರ್ಮಪಾಲಕಃ ॥ ೩೯॥ 
ತತಃ ಸ ಗಾಲೋ ನೃ ಸತೀ ೈತ್ವಾ ತಚ್ಚಿಂತಿತಂ ಸ್ವಯಂ । 


ಇಂದ ಸ್ರದ್ಯುನ್ನಾ ದಿಷ್ನ ಮೇತದಿತಿ ಪ್ರಾ ಪ ಪರಾಂ ಮುದಂ 1 ೪೦॥ 
ತಸ್ಮೌ ತಸಾ ೦ತಿಕೇ : ಗಾಲ ಆಜ್ಞಾ ತ್ರಿ ಇವ ಸ್ವಯಂ । 
ತತ್ತ to ಕಕೋತ್ಯೆ ೀಷ ಇಂದ್ರ ದ್ಯು ಮೋ ಯವಾದಿಶತ್‌ HON 


pS 


೩೬. ಎಲೈನ್ಸ ಪೋತ್ತಮನೇ! ಈಗಲೀ ದಾರುಮಯ ಬ ನ್ರಿಹ್ಮನ ಪ್ರ ತಿಷ್ಮಾ 
ಸನೆಯ ವಿಷಯದಲ್ಲಿ ನಾನು ಚತುರ್ಮುಖ ಬ್ರಹ್ಮನನ್ನು ಫಾರ್ಥಿಸಿಕೊಂತಿ 
ರುವೆನು. ಆದುದರಿಂದ ಆತನನ್ನುಳಿದು ಮುಕಾ ನಾನೆ ಸಾಕ್ಸಾತ್‌ ಶ್ರೀಹರಿಯ 
ಈ ಮೂರ್ತಿಯನ್ನೂ ಈ ಪ್ರಾಸಾದವನ್ನೂ ಪ್ರತಿಷ್ಠಿಸಿಯಾರು? 

೩೭-೩೮. ಆ ವಿಧಾತೃವು ಇಲ್ಲಿ ಸನ್ನಿಧಿಯನ್ನು ಅನುಗ್ರಹಿಸಿದು೯ಇದರೆ 
ನಾನು ಆತನ ಮೂಲಕ ದಾರುಮಯವಾದ ಶ್ರೀ ಮಹಾವಿಷ್ಣುವಿನ ಈ ನಾ. 
ಮೂರ್ತಿಗಳನ್ನೂ ಸ್ಥಾಪಿಸಿ ನಿನಗೆ ಸಮರ್ಪಿಸಿ ಹೊರಟು ಹೋಗುತ್ತೇನೆ. 
ಆ ತರುವಾಯ ಈ ಜಗತ್ಬತಿಯ ಫಿತ್ಯಪೂಜೆಗಳನ್ನೂ, ರಥೋತ್ಸವಾದಿಗಳನ್ನೂ, 
ನಿತ್ಯೋತ್ಸವಗಳನ್ನೂ ನೀನೇ ನಡೆಸುವೆಯಂತೆ. 

ರ೯. ಪಿತಾಮಹನಾದ ಆ ಸ್ವಾಮಿಯೇ ಆಗಲಿ, ಬ್ರಹ್ಮದೇವನಾಗಲಿ 
ಏನೇನನ್ನು ಉಪದೇಶಮಾಡುವರೋ ಅವುಗಳೆಲ್ಲವನ್ನೂ ಧರ್ಮಸಂರಕ್ಪಕನಾದ 
ಹೊರೆಯು ಪ್ರಯತ್ನಪೂರ್ವಕವಾಗಿ ಮಾಡತಕ್ಕುದು. 

೪೦. ಅಯ್ಯಾ ಮುನಿಗಳಿರಾ! ಗಾಲಭೂಪಾಲನು ಇಂದ ನ್ರೈದ್ಯುಮ್ನರಾಜನು 
ಯೋಚಿಸಿ ನುಡಿದುದನ್ನು ಸಾಕ್ಸಾತ್ರಾಗಿ ಕೇಳಿದ ಬಳಿಕ ಇದೆಲ್ಲವನ್ನೂ ಆತನೇ 
ಆಜ್ಞಾ ಪಿಸಿದುದೆಂದು ತಿಳಿದು ಪೌ ಸಂತುಷ ಸೈನಾದನು. 

೪೧, ತರುವಾಯ ಆ ರಾಜನು ಇಂದ್ರದ್ಯುಮ್ಮನ ಸಪ್ಲಿಧಿಯಲ್ಲಿಯೇ 
ಆಜ್ಞಾಧಾರಕನಾಗಿದ್ದು ಆತನು ಹೇಳಿದುದೆಲ್ಲವನ್ನೂ ಜಾಗ್ರತೆಯಾಗಿ ನಡೆಸು 
ತ್ತಿದ್ದನು. 


ಸಡ್ತಿಂಶೋತಧ್ಯಾಯಃ ಷಿತ್ಲಿಸ 


ಏವಂ ಸಂಭೃತಸಂಭಾರಃ ಸಿಂಹಾಸನಗತಃ ಪ್ರಭುಃ । 


ಷೇವೈಃ ಪರಿನೃತಶ್ಲೇಂದ್ರಮ್ಯುನ್ನುಃ ಶಕ್ರ ಇವಾಬಭೌ I ೪೨ ॥ 
ತತೋಶ್ರೂಯಂತ ನಿನದಾ ದಿನ್ಯದುಂದಮುಭಿಜಾಃ ಶುಭಾಃ । 

ಮೃದಂಗ ವೇಣುವೀಣಾದಿ ತಾಲಕಾಹಾಲನಿಃಸ್ವೈನಾಃ ॥ ೪೩॥ 
ಐರಾವತಾದಿಕರಿಣಾಂ ಬೃಂಹಿತಾನಿ ಬಹೂನಿ ಖೇ । 

ಸಮಂತಾಜ್ಜಯ ಶಬ್ಧಾಶ್ಚ ಪುಷ್ಪವೃಷ್ಟಿವಿಮಿಶ್ರಿತಾಃ ॥ ೪೪॥ 


ಆಕಾಶಗಂಗಾಸಲಿಲಕಣಾ ಮಂದಾರಮಿಶ್ರಿತಾಃ | 
ದಿವ್ಯಸ್ಪಗ್ನೇಪಸಧೂಪಾನಾಂ ಗಂಧಾ ವಿಗ್ಯ್ಯಾಪಿನಸ್ತಘಾ | 


ಮೈಮಾನಿಕಾನಾಂ ದೇವಾನಾಂ ಕಿಂಕಿಣೀಜಾಲನಿಃ ಸ್ವನಾಃ ॥ ೪೫ ॥ 
ತತಶ್ಚ ತೇಜಸಾಂ ರಾಶೀ ರೋದಸೀಮಧ್ಯಪೂರಕಃ | 
ಆವಿರಾಸೀತ್ಸ್ರಿತಿಗತಃ ನಯನಾಚ್ಛಾದಕೋ ದ್ವಿಜಾಃ ॥ ೪೬ ॥ 
ಉತ್ತೋಲಿತಾಕ್ಸಿಮಾಲಾಭಿಃ ಪ್ರಜಾಭಿರ್ವೀಕ್ಷಿತಃ ಪುರಃ । 

ತತಃ ಕ್ರಮಾತ್ಸ ದದೃಶೇ ವಿಮಾನಾಗ್ರ್ಯಂ ಪ್ರಜಾಪತೇಃ ॥೪೭॥ 





೪೨. ಹೀಗೆ ಪ್ರಾಸಾದದ ಪ್ರತಿಷ್ಠೆಗೆ ಬೇಕುಬೇಕಾದ ಸಂಭಾರಗಳೆಲ್ಲವನ್ನೂ 
ಸಜ್ಜುಗೊಳಿಸಿ ಆ ಇಂದ್ರದ್ಯುಮ್ಮರಾಜನು ಸಿಂಹಾಸನಾಸೀನನಾಗಿ ದೇವತೆಗಳೆಲ್ಲ 
ರಿಂದಲೂ, ಪರಿವೃತನಾಗಿ ಸಾಕ್ಸಾದ್ದೇವೇಂದ್ರನಂತೆಯೆ ವಿರಾಜಿಸಿದನು. 

೪೩-೪೪. ಆ ಸಮಯದಲ್ಲಿ ಅಲ್ಲಿದ್ದವರೆಲ್ಲರೂ ಆಕಾಶದಲ್ಲಿ ಮಂಗಳಕರ 
ವಾದ ದೇವದುಂದುಭಿಗಳ ನಿನಾದಗಳನ್ನೂ, ದಿವ್ಯಮೃ ದಂಗ ವೀಣಾವೇಣುಗಳೇ 
ಮೊದಲಾದ ವಾದ್ಯಧ್ವನಿಗಳನ್ನೂ, ಸ್ವರ್ಗಲೋಕದ ಐರಾವತಾದಿ ಗಜೋತ್ತಮ 
ಗಳ ಬೃಂಹಿತನಾದಗಳನ್ನೂ ಕೇಳಿದರು. ಎತ್ತತ್ತಲೂ ಜಯಜಯಶಬ್ದಗಳು 
ಹೇಳಿಬಂದವು. ಪುಷ್ಪ ವೃಷ್ಟಿಯಾಯಿತು. 

೪೫. ಅಕಾಶಗಂಗೆಯ ತುಂತುರುಗಳೊಡಗೂಡಿ ಮಂದಾರ ಕುಸುಮ 
ಮಿಶ್ರಿತವಾದ ವೃಷ್ಟಿಯೂ, ದಿವ್ಯಪುಷ್ಪ ಹಾರ, ಚಂದನ, ಧೂಪಗಳ ಗಂಧಗಳೂ 
ದಶದಿಶೆಗಳಲ್ಲಿಯೂ ವ್ಯಾಪಿಸಿದ್ದುವು. ನಿಮಾನಾರೂಢರಾದ ದೇವತೆಗಳ ಕಿರು 
ಗೆಜ್ಜೆಗಳ ನೀಃಸ್ವನಗಳು ಕೇಳಿಬರುತ್ತಿ, ದ್ಹುವು. 

೪೬. ಇದಾದ ಬಳಿಕ ಭೂಮಂಡಲದ ಮೇಲಿರುವ ಸಮಸ್ತಜನ ಸಮುದಾ 
ಯದ ಕಣ್ಣುಗಳನ್ನೂ ಕೋರೈಸುವಂತಹ ತೇಜೋರಾಶಿಯು ಭೂಮ್ಯಂತರಿಕ್ಸಗಳ 
ಮಧ್ಯಭಾಗವನ್ನು ತುಂಬಿದುದಾಗಿ ಆವಿರ್ಭನಿಸಿತು. 

೪೭. ಇದೇನಿದೇನೆಂದು ಅಚ್ಚರಿಗೊಂಡವರಾಗಿ ಪ್ರಜೆಗಳೆಲ್ಲರೂ ಮೇಲೆತ್ತಿದ 
ಕಣ್ಣೋಟಗಳ ಮಾಲೆಗಳುಳ್ಳವರಾಗಿ ನೋಡುತ್ತಿರಲು ಕ್ರಮಕ್ರಮವಾಗಿ ಬ್ರಹ್ಮ 
ದೇವನ ವಿಮಾನೋತ್ತಮವು ಕಂಗೊಳಿಸಿತು. 


ಪಿಷ್ಠಿ೪ ಶ್ರೀ ಸ್ಕಾಂದಮಹಾಪುರಾಣಂ 


ಸ್ಪರ್ಣಹಂಸಶತೈಃ ಸೃಂಧೇನೋಹ್ಯಮಾನಃ ಸಮಂ ತತಃ ಃ 
ದಿಕ್ಬಾಲೈಶ್ಹಾಮರವ್ಯಗ್ರೆಹಸ್ತೈರಾಸೇವಿತಃ ಪುರಃ ॥ ೪೮ ॥ 
ಜಾಹ್ಮವೀಯಮುನಾನೀರಪ್ರಕೀರ್ಣಕಕರೇಂಭಿತಃ । 
ಪಾರ್ಶ್ವಯೋಕ್ಸಂದ್ರಸೂರ್ಯಾಚಭ್ಯಾಮುಭಾಭ್ಯಾಮಾತಪತ್ರಕೇ ॥೪೯॥ 
ಧಾರ್ಯಮಾಣೇ ಶನೈರ್ವಾಯೋರ್ಗತಿಚಂಚಲಚೋಲಕೇ । 
ಬ್ರಹ್ಮರ್ಷಿಭಿಗೌತಮಾದ್ಯ್ಯಃ ಸ್ವೂಯಮಾನೋ ರಹಸ್ಕಕ್ಳೆಃ ॥೫೦॥ 
ತನ್ಮಧ್ಯಸ್ಥಃ ಪ್ರಜಾನಾಥ ಇಂದ್ರದ್ಯುಮ್ನಾದಿಭಿಃ ಸ್ತುತಃ । 


೬S 


ಆಲುಲೋಕೇ ದೇನಗಣೈರ್ಜಯಶಜ್ಜೈರಭಿಷ್ಟುತಃ ॥ ೫೧॥ 
ರಂಭಾದಿಕಾಭಿರ್ವೇಶ್ಯಾಭಿರ್ನ್ಯತ್ಯತೇ ಸ್ಮ ಸಸಾಧ್ಯಸೆಂ । 
ಹಾಹಾಹೂಹೂಪ್ರಭೃತಿಭಿರ್ಗೀಯಮಾನಶ್ಚ ಗಾಯಕ್ಕೈಃ ॥ ೫೨ ॥ 
ಸಿದ್ಧವಿದ್ಯಾಧರಗಣೈಃ ಸಾದರಂ ಚೋಪವೀಕ್ಷಿತಃ [ 
ಕೃತಾಂಜಲಿಸುಟೈರ್ಮೂರಾತ್ರ್ತ ಪಸ್ಮಿಭಿರುಪಾಸಿತಃ I ೫೩ ॥ 








೪೮. ಆ ವಿಮಾನವು ಸುತ್ತಲೂ ನೂರು ಚಿನ್ನದ ಹಂಸಗಳ ಹೆಗಲುಗಳ 
ಮೇಲೆ ಒಯ್ಯಲ್ಪಡುತ್ತಿರುವುದಾಗಿ ಅಷ್ಟದಿಕ್ಟಾಲಕರ ಚಾಮರ ಹಸ್ತಗಳಿಂದ 
ನೀಜಿತವಾಗಿ ಸೇವೆಗೊಳ್ಳುತ್ತಿದ್ದಿತು. 

೪೯. ಗಂಗಾಯಮುನಾನದೀದೇವತೆಗಳು ತಮ್ಮ ಕೈಗಳಿಂದ ನೀರನ್ನು 
ಚಿಮುಕಿಸುತ್ತಿದ್ದರು. ಉಭಯಪಾರ್ಶ್ವಗಳಲ್ಲಿಯೂ ಚಂದ್ರಸೂರ್ಯರು ಶ್ವೇತ 
ಚ್ಚತ್ರಗಳನ್ನು ಹಿಡಿದಿದ್ದರು. 

೫೦. ಆಗಲಾ ವಿಮಾನವು ವಾಯುಗತಿಯಿಂದ ಮೆಲ್ಲಮೆಲ್ಲನೆ ಅಲುಗುತ್ತ 
ಲಿದ್ದಿತು.  ಗೌತಮಾದಿ ಬ್ರಹ್ಮರ್ಷಿಗಳು ರಹಸ್ಯವಾಗಿ ಆ ಬ್ರಹ್ಮದೇವನನ್ನು 


೫೧. ಇಂತಹ ವಿಮಾನೋತ್ತಮದ ಮಧ್ಯದಲ್ಲಿ ವಿರಾಜಿಸುತ್ತಿದ್ದ ಬ್ರಹ್ಮ 
ದೇವನು ಇಂದ್ರದ್ಯುಮ್ನಾದಿಗಳಿಂದ ಸಂಸ್ಥುತನಾಗಿ, ದೇವತಾ ಸಮೂಹ 
ಗಳೆಲ್ಲವೂ ತನ್ನನ್ನು ಎತ್ತೆತ್ತಲೂ ಸ್ತುತಿಸುತ್ತಿರಲು ಕಟಾಕ್ಸಿಸಿ ನೋಡಿದನು. 

೫೨. ಆಗ ರಂಭೆಯೇ ಮೊದಲಾದ ದೇವವೇಶ್ಯೆಯರು ಭಯಭಕ್ತಿಭರಿತ 
ರಾಗಿ ಆ ದೇವನ ಮುಂಗಡೆ ಸರ್ತಿಸುತ್ತಿದ್ದರು. ಹಾಹಾಹೂಹೂಗಳೇ ಮೊದಲಾದ 
ದೇವಗಾಯಕರು ಗಾಯನಮಾಡುತ್ತಿದ್ದರು. 

೫೩. ಸಿದ್ಧ ವಿದ್ಯಾಧರಗಣಗಳು ಆದರ ಪೂರ್ವಕವಾಗಿ ಆ ಸ್ವಾಮಿಯ 
ಸನ್ಸಿಧಿಯಲ್ಲಿ ವೀಣಾವಾದನವನ್ನೆಸಗುತ್ತಿದ್ದರು. ದೂರದಲ್ಲಿಯೇ ನಿಂತು ಕೈಗ 
ಳನ್ನು ಜೋಡಿಸಿಕೊಂಡವರಾಗಿ ತಪಸ್ವಿಗಳೆಲ್ಲರೂ ಆ ಚಾತುರಾನನನ್ನುಉಪಾಸನೆ 
ಮಾಡುತ್ತಿದ್ದರು. 


ಸಡ್ವಿಂಶೋಈ9ಧ್ಯಾಯಃ ೩೩೫ 


ಸಾವಿತ್ರೀಶಾರದೇ ತಸ್ಯ ವಾಕ್ಟ್ರಬಂಥೈರ್ನಿಚಿತ್ರಕೈಃ I 
ತೋಷಮಾಸಾದಯಂತ್ಯೌ ಚ ಕೊಅನ್ಯಸ್ತತ್ತೋಷಣೇ ಕಮಃ ॥ ೫೪ ॥ 
ಜಾಹ್ನನೀಯನಮುನಾನೀರಪ್ರಕೀರ್ಣಿತಕಲೇನರಃ | 


ಯೇಚ ಗಂಧರ್ವಸಿದ್ಧಾದ್ಯಾ ನಾರದಪ್ರಮುಖಾ ದ್ವಿಜಾಃ ॥ ೫೫ ॥ 
ವೇತ್ರಹಸ್ತಾಃ ಸನಿನಯಾ ದಿನ್ಯಸೋಷಾನದರ್ಶನಾಃ । 

ಸಂಮರ್ದಃ ಸುಮಹಾನಾಸೀದ್ದೇವಾನಾಂ ವಿನಿ ಗಚ್ಚತಾಂ ॥ ೫೬ ॥ 
ನ ಕೋಪಿ ಗಣ್ಯತೇ ದೇನಃ ಕೋ ವಾ ಕೇನ ಪಥಾ ವ್ರಜೇತ್‌ । 
ಅಹಂಪೂರ್ವಿಕಯಾ ತೇಷಾಂ ವ್ರಜತಾಂ ತ್ರಿದಿವೌ ಕಸಾಂ ॥ ೫೭ ॥ 
ಸಮ್ಮರ್ದಾತಿಶಯಾತ್ತೇಷಾಂ ನಿಭ್ರಂಶೊಆಭೂತ್ಸ ಟವಾಹನೈಃ । 

ಸ್ರಷ್ಟಾ ಸಾತಾ ಚ ಸಂಹರ್ತಾ ಜಗತಾಂ ಯೋ ಜಗನ್ಮಯಃ ॥೫೮॥ 


ಸಾಕ್ಸಾದ್ವ್ರಜತಿ ತತ್ತೈಷಾಂ ಸುರಾಣಾಂ ಮಹಿಮಾ ಕುತಃ । 
ತಂ ದೃಷ್ಟ್ಯಾ ಸಾಧ್ಯಸಾನ್ನಮ್ರೋ ಭಕ್ತ್ಯಾ ಬದ್ಧಾಂಜಲಿರ್ನಸಃ ॥೫೯॥ 





೫೪. ಸಾವಿತ್ರೀಶಾರದೆಯರೀರ್ವರೂ ಆ ಪ್ರಭುವನ್ನು ವಿಚಿತ್ರಗಳಾದ 
ವಾಕ್ಚ್ರಬಂಧಗಳಿಂದ ಸಂತೋಷಗೊಳಿಸುತ್ತಿದ್ದರು. ಎಲ್ಫೈ ದ್ವಿಜರೇ! ಇವರೀರ್ವ 
ರನ್ನೂ ಬಿಟ್ಟು ಮತ್ತಾರುತಾನೆ ಆ ಬ್ರಹ್ಮನನ್ನು ಸಂತೋಷಗೊಳಿಸಲು ಸಮರ್ಥ 
ಸಾದಾರು? 

೫೫-೫೬. ಆ ಸದ್ಮೋದ್ಭವನು ಗಂಗಾಯಮುನಾನದೀ ದೇವತೆಗಳಿಸ 
ಸುತ್ತಿದ್ದ ಜಲಸೇಚನವುಳ್ಳವನಾಗಿ ಆ ವಿಮಾನದಲ್ಲೈ ತರುತ್ತಿರಲು ಗಂಧರ್ವ 
ಸಿದ್ಧಾದಿಗಳೂ, ನಾರದನೇ ಮೊದಲಾದ ದೇವಮುನಿಗಳೂ ಕೈಗಳಲ್ಲಿ ಕೋಲು 
ಗಳನ್ನು ಹಿಡಿದುಕೊಂಡು ಆ ವಿಮಾನದ ದಿವ್ಯ ಸೋಪಾನಗಳಲ್ಲಿ ಕಾಣುತ್ತಿದ್ದರು. 
ಆ ಸಮಯದಲ್ಲಿ ಆಕಾಶದಲ್ಲಿ ದೇವತೆಗಳ ಸಂಚಾರವು ಸಂಮರ್ದವಾಗಿ ಪರಿಣ 
ಮಿಸಿತು. 

೫೭-೫೮, ಯಾವ ದೇವತೆಯು ಯಾವ ಮಾರ್ಗವಾಗಿ ಹೋಗುತ್ತಿರುವ 
ನೆಂಬುದನ್ನು ಯಾರೂ ಗಣಿಸಲಾಗಲಿಲ್ಲವು. ನಾನುತಾನೆಂದು ಮುನ್ನುಗ್ಗುತ್ತಿರುವ 
ಆ ದೆವತೆಗಳ ಅತಿಶಯವಾದ ಸಂಮರ್ದದ ದೆಸೆಯಿಂದ ಅವರಿಗೆ ಅವರವರ 
ವಾಹೆನಗಳಿಂದ ಭ್ರಂಶವೂ ಉಂಟಾಯಿತು. ಜಗನ್ಮಯನೂ, ಜಗತ್ತಿನ ಸೃಷ್ಟಿ 
ಸ್ಥಿತಿ ಸಂಹಾರ ಕರ್ತೃವೂ ಆದ ಬ್ರಹ್ಮನೇವನೇ ಸಾಕ್ಸಾತ್ತಾಗಿ ಬಿಜೆಮಾಡು 
ತ್ತಿರಲು ಅಲ್ಲಿದ್ದ ದೇವತೆಗಳಿಗೆ ಮಹಿಮೆಯೆತ್ತಣದು? 

೫೯-೬೦. ಎಲ್ಫೈ ದ್ವಿಜರೇ ! ಆ ಬಳಿಕ ಇಂದ್ರದ್ಯುಮ್ನಮಹಾರಾಜನು 
ಈ ರೀತಿ ಹಂಸವಿಮಾನಾರೂಢನಾಗಿ ದಯೆಮಾಡುತ್ತಿರುವ ಬ್ರಹ್ಮದೇವನನ್ನು 
ಕಂಡು ಭಯ ಭಕ್ತಿಗಳಿಂದ ನಮ್ರನಾಗಿ ಅಂಜಲಿಬಂಧವನ್ನು ಮಾಡಿಕೊಂಡ 


ಪಿಪ್ಲಿ೬ ಶ್ರೀ ಸ್ಯಾಂದಮಹಾಪುರಾಣಂ 


ತೈರ್ದೇವೈರ್ಗಾಲರಾಜೇನ ನಾರದಪ್ರಮುಖೇನ ಚ । 


ಸಹಿತೋ ಧರಣೀಂ ಪ್ರಾಯಾತ್ಸಾಷ್ಟಾಂಗಂ ಪ್ರ ಣಿಪತ್ಯ ಚೆ ॥೬೦॥ 
ಉತ್ಕ್ಪಾಯ ಪರಯಾ ಭಕ್ತ್ಯಾ ಪ್ರಹೃಷ್ಟೆ (ನಾಂತರಾತ ನಾ I 

ಪುಲಕಾಂಕಿತಸ ರ್ವಾಂಗಂ ಸ್ವಂ ಮನ್ಸಾನಃ ಕ್ಸ | ತಾರ್ಥಕಂ ॥೬೧॥ 
ಪುರತೋ ಜಗದೀಶಸ್ಯ ಪಶ್ಶಚ್ಛುದ್ಧಂ 'ಸಿತಾಮಹಂ | 

ಕೃತಾಂಜಲಿಪುಟೋ ರಾಜಾ ಮಮಜ್ಜಾನಂದಸಾಗರೇ H ೬೨॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿ ತೀಯೇ ನೈಷ್ಣವಖಂಡೇ ಪುರುಷೋತ್ತ ಮಕ್ಸೇತ್ರ ಮಾಡತ್ತೆ ಹ ಜೈನಿನಿಯಷಿ 
ಸಂವಾದೇ ಇಂದ ದ್ಯುಮ್ನಕೃತಭಗವತ್ಪೂ ಜನಂ--ಗಾಲನೃ ಪತಿನ್ಸ್‌ ತಾ ್ರ ೦ತವರ್ಣನಂ'? 
ನಾಮ ಷಡ್ಮಿ ್ವಂತೋಂಧ್ಯಾ ಯಃ 





ತನ್ನೊಡನಿದ್ದ ದೇವತೆಗಳಿಂದಲೂ, ಗಾಲರಾಜನಿಂದಲೂ, ನಾರದ ಪ್ರಮುಖ 
ರಿಂದಲೂ ಕೂಡಿದವನಾಗಿ ನೆಲಕ್ಕೆರಗಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದನು. 

೬೧. ತರುವಾಯ ಮೇಲಕ್ಕೆದ್ದು ಪರಮಭಕ್ತಿಯಿಂದಲೂ, ಪರಮ 
ಸಂತುಷ್ಟವಾದ ಆಂತರಂಗದಿಂದಲೂ, ರೋಮಾಂಚಗೊಂಡ ಸರ್ವಾವಯವ 
ಗಳುಳ್ಳವನಾಗಿ ಅಂದಿಗೆ ತಾನು ಕ್ಕ ಕೈತಾರ್ಥನಾದನೆಂದು ಭಾವಿಸಿದನು. 

FN ಆ ಮಹಾರಾಜನು ಜಗದೀಶ್ವರನ ಮುಂಗಡೆ ರಾಜಿಸುತ್ತಿ ದ್ಧ ಪರಮ 
ಪಾವನನಾದ ಚತುರಾನನನ್ನೂ ಕಂಡು ಕೃ ತಾಂಜಲಿಪುಟಿನಾಗಿ ಒಡನೆಯೇ 
ಆನಂದಸಾಗರದಲ್ಲಿ ಮುಳುಗಿತು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ ಸಿದ್ಧವಾದ 
ಶ್ರೀಸಾ , ಂದಮಹಾಪುರಾಣದ ಎರಡನೆಯ ವೈ ಷ್ಠವಖಂಡದೆ ಪುರುಷೋತ್ತ ಮಕ್ಸೆ (ತ್ರ 
ಮಾಹಾತ್ಮ ;ದಜ್ಯೆ ಮಿನಿಯಷಿಸಂವಾದದಲ್ಲಿ ಬಿ ಇಂದ್ರ ದ್ಯು ಮ್ಸ್ನ ಕ ತಭಗವತ್ತೂ ನ 
ಗಾಲನೃ ಪತಿನ್ಯೈ ತ್ತಾ ತವರ ತಂಟ ಇಪ್ಪತ್ತಾ ರನೆಯ' ಅಧ್ಯಾ ಯರ ಮಂಗಿದುದು 


1 ಶ್ರೀಃ 1 
ಅಥ ಸಪ್ತವಿಂಶೋಧ್ಯಾಯಃ 
ಇಂದ್ರದ್ಯುಮ್ನಪ್ರಾರ್ಥನಾನಂತರ ಬ್ರಹ್ಮಕೃತ ರಥಪ್ರಾಸಾದದರ್ಶನಾದಿನರ್ಣನಂ 
ಜೈನಿನಿರುವಾಚ ಫಾ 
ಅಥಾಂತರಿಕ್ಸಾನ್ನಿಃಶ್ರೇಣೀ ರತ್ನ ಕಾಂಚನನಿರ್ಮಿತಾ । 


ಸಂಲಗ್ಭಾ ಪಾದಸಂಪೀಠೇ ಪದ್ಮಯೋನೇರ್ಪಿಮಾನಗಾ "on 
ಸಾ ಕಿತಿಸ್ಸೃಷ್ಟನುೂಲಾ ವೈ ನಿಧಾತುರವರೋಹಣೇ । 
ಚತುರ್ನ್ಯಾಯಾಮತಾಪೀನಸೋಪಇನಶ್ರೇಣಿಸಂಯುತಾ ॥೨॥ 
ರಥಪ್ರಾಸಾದಯೋರ್ಮುಧ್ಯೇ ಶಕ್ರಚಾಪ ಇವಾಂಶುಮಾನ್‌ । 
ಆನಿರ್ಬಭೂವ ಸಹಸಾ ಸಾದ್ಭುತಂ ನೀಕ್ಷಿತೋ ಜನೈಃ ॥೩॥ 
ತತೋ ಗಂಧರ್ವರಾಜೈಸ್ತ, ರತ್ನವೇತ್ರಕರೈರ್ದ್ವಿಜಾಃ । 
ಏಷ ಪಂಥಾಃ ಪ್ರಭೋ ಹ್ಯೇಹಿ ಇತ್ಯಾದೇಶಿತಮಾರ್ಗಕ್ಕೈಃ “Yu 
ದುರ್ನಾಸಸೋ ನಾರದಸ್ಯ ಕರಯೋರ್ದತ್ತಹಸ್ತಕಃ | 
ಸೋಪಾನೈರನತೀರ್ಣೋಂಥ ಪುನಾನಶ್ಚಕ್ಸುಷಾ ಜಗತ್‌ ೫ 
ಕನ್ನಡದ ಅನುವಾದ 


ಇದ್ರಮ್ಯುಮ್ನುಪ್ರಾರ್ಥ ನಾನಂತರ ಬ್ರಹ್ಮಕೃತ ರಥ ಪ್ರಾಸಾದದರ್ಶನಾದಿನರ್ಣನ 


ಗಿ ಜೈಮಿನಿಯು ಹೇಳುತ್ತಾನೆ:-ಎಲೈ ಮುನಿಗಳಿರಾ! ತರುವಾಯ 
ಅಂತರಿಕ್ಸೃದಿಂದ ರತ್ನಕಾಂಚನ ನಿರ್ಮಿತವಾದ ನೀಃಶ್ರೇಣಿ (ಇಳಿವ ಮೆಟ್ಟಿಲು)ಯು 
ಆ ಪದ್ಮಯೋನಿಯ ವಿಮಾನದಿಂದ ಆತನ ಪಾದಪೀಠದಲ್ಲಿ ಬಂದು ಸೇರಿತು. 

೨-೩. ಆ ಇಳಿಮೆಟ್ಟಲ ಅಡಿಯು ನೆಲವನ್ನು ಸೋಕಿ ಬ್ರಹ್ಮದೇವನು 
ಇಳಿಯಲನುವಾಗಿ ವಿಸ್ತಾರವೂ, ದಪ್ಪವೂ, ಚಚ್ಚಾಕವೂ ಆದ ಸೋಪಾನ 
ಗಳಿಂದ ಕೂಡಿದ್ದಿತು. ಎಲ್ಫೈ ವಿಪ್ರರೇ! ಆ ಸಮಯದಲ್ಲಿಯಾದರೋ, ರಥ 
ಮತ್ತು ದೇವಪ್ರಾಸಾದಗಳ ನಡುವೆ ಆ ಬ್ರಹ್ಮನಿಮಾನದ ನಿಃಶ್ರೇಣಿಯು ಇದ್ದಕ್ಕಿ 
ದಂತೆಯೇ ಕಾಮನಬಿಲ್ಲಿನಂತೆ ಪ್ರಕಾಶಮಾನವಾದೊಂದು ತೇಜೋವಿಶೇಷವನ್ನು 
ಹರಡಿ ಮೂಡಿತು. ಅದನ್ನು ಅಲ್ಲಿದ್ದ ಜನವೆಲ್ಲ ಮಹದಾಶ್ಚರ್ಯಪೂರಿತವಾಗಿ 
ನೆಟ್ಟನೆ ನೋಡಿತು. 

೪. ಬಳಿಕ ಗಂಧರ್ವರಾಜರೆಲ್ಲರೂ ಕೈಗಳಲ್ಲಿ ರತ್ನದ ಬೆತ್ತಗಳನ್ನು ಹಿಡಿದು, 
“ಪ್ರಭೋ! ಹೀಗೆಹೀಗೆ, ಇದೋ ದಾರಿ, ಹೀಗೆ ಬಿಜೆಗೈೆ ಸಬೇಕು” ಎಂದು 
ದಾರಿದೋರುತ್ತ ಬ್ರಹ್ಮನಿಗೆ ಅವಧಾನ ಹೇಳುತ್ತಿದ್ದರು. 

೫-೮. ಆಗಲಾ ಬ್ರಹ್ಮದೇವನು ದುರ್ವಾಸ ನಾರದಮುರನಿಗಳು ಹಸ್ಕಲಾಘ 
ವವನ್ನು ನೀಡುತ್ತಿರಲು, ಸೋಪಾನದಿಂದಿಳಿದು ಬರುತ್ತ ಜಗತ್ತನ್ನೇ ತನ್ನ ದೃಷ್ಟಿ 


ನಿ೩ಿಲ ಶ್ರೀ ಸ್ಮಾಂದೆಮೆಹಾಫಪುರಾಣಂ 


ಸ್ಮಂಮಾನೋ ರಥಾನ್‌ ದೃಷ್ಟ್ಯಾ ಪ್ರಾಸಾಡಂ ಸಮಲಂಕೃತಂ । 
ದಿಗಂತವ್ಯಾಪಿನೀಂ ಶಾಲಾಂ ರತ್ನಸ್ತಂಭೋಪಶೋಭಿತಾಂ 1 ೬॥ 
ಶಕ್ರಸ್ಯಾಪ್ಯದ್ಬುತಕರೀಂ ಸರ್ವಸಂಭಾರಸಂಭೃತಾಂ | 
ಅವಾತರದ್ವಿಮಾನಾತ್ಸ ದೇವಬ್ರಹ್ಮರ್ಷಿರಾಜಭಿಃ । 





ಕಿರೀಟಿದತ್ತಾಂಜಲಿಭಿಃ ಸ್ತೂಯಮಾನೋ ಸಮಂತತಃ Hen 
ಕಟಾಕ್ಸೇಣಾನುಗೃಹ್ಹಾತಿ ಯಾಂ ದಿಶಂ ಸ ಪಿತಾಮಹಃ । 
ತತ್ರಾಂಜಲೀನಾಂ ಸಮ್ಮರ್ದಾಃ ಕೋಟಿಯಃ ಶಿರಸಾ ಧೃತಾಃ HON 
ಪಾದಾಬ್ದಪ್ರಣತಂ ದೃಷ್ಟ್ಯಾ ಇಂದ್ರದ್ಯುನ್ನುಂ ಪ್ರಜಾಪತಿಃ । 

ಉವಾಚೆ ಪ್ರಶ್ರಯಗಿರಾ ಸ್ಮಿತಭಿನ್ನೋಷ್ಠಸಂಪುಟಃ Hen 
ಅಂಗುಲ್ಯಾ ನಿರ್ದಿಶನ್‌ ದೇವಾನ್‌ ಪಿತೃಬ್ರಹ್ಮರ್ಷಿತಾಪಸಾನ್‌ । 
ಸಿದ್ಧನಿದ್ಯಾಧರಾನ್ಯಕ್ಸಗಂಧರ್ವಾಪ್ಸರಸಸ್ತಥಾ ॥೧೦॥ 
ಏಕತ್ರ ಮಿಲಿತಾನ್‌ ಸರ್ವಾನ್ಯುಗಪನ್ಮೋದನಿರ್ಭರಾನ್‌ । 
ಪಶ್ಯೇಂದ್ರಷ್ಯುಮ್ನ ಭಾಗ್ಯಂ ತೇ ಸರ್ವಲೋಕನಶೀಕರಂ ॥ ೧೧॥ 
ಕ್ಲೇಸದಿಂದ ಪಾವನಗೊಳಿಸುತ್ತ, ಅಲ್ಲಿ ವಿರಾಜಿಸುತ್ತಿದ್ದ ಜಗನ್ನಾಥ, ಬಲಭದ್ರ, 
ಸೆ 


ುಭದ್ರಾದೇವಿಯರ ರಥಗಳನ್ನೂ, ಬಹು ಚೆನ್ನಾಗಿ ಅಲಂಕರಿಸಿದ್ದ ಪ್ರಾಸಾದ 
ವನ್ನೂ, ದಿಗಂತವನ್ನು ವ್ಯಾಪಿಸಿದ್ದ ರತ್ತಸ್ತಂಭಾಲಂಕೃತವಾದ ಶಾಲೆಯನ್ನೂ 
ನೋಡಿದನು. ಆ ರತ್ನಸ್ತಂಭಶಾಲೆಯಾದರೋ ಸಮಸ್ತ ಸಂಭಾರಸಂಪೂರ್ಣವಾಗಿ 
ಸಾಕ್ಸಾತ್‌ ದೇವೇಂದ್ರನಿಗೂ ಆಶ್ಚರ್ಯವನ್ನುಂಟುಮಾಡುತ್ತಿದ್ದಿತು. ಇಂತಿರುವ 
ಆ ಶಾಲೆಯಸ್ಸೀಕ್ಷಿಸುತ್ತ ಆ ಪದ್ಮೋದ್ಭವನು ದೇವರ್ಷಿ, ಬ್ರಹ್ಮರ್ನಿ, ರಾಜರ್ಷಿ 
ಗಳು ತಮ್ಮ ತಮ್ಮ ಕಿರೀಟಾಂಜಲಿಗಳಿಂದ ಎತ್ತೆತ್ತಲೂ ತನ್ನನ್ನು ಸ್ತುತಿಸು 
ತ್ಲಿರಲು ಸೋಪಾನದಿಂದಿಳಿದುಬಂದನು. ಆ ಪಿತಾಮಹನು ಯಾವ ದಿಕ್ಕನ್ನು 
ತನ್ನ ಕಟಾಕ್ಬದಿಂದನುಗ್ರಹಿಸುತ್ತಿರುವನೋ ಆ ದಿಕ್ಕಿನಲ್ಲಿ ಕೋಟ್ಯಂತರ ಅಂಜಲಿ 
ಗಳು ಸಮಸ್ಕರಿಂದಲೂ ಶಿರಸಾ ಧರಿಸಲಾದುವು. 

೯. ತರುವಾಯ ತನ್ನಡಿದಾವರೆಗಳಿಗೆರಗಿದ ಇಂದ್ರದ್ಯುಮ್ಚಮಹೀಪತಿ 
ಯನ್ನು ಕಂಡು ಆ ಪ್ರಜಾಪತಿಯು ನಸುನಗೆಯಿಂದರಳಿದ ತುಟಿಗಳುಳ್ಳವನಾಗಿ 
ದಯಾರಸಭರಿತವಾದ ನುಡಿಗಳನ್ನಾಡಿದನು. 

೧೦. ಆ ದೇವನು ತನ್ನೆ ಬೆರಳಿನಿಂದ, ಒಂದೆಡೆಯಲ್ಲಿಯೇ ನೆರೆದು 
ಸಂತೋಷಭರಿತರಾಗಿರುವ ದೇವತೆಗಳನ್ನೂ, ನಿತೃದೇವತೆಗಳನ್ನೂ, ಬ್ರಹ್ಮರ್ಷಿ 
ಗಳನ್ನೂ, ತಪಸ್ವಿಗಳನ್ನೂ ಸಿದ್ಧ ವಿದ್ಯಾಧರಯಕ್ಸೆಗಂಧರ್ವ ಅಪ್ಸರರನ್ನೂ 
ತೋರಿ ಇಂತೆಂದನು. 
ನಿನ್ನಿ ಎಲ್ಫೈ ಇಂದ್ರದ್ಯುಮ್ನ್ಮನೇ! ನೋಡು; ನಿನ್ನ ಭಾಗ್ಯವು ಸಮಸ್ತ 


ಸಪ್ತವಿಂಶೋ9ಧ್ಯಾಯಃ ೩೩೯ 


ತ್ವೃದರ್ಥಮೇಕದಾ ಸರ್ವೇ ಮಾಂ ಪುರಸ್ಕೃತ್ಯ ಸಂಗತಾಃ । 


ಇತ್ಯುಕ್ತ್ವಾ ಪ್ರಯಯೌ ಶೀಘ ೨೦ ನಾರಾಯಣರಥೆಂ ತತಃ ॥ ೧೨ ॥ 

ಪ್ರಣಿಪತ್ಯ ಜಗನ್ನಾಥಂ ತ್ರಿಃ ಪರೀತ್ಯ ಪಿತಾಮಹಃ । 

ಅನಂದಸಿಂಧುಸಮ್ಮುಗ್ಗಃ ಸರೋಮಾಂಚವಪುಃ ಸ್ವಯಂ ॥ ೧೩ ॥ 

ಸ್ವಮಾತ್ಮಾನಂ ನುನಾವಾಥ ಪ್ರತ್ಯಕ್ಸಂ ಸ್ವರಗದ್ದದಂ ॥ ೧೪॥ 
ಬ್ರಹ್ಮೋವಾಚ: 

ನಮಸ್ತುಭ್ಯಂ ನಮೋ ಮಹ್ಯಂ ತುಭ್ಯಂ ಮಹ್ಯಂ ನಮೋನಮಃ | 

ಅಹಂ ತಂ ತ್ವಮಹಂ ಸರ್ವಂ ಜಗದೇತಚ್ಚರಾಚರಂ ॥ ೧೫ ॥ 

ಮಹದಾದಿಜಗತ್ಸರ್ವಂ ಮಾಯಾವಿಲಸಿತಂ ತವ । 

ಅಧ್ಯಸ್ತಂ ತ್ವಯಿ ವಿಶ್ಟಾತ್ಮಂಸ್ತ್ಯ್ಯಯೈವ ಪರಿಣಾಮಿತಂ ॥ ೧೬ ॥ 

ಯದೇತದಖಲಾಭಾಸಂ ತತ್ವತೋಜ್ಞಾನಸಂಭವಂ | 

ಜ್ಞ್ಞಾತೇ ತ್ತ್ಯಯಿ ನಿಲೀಯೇತ ರಜ್ಜುಸರ್ಪಾದಿಜೋಧನತ್‌ ॥ ೧೭ ॥ 





ಲೋಕಗಳನ್ನೂ ವಶಸಡಿಸಿಕೊಳ್ಳುವುದಾಗಿರುವುದು. ದೇವರ್ಷಿ, ಬ್ರಹ್ಮರ್ಷಿ, 
ರಾಜರ್ಷಿಗಳೂ, ದೇವತೆಗಳೂ ಆದ ಇವರೆಲ್ಲರೂ ನಿನಗಾಗಿಯೇ ನನ್ನನ್ನು 
ಪುರಸ್ಕರಿಸಿಕೊಂಡು ಒಂದೆಡೆಯಲ್ಲಿಯೇ ಸೇರಿರುತ್ತಾರೆ.” 

೧೨-೧೪. ಇಂತೆಂದು ಆ ಕಮಲಾಸನನು ಬಹುಬೇಗನೆ ಅಲ್ಲಿಯೇ ಜೆಳಗು 
ತ್ತಿದ್ದ ಶ್ರೀಮನ್ನಾರಾಯಣಮೂರ್ತಿಯ ರಥದ ಬಳಿಗೈದಿದನು. ಆತನು 
ಜಗನ್ನಾಥನಿಗೆ ಮಣಿದು ಮೂರಾವೃತ್ತಿಸ್ರದಕ್ಸಿಣಮಾಡಿ ಆನಂದದ ಕಡಲಲ್ಲಿ 
ಮುಳುಗಿ ರೋಮಾಂಚಿತನಾಗಿ ಗದ್ಗದಸ್ವರಭರಿತನಾಗಿ ತಾನೇ ತನ್ನಾತ್ಮಸ್ವರೂಪ 
ನಾದ ಆ ಪ್ರಭುವನ್ನಿಂತು ಸ್ತುತಿಸಿದನು. 

೧೫. ಬ್ರಹ್ಮನು ಹೇಳುತ್ತಾನೆ: "ಎಲೈ ಸ್ವಾಮಿಯೇ! ನಿನಗೆ 
ನಮಸ್ಕಾರವು! ನನ್ನ ಆತ್ಮಸ್ತ್ವರೂಪನಾದ ನನಗೇ ನಮಸ್ಕಾರವು! ನನಗೂ, 
ನಿನಗೂ ನಮೋನಮಃ !! ಪ್ರಭೂ! ನಾನೇ ನೀನು; ನೀನೇ ನಾನು: ನಾನು 
ನೀನೇ ಚರಾಚರವಾದ ಈ ಜಗತ್ತಾಗಿರುವೆವು. 

೧೬. ಎಲೈ ದೇವಾ! ಮಹತ್ತೇ ಮೊದಲಾದ ಈ ಜಗತ್ತೆಲ್ಲವೂ ನಿನ್ನ 
ಮಾಯೆಯಿಂದಲೇ ವಿಲಸಿತವಾಗಿರುವುದು. ಓ ನಿಶ್ವಾತ್ಮನೇ ನಿನ್ನಲಿಯೇ 
ಈ ಜಗತ್ತು ಅಧಿಷ್ಕಿತವಾದುದಾಗಿ, ನಿನ್ನಲ್ಲಿಯೇ ಲೀನವಾಗುವುದು. 

೧೭. ಸಮಸ್ತವೂ ಆಭಾಸರೂಪವಾಗಿರುವುದೂ, ತತ್ತ್ವತಃ ಅಜ್ಞಾನ 
ದಿಂದುಂಬಾಗಿರುವುದೂ ಆದ ಯಾವ ಈ ಜಗತ್ತುಂಟೋ ಇದು ಜಗನ್ಮಯನಾದ 
ನಿನ್ನನ್ನು ಅರಿತಲ್ಲಿ ರಜ್ಜುವಿನಲ್ಲಿ ಸರ್ಪಜ್ಞಾ ನದಂತೆ ನಿನ್ನ ಲ್ಲಿಯೇ ಲೀನವಾಗುವುದು. 


ಷಂ ಶ್ರೀ ಸ್ಕಾಂದೆಮೆ ಹಾಪುರಾಣಂ 


ಅನಿರ್ನಕ್ತವ್ಯಮೇವೇದಂ ಸತ್ವಾತ್ಸತ್ವನಿವೇಕತಃ । 


ಅದ್ವಿತೀಯ ಜಗೆದ್ಸಾಸ ಸ್ವಪ್ರಕಾಶ ನಮೋಸ್ತುತೇ 8 ೧೮ ॥ 
ನಿಷಯಾನಂದಮಖಲಂ ಸಹಜಾನಂದರೂನಸಿಣಃ । 

ಅಂಶಂ ತವೋಪಜೀವಂತಿ ಯೇನ ಜೀವಂತಿ ಜಂತವಃ HOF 
ನಿಪ್ರ್ರ ಸಂಚ ನಿರಾಕಾರ ನಿರ್ನಿಕಾರ ನಿರಾಶ್ರಯ । 
ಸ್ಥೂಲಸೂಕ್ಸ್ಟ್ಮಾಣುಮಹಿಮನ್‌ ಸ್ಥೌಲ್ಯಸೂಕ್ಸ್ಮನಿನರ್ಜಿತ 1 ೨೦॥ 
ಗುಣಾತೀತ ಗುಣಾಧಾರ ತ್ರಿಗುಣಾತ್ಮನ್ನಮೋಃ ಸ್ತುತೇ HON 
ತ್ವನ್ಮಾಯಯಾ ಮೋಹಿತಕೋಆಹಂ ಸೃಷ್ಟಿಮಾತ್ರಸರಾಯಣಃ । 

ಅದ್ಯಾಪಿ ನ ಲಭೇ ಶರ್ಮ ಅಂತರ್ಯಾಮಿನ್ನಮೋಂಸ್ತುತೇ ॥ ೨೨॥ 


ತ್ವನ್ನಾಭಿಸಂಕಜಾಜ್ಜಾತೋ ನಿತ್ಯಂ ತತ್ರೈವ ಸಂಸ್ತುವನ್‌ । 
ನಾತಿಕ್ರಮಿತುಮೀಶೊಸ್ಮಿ ಮಾಯಾಂ ತೇ ಕೋಂನ್ಯ ಈಶ್ವರಃ ॥ ೨೩ ॥ 





೧೮-೧೯. ಸತ್ವದಿಂದಲೋ (ಬುದ್ಧಿ ಬಲದಿಂದಲೋ) ಆ ಸತ್ವದ ವಿವೇಕ 
ದಿಂದರೋ ಈ ವಿಷಯವನ್ನು ಹೇಳತಕ್ಕುದೇ ಅಲ್ಲವು. ಆದ್ವಿತೀಯನಾಗಿ, 
ಜಗತ್ತನ್ನು ಪ್ರಕಾಶಗೊಳಿಸುವವನಾಗಿ, ಯಾವೊಂದು ಪ್ರಕಾಶಕವಸ್ತುವೂ 
ಬೇಕಿಲ್ಲದೆ ಸ್ವಯಂಪ್ರಕಾಶನಾಗಿ ವಿರಾಜಿಸುತ್ತಿರುವ ಓ ಸ್ವಾಮಿಯೇ! ನಿನಗೆ 
ನಮಸ್ಕಾರನಿರಲಿ! ಸಮಸ್ತ ವಿಷಯೋಪಭೋಗಗಳಿಂದುಂಟಾಗುವ ಆನಂದವು 
ಸಹಜವಾದ ಆನಂದಸ್ವರೂಪವುಳ್ಳ ನಿನ್ನದೇ ಆಗಿರುವುದು. ಈ ಆನಂದವೆಲ್ಲ 
ಯಾವುದರಿಂದ ಸಮಸ್ತ ಜಂತುಗಳು ಜೀವಿಸುತ್ತಿವೆಯೋ ಆ ನಿನ್ನ ಅಂಶವನ್ನೇ 
ಅವಲಂಬಿಸಿ ಜೀವಿಸಿರುತ್ತದೆ. 

೨೦-೨೧. ಎಲ್ಫೈ ನಿಷ್ಟ್ರಸಂಚನೇ! ನಿರಾಕಾರನೂ, ವಿಕಾರರಹಿತನೂ, 
ಆಶ್ರಯರಹಿತನೂ, ಸ್ಥೂಲ, ಸೂಕ್ಸ್ಮ್ಮ, ಅಣು, ಮಹತ್ತು---ಎಂಬ ಭೇದಗಳಿಂದ 
ವಿವರ್ಜಿತನೂ, ಸತ್ವರಜಸ್ತಮೋಗುಣಗಳನ್ನು ಮಾರಿದವನಾದರೂ, ಆ ಗುಣಗಳಿ 
ಗೆಲ್ಲ ಆಧಾರನೂ, ತ್ರಿಗುಣಾತ್ಮಕನೂ ಆಗಿರುವ ನಿನಗೆ ನಮಸ್ಕಾರವು. 

೨೨. ಓ ಭಗವಂತ! ನಾನು ಈಗ ನಿನ್ನ ಮಾಯೆಯಿಂದ ಮೋಹಿತನಾಗಿ 
ಕೇವಲ ಜಗನ್ಸಿರ್ಮಾಣಕಾರ್ಯೆವೊಂದರಲ್ಲಿಯೇ ತೊಡಗಿರುವೆನು. ಓ ಅಂತ 
ರ್ಯಾಮಿಯೇ! ಅಂತಹ ನಾನು ಇಂದಿಗೂ ಶಾಂತಿಯನ್ಸೈದಿರುವುದಿಲ್ಲವು. 
ನಿನಗಿದೋ ನಮಸ್ಕಾರವು. 

೨೩. ದೇವಾ! ನಾನು ನಿನ್ನ ನಾಭಿಸದ್ಮದಿಂದಾವಿರ್ಭವಿಸಿ ಅನುದಿನವೂ 
ನಿನ್ನನ್ನೇ ಸ್ತುತಿಸುತ್ತ ಅಲ್ಲಿಯೇ ನೆಲಸಿದವನಾಗಿ ನಿನ್ನ ದುರ್ಭೇದ್ಯವಾದ ಮಾಯೆ 
ಯನ್ನು ಅತಿಕ್ರಮಿಸಲಾರದಾಗಿರುವೆನು. ಇಂತಿರುವಲ್ಲಿ ನಿನಗಿಂತಲೂ ಈಶ್ವರ 
ನಾದವನಾವನಿರುವನು? 


ಸಪ್ತವಿಂಶೋ9ಧ್ಯಾಯಃ ೩೪೧ 


ಅಹಂ ಯಥಾಂಡಮಧ್ಯೇಸಸ್ಮಿನ್ನರ್ಜಿತಃ ಸೃಷ್ಟಿಕರ್ಮಣಿ । 


ತಥಾನುಲೋಮಕಲಿಕಾಬ್ರಹ್ಮಾಂಡೇ ಬ್ರಹ್ಮ ಕೋಟಿಯಃ ॥ ೨೪ ॥ 
ಸಾರ್ಧತ್ರಿಕೋಹಿಸಂಖ್ಯಾನಾಂ ವಿರಿಂಚೀನಾಮಪಿ ಪ್ರಭೋ! 

ನೈಕೋಂಪಿ ತತ್ವತೋ ವೇತ್ತಿ ಯಥಾಹಂ ತೃತ್ಸುರಃ ಸ್ಥಿತಃ ॥ ೨೫ ॥ 
ನನೋಇಚಿಂತ್ಯಮಹಿಮ್ಮೇ ತೇ ಚಿದ್ರೂಪಾಯ ನಮೋ ನಮಃ । 

ನನೋ ದೇವಾಧಿದೇವಾಯ ದೇವದೇವಾಯ ಶೇ ನಮಃ ॥ ೨೬ ॥ 
ದಿವ್ಯಾದಿವ್ಯಸ್ವರೂಪಾಯ ದಿವ್ಯರೂಷಾಯ ತೇ ನಮಃ । 
ಜರಾಮೃತ್ಯುನಿಹೀನಾಯ ಮೃತ್ಯುರೂಪಾಯ ತೇ ನಮಃ ॥ ೨೬ ॥ 
ಜ್ವಲದಗ್ಗಿ ಸ್ವರೂಸಾಯ ಮೃತ್ಯೋರಪಿ ಚ ಮೃತ್ಯನೇ। 
ಪ್ರಪನ್ನಮೃತ್ಯುನಾಶಾಯ ಸಹಜಾನಂದರೂಸಿಣೇ ॥ ೨೮॥ 
ಪ್ರಣತಾರ್ತಿವಿನಾಶಾಯ ನಿತ್ಯೋದ್ಯೋಗಿನ್ನಮೋಂಸ್ತು ತೇ । 
ನಮೋನಮಂಸ್ತೇ ದೀನಾನಾಂ ಕೃಪಾಸಹಜಸಿಂಧವೇ ॥೨೯॥ 





೨೪. ನಾನೆಂತು ಈ ಬ್ರಹ್ಮಾಂಡ ಮಧ್ಯದಲ್ಲಿ ಸೃಷ್ಟಿಕಾರ್ಯಕ್ಕಾಗಿಯೇ 
ನಿನ್ನಿಂದ ನಿರ್ಮಿತನಾಗಿರುವೆನೋ, ಅಂತೆಯೇ, ಓ ಸ್ವಾಮಿಯೇ! ನಿನ್ನಿಂದ 
ನಿರ್ಮಿತವಾಗಿರುವ ಅಖಂಡ ಬ್ರಹ್ಮಾಂಡದಲ್ಲಿ ನಿನ್ನ ಪ್ರತಿಯೊಂದು ಲೋಮ 
ದಲ್ಲಿಯೂ ಕೋಟ ಬ್ರಹ್ಮರು ನಿರ್ಮಿತರಾಗಿರುವರು. 

೨೫. ಪ್ರಭುವೆ! ನಿನ್ನಿಂದ ನಿರ್ಮಿತರಾಗಿರುವ ಮೂರೂವರೆಕೋಟ 
ಬ್ರಹ್ಮರಲ್ಲಿ ಒಬ್ಬನಾದರೂ ನಿನ್ನಮುಂಗಡೆ ನಿಂತಿರುವ ನನ್ನಂತೆಯೇ ನಿನ್ನ ಸ್ವರೂಸ 
ವನ್ನರಿತಿರುವುದಿಲ್ಲವು. 

೨೬. ಯೋಚಿಸಲಸದಳವಾದ ಮಾಹಾತ್ಮ್ಯ್ಯವುಳ್ಳ ನಿನಗೆ ನಮೋ ನಮಃ! 
ಚಿದ್ರೂಪ (ಜ್ಞಾನರೂಪ) ನಾದ ನಿನಗೆ ನಮೋ ನಮಃ !! ದೇವಾಧಿದೇವನೂ, 
ದೇವದೇವನೂ ಆದ ನಿನಗೆ ನಮಸ್ಕಾರವು. 

೨೭. ದಿವ್ಯಾ ದಿವ್ಯಸ್ವರೂಪನಾಗಿ, ದಿವ್ಯರೂಪನಾಗಿ, ಮುಪ್ಪು ಸಾವು 
ಗಳಿಲ್ಲದೆ, ಮೃತ್ಯುಗಳಿಗೆಲ್ಲ ಮೃತ್ಯುರೂಪನಾದ ನಿನಗೆ ನಮಸ್ಕಾರವು. 

೨೮. ಧಗ ಧಗನುರಿಯುತ್ತಿರುವ ಅಗ್ಮಿಸ್ವರೂಪನಾಗಿ, ಸಮಸ್ತರನ್ನೂ 
ಮಡಿಯಿಸುವ ಮೃತ್ಯುವಿಗೂ ಮೃತ್ಯುವಾಗಿ, ನಿನ್ನನ್ನು ಶರಣುಹೊಕ್ಕವರ 
ಮೃತ್ಯುವನ್ನು ನಿವಾರಿಸುವವನಾಗಿ, ನೈಜವಾದ ಆನಂದಸ್ವರೂಪನಾಗಿರುವ 
ನಿನಗೆ ನಮೋ ನಮಃ! ಭಕ್ತಿಪ್ರಿಯನೂ, ಜಗತ್ತಿಗೆ ತಾಯಿಯೂ, ತಂದೆಯೂ 
ಆಗಿರುವ ನಿನಗೆ ನಮೋ ನಮಃ !! 

೨೯. ಪ್ರಪನ್ನರ ದುಃಖಗಳನ್ನು ಪರಿಹರಿಸುವವನೊ, ಸತತವೂ ಭಕ್ತ 
ಸಂರಕ್ಸಣೋದ್ಯಮದಲ್ಲಿ ತೊಡಗಿರುವವನೂ ಆದ ನಿನಗೆ ನಮಸ್ಕಾರವು! ದೀನ 


ಷಿ೪೨ ಶ್ರೀ ಸ್ಮಾಂದಮ ಹಾಪುರಾಣಂ 


ಪರಾಯ ಪರೆರೂಪಾಯ ಪರಂ ಹಾರಾಯ ತೇ ನಮಃ । 


ಅಪಾರೆಪಾರಭೂತಾಯ ಬ್ರಹ್ಮರೊಪಾಯ ತೇ ನಮಃ H ೩0 
ಪರಮಾರ್ಥಸ್ಪರೂಷಾಯ ನಮಸ್ತೇ ಪರಹೇತವೇ । 
ಪರಂಪರಾಪರಿವ್ಯಾಪ್ತಪರತತ್ಸಪರಾಯ ತೇ ॥೩೧॥ 
ಪ್ರಣತಾರ್ತಿನಿನಾಶಾಯ ನಮಃ ಸ್ಕಾತ್ಮೈೈಕಭಾನವೇ | 

ಪುರಾ ಯತ್ಪಾರ್ಥಿತಂ ಸ್ವಾಮಿನ್‌ ಸೃಷ್ಟಿಭಾರಾನತಾರಣೇ ॥೩೨॥ 
ತತ್ಯುರುಷ್ಟ ಜಗನ್ನಾಥ ಸಹಜಾನಂದರೂಪಭಾಕ್‌ । 

ತ್ತಯಿ ಪ್ರಸನ್ನೇ ಕಂ ನಾಥ ದುರ್ಲಭಂ ಮಯಿ ವಿದ್ಯತೇ ॥ ೩೩ ॥ 
ತ್ವಯೈವಾಹಂ ಪೃಥಗ್ಲೀಲಾ ಭೇದಾದ್ಭಿನ್ನಃ ಕೃಷಾಂಬುಧೇ । 

ಅಜ್ಜಾ ನತಿಮಿರಚ್ಛನ್ನೇ ಜಗತ್ಕಾರಾಗೃಹಾಂತರೇ "avn 
ಭ್ರಾಮ್ಯನ್ನ ದ್ವಾರೆಮಾಸ್ಟೋತಿ ತ್ವಾಮೃತೇ ನುಂಂಕ್ಷಿಹೇತವೇ ॥ ೩೫ ॥ 





ರಾಗಿರುವವರಿಗೆ ದಯಾಸಮುದ್ರಪ್ರಾಯನಾಗಿರುವ ನಿನಗೆ ಮತ್ತೆ ಮತ್ತೆ 
ನಮಸ್ಕಾರವು. 

೩೦. ದೃಶ್ಯಾದೃಶ್ಯ ಜಗತ್ತಿನಲ್ಲಿರುವ ಸಮಸ್ತೃಕ್ಕಿಂತಲೂ ಅತ್ಯುತ್ತಮನೂ, 
ಇರುವ ಸಮಸ್ತ ರೂಪಗಳಿಗಿಂತಲೂ ಅತ್ಯುತ್ತಮರೂಪನೊ, ಭಕ್ತರಲ್ಲದ ಅಜ್ಜು 
ರಿಗೆ ಗೋಚರವಾಗದಷ್ಟು ಅತ್ಯಂತಪಾರನೂ, ಅಪಾರಪಾರಭೂತನೂ, ಸರಬ್ರಹ್ಮೆ 
ರೂಪನೂ ಆದ ನಿನಗೆ ನಮಸ್ಕಾರವು. 

೩೧. ಷರಮಾರ್ಥಸ್ವರೂಪನಾಗಿ, ಮೋಕ್ಸಕಾರಣವಾಗಿ, ಪರಂಪರೆಯಾಗಿ 
ಎತ್ತೆತ್ತಲೂ ವ್ಯಾಪಿಸಿರುವ ಪರತತ್ವಪರನಾಗಿರುವ ನಿನಗೆ ನಮಸ್ಕಾರವು. 

೩೨. ಶರಣಾಗತರ ಸಂಕಟಗಳನ್ನು ಹೋಗಲಾಡಿಸುವವನೂ, ಸ್ವಯಂ 
ಪ್ರಕಾಶನೂ ಆದ ಓ ಪ್ರಭುವೇ! ನಿನಗೆ ನಮಸ್ಕಾರವು. ಓ ಸ್ವಾಮಿಯೇ! 
ಪೂರ್ವದಲ್ಲಿ ನಾನು ನನ್ನ ಮೇಲಿರುವ ಈ ಸೃಷ್ಟಿಕಾರ್ಯದ ಭಾರವನ್ನಿಳುಹೆಂದು 
ನಿನ್ನನ್ನು ಪ್ರಾರ್ಥಿಸಿಕೊಂಡಿದ್ದೆನು. 

೩೩. ಎಲೈ ಜಗನ್ನಾಥನೇ! ಸಹಜಾನಂದಸ್ವರೂಪನಾದ ನೀನು ಆ ನನ್ನ 
ಪ್ರಾರ್ಥನೆಯನ್ಸೀಗ ಈಡೇರಿಸಿಕೊಡುವವನಾಗು. ಓ ಪ್ರಭುವೇ! ನೀನು 
ನನ್ನ ವಿಷಯದಲ್ಲಿ ಪ್ರಸ ್ಲೆನಾದುದಾದರೆ ನನಗೆ ದುರ್ಲಭವಾದುದಾವುದೂ 
ಇರುವುದಿಲ್ಲವು. 

೩೪-೩೫. ಎಲೈ ಕೃಪಾಸಾಗರನೇ! ನಾನು ಪ್ರತ್ಯೇಕವಾದ ನಿನ್ನ ಲೀಲಾ 
ಭೇದದಿಂದ ನಿನ್ಲಿಂದಲೇ ಬೇರ್ಪಡಿಸಲಾಗಿರುವೆನು. ಅಜ್ಞಾನವೆಂಬ ಕತ್ತಲು 
ಕವಿದಿರುವ ಈ ಜಗತ್ತೆಂಬ ಕಾರಾಗೃಹದ ಮಧ್ಯದಲ್ಲಿ ತಿರುಗುತ್ತಿರುವ ಮಾನವನು 
ಮುಕ್ತನಾಗಲು ನಿನ್ನನ್ನುಳಿದು ದ್ವಾರವನ್ನು ಪಡೆಯಲಾರನು. 


ಸಪ್ತವಿಂಶೋ9ಧ್ಯಾಯಃ ೩ಿ೪ತ್ಲಿ 


ನನೋ ನಮಸ್ತೇ ಜಗದೇಕವಂದ್ಯ 
ಸುರಾಸುರಾಭ್ಯಾರ್ಚಿತ ಪಾದಪದ್ಮ । 
ನಮೋ ನಮುಸ್ತಾಪಹರೈಕಚಂದ್ರ 
ನಮೋ ನಮಃ ಶರ್ಮಸುಜೋಫಧಸಾಂದ್ರ ॥ ೩೬ ॥ 
ನಮೋ ನಮಃ ಕಲ್ಪಕದಾರುಭೂತ 
ದುಷ್ಟ್ರಾಪ್ಯಕಾಮಪ್ರದ ಕಲ್ಪವೃಕ್ಸ | 
ದೀನಾಶರಣ್ಯ ಪ್ರಣತೈಕದುಃಖ 


ಸಂಘೋಧೃತೌ ನಿತ್ಯಸುಬದ್ಧಪಕ್ಸ ॥೩೭॥ 
ಪ್ರಸೀದ ಜಗತಾಂ ನಾಥ ಮಗ್ಗಾನಾಂ ದುಃಖಸಾಗರೇ । 
ಕಟಾಕ್ಸಲೀಲಾಪಾತೇನ ತ್ರಾಯಸ್ವೆ ಕರುಣಾಕರ ॥ ೩೮ ॥ 
ಸ್ತುತ್ತೇತ್ಥಂ ಶ್ರೀಜಗನ್ನಾಫಂ ವೇದಾರ್ಥೈಃ ಸ ಪಿತಾಮಹಃ । 
ಜಗಾಮ ಸೀರಿಣಂ ದ್ರಷ್ಟುಮವತೀರ್ಣಂ ಧರಾಧರಂ ॥೩೯॥ 
ಪ್ರಣಮ್ಯ ಪರಯಾ ಭಕ್ತ್ಯಾ ತುಷ್ಟಾವ ಬಲಿನಂ ಮುದಾ । 
ನಭಃ ಶಿರಸ್ತೇ ದೇನೇಶ ಆಪಸ್ತೇ ವಿಗ್ರಹಃ ಪ್ರಭೋ ॥ ೪೦॥ 


೩೬. ಓ ಜಗದೇಕವಂದ್ಯನೇ! ಸುರಾಸುರರಿಂದ ಪೂಜಿತವಾದ ಪಾದಪದ್ಮ 
ಗಳುಳ್ಳವನೂ, ಭಕ್ತರ ತಾಪವನ್ನು ಸರಿಹರಿಸುವುದರಲ್ಲಿ ಏಕಮಾತ್ರ ಚಂದ್ರ 
ಸ್ವರೂಪನೂ, ಶಾಂತಿಸುಜ್ಞಾನಪರಿಪೂರ್ಣನೂ ಆದ ನಿನಗೆ ನಮೋ ನಮಃ! 

೩೨೭. ಕಲ್ಪವೃಕ್ಸದ ಕಾಷ್ಟ್ರರೂಪವನ್ನು ತಳೆದು, ಹೊಂದಲಸದಳವಾದ 
ಇಷ್ಟಾರ್ಥಗಳನ್ನು ದಯೆಗೈಯುವವನಾಗಿ, ಭಕ್ತರಿಗೆ ಕಲ್ಪವೃಕ್ಸವೇ ಆಗಿ, 
ದೀನರೂ, ಅನಾಥರೂ, ಶರಣಾಗತರೂ ಆದ ಭಕ್ತರ ದುಃಖಸಮೂಹಗಳನ್ನು 
ಕಳೆದು ಉದ್ಧಾರಮಾಡುವುದರಲ್ಲಿ ಸತತವೂ ಸಕ್ತೆಪಾತಿಯಾದ ಹಿ ಸ್ವಾಮಿಯೆ! 
ನಿನಗೆ ನಮಸ್ಕಾರವು! 

೩೮. ಎಲೈ ಜಗನ್ನಾಥನೇ! ಪ್ರಸನ್ನನಾಗು! ಓ ಕರುಣಾಕರನೇ! ದುಃಖ 
ಸಾಗರದಲ್ಲಿ ಮುಳುಗಿರುವ ನಮ್ಮನ್ನು ನಿತ್ನ್ನ ಕಟಾಕ್ಸಲೀಲಾಪಾತದಿಂದ 
ಸಾಪಾಡು!” 

೩೯. ಎಲೈ ದ್ವಿಜರೇ! ಆ ಬ್ರಹ್ಮದೇವನಿಂತು ಶ್ರೀ ಜಗನ್ನಾಥನನ್ನು 
ವೇದಾರ್ಥಗಳನ್ನೊಳಕೊಂಡ ಸ್ತೋತ್ರಗಳಿಂದೆ ಸ್ತುತಿಸಿ ಭೂಮಂಡಲಕ್ಕವತರಿ 
ಸಿರುವ ಶ್ರೀ ಬಲಭದ್ರದೇವನನ್ನು ಕಾಣಲು ಹೋದನು. 

೪೦-೪೧. ಅಲ್ಲಿಯಾದರೋ ಆತನು ಆ ಬಲದೇವನನ್ನು ಪರಮಭಕ್ತ 
ಯಿಂದ ಸ್ತುತಿಸಿ ಸಂತೋಷದಿಂದ ಆ ಸ್ವಾಮಿಯನ್ನಿಂತು ಸ್ತುತಿಸಿದನು. ""ಎಲೈ 
ಜೇವೇಶ್ವರನೇ ಆಕಾಶವೇ ಸಿನ್ನಶಿರಸ್ಸು; ಜಲವೇ ನಿನ್ನ ಮೈಯು; ಎಲ್ಫೈ 


೩೪೪ ಶ್ರೀ ಸ್ಕ್ಯಾಂದೆಮಹಾಪುರಾಣಂ 


ಪಾದೌ ಕ್ಸಿತಿರ್ಮುಖಂ ವಸ್ನಿಃ ಶ್ವಸಿತಾನಿ ಸಮಾರಣಕ । 

ಮನಸ್ತೇ ಹ್ಯೋಷಧೀನಾಶಶ್ಚಕ್ಸ್ಟುಷೀ ತೇ ದಿವಾಕರಃ ॥೪೧॥ 
ಬಾಹವಃ ಕಕುಭೋ ನಾಥ ನಮಸ್ತೇ ಜ್ಞಾನದರ್ಪಣ I 

ಚೆತುರ್ದಶಾನಾಂ ಲೋಕಾನಾಂ ಮೂಲಸ್ತಂಭಾಯ ಸೀರಿಣೇ ॥೪೨॥ 
ಸವಾಂಜೋಜಪ್ರಪನ್ನಾನಾಂ ನಮಃ ಪಾಪೌಘದಾರಿಣೇ । 


ಅನಂತವಕ್ಟೃನಯನಶ್ರೋತ್ರಪಾದಾಕ್ಸಿಬಾಹವನೇ 1 ೪೩ ॥ 
ನನೋಂನಾದಿಮಹಾಮೂಲತಮಃಸ್ಕೌಮೌ ಘಭಾನವೇ । 

ತ್ರಯಾಮಯ ತ್ರಿಧಾದೋಷನಾಶಾಯ ತ್ರ್ಯವತಾರಿಣೇ ॥ ೪೪ ॥ 
ಫಣಾಮಣಿಫಣಾಕಾರಕ್ಟಿತಿನುಂಡಲಧಾರಿಣೇ | 

ನಮಃ ಕಾಲಾಗ್ನಿರುದ್ರಾಯ ಮಹಾರುದ್ರಾಯ ತೇ ನಮಃ ॥ ೪೫ ॥ 
ಭೋಗತಲ್ಪಫಣಾಛತ್ರಮಧ್ಯೇ ಸುಪ್ತಾಯ ತೇ ನಮಃ । 
ಮಹಾರ್ಣವಜಲೇ ವೃದ್ಧ ಏಕೀಭೂತೇ ಜಗತ್ತ್ರಯೇ ॥ ೪೬ ॥ 





ಪ್ರಭುವೆ! ನಿನ್ನಡಿಗಳೇ ಭೂಮಿಯಾಗಿರುವುದು. ವಹ್ನಿಯೇ ನಿನ್ನ ಮುಖ; 
ನಿನ್ನ ಉಸಿರೇ ವಾಯುವಾಗಿರುವುದು. ಓಷಧಿಗಳೊಡೆಯನಾದ ಚಂದ್ರನೇ ನಿನ್ನ 
ಮನಸ್ಸು. ನಿನ್ನ ಕಂಗಳಾದರೋ ಸೂರ್ಯದೇವನು. 

೪೨, ದಿಕ್ಕುಗಳೇ ನಿನ್ನ ತೋಳುಗಳಾಗಿರುವುವು. ಪ್ರಭು! ಜ್ಞಾನವೆಂಬ 
ಕನ್ನಡಿಯ ರೂಪವಾಗಿ, ಹದಿನಾಲ್ಕು ಲೋಕಗಳಿಗೂ ಮೂಲಾಧಾರಸ್ತಂಭವಾಗಿ 
ಹಲಾಯುಧಪಾಣಿಯಾಗಿ ಶೋಭಿಸುತ್ತಿರುವ ನಿನಗೆ ನಮಸ್ಕಾರವು! 

೪೩. ನಿನ್ನಡಿದಾವರೆಗಳಿಗೆರಗಿದವರ ಪಾಪಸಮೂಹೆಗಳನ್ನು ಸೀಳುವವನೂ, 
ಅಸಂಖ್ಯಾತವಾದ ಮುಖಗಳೂ, ನೇತ್ರಗಳೂ, ಕಿವಿಗಳೂ, ಅಡಿಗಳೂ, ಕಣ್ಣು 
ಗಳೂ, ತೋಳುಗಳೂ ಉಳ್ಳವನೂ ಆಗಿರುವ ನಿನಗೆ ನಮಸ್ಕಾರವು! 

೪೪. ಅನಾದಿಯಿಂದಲೂ ಬಹಳವಾಗಿ ಬೆಳೆದು ಬೇರುಬಿಟ್ಟರುವ ಕತ್ತಲೆಯ 
ಮೊತ್ತಕ್ಕೆ ಸೂರ್ಯಸ್ವರೂಪನೂ, ವೇದಮಯನಾೂ, ಕಾಯಿಕ ವಾಚಕ ಮಾನಸಿಕ 
ದೋಷಗಳನ್ನು ನಾಶಮಾಡುವವನೂ, ಆದಿಶೇಷ, ಬಲರಾಮ, ಲಕ್ಷ್ಮ್ಮಣರೆಂಬ 
ಮೂರು ಅವತಾರಗಳನ್ನುಳ್ಳ ವನೂ ಆದ ನಿನಗೆ ನಮಸ್ಕಾರವು! 

೪೫. ಹೆಡೆಮಣಿಗಳಿಂದೊಪ್ಪು ತ್ತಿರುವ ಹೆಡೆಗಳಿಂದ ಭೂಮಂಡಲವನ್ನು 
ಧರಿಸಿರುವವನೂ, ಕಾಲಾಗ್ದಿರುದ್ರನೂ, ಮಹಾರುದ್ರನೂ ಆದ ನಿನಗೆ 
ನಮಸ್ಕ್ರತಿಯು. 

೪೬-೪೭. ಪ್ರಳಯಕಾಲದಲ್ಲಿ ಮಹಾಸಮುದ್ರಜಲವೆಲ್ಲವೂ ವೃದ್ಧಿಗೊಂಡು 
ಸ್ವರ್ಗಮರ್ತ್ಯಪಾತಾಳಗಳೆಂಬ ಮೂರು ಲೋಕಗಳೂ ಒಂದಾಗಲು, ಭೋಗ 
ತಲ್ಪ ದಲ್ಲಿ ಹೆಡೆಗಳ ಛತ್ರದನಡುವೆ ಆನಂದವಾಗಿ ಯೋಗಶಿದ್ರಿಗೈಯುವ 


ಸಪ್ತವಿಂಶೋರಧ್ಯಾಯಃ ೩೪೫ 


ತ್ವಮೇವ ಶೇಷೋ ಭಗವನ್‌ ಸಹಸ್ರಫಣಿಮಂಡಿತಃ । 


ಫಣಾಮಣಿಗಣವ್ಯಾಜಸಂಭೃತಾ ಖಲಭೌ ತಿಕಃ ॥ ೪೭॥ 
ತ್ವನೇವ ನಾಥಃ ಸರ್ವೇಷಾಂ ಸ್ರಷ್ಟಾ ಪಾಲಯಿತಾ ವಿಭೋ । 
ಅತ್ತಾ ಧಾರಯಿತಾ ನಿತ್ಯಂ ಮದಾದ್ಯಾಸ್ತ್ಯೈನ್ನಿಮಿತ್ತಕಾಃ ॥ ೪೮ ॥ 
ಏಷ ನಾರಾಯಣೋ ದೇವೋ ನೇದಾಂಶೇಷೂಪಗೀಯತೇ । 
ತ್ವತ್ತೋ ನಭಿನ್ನೋ ಭಗವನ್‌ ಕಾರಣಾಜೆ ಕ್ಟೀದಭಾಗಸಿ ॥೪೯॥ 


ಶಯ್ಯಾ ತ್ವ ತ್ವಂ ಶಯಿತಾ ಹ್ಯೇಷ ಛಾದ್ಯಃ ಸಾವಿ ಭವಾನ್‌ । 
ಯೋ ವೈ ವಿಷ್ಣುಃ ಸ ನೈ ಕೋ ಯೋ ರಾಮಃ ಕ್ಭೃ ಷ್ಥ ಏವ ಸಃ ॥ 


RS NS ನಾಸ್ತಿ ಪ್ರಸೀದ ತ್ವ ೦ ಜಗನ್ಮ, ಘು 1 ೫೧ 
ಇತಿ ಸ್ತಮಾಂತೇ ಬಲಿನಂ ಪ ಮ್ಮ ಸರಮೇಶ್ವ ಕ | 
ಈಶ್ಚರೀಂ ಜಗತಾಂ ದ್ರ ಷ್ಟುಂ ಸುಭದ್ರಾಸ ಶೈ ಂದನಂ ಯಯಾ 1 ೫೨ ॥ 





ನಿನಗೆ ನತಿಯು! ಸಹಸ್ರಫಣಾಮಂಡಲಮಂಡಿತನಾದ ಆದಿಶೇಷನೇ ನೀನು. 
ಸ್ವಾಮಿಯೆ! ನೀನೇ ಆ ಫಣಾಮಣಿಗಳ ವ್ಯಾಜದಿಂದ ಅಖಿಲ ಭೌತಿಕ ಪ್ರಪಂಚ 
ವನ್ನೂ ಭರಿಸಿರುವವನು. 

೪೮. ವಿಭುವೇ! ನೀನೇ ಸಮಸ್ತರಿಗೂ ಸೃಷ್ಟಿಕರ್ತನೂ, ಪಾಲನಕರ್ತನೂ 
ಆಗಿರುವೆ. ಜಗದ್ಭಕ್ಸಕನೂ, ಈ ಜಗತ್ತನ್ನು ಸತತವೂ ಧರಿಸಿರುವವನೂ 
ನೀನೇ! ನನ್ನನ್ನು ಮೊದಲುಗೊಂಡು ಸಮಸ್ತವೂ ನಿನ್ನ ಸಿಮಿತ್ತಕವಾದುವೇ 
ಆಗಿರುವುದು. ಸಮಸ್ಕಕ್ಕೂ ನೀನೇ ಆದಿಕಾರಣನಾದವನು. 

೪೯. ಭೋ ಭಗವನ್‌! ವೇದಾಂತಗಳಾದ ಉಪನಿಷತ್ತುಗಳಲ್ಲಿ ಪ್ರತಿ 
ಪಾದಿತನಾಗಿ ಗಾನಮಾಡಲಾಗಿರುವ ಈ ನಾರಾಯಣದೇವನು ನಿಪ್ಲಿಂದ ಬೇರೆ 
ಯಾದವನಲ್ಲ. ನಿಮಿತ್ತಮಾತ್ರದಿಂದ ನೀನು ಬೇರೆಯಾಗಿರುವೆ. 

೫೦. ನೀನೇ ಶ್ರೀಮನ್ನಾರಾಯಣಮೂರ್ತಿಯ ಶಯನವಾಗಿ, ಅದರ 
ಮೇಲೆ ಮಲಗುವ ಆ ಸ್ವಾಮಿಯೂ ನೀನೇ ಆಗಿ, ಹೊದಿಕೆಯೂ, ಹೊದೆಯು 
ವವನೂ ನೀನೇ ಆಗಿರುವೆ. ಯಾವನು ವಿಷ್ಣ್ಯುವೋ ಆತನೇ ಬಲರಾಮನಾದ 
ನೀನು; ಯಾವನು ಬಲರಾಮನೋ ಆತನೇ ಕೃಷ್ಣನಾಗಿರುವನು. 

೫೧. ಎಲ್ಫೈ ಜಗನ್ಮಯನೇ! ಪ್ರಸನ್ನನಾಗು; ಬಲರಾಮನಾದ ನಿನಗೂ 
ಕೃ ಷ್ಣ ನಾದ ಆ ಪರಮಾತ ನಿಗೂ ಯಾವ ಅಂತರವೂ ಇರುವುದಿಲ್ಲವು. ನೀನೀ 
ಹ ಒಂದೇ!” 


೫.೨. ಎಲ್ಫೆ ಮುನಿಗಳಿರಾ! ಈ ಪ್ರಕಾರವಾಗಿ ಸ್ತುತಿಸಿದ ಬಳಿಕ ಆ ಬ ಬ್ರಹ್ಮ 


ದೇವನು ಬಲದೇವನಿಗೆ ಮಣಿದು ಜಗದೀಶ್ವರಿಯಾದ ಸುಭದ್ರಾದೇವಿಯನ್ನು 
ಸಂದರ್ಶಿಸಲು ಆಕೆಯ ರಥವನ್ನು ಸಮಾಪಿಸಿ ಆಕೆಯಸ್ಸಿಂತೆಂದು ಸ್ತುತಿಸಿದನು 


ಸಿ೪೬ ಶ್ರೀ ಸ್ಕಾಂದಮಹಾಪುರಾಣಂ 


ಇಯ ದೇವಿ ಜಗನ್ಮಾತಃ ಪ್ರಸೀದ ಪರಮೇಶ್ವರಿ | 


ಕಾರ್ಯಕಾರಣಕರ್ತ್ರೀ ತ್ವಂ ಸರ್ವಶಕ್ತ್ರೈ ನಮೋಸ್ತು ತೇ ॥ ೫೩ ॥ 
ಸರ್ವಸ್ಯ ಹೃದಿ ಸಂವಿಷ್ಟೇ ಜ್ಞ್ಞಾನನೋಹಾತ್ಮಿಕೇ ಸದಾ । 
ಕೈನಲ್ಯಮುಕ್ತಿದೇ ಭದ್ರೇ ತ್ವಾಂ ನಮಾಮಿ ಸುರಾರಣಿಂ ॥ ೫೪ ॥ 
ದೇವಿ ತ್ವಂ ವಿಷ್ಣುಮಾಯಾಸಿ ಮೋಹಯಂತೀ ಚರಾಚರಂ । 
ಹೃತ್ಛದ್ಮಾಸನಸಂಸ್ಥಾಸಿ ವಿಷ್ಣುಭಾವಾನುಸಾರಿಣೇ ॥ ೫೫ ॥ 


ತ್ವಮೇವ ಲಕ್ಷ್ಮೀರ್ಗೌರೀ ಚ ಶಜೀ ಕಾತ್ಯಾಯನೀ ತಥಾ। 

ಯಚ್ಚ ಕಿಂಚಿತ್ಕಜಿದ್ದಸ್ತು ಸದಸದ್ವಾಂಖಲಾಕ್ಕಿಕೇ । 

ತಸ್ಯ ಸರ್ವಸ್ಯ ಶಕ್ತಿಸ್ಟ್ರಂ ಸ್ತೋತುಂ ತ್ವಾಂ ಕಸ್ತು ಶಕ್ತಿಮಾನ್‌ 8 ೫೬ ॥ 
ಜಯ ಭದ್ರೇ ಸುಭದ್ರೇ ತ್ವಂ ಸರ್ವೇಷಾಂ ಭದ್ರದಾಯಿನಿ । 
ಭವದ್ರಾಭದ್ರಸ್ವರೂಪೇ ತ್ವಂ ಭದ್ರಕಾಲಿ ನಮೋಸ್ತುತೇ ॥ ೫೭ ॥ 


೫೩. ""ಓ ಸುಭದ್ರಾದೇವಿಯೇ! ನೀನು ಭಕ್ತರ ಅಭೀಷ್ಟೃಸಿದ್ಧಿ ಗಾಗಿ 
ಜಯಶೀಲೆಯಾಗು. ನೀನು ಜಗನ್ಮಾತೆಯು. ಪರಮೇಶ್ವರಿಯೇ! ಪ್ರಸನ್ನ 
ಳಾಗು. ನೀನು ಸಮಸ್ತ ಬ್ರಹ್ಮಾಂಡದ ಕಾರ್ಯಕಾರಣಗಳನ್ನು ನಿರ್ಮಾಣ 
ಮಾಡುವವಳಾಗಿರುವೆ; ಇಂತಹ ಸರ್ವಶಕ್ತಿಸ್ವರೂಪನಿಣಿಯಾದ ನಿನಗೆ 
ನಮಸ್ಕಾರವು. 

೫೪. ಎಲೌ ಭದ್ರಾದೇವಿಯೇ! ಸಮಸ್ತರ ಹೈದಯಗಳಲ್ಲಿ ನೆಲಸಿರುವವ 
ಳಾಗಿ, ಯಾವಾಗಲೂ ಜ್ಞಾನ ಮೋಹಾತ್ಮಿಕೆಯಾಗಿ ನಿನ್ನನ್ನು ಭಜಿಸಿದ ಭಕ್ತರಿಗೆ 
ಕೈವಲ್ಯಮುಕ್ತಿಯನ್ನು ನೀಡುವವಳೂ, ದೇವತೆಗಳಿಗೆ ಅರಣಿ (ಉತ್ಸತ್ಕಿಸ್ಥಾನ) 
ಭೂತಳೂ ಆಗಿರುವ ನಿನಗೆ ಮಣಿಯುತ್ತೇನೆ. 

೫೫. ದೇವಿ! ನೀನು ವಿಷ್ಣುಮಾಯೆಯಾಗಿರುವೆ. ಚರಾಚರ ಜಗತ್ತನ್ನು 
ಮೋಹಗೊಳಿಸುತ್ತ, ಆ ಭಗವಂತನ ಹೈತ್ಸದ್ಮದಲ್ಲಿ ಆತನ ಮನಸ್ಸನ್ನೇ ಅನುಸರಿಸಿ. 
ಸತತವೂ ನೆಲಸಿರುತ್ತೀಯೆ. 

೫೬. ಲಕ್ಷ್ಮೀ, ಗೌರೀ, ಶಚೀ, ಕಾತ್ಯಾಯಿನೀ ಮೊದಲಾದವರೆಲ್ಲರೂ 
ನೀನೇ ಆಗಿರುವೆ. ಓ ಅಖಿಲಾತ್ಮಿಕೆಯೇ! ಜಗತ್ತಿನಲ್ಲಿ ಯಾವ ಸದಸದ್ವಸ್ತು 
ವಿದ್ದರೂ ಆ ಎಲ್ಲ ವಸ್ತುಗಳ ಶಕ್ತಿಯೂ ನೀನೇ ಆಗಿರುವೆ. ಇಂತಹ ನಿನ್ನನ್ನು 
ಸ್ತುತಿಸಲು ಯಾರುತಾನೆ ಶಕ್ತರಾದಾರು? 

೫೭. ಎಲೌ ಭದ್ರೇ, ಸುಭದ್ರೇ! ನೀನು ಸಮಸ್ತರಿಗೂ ಮಂಗಳವನ್ನುಂಟು 
ಮಾಡುವವಳು. ನಿನಗೆ ಜಯ ಜಯ!! ನೀನು ಭದ್ರಾಭದ್ರಸ್ವರೂಪಿಣಿ 
ಯಾದವಳು. ಭದ್ರಕಾಳಿಯಾದ ಫಿನಗಿದೋ ನಮಸ್ಕಾರವು! 


ಸಪ್ತವಿಂಶೋರಧ್ಯಾಯಃ ಷಿ೪೭ 


ತ್ವಂ ಮಾತಾ ಜಗತಾಂ ದೇವಿ ಪಿತಾ ನಾರಾಯಣೋ ಹಿ ನಃ। 
ಸ್ತ್ರೀರೂಪಂ ತ್ವಂ ಸರ್ವಮೇವ ಪುಂರೂಪೋ ಜಗದೀಶ್ವರಃ ॥ ೫೮ ॥ 
ಯುವಯೋರ್ನಹಿ ಭೇಡದೋಸ್ತಿ ನಾಸ್ತ್ಯನ್ಯತ್ಸರಮೇನ ಹಿ । 

ಯಥಾ ವಯಂ ನಿಯುಕ್ತಾಹಿ ತ್ವಯಾ ವೈ ವಿಷ್ಣುಮಾಯಯಾ ॥ ೫೯ ॥ 
ನಿದೇಶಕಾರಿಣೋ ನಿತ್ಯಂ ಭ್ರಮಾಮಃ ಪರಮೇಶ್ವರಿ । 


ವೃತ್ತಿಃ ಪ್ರವೃತ್ತಿಃ ಪರಮಾ ಕ್ಲುಧಾ ನಿದ್ರಾ ತ್ವಮೇವ ಚ ॥೬೦॥ 
ಆಶಾ ತೃಮಾಶಾಸೂರ್ಣಾ ಚ ಸರ್ವಾಶಾಪರಿಸೂರಿಕಾ । 
ಮುಕ್ತಿಹೇತುಸ್ತ್ಯಮೇವೇಶಿ ಬಂಧಹೇತುಸ್ತೃಮೇವಹಿ ॥೬೧॥ 
ಸರ್ವಜ್ಞಾ ನಪ್ರದೇ ನಿತ್ಯೇ ಭಕ್ತಾನಾಂ ಕಲ್ಪವಲ್ಲರೀ। 

ತ್ರಾಹಿ ಸಾದಾಬ್ಜನನ್ರುಂ ಮಾಂ ಕೃಪಾಪಾಂಗನಿಲೋಕನೈಃ ॥೬೨॥ 
ಸ್ತುತ್ತೇತ್ಥಂ ಭದ್ರರೂಪಾಂ ತಾಂ ತತ್ಸಮಿಪಸ್ಥಿತಂ ರಥೇ । 

ಚಕ್ರಂ ಸುದರ್ಶನಂ ವಿಷ್ಣೋಶ್ಚತುರ್ಥಂ ವಪುರಾಸ್ಥಿತಂ ॥೬೩॥ 


೫೮. ಎಲೌದೇವಿಯೆ ! ನೀನು ಈರೇಳುಲೋಕಗಳಿಗೂ ಮಾತೆಯಾದವಳು. 
ಶ್ರೀಮನ್ನಾರಾಯಣನೇ ತಂದೆಯು. ಸಮಸ್ತ ಸ್ತ್ರೀರೂಪವೂ ನೀನೇ ಆಗಿರುವೆ. 
ಪುಂರೂಪವೆಲ್ಲವೂ ಆ ಜಗದೀಶ್ವರನೇ ಆಗಿರುವನು. 

೫೯-೬೦. ಓ ಪರಮೇಶ್ವರಿಯೇ! ನಿಮ್ಮೀರ್ವರಿಗೂ ಯಾವ ಭೇದವೂ 
ಇರುವುದಿಲ್ಲವಲ್ಲದೆ, ನಿಮಗಿಂತಲೂ ಶ್ರೇಷ್ಠವಾದುದಾವುದೂ ಇರುವುದಿಲ್ಲವು. 
ವಿಷ್ಣುಮಾಯೆಯಾದ ನಿನ್ಲಿಂದ ಯಾವರೀತಿ ನಾವು ಆಜ್ಞಾ ನಿತರಾಗಿರುವೆವೋ 
ಅದೇರೀತಿಯೇ ನಡೆಯುತ್ತ ಸತತವೂ ಸಂಚರಿಸುತ್ತಿರುವೆವು. ಜಗತ್ತಿನ 
ವೃತ್ತಿಯೂ, ಪ್ರವೃತ್ತಿಯೂ, ಪ್ರಬಲವಾದ ಹಸಿವ್ಕೂ ನಿದ್ರೆಯೂ ನೀನೇ 
ಆಗಿರುವೆ. 

೬೧. ನೀನೇ ಆಶೆಯು; ಆಶೆಯನ್ನು ಪೂರ್ಣಗೊಳಿಸುವವಳೂ ನೀನೇ! 
ನೀನೇ ಸಮಸ್ತ ಭಕ್ತಸಮೂಹದ ಸಕಲಾಶೆಗಳನ್ನೂ ಪರಿಪೂರ್ಣಮಾಡುವವಳು. 
ಓ ಪರಮೇಶ್ವರಿಯೇ! ಮುಕ್ತಿಗೆ ನೀನೇ ಕಾರಣಳು. ಸಂಸಾರ ಬಂಧದಲ್ಲಿ 
ತೊಡಗಿಸುವುದಕ್ಕೂ ನೀನೇ ಕಾರಣಳಾಗಿರುವೆ. 

೬೨. ಸಮಸ್ತರಿಗೂ ತಿಳಿವನ್ನು ಕೊಡುವವಳೂ, ನಿತ್ಯೆಯ್ಕೂ ಭಕ್ತರಿಗೆ 
ಕಲ್ಪಲತೆಯೂ ಆದ ಒ ಭದ್ರಾದೇವಿಯೇ! ನಿನ್ನಡಿದಾವರೆಗಳಿಗೆ ನಮ್ರನಾಗಿ 
ನಮಸ್ಕರಿಸುತ್ತಿರುವ ನನ್ನನ್ನು ದಯಾಪೂರ್ಣವಾದ ನಿನ್ನ ಅಪಾಂಗವಿಲೋಕನ 
ಗಳಿಂದ ನೋಡಿ ಕಾಪಾಡು!” 

೬೩. ಹೀಗೆ ಭದ್ರರೂಪಿಣಿಯಾದ ಆ ಸುಭದ್ರಾದೇವಿಯನ್ನು ಸ್ತುತಿಸಿದ 
ಬಳಿಕ ಬ್ರಹ್ಮನು ಆ ದೇವಿಯ ರಥದ ಬಳಿಯಲ್ಲಿಯೇ ಇದ್ದ ಮತ್ತೊಂದು ರಥದಲ್ಲಿ 


೩೪೮ ಶ್ರೀ ಸ್ಕಾಂದಮಹಾಪುರಾಣಂ 


ಪ್ರಣಮ್ಯ ಪರಯಾ ಭಕ್ತ್ಯಾ ಇಮಾಂ ಸ್ತುತಿಮುದಾಹರತ್‌ । 


ಸುದರ್ಶನ ನುಹಾಜಾ ಕಲ ಕೋಟಸೂರ್ಯಸಮಪ್ರಭ 1 ೬೪ ॥ 
ಅಜ್ಞಾನತಿವಿಂರಾಂಧಾನಾಂ ವೈಕುಂಠಾಧ್ಯಪ್ರದರ್ಶಕ । 

ನಮಸ್ತೇ ಸಿತ್ಯವಿಲಸದ್ದೈಷ್ಣ ನಸ್ಮನಿಕೇತನ ॥ ೬೫ ॥ 
ಅವಾರ್ಯನೀರ್ಯಂ ಯದ್ರೂಪಂ ವಿಷ್ಣೋಸ್ತತ್ಪ್ರಣಮಾಮ್ಯಹಂ । 
ಪ್ರಣಮ್ಯ ಸ್ತುತ್ವಾ ದೇವಾನ್ಸ ರಫೇಭ್ಯಃ ಪರಿವೃತ್ಯಚ ॥ ೬೬ ॥ 
ಇಂದ್ರದ್ಯುಮ್ನನಾರದಾಭ್ಯಾಮಾದಿಷ್ಟೇ ಸದಪದೃತಿಃ । 
ನೀಲಾಚಲಮುಥಾರೋಹತ್ಪ್ರಾಸಾದಂ ದ್ರಷ್ಟಮುತ್ಸುಕಃ ॥ ೬೭ ॥ 
ತತಃ ಸ ಗತ್ವಾ ಪ್ರಾಸಾದಸಮಿತಾಪಂ ದೈನತೈಃಸಹ । 

ದದರ್ಶ ಶಾಲಾಂ ರುಚಿರಾಂ ಸ್ವಚಿತ್ತಾಭಿಮತಾಂ ದ್ವಿಜಾಃ ॥೬೮॥ 


ತನ್ಮಥಧ್ಯೇ ಸ್ಮಾಪೆಯಾಮಾಸ ದೇನತೋರಗಭೂಪತೀನ್‌ । 
ಬ್ರಹ್ಮರ್ಷೀನ್ಯೋಗಿನೋ ವಿಪ್ರಾನ್‌ ವೈಷ್ಣವಾಂಶ್ಚ ತಪಸ್ವಿನಃ 1 ೬೯॥ 





ವಿರಾಜಿಸುತ್ತಿದ್ದ ಶ್ರೀಮನ್ಮಹಾವಿಷ್ಣುವಿನ ನಾಲ್ಕನೆಯ ರೂಪವಾಗಿರುವ 
ಸುದರ್ಶನ್ಮಚಕ್ರ ಮೂರ್ತಿಯನ್ನು ಕಂಡನು. 

೬೪. ಒಡನೆಯೇ ಆ ವಿಧಾತನು ಪರಮಭಕ್ತಿಯಿಂದಾಸುದರ್ಶನನಿಗೆ 
ನಮಸ್ಕಾರಮಾಡಿ ಈ ಸ್ತೋತ್ರವನ್ನು ಹೇಳಿದನು: “ ಎಲ್ಫೈ ಮಹಾಜ್ವಾಲನಾದ 
ಸುದರ್ಶನನೇ! ನೀನು ಕೋಟಸೂರ್ಯರಿಗೆ ಸಮಾನವಾದ ಪ್ರಭೆಯುಳ್ಳವನು. 

೬೫. ಅಜ್ಞಾನವೆಂಬ ಕತ್ತಲೆಯಿಂದ ಕುರುಡರಾಗಿರುವವರಿಗೆ ವೈಕುಂಠ 
ಲೋಕದ ಹಾದಿಯನ್ನು ತೋರುವವನು ನೀನು. ಸತತವೂ ಬೆಳಗುತ್ತಿರುವ 
ಶ್ರೀಮನ್ಮಹಾವಿಷ್ಣುವಿನ ಸ್ವಂತ ನಿಲಯವಾದ ವೈಕುಂಠಲೋಕವೇ ವಾಸಭವನ 
ವಾಗಿರುವವನೂ ನೀನೆ! ನಿನಗಿಜೋ ನಮಸ್ಕಾರವು! 

೬೬-೬೭. ತಡೆಯಲಸದಳವಾದ ವೀರ್ಯವುಳ್ಳ ವಿಷ್ಣುವಿನ ಯಾವ ರೂಪ 
ವಿರುವುದೋ ಆ ರೂಪವೇ ನೀನಾಗಿರುವೆ. ಅಂತಹ ನಿನಗೆ ನಮಸ್ಕಾರಮಾಡು. 
ತ್ತೇನೆ?” ಎಂದಿಂತು ಆ ಮಹಾವಿಷ್ಣುವಿನ ನಾಲ್ದು ರೂಪಗಳನ್ನೂ ಸ್ತುತಿಸಿದ 
ತರುವಾಯ ಆತನು ಆ ರಥಪ್ರದೇಶದಿಂದ ಹಿಂತಿರುಗಿ, ಇಂದ್ರದ್ಯುಮ್ನುನೂ, 
ನಾರದಮುನಿಯೂ ದಾರಿತೋರುತ್ತಿರಲು ಪ್ರಾಸಾದವನ್ನು ನೋಡಲುತ್ಸುಕನಾಗಿ 
ನೀಲಾಚಲವನ್ನು ಆರೋಹಣಮಾಡಿದನು. 

೬೮. ತರುವಾಯ ಆ ಕಮಲಾಸನನು ದೇವತೆಗಳೊಡಗೂಡಿ ಆ ನೀಲಾ 
ಚಲದ ಮೇಲಣ ದಿವ್ಯ ಪ್ರಾಸಾದದ ಬಳಿಗೈದಿ ತನ್ನ ಮನಸ್ಸಿಗೆ ರುಚಿಕರವಾದ 
ರೀತಿಯೆಲ್ಲಿ ರಚಿಸಿರುವ ರತ್ನಶಾಲೆಯನ್ನು ಕಂಡನು. 

೬೯. ಆ ರತ್ತಶಾಲೆಯ ಮಧ್ಯದಲ್ಲಿ ಆ ಬ್ರಹ್ಮದೇವನು ದೇವತೆಗಳನ್ನೂ 


ಸಪ್ತವಿಂಶೋತಧ್ಯಾಯಃ ತ್ಲಿ೪೯ 


ದಿನ್ಯಸಿಂಹಾಸನವಕೇ ನೃಫೇಣ ಪ್ರತಿಸಾದಿತೇ । 

ಸೆ ಸಾಪಪೀಕೇ ಭಗವಾನುಪವಿಷ್ಟಃ ಸ್ವಯಂ ವಿಭುಃ ॥ ೭೦ ॥ 
ಶಾಂತಿಕಂ ಪೌಷ್ಟಿ ಕಂ ಕರ್ಮ ಭಾರದಾ ಸ್ಯಾ ಜಂ ಮಹಾಮುನಿಂ । 
ಪಿತಾಮಹಾಜ್ಞ ಜಾ ಭೂಪೋ ಕಾರಯಾಮಾಸ ಖುದ್ಧಿಮತ್‌ ॥೭೧॥ 
ಪ್ರತಿಷ್ಠಾ ಯಾಂ ತು ತೇ ದೇವಾ ಬಲಿಪೂಜಾವಿಧೌ ಮತಾಃ | 
ತೋರು ಚ ತಥಾತೇವೈ ಧ್ಯಾನರೂಪಮುಪಾಶ್ರಿತಾ ॥೭೨॥ 
ಅಜ್ಞಯಾ ಪದ್ಮಯೋನೇಸ್ತು ಚತುರ್ದಿಗ್ಭಾ ಗಮಾಶ್ರಿ ತಾಃ । 


ಸುಪೂಜಿತಾ ಗಂಧಪುಷ್ಪಮಾಲ್ಯಾ ಲಂಕಾರಭೂಷ ಣ್ಯಃ ॥ ೭೭ ॥ 
ತತಃ ಕರ್ಮ ಪ್ರವೃತ್ತೇ ಭಾರದ್ದಾ ಜೇನ ಧೀಮತಾ । 

ಪ್ರತ್ಯಕ್ಷಂ ದೇನಜೀವಸೆ ಸರ್ವೇಷಾಂ ಚೆ ದಿವೌಕಸಾಂ ॥ ೭೪॥ 
ತ್ರೈಲೋಕ್ಯ ವಾಸಿನಾಂ ba ಚಕಾರ ನೃಪತಿರ್ಮುದಾ । 
ಸಾಂಗೋಷಾಂಗಂ ಸ ಸಮಭ್ಯರ್ಚ್ಯ ಜಗತ್ಸ ಎಸ್ಟಾರಮಗ್ರತಃ ॥! ೭೫ ॥ 





ಪನ್ಹಗರಾಜರನ್ನೂ, ಬ್ರಹ್ಮರ್ಹಿಗಳನ್ನೂ ಯೋಗಿಗಳನ್ನೂ, ವಿಷ್ಣುಭಕ್ತರಾದ 
ವಿಪ್ರರನ್ನೂ, ತಪಸ್ವಿಗಳನ್ನೂ ನೆಲೆಗೊಳಿಸಿದನು. 

೭೦. ಬಳಿಕ ಇಂದ್ರದ್ಯುಮ್ನನು ತೋರಿದ ಪಾದಸೀಠೋಪಶೋಭಿತವಾದ 
ದಿವ್ಯಸಿಂಹಾಸನಶ್ರೇಷ್ಠದಲ್ಲಿ ಭಗವಾನ್‌ ಬ್ರ ಹ್ಮನು ತಾನೂ ಕುಳಿತುಕೊಂಡನು. 

೭೧. ಆಗ ವಿಭುವಾದ ಬಿತಾಮಹನ ಆಣತಿಯಂತೆ ಇಂದ ಸ್ರಮ್ಯಮ್ಮ್ಮ 
ರಾಜನು, ಶಾಂತಿ ಮತ್ತು ಪೌಷ್ಟಿಕ ಕರ್ಮಗಳನ್ನು ಆಗಮಾಡಲು ಮಹಾ 
ಮುನಿಯಾದ ಭರದಾ ಿಜನನ್ನು ಬಹುವಾಗಿ ಸತ್ಯ ರಿಸಿ ವರಣಮಾಡಿದನು. 

೭೨-೭೩. ಪ್ರಾ ಸಾರ ಸ ನ್ರತಿಷ್ಠೆಯ ಸಮಯದಲ್ಲಿ ಯಾವ ಯಾವ ದೇವತೆ 
ಗಳು ಬಲಿಪೂಜಾವಿಧಾನದಲ್ಲಿ ಸಮ ಚರೋ, ಹೋಮಕರ್ಮಗಳಲ್ಲಿ ಅವರೇ 
ಧ್ಯಾನರೂಪವನ್ನು ತಳೆದಿದ್ದರಲ್ಲದೆ, ಅವರೆಲ್ಲರೂ ಪದ್ಮಸಂಭವನಾದ ಬ್ರಹ್ಮ 
ದೇವನ ಅಪ್ಪಣೆಯಂತೆ ನಾಲ್ಕೂ ದಿಕ್ಕುಗಳನ್ನಾಶ್ರಯಿಸಿ ಗಂಧಪುಷ್ಪ ಮಾಲ್ಡಾ 
ಲಂಕಾರ ಭೂಸಣಗಳಾಡ ಸುಪುಜಿತರಾದರು. 

೭೪. ಇದಾದ ಬಳಿಕ ಆ ದೇವದೇವನ ಮತ್ತು ಸಮಸ್ತದೇವತೆಗಳ 
ಸಮ್ಮುಖದಲ್ಲಿಯೇ ಮಹಾಬುದ್ದಿ ಶಾಲಿಯಾದ ಭಾರದ್ವಾಜಮುನಿಯು ಶಾಂತಿ 
ಮತ್ತು ಪೌಷ್ಟಿಕಕರ್ಮವನ್ನು ನಡೆಸಿದನು. 

೭೫-೭೭. ಆಗಇಂದ ದ್ರದ್ಯುಮ್ಮನೃ ಪಾಲನು ಆರಂಭದಲ್ಲಿ ಜಗತ್ಸ್ಪ್ರಷ್ಟ್ಮವಾದ 
ಬ್ರಹ್ಮದೇವನನ್ನು ಸಂತೋಷವಾಗಿ ಸಾಂಗೋಪಾಂಗವಾಗಿ ಪೂಜಿಸಿ ಆಮೇಲೆ 
ಮೂರು ಲೋಕಗಳಲ್ಲಿಯೂ ವಾಸಮಾಡುವವರಾದ ದೇವತೆಗಳನ್ನು ಅರ್ಚಿ 
ಸಿದನು. ಬಳಿಕ ತೈಲೋಕ್ಯವಾಸಿಗಳಾದ ಸಮಸ್ತರೂ ಸಭಾಮಧ್ಯದಕ್ಲಿದ್ದ 


೩೫೦ ಶ್ರೀ ಸ್ಕಾಲದೆಮೆ ಹಾಪುರಾಣಂ 


ತತಃ ಸಂಪೂಜಿತಾಃ ಸರ್ವೇ ತೇನ ತ್ರೈಲೋಕ್ಯವಾಸಿನಃ । 
ಪಶ್ಯಂತೋಂವಸ್ಥಿತಂ ಮಧ್ಯೇ ಸಾಕ್ಸ್ಟಾದ್ಪ್ರ್ರಹ್ಮಾಣನಮವ್ಯಯಂ ॥ ೩೬॥ 
ವಪುಷ್ಮಂತಂ ಜಗನ್ನಾಥಂ ಪ್ರತ್ಯಕ್ಷಂ ಬ್ರಹ್ಮರೂಪಿಣಂ । 


ಶಕಯ 
ಇಂದ್ರಮದ್ಯುಮ್ನ ಪ್ರಸಾದೇನ ದಿವಾನ್ಮುಕ್ತತ್ಸಮಾಪ್ಲುವನ್‌ ॥೭೭॥ 
ಕಲೇವರಂ ಭಗವತಃ ಪ್ರಾಸಾದಂ ಸುಮನೋಹರಂ । 

ಪ್ರತಿಷ್ಠಾಯ ಭರವ್ವಾಜಃ ಸಮುಚ್ಛಿತಮಹಾಧ್ಮಜಂ NH ೭೮॥ 


ವ್ಯಜ್ಞಾಸಯತ್ಪ್ರತಿಷ್ಠಾಯೈ ದೇವಸ್ಯಾಥ ಪಿತಾಮಹೆಂ । 


ಸಮುತ್ತಸ್ಥೌ ತತೋ ಬ್ರಹ್ಮಾ ಕೃತಸ್ಥಸ್ತ್ಯಯನಃ ಸ್ವಯಂ ॥೭೯॥ 
ಯಷಿಭಿರ್ನಾರದಾದ್ಯೈಶ್ಚ ವಿದೃದ್ಧಿರ್ಜ್ರಾಹ್ಮಣೈಸ್ತಥಾ | 

ರಾಜಭಿಃ ಕ್ಪತ್ರಿಯೈರ್ನಾಗೈಃ ಸಹಿತಃ ಪರಮರ್ಷಿಭಿಃ ॥ ೮೦॥ 
ಗಂಧರ್ವೈರ್ಗಾಯಮಾನೇಷು ದಿವ್ಯಗಾನೇಷು ಸುಸ್ವರಂ । 
ಮಾಂಗಲ್ಯೋಚಿತರಾಗೇಷು ನೃತ್ಯಂತೀಷ್ಟಪ್ಸರಸ್ಸು ಚೆ ॥ ೮೧॥ 
ಶಾಕುಂತೇಷು ಚೆ ಸೂಕ್ತೇಷು ಪಠ್ಯಮಾನೇಷು ಚ ದ್ವಿಜೈಃ । 
ಶಂಖಕಾಹಾಲಮುರಬಜಭೇರೀವಾದಿತ್ರವೈಣವೇ ॥ ೮೨॥ 





ಅವ್ಯಯನಾದ ಬ್ರಹ್ಮದೇವನನ್ನು ಸಂದರ್ಶಿಸಿ ಇಂದ್ರದ್ಯುಮ್ನರಾಜಥಿಂದ ಸತ್ಕೃತ 
ರಾದರು. ಅವರೆಲ್ಲರೂ ಸಾಕ್ಸಾತ್‌ ದೇಹಧಾರಿಯಾಗಿ ಬ್ರಹ್ಮರೂಪದಿಂದಿರುವ 
ಜಗನ್ನಾಥನನ್ನು ಪ್ರತ್ಯಕ್ಸವಾಗಿ ಕಂಡು ಇಂದ್ರದ್ಯುಮ್ನುನ ಅನುಗ್ರಹದಿಂದ 
ಜೀವನ್ಮುಕ್ತಿಯನ್ನು ಪಡೆದವರಾದರು. 

೭೮-೮೦. ತರುವಾಯ ಭರದ್ದಾಜಮುನಿಯು ಭಗವಂತನ ಕಳೇಬರ 
ಸ್ವರೂಸವೂ ಮನೋಹೆರವೂ ಆಗಿ ಎತ್ತಿದ ಧ್ವಜದಿಂದೊಪ್ಪುತ್ತಿರುವ ಆ 
ಪ್ರಾಸಾದವನ್ನು ಪ್ರತಿಷ್ಠಿಸಿ ಅದಕ್ಕೆ ಪ್ರಾಣಪ್ರತಿಷ್ಠೆಯನ್ನೆಸಗಲೋಸುಗ 
ಪಿತಾಮಹನಿಗೆ ಅರಿಕೆಮಾಡಿದನು. ಅನಂತರದಲ್ಲಿ ಆ ಬ್ರಹ್ಮದೇವನು ತಾನೇ 
ಸ್ವಸ್ಥ್ಯಯನವನ್ನಾಚರಿಸಿ ನಾರದನೇ ಮೊದಲಾದ ದೇವರ್ಷಿಗಳಿಂದಲ್ಕೂ 
ವಿದ್ವಾಂಸರಿಂದಲೂ, ಬ್ರಾಹ್ಮಣರಿಂದಲ್ಕೂ ರಾಜರಿಂದಲೂ, ಇತರ ಕ್ಪತ್ರ್ರಿಯ 
ರಿಂದಲೂ, ನಾಗರಿಂದಲೂ ಇತರ ಮಹರ್ಷಿಗಳಿಂದಲ್ಲೂ, ಕೂಡಿದವನಾಗಿ ತನ್ನ 
ರತ್ನಸಿಂಹಾಸನದಿಂದ ಮೇಲಕ್ಕೆದ್ದನು. 

೮೧-೮೩. ಆಗ ಗಂಧರ್ವರು ಸುಸ್ವರವಾಗಿ ದಿವ್ಯಗಾಯನವನ್ನು ಮಾಡು 
ತ್ರಿರಲು, ಮಂಗಳೋತ್ಸವಕ್ಕನುಗುಣವಾದ ರಾಗಗೀತಗಳಿಂದ ಅಪ್ಸರಾಂಗನೆ 
ಯರು ನರ್ತನಮಾಡುತ್ತಿರಲು, ಬ್ರಾಹ್ಮಣರೆಲ್ಲರೂ ಶಾಕುಂತಸೂಕ್ತಗಳನ್ನು 
ಪಠಿಸುತ್ತಿರಲು ಶಂಖ, ಕಹಳೆ, ಮುರಜ, ಭೇರಿ, ವಾದಿತ್ರ, ವೇಣುವೇ 
ಮೊದಲಾದ ವಾದ್ಯಗಳು ಭೋರ್ಗರೆಯುತ್ತಿರಲು ಅವರೆಲ್ಲರೂ ರಥದ ಮೇಲಕ್ಕೆ 


ಸಪ್ತಪವಿಂಶೋತಧ್ಯಾಯಃ ೩೫೧ 


ಶಬ್ದೇ ಪ್ರ ಮೂರ್ಚ್ಚತಿ ತತಃ ಸರ್ವೇ ತೇ ಸ ್ಯಂದನೋಪರಿ 

ಗತಾ ) ವತಾರಯಾ ಮಾಸೂ ರಥಾತ್ಸೊ RS ನಿ ॥ ೮೩ 
ಸಾವಧಾನಾ ಸಮಾಧಿಸ್ಥಾ ಭಕ್ತ್ಯಾ ಸಂಯಮಿತಾತೆ ಕಾ । 

ಪಾಶ ರ್ಸ್ರೆಯೋರ್ಭು ಜಯೋ ರ್ಮೂದ್ಧಿ ನ ಪಾಡಯೋರ್ಸ್ಯಸ್ತ ಪಾಣಂಯಃ ॥ 
ಶನೈಃಶನೈಃ ಸಲೀಲಂ ತೇ ನಾರಾಯಣಮನಾಮಯಂ | 


Rien ತೂಲಿಕಾಸು ನಿನ್ಯುಃ ಪ್ರಾಸಾದಸಸ್ತಿಧಿಂ ॥ ೮೫ ॥ 
ಪೆರ್ಯುಪರಿ ಸಂತಾನವ ಸ ಸಿಷೂತ್ಪ ತಾಸು ಚೆ। 

Hr ಕೃಷ್ಣ ತ್ಕ ಜಗನ್ನಾಥ ಜಯ ಸರ್ವಾಘನಾಶನ ॥ ೮೬! 

ಜಯ ಅಚಾರ ಜಯ ವಾಂಛಾಫಲಪ್ರದ । 

ಜಯ ಸಂಸಾರಸಮ್ಮ; ಗ ಲೀಲೋದ್ಧಾ ರ ಜಯಾನ್ನ ಯ ॥ ೮೭ ॥ 

ಜಯಾನುಕಂಪಾಸಾಥೋಧೇ ಜಯ pS | 

ಜಯಾಚ್ಯುತ ಜಯಾನಂತ ಜಯೇಶಾನ ನನೋಸ್ತುತೇ ॥ ೮೮ ॥ 


ಏಭಿಸ್ತವೈಃ ಸ್ತೂಯಮಾನೋ ಬ ತ್ರಿಹ್ಮಣಾ ಚ ಸ್ವಯಂಭುವಾ । 
ತುಷ್ಟಾವ ಸ ಮುಂದಾಯುಕ್ತೋ ನ ನಾರದಕ್ಕೊ ೀಪವೀಣಯನ್‌ ॥ ೮೯ ॥ 
ಹೋಗಿ ಶ್ರೀಮನ್ನಾರಾಯಣಮೂರ್ತಿಯನ್ನು ಸೋಪಾನಮಾರ್ಗವಾಗಿ ಕೆಳಕ್ಕಿಳಿ 
ಸಿದರು. 

೮೪-೮೫. ತರುವಾಯ ಸಮಾಧಾನಮನಸ ರೂ, ಸಮಾಧಿಯಲ್ಲಿರುವವರೂ 
ಭಕ್ತಿಯಿಂದ ಆತ ಓಸಂಯಮವಾಂತವರೂ ಆದ "ಅವರೆಲ್ಲ ರೂ ಅನಾಮಯನಾದ 
ನಾರಾಯಣನ ದಾರುಮೂರ್ತಿಯನ್ನು ಪ ಪಾರ್ಶ್ವಗಳಲ್ಲಿಯೂ, ಭುಜಗಳಲ್ಲಿಯೂ, 
ಮೂರ್ಧಾನದಲ್ಲಿಯೂ, ಪಾದಗಳಲ್ಲಿಯೂ ಕೈಗಳನ್ನು ಕೊಟ್ಟು ತೂಲಿಕೆಗಳಲ್ಲಿ 
ಅಡಿಗಡಿಗೂ ನಿಲ್ಲಿಸಿಕೊಳ್ಳು ತ್ತ ಮೆಲ್ಲಮೆಲ್ಲಗೆ ಪ್ರಸಾದದ ಬಳಿಗೊಯ್ದು ತಂದರು. 





ಕಾಮಿ 


೮೬-೮೯. ಆ ಸ್ವಾಮಿಯ ಮೇಲೆ, ಮೇಲಿಂದಮೇಲೆ ಸಂತಾನ (ಕಲ್ಪ) 
ವೃಕ್ಸದ ಪುಷ್ಪ ಗಳ ವೃಷ್ಠಿ ಕಿ ಯು ಬೀಳುತ್ತಿರಲು, ಕೃಷ್ಣ! ಜಯ ಜಯ; 
ಜಗನ್ನಾಥ ಜಯ ಜಯ; "ಸಮಸ್ತ ಪಾಪಗಳನ್ನೂ ನಾಶಗೊಳಿಸುವ ಓ ಸ್ವಾಮಿಯೇ! 
ಜಯ ಜಯ: ಲೀಲೆಗೋಸಾಗವಾಗಿಯೇ ಮರದ ಮೈಯನ್ನು ತಾಳಿರುವ 
ಓ ಪ್ರಭುವೆ, ಭಕರ ವಾಂಛಿತಗಳನ್ನು ಈಡೇರಿಸುವ ಸ್ವಾಮಿಯೇ! ಜಯ ಜಯ! 
ಸಂಸಾರ ಸಾಗರದಲ್ಲಿ ತೀರ ಮುಳುಗಿಹೋಗಿರುವವರನ್ನು ಲೀಲೆಯಿಂದಲೇ 
ಉದ್ದಾರಮಾಡುವ ಅವ್ಯಯಮೂರ್ತಿಯೇ! ಜಯ ಜಯ! ಕರುಣಾಸಮು 
ದ್ರನೇ! ಜಯ ಜಯ!!! ದೀನರಿಗೆ ಶರಣ್ಯನಾಗಿರುವ ಎಲ್ಫೈ ಅಚ್ಯುತನೇ! 
ಜಯ ಜಯ! ಅನಂತಮೂರ್ತಿಯೇ! ಜಯ ಜಯ!! ಓ ಈಶಾನ! ನಿನಗೆ 
ಜಯ ಜಯ!!! ನಿನಗಿದೋ ನಮಸ್ಕಾರವು!!” ಎಂಬೀ ಸ್ತೋತ್ರಗಳಿಂದ ನಾರದ 


೩೫೨ ಶ್ರೀ ಸ್ಯಾಂದಮಹಾಪುರಾಣಂ 


ರತ್ನಚ್ಛತ್ರಯುಗೇ ಮೂರ್ಧ್ನಿ ಧಾರ್ಯಮಾಣೋಶ ಪೃಷ್ಠತಃ । 


ಶಶಿನಾ ಭಾಸ್ವತಾ ಭಕ್ತ್ಯಾ ದಿವ್ಯಧೂಪೇನ ಧೂಪಿತಾಃ ॥೯೦॥ 
ಶ್ರೇಣೇಕೃತಾಹ್ಕುಭಯತಃ ಸಾರ್ಶ್ವಯೋಶ್ಹ್ಚಾಮುರಗ್ರಹಾಃ । 
ಸಲಿಲಾಂದೋಲನವ್ಯಗ್ರಾ ಯಕೌ ನನಾಲಂಕೃತಾಸ್ತಥಾ ॥೯೧॥ 
ಏನಂ ಚ ಸಹಿತಾಃ ಸರ್ವೇ ಕೌತೂಹಲಸಮಸಶ್ಚಿತಾಃ । 

ಸುದರ್ಶನಂ ಸುಭದ್ರಾಂ ಚ ಬಲಭದ್ರಮನೈಷಿಸುಃ 1 ೯೨॥ 
ಪ್ರಾಸಾದದ್ಕಾರಿ ರಜಿತೇ ರತ್ನಸಂಭೇಂಥ ಮಂಡಪೇ। 
ವಾಸಯಿತ್ವಾಭಿಷೇಕಾಯ ಸವ್ಮ್ಮುಖಾಂದರ್ಶಮಂಡಲೇ ॥೯೭॥ 


ಅಧಿನಾಸಿತೈ ರತ್ನಕುಂಭೈಸ್ತೀರ್ಥವಾರ್ಯುಪಸಂಭೃತೈಃ | 

ಸೂಕ್ತಾಭ್ಯಾಂ ಶ್ರೀಪುರುಷಯೋರಭಿಷೇಕಂ ಪಿತಾಮಹಃ । 

ಚಕಾರ ಭಗವಾನ್‌ ಲೋಕಸಂಗ್ರೆಹಾರ್ಥಂ ದ್ವಿಜೋತ್ತಮಾಃ ॥ ೯೪॥ 
ತತೋಹ್ಯಲಂಕೃತಾನ್‌ ದೇವಾನ್‌ ಗಂಧಮಾಲ್ಯೋಪಶೋಭಿತಾನ್‌ । 
ನೀರಾಜಯಿತ್ತಾ ಭಗೆವಾನ್‌ ಸ ಸ್ವಯಂ ಲೋಕಭಾವನಃ । 
ರತ್ನಸಿಂಹಾಸನೇ ರಮ್ಕೋ ಸ್ಥಾಪೆಯಾ ಮಾಸ ಮಂತ್ರತಃ ॥೯೫॥ 





ಮುನಿಯು ಸ್ವಯಂಭವನಾದ ಬ್ರಹ್ಮನೊಡಗೂಡಿ ವೀಣೆಯನ್ನು ನುಡಿಸಿ 
ಸಂತೋಷಯುಕ್ತನಾಗಿ ಸ್ತುತಿಸುತ್ತಿದ್ದನು. 

೯೦-೯೨. ಆ ಸ್ವಾಮಿಯ ಹಿಂಭಾಗದಲ್ಲಿ ನಿಂತು ಚಂದ್ರಸೂರ್ಯರು ಆತನ 
ಶಿರಸ್ಸಿನ ಮೇಲೆ ರತ್ನದ ಛತ್ರಿಗಳೆರಡನ್ನೂ ಎತ್ತಿಹಿಡಿದು ಮುಂಬರಿಯುತ್ತಿರಲು, 
ದಿವ್ಯಧೂಪದಿಂದೆ ಧೂಪಿತರಾಗಿ ಉಭಯ ಪಾರ್ಶ್ರಗಳಲ್ಲಿರುವ ಯೌವನಾ 
ಲಂಕೃತರೂ ಸುಂದರಿಯರೂ ಆದ ಚಾಮರಗ್ರಾಹಿಣಿಯರು ಚಾಮರಗಳನ್ನು 
ವಿಲಾಸದಿಂದ ಬೀಸಿಹಾಕುತ್ತಿದ್ದರು. ಇದೇ ರೀತಿಯಲ್ಲಿಯೇ ದೇವತೆಗಳೆಲ್ಲರೂ 
ಕುತೂಹಲಸಮನ್ರಿತರಾಗಿ ಸುದರ್ಶನ, ಸುಭದ್ರಾ, ಬಲಭದ್ರದೇವರುಗಳ 
ದಾರುಮೂರ್ತಿಗಳನ್ನು ಪ್ರಸಾದದ ಬಳಿಗೆ ಒಯ್ದು ತಂದರು. 

೯೩-೯೪. ಎಲೈ ದ್ವಿಜೋತ್ತಮರೇ! ತರುವಾಯ ಆ ದಿವ್ಯಪ್ರಾಸಾದದ 
ಹೊರಬಾಗಿಲಿನಲ್ಲಿ ರಚಿತವಾಗಿ ರತ್ನಸ್ತಂಭಸಂಯುಕ್ತವಾಗಿ, ಸಮ್ಮುಖದಲ್ಲಿಯೇ 
ಕನ್ನಡಿಗಳುಳ್ಳ ದಾಗಿ ಕಂಗೊಳಿಸುತ್ತಿದ್ದ ದಿವ್ಯಮಂಟಪದಲ್ಲಿ ಆ ಮೂರ್ತಿಗಳ 
ನ್ಲಿಳುಹಿ ಭಗವಾನ್‌ ಪಿತಾಮಹನು ಲೋಕಸಂಗ್ರಹಾರ್ಥವಾಗಿ, ದಿವ್ಯಗಂಧ 
ವಾಸಿತವಾದ ರತ್ನಕುಂಭಗಳಲ್ಲಿ ಸಂಭೃತವಾಗಿದ್ದ ತೀರ್ಥೊೋದಕಗಳಿಂದ ಶ್ರೀ 
ಸೂಕ್ತ ಪುರುಷಸೂಕ್ತಗಳನ್ನು ಹೇಳಿಕೊಂಡು ಅಭಿಷೇಕಮಾಡಿದನು. 

೯೫. ಇದಾದ ಬಳಿಕ ಲೋಕಭಾವನನಾದ ಆ ಬ್ರಹ್ಮದೇವನು ತಾನೇ 
ಸಾಕ್ಸಾತ್ತಾಗಿ ಆ ದಾರುಮೂರ್ತಿಗಳನ್ನು ಗಂಧಮಾಲ್ಯಗಳಿಂದ ಅಲಂಕರಿಸಿ 


ಸಪ್ತವಿಂಶೋತ$ಧ್ಯಾಯಃ ೩೫೩ 
ಬ್ರಹ್ಮೋವಾಚ :-- 
ಅಶೇಷಜಗದಾಧಾರ ಸರ್ವಲೋಕಪ್ರ ತಿಷ್ಮಿ ತೆ। 
ಸುಪ್ರತಿಷಾ 8 ಖಿಲವ್ಯಾಪಿನ್‌ ಸ್ಟಾ ಸಾಡೇ ಸುಸ್ಮಿ ಕೋ ಭವ ॥೯೬॥ 


ತ್ವಯಿ ಪ್ರತಿಷ್ಠಿತೇ ನಾಥ ವಯಾ ಸರ್ವೇಪ್ರ ತಿಷ್ಠ ತಾಃ । 
ತ್ಸ ದಾಜ್ಞ ಯಾ ಪ್ರತಿಷ್ಟೇಯಂ ಪೂರ್ಣಾಂಸ್ತಾಂ ತ್ರ ಸತ್ಚೃಸಾದತಃ ॥ ೯೭॥ 
ಸಾ ಪಯಿಷ್ಟಾ ಎ R್ಲಾಫೆಂ ಸ್ಪೃಷ್ಟಾ ಎ. ತಸ್ಯ ಹೃದಂಬುಜಂ । 


ಅನುಸ ಭಂ ಮಂತ್ರ ರಾಜಂ ಸಹಸ್ರಂ ಸ ಜಜಾಪ ಹ WH ೯೮॥ 
ವೈಶಾಖಸ್ಕಾಮಲೇ ಪಕ್ಸೇ ಅಷ್ಟಾಭ್ಯಾಂ ಪುಸ್ಯಯೋಗತಃ । 
ಕೃತಾ ಪ್ರತಿಷ್ಠಾ ಭೋ ವಿಪ್ರಾಃ ಶೋಭನೇ ಗುರುವಾಸರೇ ॥೯ರ೯॥ 


ತದ್ದಿನಂ ನು ಮಹತ್ಪುಣ್ಕಂ ಸರ್ವಪಾಪಪ್ರಣಾಶನಂ । 
ಸ್ನಾನಂ ದಾನಂ ತಪೋ ಹೋಮಃ ಸರ್ವಮಕ್ಬಯ್ಯಮಶ್ನುತೇ ॥ ೧೦೦॥ 





ಅವುಗಳೆಲ್ಲವೂ ಬಹಳವಾಗಿ ಶೋಭಿಸುತ್ತಿರಲು ಆ ಪ್ರಸಾದದ ಮಧ್ಯದಲ್ಲಿದ್ದ 
ರಮ್ಯವಾದ ರತ್ಸಸಿಂಹಾಸನದಲ್ಲಿ ಮುಂದೆ ಹೇಳುವ ಮಂತೊ ತ್ರೀ ಚ್ಚಾರಣಪೂರ್ವಕ 
ಗಿ es 

೯೬. ಬ್ರಹ್ಮನು ಹೇಳುತ್ತಾನೆ" ಎಲ್ಛೆ ಜಗನ್ನಾಥನೇ! ನೀನು ಸಮಸ್ತ 
ರೋಕಗಳಿಗೂ. ಆಧಾರಸ್ವರೂಪನಾದವನು; ಸಮಸ್ತ ಲೋಕಗಳನ್ನೂ ಪ್ರತಿಷೆ 
ಗೊಳಿಸಿ, ಸಮಸ್ತ, ಲೋಕಗಳಲ್ಲಿಯೂ ಅಂತರ್ಯಾಮಿಯಾಗಿರುವವನು; ಎಲೈ 
ಸರ್ವವ್ಯಾಪಿಯೇ ! ನೀನು ಈ ಪ್ರಾಸಾದದಲ್ಲಿ ಸುಪ್ರತಿಸ್ಮಿತನಾಗಿ ಸುಸ್ಥಿರವಾಗಿ 
ನೆಲಸಿ ಜಗತ್ತಿಗೆ ಮಂಗಳವನ್ನುಂಟುಮಾಡುವವನಾಗು. 

೯೭. ಎಲ್ಫೆ ಜಗದೀಶನೇ, ಮನ್ನಾಥಾ! ನೀನೊಬ್ಬನು ಸುಪ್ರತಿಷ್ಠಿತನಾಗಿ 
ಭಕ್ತಾನುಗ್ರಹತತ್ಸರನಾಗಿದ್ದರ್ಕೆ, ದೇವತೆಗಳಾದ ನಾವೆಲ್ಲರೂ ಪ್ರತಿಷ್ಠಿತ 
ರಾದಂತೆಯೇ ಎಂಬುದರಲ್ಲಿ ಸಂಶಯವಿಲ್ಲವು. ಎಲೈ ಸ್ವಾಮಿಯೇ! ನಿನ್ನ 
ಆಜ್ಞೆಯಿಂದಲೇ ನಡೆದಿರುವ ಈ ನಿನ್ನ ದಿವ್ಯಮೂರ್ತಿಯ ಪ್ರತಿಷ್ಠೆಯು ನಿನ್ನ 
ಅನುಗ್ರಹದಿಂದಲೇ ಪೂರ್ಣವಾಗಲಿ”? 

೯೮. ಎಲ್ಲೆ ಮುನಿಗಳಿರಾ! ಇಂತು ಬ್ರಹ್ಮದೇವನು ಶ್ರೀಜಗನ್ನಾಥಸ್ವಾಮಿ 
ಯನ್ನು ಪ್ರಾ ್ರ್ರರ್ಥಿಸಿ ಸ್ಥಾಪಿಸಿ ಆ ತ ಹೆ 4 ದಯಕಮಲವನ್ನು ಸ್ಪತಿ ರ್ಕ 
ಅನುಷು,ಪ ಿಪ್‌ಶ್ಲೋಕರೂಪವಾದ ಮಂತ್ರ ರಾಜನನ್ನು ಒಂದು ಸಹಸಾ ್ರಿವೈ ತ್ರಿ ಜನ 
ಮಾಡಿದನು. 

೯೯. ಎಲೈ ವಿಪ್ರಕೇ! ಕಮಲೋದ್ಭವನು ಜಗನ್ನಾಥದೇವನ ಈ ಪ್ರತಿಷೆ 
ಯನ್ನು ವೈಶಾಖಮಾಸದ ಶುಕ್ಲಪಕ್ಪದ ಅಷ್ಟಮಿಯ ದಿನ ಪುಷ್ಯನಕ್ಸೈತ್ರಯೋಗ 
ದಲ್ಲಿ ಮಂಗಳಕರವಾದ ಗುರುವಾರದ ದಿನ ಮಾಡಿದನು. 

೧೦೦. ಆ ಶುಭ ದಿವಸವು ಅತ್ಯಂತ ಪುಣ್ಯಸಂಪಾದಕವಾದುದಲ್ಲದೆ ಸಮಸ್ತ 

12 


anv ಶ್ರಿೀ ಸ್ಯಾಂದೆಮಹಾಪುರಾಣಂ 


ತಸ್ಮಿನ್‌ ದಿನೇ ಯೇ ಪಶ್ಯಂತಿ ಮಾನವಾ ಭಕ್ತಿಭಾವಿತಾಃ । 

ಕೃಷ್ಣಂ ರಾಮಂ ಸುಭದ್ರಾಂ ಚೆ ಮುಕ್ತಿಭಾಜೋ ನ ಸಂಶಯಃ ॥ ೧೦೧ ॥ 
ಶುಕ್ಲಾಷ್ಟಮಿಾ ಯಾ ವೈಶಾಖೇ ಗುರುಪುಸ್ಯಯುತಾ ಯದಾ । 
ತಸ್ಯಾಮಭ್ಯರ್ಚನಂ ವಿಷ್ಣೋಃ ಕೋಹಿಜನ್ಮಾಘನಾಶನಂ ॥ ೧೦೨ ॥ 


ಇತಿ ಶ್ರೀ ಸ್ನಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತ ಮಳ್ಪೇತ್ರ ಮಾಹಾತ್ಮ್ಯೇ 
ಜೈಮಿನಿಯಸಿಸಂವಾಡೇ 46 ಇಂದ್ರಮ್ಯಮ್ನಪ್ರಾರ್ಥನಾನಂತರ ಬ್ರಹ್ಮಕೃತ ರಥಪ್ರಾಸಾವ. 
ದರ್ಶನಾದಿವರ್ಣನಂ? ನಾಮ ಸಪ್ತವಿಂಶೋಧ್ಯಾಯಃ 





ಪಾಪಗಳನ್ನೂ ಕಳೆಯುವಂತಹುದು. ಆ ದಿನದಲ್ಲಿ ಆಚರಿಸಿದ ಸ್ನಾನ, ದಾನ, 
ತಪಸ್ಸು, ಹೋಮ-ಇವುಗಳೆಲ್ಲವೂ ಅಕ್ಬಯವಾಗುತ್ತವೆ. 

೧೦೧. ಆ ಶುಭ ದಿನದಲ್ಲಿ ಯಾವ ಮಾನವರು ಭಕ್ತಿಭಾವಿತರಾಗಿ ಶ್ರೀ 
ಜಗನ್ನಾಥಕ್ಬ್ಸೇತ್ರದಲ್ಲಿ ಸಾಕ್ಸಾತ್‌ ಬ್ರಹ್ಮದೇವನಿಂದ ಸುಪ್ರತಿಷ್ಠಿತವಾದ ಶ್ರೀಕೃಷ್ಣ 
(ಜಗನ್ನಾಥ)ನನ್ನೂ, ಬಲರಾಮನನ್ನೂ, ಸುಭದ್ರಾದೇವಿಯನ್ನೂ ಸಂದರ್ಶಿಸು. 
ವರೋ, ಅವರೆಲ್ಲರೂ ಮುಕ್ತಿಗೆ ಭಾಜನರಾಗುತ್ತಾರೆಂಬುದರಲ್ಲಿ ಸಂಶಯವಿಲ್ಲವು. 

೧೦೨. ಅಯ್ಯಾ ವಿಪ್ರರೇ! ವೈಶಾಖಮಾಸದ ಶುಕ್ಲಾಷ್ಟಮಿಯದಿನ ಗುರು 
ವಾರದ ಪುಷ್ಕನಕ್ಪತ್ರ್ರಯೋಗದಲ್ಲಿ ಶ್ರೀಮನ್ಮಹಾವಿಷ್ಣುವಿನ ಪೂಜೆಯು ಕೋಟ. 
ಜನ್ಮಗಳಲ್ಲೆಸಗಿದ ಪಾಪಗಳನ್ನು ಕಳೆಯುತ್ತದೆ. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮ ಹಾಪುರಾಣದ ಎರಡನೆಯ ವೈಷ್ಠವಖಂಡದ ಪುರುಷೋತ್ತಮಕ್ಟೇತ್ರ 
ಮಾಹಾತ್ಮ್ಯದ ಜೈಮಿ ನಿಯಷಿಸೆಂವಾದದಲ್ಲಿ "« ಇಂದ್ರ ದ್ಯುಮ್ನುಪ್ರಾರ್ಥನಾನಂತರೆ 
ಬ್ರಹ್ಮಕೃತ ರಥಪ್ರಾಸಾದದರ್ಶನಾದಿವರ್ಣನ > ವೆಂಬ 
ಇಪ್ಪತ್ತೇಳನೆಯೆ ಅಧ್ಯಾಯವು ಮುಗಿದುದು 


॥ ಶ್ರೀ8 8 
ಅಥ ಅಷ್ಟಾವಿಂಶೋಧ್ಯಾಯಃ 
ನೃಸಿಂಹಸ್ರಭಾವನರ್ಣನಂ 
ಜೈಮಿನಿರುವಾಚ :-- 

ತತಃ ಸೆ ಭಗವಾನ್‌ ಮಂತ್ರಮುಹಿಮ್ಹಾ ನರಕೇಸರೀ । 
ಇಂದ್ರದ್ಯುಮ್ನಾದಿಭಿಸ್ಸರ್ಮೈರ್ದದೃಶೇಂದ್ಭುತದರ್ಶನಃ "on 
ಲೇಲಿಹಾನೋ ಜಗತ್ಸರ್ವಂ ಸೆಮಂತಾಜ್ಞ್ಯಲಜಿಹ್ವೆಯಾ । 
ಕಾಲಾಗ್ನಿರುದ್ರಂ ಸಕಲಂ ಗ್ರಸಂತಮಿನ ಚೋತ್ಲ್ಸಿತೆಂ 1 ೨॥ 
ಕೋದಸೀಕಂದರಂ ವ್ಯಾಪ್ಯ ತೇಜಸಾ ತಪಸಾ ಭೃಶಂ | 
ಅನೇಕಾಕ್ಸಿಮುಖಗ್ರೀವಕರಪಾದಶ್ರುತಿರ್ನಿಭುಃ "an 
ಸರ್ವಾಶ್ಚರ್ಯನಮಯೋ ದೇವಃ ಕೇವಲಂ ತೇಜಸಾಂ ನಿಧಿಃ । 
ಭಯತ್ರಸ್ತಾಃ ಸಮಂದ್ಧಿಜ್ಞಾ ನೇಶಾಃ ಸ್ತೋತುಮಪಿ ಪ್ರಭುಂ ॥೪॥ 





ಕನ್ನಡದ ಅನುವಾದ 
ನೃಸಿಂಹಪ್ರಭಾವವರ್ಣನ 

fy ಜೈಮಿನಿಯು ಹೇಳುತ್ತಾನೆ: ಎಲ್ಫೈ ದ್ವಿಜರೇ ! ತರುವಾಯ ಬ್ರಹ್ಮ 
ದೇವನು ಪುರಶ್ಚರಣೆಮಾಡಿದ ಮಂತ್ರರಾಜದ ಪ್ರಭಾವದಿಂದ ಸಾಕ್ಸಾತ್‌ 
ಶ್ರೀನೃಸಿಂಹಮೂರ್ತಿಯು ಅದ್ಭುತದರ್ಶನನಾಗಿ ಇಂದ್ರದ್ಯುಮ್ನಾದಿಗಳಿಗೆ ಕಾಣಿಸಿ 
ಕೊಂಡನು. 

೨. ಆ ದೇವನು ಪ್ರಜ್ವ್ವಲಿಸುತ್ತಿರುವ ತನ್ನ ಜಿಹ್ವೆಯಿಂದ ಜಗತ್ತನ್ನೆ 
ತ್ರಲೂ ಸವರುತ್ತ, ಸಮಸ್ತ ಬ್ರಹ್ಮಾಂಡವನ್ನೂ ನುಂಗಲಾವಿರ್ಭವಿಸಿರುವ 
ಳಯಾಗ್ಲಿರುದ್ರನಂತೆ ತೋರುತ್ತಿದ್ದನು. 

೩. ಆ ವಿಭುವು ಭೂಮ್ಯುಂತರಿಕ್ಸಗಳನ್ನು ವ್ಯಾಪಿಸಿ ತನ್ನೊಂದು ತೇಜಸ್ಸಿ 
ನಿಂದ ಬ್ರಹ್ಮಾಂಡವನ್ನೇ ತಪಿಸುತ್ತ, ಅಸಂಖ್ಯಾತವಾದ ಕಂಗಳಿಂದಲೂ, ಮುಖ 
ಗಳಿಂದಲ್ಲೂ, ಕುತ್ತಿಗೆಗಳಿಂದಲೂ, ಕೈಕಾಲುಗಳಿಂದಲೂ, ಕಿವಿಗಳಿಂದಲೂ ಕಂಗೊ 
ಳಿಸುತ್ತಿದ್ದನು. 

೪. ಕೇವಲ ತೇಜೋನಿಧಿಯಾದ ಆ ಸ್ವಾಮಿಯು ಇಂತು ಸಮಸ್ತರಿಗೂ 
ಆಶ್ಚರ್ಯವನ್ನುಂಟುಮಾಡುವವನಾಗಿದ್ದನು. ಇಂತಾವಿರ್ಭವಿಸಿದ ಆ ನೃಸಿಂಹ 
ದೇವನನ್ನು ಕಂಡು ಸಮಸ್ತರೂ ಭಯಗ್ರಸ್ತರಾಗಿ ಆ ಪ್ರಭುವನ್ನು ಸ್ತುತಿಸಲೂ 
ಸಮರ್ಥರಾಗಜಿಹೋದರು. 


ತ್ರೆ 
ಮ 


೩೫೬ ಶ್ರೀ ಸ್ಕಾಂದಮಹಾಪುರಾಣಂ 


ತಂ ತಥಾನಿಧಮಾಲೋಕ್ಯ ನಾರವಃ ಪಿತರಂ ತದಾ । 


ಪಪ್ರಚ್ಛ ಭೆಗವನ್ನಿತ್ಕಂ ಕಥಮೇಷ ಪ್ರಕಾಶತೇ ॥೫॥ 
ನಾರದ ಉವಾಚ :-- 

ಅನುಗ್ರಹಾಯಾನತರತ್ವೃತ್ಯುತೈಷ ಭಯಪ್ರದಃ । 

ಸರ್ವೇ ಭಯಾತ್ಸ್ಸಿರತರಾಃ ಪ್ರಲಯಾಶಂಕನೋಧುನಾ ॥೬॥ 

ತ್ವಮೇವ ಭಗವಲ್ಲೀಲಾಂ ಜಾನಾಸಿ ಜಹತಾಂ ಪತೇ ॥೭॥ 

ತಚ್ಛ ಎತ್ವಾ ನಾರದವಚಃ ಪದ್ಮಯೋನಿಃ ಸ್ಮಿತಾನನಃ । 

ಉವಾಚ ಕೌತುಕಂ ವಾಕ್ಯಂ ಸರ್ದೇಷಾಮುಪಕಾರಕೆಂ Hu 
ಬ್ರಹ್ಮೋವಾಚ :-- 

ಅವತೀರ್ಣಂ ಜಗನ್ನಾಥಂ ದೃಷ್ಟ್ಯಾ ದಾರುವಪುರ್ಧರಂ ॥೯॥ 

ಅವಜ್ಞಾ ಸ್ಯಂತಿ ವೈ ಲೋಕಾಃ ಸಾಕ್ಸಾದ್ಭ ಹ್ಮಸ್ವರೂಪಿಣಂ । 

ಅತತ್ವವನೇದಿನೋ ಮೂಢಾಃ ಮಹಿಮಾನಂ ವಿದಂತ್ವಿತಿ ॥ ೧೦॥ 





೫-೬. ಆಗ ನಾರದಮುನೀಂದ್ರನು ಆ ಪ್ರಕಾರವಾಗಿ ಆವಿರ್ಭವಿಸಿದ 
ನೃಸಿಂಹ ಪ್ರಭುವನ್ನು ಕಂಡು. ತನ್ನ ತಂದೆಯಾದ ಕಮಲಾಸನನನ್ನು ಕುರಿತು 
ಈ ಪ್ರಕಾರ ಹೇಳಿದನು: ಭೋ ಭಗವನ್‌! ಲೋಕರಕ್ಸ್ಗಕನೂ, ಸೌಮ್ಯ 
ಮೂರ್ತಿಯೂ ಆಗಿದ್ದ ಜಗದೀಶ್ವರನಿಂತೇಕೆ ಆವಿರ್ಭವಿಸಿ ಪ್ರಕಾಶಿಸುತ್ತಿರುವನು? 
ಈ ಪ್ರಭುವು ಲೋಕಾನುಸ್ರಹಕ್ಕಾಗಿ ಈ ರೀತಿ ಆವಿರ್ಭವಿಸಿರುವನೋ 
ಅಥವಾ ಭಯವನ್ಮುಂಟುಮಾಡಲಾವಿರ್ಭವಿಸಿರುವನೋ ತೋರದಾಗಿರುವುದು. 
ಇಲ್ಲಿರುವ ಸಮಸ್ತರೂ ಪ್ರಕೃತದಲ್ಲಿ ಪ್ರಳೆಯವೇನಾದರೂ ಉಂಟಾಗುವುದೇನೋ 
ಎಂಬ ಸೆಂಶೆಯದಿಂದ ಭಯಪಟ್ಟು ತತ್ತಳಿಸುತ್ತಿದ್ದಾರೆ. 

೭. ಓ ಜಗತ್ಸತಿಯೇ! ಈ ಪ್ರಭುವಿನ ನಾಭೀಕಮಲದಿಂದುತ್ಬನ್ನನಾಗಿರು 
ವುದರಿಂದ ನೀನೊಬ್ಬನು ಮಾತ್ರವೇ ಸರ್ವವ್ಯಾಪಿಯೂ, ಸಡ್ಗುಣೈಶ್ವರ್ಯ 
ಭರಿತನೂ ಆದ ಭಗವಂತನ ಲೀಲೆಯನ್ನರಿತವನಾಗಿರುವೆ.?? 

೮. ಇಂತು ನುಡಿದ ನಾರದನ ನುಡಿಗಳನ್ನಾಲಿಸಿ ಆ ಪದ್ಮೋದ್ಭವನು 
ನಸುನಗೆ ಬೀರುತ್ತ ಸಮಸ್ತರಿಗೂ ಉಪಕಾರಕವಾದ ಈ ಆಶ್ಚರ್ಯಕರ ವಾಕ್ಯ 
ವನ್ನು ನುಡಿದನು: 

೯-೧೦. ಬ್ರಹ್ಮನು ಹೇಳುತ್ತಾನೆ: “ಭಗವತ್ತತ್ವವನ್ಹ್ನರಿಯದ ಮೂಢರು 
ದಾರುಶರೀರಧರನಾಗಿ ಆವಿರ್ಭವಿಸಿರುವ ಶ್ರೀಜಗನ್ನಾಥಸ್ವಾಮಿಯನ್ನು ಕಂಡು 
" ಭಗವದ್ರೂಪವಿದೇಯೇ!? ಎಂದು ಅಪಹಾಸ್ಯಮಾಡುತ್ತಾರೆ, ಅವರೆಲ್ಲರೂ 
ಆ ಪರಮಾತ್ಮಸ್ವರೂಪನಾದ ತನ್ನ ಮಾಹಾತ್ಮ್ಯ್ಯವನ್ಸರಿತುಕೊಳ್ಳಲಿ?” ಎಂದು 
ಈ ನೃಸಿಂಹಪ್ರಭುವು ಈ ರೀತಿ ಆವಿರ್ಭವಿಸಿರುವನು. 


ಅಷ್ಟ್ವಾನಿಂಶೋ$ಧ್ಯಾಯಃ 


೩೫೭ 
ಮಂತ್ರಿಶೋ ಮಂತ್ರರಾಜೇನ ಯೇನಾಸೌ ಪರಮೇಷ್ಮಿನಾ । 
ಪುರಾಭಿಮಂತ್ರಿತೋ ಯೇನ ನಿದದಾರ ಮಹಾಸುರಂ ॥ ೧೧॥ 
ತಾದೃಗ್ರೂಪಂ ಸುದುರ್ದರ್ಶಂ ಪ್ರಾಪೃಮೇತಿ ಭಯಪ್ರದಂ । 
ಮೂರ್ತಿರೇಷಾ ಪರಾ ಕಾಸಾ ವಿಷ್ಣೋರಮಿತತೇಜಸಃ ॥ ೧೨ ॥ 
ಯಾಮಭ್ಯರ್ಚ್ಯ ಗತಿಂ ಯಾಂತಿ ಪುನರಾವೃತ್ತಿದುರ್ಲಭಂ । 
ಏನಮುಕ್ತ್ವಾ ತು ಭೋ ವಿಪ್ರಾಃ ಭಕ್ತಿಭಾವೇನ ಭಾವಿತಃ । 
ನೈಸಿಂಹಾಭಿಮುಖಃ ಸ್ತೋತ್ರಮಿದಮಾಹ ಮುದಾ ವಿಭುಃ ॥ ೧೩ 


ನಮೋಸ್ತು ತೇ ದೇವವರೈಕಸಿಂಹ 
ನಮೋಸ್ತು ಪಾಪೌಘಗಜೈಕಸಿಂಹ । 
ನಮೋಸ್ತು ದುಃಖಾರ್ಣವಪಾರಸಿಂಹ 
ನನೋಸ್ತು ತೇಜೋಮಯ ದಿವ್ಯಸಿಂಹ ॥ ೧೪॥ 
ನಮೋಸ್ತು ಸರ್ವಾಕೃತಿಚಿತ್ರಸಿಂಹ 
ನಮೋಸ್ತು ತೇ ಕ್ಲೇಶನಿಮುಕ್ತಿಸಿಂಹ । 
ನಮೋಸ್ತು ತೇ ದಿವ್ಯವಪುರ್ನ್ನ್ಯಸಿಂಹ 
ನಮೋಸ್ತು ತೇ ನೀರವಕೈಕಸಿಂಹ ॥ ೧೫ ॥ 


ಹ 


೧೧-೧೩. ಪೂರ್ವದಲ್ಲಿ ಬ್ರಹ್ಮನಾದ ಯಾವ ಪ್ರಭುವು ನಾನು ಮಂತ್ರವನ್ನು 
ಪುರಶ್ವರಣೆಮಾಡಲು, ಆವಿರ್ಭವಿಸಿ ಹಿರಣ್ಯಕಶಿಪುವಿನ ವಕ್ಸಸ್ಥಳವನ್ನು ಸಿಗಿದನೋ 
ಅದೇ ಮಂತ್ರದಿಂದಲೇ ಪ್ರಕೃತದಲ್ಲಿ ಅಭಿಮಂತ್ರಿತನಾಗಿ, ನೋಡಲಸದಳವೂ, 
ಭಯಪ್ರದವೂ, ಪ್ರಾಪ್ಯವೂ ಆದ ಅದೇ ರೂಪವನ್ನೇ ಪ್ರಕಟಗೊಳಿಸಿ ಆವಿರ್ಭವಿ 
ಸಿರುವನು. ಮಾನವರು ಯಾವುದನ್ನು ಅರ್ಚಿಸಿ ಪುನರಾವೃತ್ತಿರಹಿತವಾದ 
ಮುಕ್ತಿಯನ್ನು ಪಡೆಯುತ್ತಾರೆಯೋ ಅಂತಹ ಅಮಿತತೇಜಸ್ಸಂಪನ್ನವಾದ 
ಶ್ರೀಮನ್ಮಹಾವಿಷ್ಣುವಿನ ಈ ಮೂರ್ತಿಯೇ ಆತನ ಮಹಾಮಹಿಮೆಯ ಪರಾಕಾಷ್ಮ 
ರೂಪವಾದುದು? ಎಂದು ನುಡಿದು ಆ ಕಮಲಾಸನನು ಶ್ರೀನೃಸಿಂಹದೇವನಿಗೆ 
ಅಭಿಮುಖನಾಗಿ ನಿಂತು ಭಕ್ತಿಭಾವದಿಂದ ಪ್ರೇರಿತನಾಗಿ ಸಂತೋಷದಿಂದ ಈ 
ಸ್ತೋತ್ರವನ್ನು ಹೇಳಿದನು. 

೧೪. ಎಲ್ಫೈ ದೇವವರನೇ ! ಏಕಸಿಂಹಸ್ವರೂಪನ್ಕೂ ಫಾಷಪಸಮೂಹವೆಂಬ 
ಆನೆಗೆ ಸಿಂಹವಾಗಿರುವವನೂ, ದುಃಖಸಮುದ್ರದ ತಡಿಯನ್ನು ಕಾಣಿಸುವ 
ಸಿಂಹನಾಗಿ, ತೇಜೋಮಯ ಸಿಂಹನೂ ಆಗಿರುವ ನಿನಗೆ ನಮಸ್ಕಾರವು! 

೧೫. ಸಮಸ್ತ ರೂಪಗಳನ್ನೂ ಪಡೆಯುವ ಚಿತ್ರಸಿಂಹವೂ, ಸಮಸ್ತ, ಕ್ಲೇಶ 
ಗಳನ್ನೂ ನಿವಾರಣೆಮಾಡುವ ಸಿಂಹವೂ, ದಿವ್ಯದೇಹಧರಸಿಂಹವೂ ಆಗಿ, ವೀರ 
ವರನೂ ಏಕಸಿಂಹೆಸ್ವ್ತರೂಪನೂ ಆಗಿರುವ ನೃಸಿಂಹನೇ! ನಿನಗೆ ನಮಸ್ಕಾರವು! 


ಷಿಜಲ ಶ್ರೀ ಸ್ಥಾಂದಮಹಾಪುರಾಣಂ 


ನನೋಂಸ್ತು ತೇ ದೈತ್ಯವಿದಾರಸಿಂಹ 
ನಮೋಸ್ತು ದೇನೇಷ್ವಧಿದೇವಸಿಂಹ । 
ನಮೋಸ್ತು ನೇದಾಂತವನೈಕಸಿಂಹ 


ನಮೋಸ್ತು ತೇ ಯೋಗಿಗುಹೈಕಸಿಂಹ ॥ ೧೬ ॥ 
ನಮೋಸ್ತು ತೇ ಸಿಂಹವೃಸೈಕಸಿಂಹ 
ನಮೋಸ್ತು ನೀಲಾಚಲಶೃಂಗೆಸಿಂಹ ॥ ೧೭॥ 
ಜೈಮಿನಿರುವಾಚ:- 

ಸ್ತುತ್ವೇತ್ಮಂ ದಿವ್ಯಸಿಂಹೆಂ ತಮಿಂದ್ರದಮ್ಯುನ್ನುಂ ಪ್ರಜಾಪತಿಃ । 
ಸಿಂಹಯಂತ್ರಂ ಸಮಾಲಿಖ್ಯ ತಸ್ಕೋಪರಿ ನಿವೇಶ್ವ ಚ ॥ ೧೮ ॥ 
ದೀಕ್ಸೆಯಿತ್ವಾ ಮಂತ್ರರಾಜಂ ಸಾಕ್ಸಾದಾಥರ್ನಣೋದಿತಂ । 
ಆಹುರ್ನೈಷ್ಣನನಿರ್ವಾಣಂ ಯಂ ವೇದಾಂತಪರಾಯಣಾಃ ॥೧೯॥ 


ಯತ್ರ ವೇವಾಶ್ಚ ಚತ್ವಾರಃ ಸಾಕ್ಸಾನ್ನಿತ್ಯಂ ಪ್ರತಿಷ್ಠಿತಾಃ । 

ಯಮಧೀತ್ಯ ಮಹಾಮಂತ್ರಂ ಮನುಸಸ್ಸಯಂಭುವಃ ಪುರಾ ॥೨೦॥ 
ಸೃಷ್ಟಿಂ ಚಕಾರ ಭಗವಾನ್‌ ಪ್ರಾಪ್ತಮುಸ್ಮಾಚ್ಚತುರ್ಮೂಖಾತ್‌ । 
ಅಣಿಮಾದಿಗುಣಾ ಯಸ್ಯ ಫಲಂ ಸ್ಯಾದಾನುಷಂಗಿಕಂ ॥ ೨೧॥ 








೧೬-೧೭. ಒರಣ್ಯಕಶಶಿಪುದೈ ತ್ಯನನ್ನು ಸಿಗಿದ ಸಿಂಹೆನಾಗಿ, ದೇವತೆಗಳಲ್ಲೆಲ್ಲ 
ಅಧಿದೇವತಾಸಿಂಹೆನಾಗಿ, ವೇದಾಂತ (ಉಪನಿಷತ್ತುಗಳೆಂಬ) ವನದಲ್ಲಿ ಸಂಚರಿ 
ಸುವ (ಪ್ರತಿಪಾದ್ಯನಾದ) ಸಿಂಹವೂ, ವೀರವರೈಕ ಸಿಂಹವೂ ಆದ ಓ ನೃಸಿಂಹ 
ದೇವ ! ನಿನಗೆ ನಮಸ್ಕಾರವು. ಎಲ್ಫೈ ಬ್ರಹ್ಮ್ಮೈಕಸಿಂಹನೇ! ನೃಸಿಂಹನೇ! 
ನೀಲಾದ್ರಿಶಿಖರದಲ್ಲಿ ವಿರಾಜಿಸುತ್ತಿರುವ ನೃಸಿಂಹಸ್ವಾಮಿಯೇ! ನಿನಗಿದೋ 
ನಮಸ್ಕಾರವು !!!?? 

೧೮-೧೯. ಜೈಮಿನಿಯು ಹೇಳುತ್ತಾನೆ:-ಎಲೈ ವಿಪ್ರಕೇ! ಬ್ರಹ್ಮದೇವನು 
ದಿವ್ಯನ್ಭಸಿಂಹಸ್ವಾಮಿಯನ್ಸ್ಟಿಂತು ಸ್ತುತಿಸಿದ ತರುವಾಯ ಇಂದ್ರದ್ಯುಮ್ನನನ್ನು 
ಕಂಡು, ನೃಸಿಂಹಯಂತ್ರವನ್ನು ಭೂಮಿಯಲ್ಲಿ ಬರೆದು ಅವನನ್ನಲ್ಲಿ ಕೂಡಿಸಿ 
ಅಥರ್ವಣವೇದದಲ್ಲಿಉಕ್ತವಾದ ನೃಸಿಂಹಮಂತ್ರದ ದೀಕ್ಬೆಯನ್ನುಆತನಿಗಿತ್ತನು. 
ವೇದಾಂತಪರಾಯಣರಾದವರು ಈ ಮಂತ್ರರಾಜವನ್ನೇ ವೈಷ್ಣವ (ವಿಷ್ಣುಭಕ್ತ) 
ರಿಗೆ ನಿರ್ವಾಣ (ಮುಕ್ತಿ)ಕರವಾದುದೆಂದು ಹೇಳುತ್ತಾರೆ. 

೨೦-೨೧. ಈ ಮಂತ್ರದಲ್ಲಿಯೇ ನಾಲ್ಕು ವೇದಗಳೂ ಸಾಕ್ಟಾತ್ಮಾಗಿ 
ಸತತವೂ ಪ್ರತಿಷ್ಠಿತವಾಗಿರುವುವು. . ಪೂರ್ವದಲ್ಲಿ ಈ ಮಹಾಮಂತ್ರವನ್ನು 
ಚತುರ್ಮುಖನಾದ ನನ್ಲಿಂದಲೇ ಪಡೆದು ಪುರಶ್ಚರಣೆಮಾಡಿ ಸ್ವಾಯಂಭುವ 
ಮನವು ಸೃಷ್ಟಿಯನ್ನೆ ಸಗಿದನು. ಅಣಿಮಾಮಹಿಮಾದ್ಯಷ್ಟಸಿದ್ಧಿಗಳು ಈ ಮಹಾ 
ಮಂತ್ರಕ್ಕೆ ಆನುಷಂಗಿಕವಾದ ಫಲವು. 


ಅಸ್ಮಾ ನಿಂಶೋ9ಧ್ಯಾ ಯಃ ೩೫೯ 


ಏಕ ಏನ ಮೆಹಾಮಂತ್ರಃ ಪುರುಷಾರ್ಥಚತುಷ್ಟ ಯಂಂ। 


ಪ್ರಾಪು_ಂ ಕಾರಣಭೂತೋ ಹಿ ಕಂ ಪುನಃ ಕು ೨ ಪ್ರೈಕಾಮನಾಂ ॥ ೨೨॥ 
ಏಕ ಏವ ಮಹಾಮಂತ್ರ 8 ಸರ್ವಕ ಕೈತುಫಲಪ್ರ ದಃ । 


ಸರ್ವತೀರ್ಥಪ್ರದಃ ಸರ್ವದಾನವ್ವೂ ತಫಲಪ್ರ ಪಃ ॥ ೨೩ 
ಯಥಾಂಯಂ- ಸರ್ವಪಾಪೌ ಘಾಲಾ ಕರವರ | 
ದಿವ್ಯಸಿಂಹಾಕೃತಿರ್ದೇವೋ ಮೆಂತ್ರರಾಜಸ್ತಥಾ ಹ್ಯಯಂ ॥ ೨೪॥ 
ಏನಮಭ್ಯಸ್ಯ ಹರೋ ಭನರೋಗಂ ತ್ಯಜಂತಿ ಜ್ರ | 

ಯಸ್ಕ ಗ್ರಹಣಮಾತೆ ಶ್ರೀಣ ಗ್ರಹಾಂಪಸಾ ಕೆರಾಶ್ಚ ಸಾಃ ॥ ೨೫ ॥ 
ಡಾಕಿನ್ಕೋ ಧೂತ ಕಾಜ ಉರಗಾ ಗ್ರ ಹಾಃ । 

ದೂರಾದೇವ ಪಲಾಯಂತೇ ನೇಶತೇ ಪೀಕ್ಷಿ ತುಂ ಚತಂ ॥ ೨೬ ॥ 
ಮಂತ್ರರಾಜಂ ತತೋ ಲಬ್ಧಾ ಎ ಇಂದ್ರ ದ್ಯ ನ್ನು ಶ್ಲತುರ್ಮೂಖಾತ್‌ | 
ನೃಸಿಂಹಂ ಶಾಂತವಪುಷಂ ಲಸ್ಷ್ಮೀಸಂಶ್ರಿ ತಕ್ಷ. ಸಂ TA 








೨೨. ಧರ್ಮಾರ್ಥಕಾಮಮೋಕ್ಟ ಗಳೆಂಬ ನಾಲ್ಪುಬಗೆಯ ಪುರುಷಾರ್ಥ 
ಗಳನ್ನು ಪಡೆಯಲು-ಈ ಮಹಾಮಂತ ತ್ರವು ಕಾರಣಭೂತವಾದುದು. ಎಂದಮೇಲೆ 
ಇತರ ಅಲ್ಪಫಲಗಳುಳ್ಳ ಬಯಕೆಗಳು ಈಡೇರುತ್ತನೆಯೆಂದು ಹೇಳಬೇಕಾದು 
ದೇನು? 

೨೩. ಸಮಸ್ತ ಯಾಗಗಳನ್ನೂ ಮಾಡುವುದರಿಂದುಂಟಾಗುವ ಸಮಸ್ತ 
ಫಲಗಳ, ಸಕಲ ತೀರ್ಥಯಾತ್ರೆಗಳ ಮತ್ತು ಸಮಸ್ತ ದಾನಗಳ ಫಲಗಳೆಲ್ಲವನ್ನೂ 
ದೊರಕಿಸುವ ಮಹಾಮಂತ ಶ್ರವಿದೊಂದೇ! 

ಸಮಸ್ತ ಪಾಪಗಳ ರಾಶಿಗೆ, ದಿವ್ಯಸಿಂಹಾಕೃ ತಿಯಾದ ಶಿ ಶ್ರೀನೃ ಸಿಂಹ 
ಸಾ ಬ ಅಂತೆಯೆ ಈ ಮಹಾಮಂತ್ರವೂ ದಳ್ಳು ರಿಯಂತಿರುವುದು. 

೨೫-೨೬, ಈ ಮಂತ್ರವನ್ನು ಅಭ್ಯಾಸಮಾಡಿಯೇ. ಯತಿಗಳು ಭವರೋಗ 
ಭಯವನ್ನು ಕೊರೆಯುತ್ತಾ ಕ; ಈ ಮಹಾಮಂತ್ರ ರಾಜವನ್ನು ಪಡೆದಿರುವವನನ್ನು 
ಕಂಡೊಡನೆಯೆ ಅಥವಾ ಇದನ್ನು ಹಿಡಿಡೊಡನೆಯೆ ಗ್ರಹಗಳೂ, ಅಪಸ್ಕಾಃ 2 
ಮೊದಲಾದ ರೋಗಗಳೂ, ಇಕ್ಟೈಸರೂ, ಡಾಕಿನಿಯರೂ, RS NE 
ಪಿಶಾಚಿಗಳೊ, ಉರಗಗಳೂ, ದುಷ್ಟಗ್ರ ಹಗಳೂ ದೂರದಲ್ಲಿಯೇ ಓಡಿಹೋಗು 
ವುವಲ್ಲದೆ ಅವನನ್ನು ಸಡಲ ಸಾಧ್ಯ 5 ವಾಗುವುದಿಲ್ಲವು. 

೨೭-೩೦. ಇಂದ ದ್ರಮ್ಯುಮ್ಮ ನು ಇ ಮಂತ್ರರಾಜವನ್ನು ಚತುರ್ಮುಖ 

ಬ್ರಹೆನಿಂದ ಪಡೆದುಕೊಂಡು ತರುವಾಯ, ಶಾಂತಾಕಾರನಾಗಿ, ವಕ್ಸಸ್ಟ ಲದಲ್ಲಿ 
ಶ್ರೀಲಕ್ಷ್ಮಿ ದೇವಿಯನ್ನು ಹೊಂದಿ, ಚಕ ಕ್ರಪಿನಾಕಗಳನ್ನು ಧರಿಸಿ, "ಚಂದ್ರ 
ಸೂರ್ಯಾಗ್ನಿ ನೇತ್ರಗಳನ್ನೊಳಕೊಂಡ್ಕು Ne ಪಸರಿಸಿರುವ 


ಷಿ೬ಂ ಶ್ರೀ ಸ್ಕಾಂದಮಹಾಪುರಾಣಂ 


ಚಕ್ರಂ ಪಿನಾಕಂ ದಧತಂ ಚಂದ್ರಸೂರ್ಯಾಗ್ನಿಚಕ್ಸುಷಂ । 


ಕ್ಟ ಕ್ರಸಾದಿತಕರಸರೋಜದ್ದ ೦ದ್ವಮುನ್ನಸಂ ॥ ೨೮೪ 
ಯೋಗಸಟಾ ಶಿ ಸನಾರೂಢದ್ದಾ ಶ್ರಿಂಶದ್ದ ಲಷದ ಕೇ । 

ಮಂತ ತ್ರ ವರ್ಣಮಯೇ ಮಧ್ಯೇ ಕರ್ಣಿಕಾಪ್ರಣವೋಜ್ಜಲೇ ॥ ೨೯॥ 
ಸುಖಾಸೀನಂ ಸಾಟ್ಟಿಹಾಸಂ ವೀಕ್ಬಂತಂ ಶಿ ೀಮುಖಾಂಬುಜಂ । 
ಸಟಾಮಂಡಿತವಕ್ಚಾಬ್ಜ 9 ದಿವ್ಯ ರತೊ ್ಸೀಜ್ವ ಠಾಕೃ ತಿ # ೩೦॥ 
ಫಣಾಸಹಸ್ರಂ ವಿಸ್ತಾರ್ಯ ಸಶ್ಚಾ ಚ್ಚ ತ್ರಾ ಕೃ Fs ವಿಭೋ ಟಃ 

ದದರ್ಶ ಬಲಭದ್ರ ೦ ತೆಂ ಹಲಲಾಂಿಗಲಧಾರಿಣಂ ॥ ೩೧॥ 
ಪ್ರಚಹರ್ಷ ನೃಪೋ ದೃಷ್ಟ್ಯಾ ತಾದೃಶಂ ಪುರುಷೋತ್ತಮಂ । 

ನಿಸ ಯಾವಿಷ್ಣ! ಚೇತಾಶ್ಚ ಪಪ್ಪ ಚ್ಛ ಹಗ ॥ ೩೨॥ 
ಭಗವಂಶ್ಚಿ ತ ಕಮೇತದ್ದೈ, ಚರಿತಂ ತು | 

ವಿಜ್ಞಾ ತುಂ `ಕಥಮಸಬಭಿಃ ಶಕ್ಯಸ್ಯಾಲ್ಲೊ ೀಕಭಾವನ ॥ ಶಿಕ ॥ 
ಯಜ್ಞಾಂತೇ ತಾದೃಶಂ ರೂಪಂ ಬಭಾರ ದಾರುನಿರ್ಮಿತಂ । 

ರಥಸ್ತಂ ಭಗವಾನೇವ ಪ್ರಾಸಾದಾಂತರ್ನ್ಯವೇಶಯತ್‌ ॥ ೩೪॥ 





ಕರಕಮಲ ದ್ವಂದ್ವಗಳಿಂದೊಪ್ಪಿ, ಉನ್ನತವಾದ ನಾಸಿಕೆಯಿಂದೆಸೆದು, ಯೋಗ 
ಸಟ್ಟಕೆಯ ಮೇಲೆ ಉದಿಸಿರುವ ಮೂವತ್ತೆರಡು ದಳಗಳನ್ನೊಳಕೊಂಡ ಕಮಲದ 
ಮಧ್ಯದಲ್ಲಿ ಮಂತ್ರವರ್ಣಮಯವೂ ಪ್ರ ಣವಸಮುಜ್ಜ ಎಲಿವೂ ಆದ ಕರ್ಣಿಕೆಯ 
ಮೇಲೆ ಸುಖಾಸೀನವಾಗಿ, ಅಟ್ಟಹಾಸ ರ್ವಾಕನಾ ದ ದ ಸ್ಟಿಯನ್ನು ಚಿಮ್ಮಿ 
ಶ್ರೀದೇವಿಯ ಮುಖವನ್ನೇ ನೆಟ್ಟ 4 ನೋಡುತ್ತ ಕೇಸರಾಲಂಕ್ಕ ತವಾದ ಮುಖ 
ವುಳ್ಳ ನನಾಗಿ ದಿವ ರತ್ತಗಳಿಂದ SE ಲಿ ನೀಷೆ ಬೆಳಗುತಿ ತ್ತಿದ್ದ 
ಆ ನ ಸಿಂಹಮೂರ್ತಿಯನ್ನು ಕಂಡನು. 

೩೧-೩೨. ಆ ಪ್ರಭುವಿನ ಹಿಂಭಾಗದಲ್ಲಿ ಸಾವಿರ ಹೆಡೆಗಳನ್ನೂ ಹರಡಿ 
ಕೊಂಡು ಛತ್ರಾಕಾರವಾಗಿ ಕಂಗೊಳಿಸುತ್ತ ಹಲ ಲಾಂಗಲಗಳನ್ನು ಧರಿಸಿ ಬೆಳಗು 
ತ್ತಲಿದ್ದ ಬಲಭದ್ರನನ್ನೂ ಆ ದೊರೆಯು ಕಂಡನು. ಇಂತಹ ಪುರುಷೋತ್ತಮ 
ನನ್ನು ಕಂಡು ಆ ದೊರೆಯು ಸಂತೋಷಗೊಂಡನಲ್ಲದೆ, ಆಶ್ಚರ್ಯಗೊಂಡ 
i, ವನಾಗಿ ಬ್ರಹ ದೇವನನ್ನು ಈ ರೀತಿ ಪ್ರಶ್ನಿಸಿದನು: 

೩. "ಭೋ ಭಗವನ್‌, ಲೋಕಭಾವನ, ತುಕಾ! 3 ಶ್ರೀಹರಿಯ 
ಈ ಯು ಬಹಳ ವಿಚಿತ್ರವಾಗಿರುವುದು. ನಾವಿದನ್ನು ತಿಳಿದುಕೊಳ್ಳುವು 
ದೆಂತು? 

೩೪. ಸಹಸ್ರಾಶ್ವಮೇಧಯಾಗಗಳಾದ ಮೇಲೆ ಸಾ ಿಮಿಯು ಆ ರೀತಿ 
ದಾರುನಿರ್ಮಿತವಾದ ರೂಪವನ್ನು ತಾಳಿ ಬೆಳಗಿದನು. ರಥದಲ್ಲಿದ್ದ ದಾರುರೂಪ 


ಅಷ್ಟಾವಿಂಶೋ9ಧ್ಯಾಯಃ ೩೬೧ 


ಮಾಮಾಹ ಪೂರ್ವಂ ವಾಣೀ ಸಾ ಗಗನಾಂತರಿತಾ ತದಾ । 
ಅಪೌರುಷೇಯತರುಣಾ ಚೆತುರ್ಮೂರ್ತಿರ್ಭವಿಷ್ಯತಿ UH 4೫ 
ಇದಾನೀಮೇಕ ಏವಾಸೌ ದೃಶ್ಯತೇ ಸುಪ್ರತಿಷ್ಠ್ಮಿತಃ । 

ಮಾಯಾ ವಾ ತತ್ವಮುಥ ವಾ ತತ್ವತೋ ಬ್ರೂಹಿ ಮೇ ಪ್ರಭೋ ॥ ೩೬ ॥ 
ಶ್ರವಣೇ ಯದಿ ಮಾಂ ವೇತ್ಸಿ ಭಾಜನಂ ಭವಭಾವನ । 


ಶ್ರುತ್ವೈತತ್ಪ್ರತ್ಯುನಾಚಾಫೆ ಸಂಶಯಾನಂ ನೃಪೋತ್ತಮಂ ॥೩೭॥ 
ಬ್ರಹ್ಮೋವಾಚ: 

ಆವ್ಯಾ ಮೂರ್ತಿರ್ಭಗನತೋ ನಾರಸಿಂಹಾಕೃತಿರ್ನ್ವಪ । 

ನಾರಾಯಣೇನ ಪ್ರಥಿತಾ ಮದನುಗ್ರಹತಸ್ತ್ವಯಿ ॥ ೩೮॥ 
ದಾರನೀ ಮೂರ್ತಿಕೇಷೇತಿ ಪ್ರತಿಮಾಬುದ್ಧಿರತ್ರ ವೈ । 

ಮಾಭೂತ್ತೇ ನೃಸಶಾರ್ದೂಲ ಹರಂ ಬ್ರಹ್ಮಾಕೃತಿಸ್ತಿಯಂಂ ॥೩೯॥ 
ಖಂಡನಾತ್ಸರ್ವದುಃಖಾನಾಮಖಂಡಾನಂದದಾನತಃ । 
ಸ್ವಭಾವಾದ್ದಾರುರೇವಂ ಹ ಹರಂ ಬ್ರಹ್ಮಾಭಿಧೀಯತೇ ॥ ೪೦! 


ಧಾರಿಯಾದ ಆ ಮಧುಸೂದನನನ್ನೇ ಭಗವಂತನಾದ ನೀನು ಪ್ರಾಸಾದದಲ್ಲಿ 
ಪ್ರತಿಷ್ಠಿಸಿದೆ. 

೩೫. ಪೂರ್ವದಲ್ಲಿ ಅಶರೀರವಾಣಿಯು, “ ಅಯ್ಯಾ ಇಂದ್ರದ್ಯುಮ್ನುನೇ! 
ಭಗವಂತನು ಅಪೌರುಷೇಯವಾದ ಈ ಕಲ್ಪವೃಕ್ಸದಿಂದ ಚತುರ್ಮೂರ್ತಿಯಾಗಿ 
ಅವತರಿಸುವನು?'' ಎಂದು ನುಡಿಯಿತು. 

೩೬. ಈಗಲಾದರೋ ಈ ಸ್ವಾಮಿಯು ತಾನೊಬ್ಬನೇ ಪ್ರತಿಷ್ಠಿ ತನಾಗಿ 
ಕಾಣುತ್ತಿರುವನು. ಇದೇನು ಮಾಯೆಯೋ, ಯಥಾರ್ಥವೋ ತಿಳಿಯದಾ 
ಗಿರುವುದು. ಪ್ರಭುವೇ! ಈ ವಿಷಯವನ್ನು ನನಗೆ ತಿಳಿಯಹೇಳು. 

೩೭. ಎಲೈ ಭವಭಾವನನಾದ ಕಮಲಾಸನನೇ! ಇದನ್ನು ಕೇಳಲು ನಾನು 
ಪಾತ್ರನೆಂದು ಭಾವಿಸುವೆಯಾದರೆ ಹೇಳುವವನಾಗು.?' ಎಂದಿಂತು ನುಡಿಯಲು, 
ಬ್ರಹ್ಮದೇವನು. ಭಗವತ್ಸ್ವರೂಪದ ವಿಷಯದಲ್ಲಿ ಸಂಶಯಗೊಳ್ಳುತ್ತಿರುವ 
ಆ ನೃಪತಿಯನ್ನು ಕುರಿತು ಹೇಳಿದನು. 

೩೮. ಬ್ರಹ್ಮನು ಹೇಳುತ್ತಾನೆ:--""ಎಲೈ ದೊರೆಯೇ! ಪರಮಾತ್ಮನಾದ 
ಶ್ರೀಜನ್ನಾಥ ಸ್ವಾಮಿಯ ಮೊದಲನೆಯ ಮೂರ್ತಿಯೇ ಈ ನರಸಿಂಹಮೂರ್ತಿಯು. 
ನನಗೆ ನಿನ್ನಲ್ಲಿರುವ ಅನುಗ್ರಹದಿಂದ ಶ್ರೀಮನ್ನಾರಾಯಣಮುೂರ್ತಿಯು ಈ 
ರೂಪವನ್ನು ನಿನಗೆ ತೋರಿರುವನು. 

೩೯-೪೦. ಅಯ್ಯಾ ನ.ಪಶಾರ್ದೂಲನೇ! ಇದು ದಾರುಮೂರ್ತಿಯೆಂಬ 


ಬ್ರ 
ಬುದ್ಧಿಯು ಥಿನಗುಂಟಾಗದಿರಲಿ. ಇದೇ ಸಾಕ್ಸಾತ್‌ ಪರಬ್ರಹ್ಮಾಕೃತಿಯು. 
F 


೩೬೨ ಶ್ರೀ ಸ್ಥಾಂದಮಹಾಪುರಾಣಂ 


ಇತ್ಸೆಂ ದಾರುಮಯೋ ದೇವಶ್ಚತುರ್ವೇದಾನುಸಾರತಃ 


ನೂತ ಸ Rady ತಸ್ಮಾಡಾತ್ಮಾನಂ ಜಾಪಿ ಸೃಷ್ಟವಾನ್‌ ॥ ೪೧॥ 
ಶಬ್ದಬ್ಬ ಪರಂ ಬ್ರಹ್ಮಾ ನಾನಯೋರ್ಛೇದ He | 

ಪಂ i ಎರ ಸೃಷ್ಟಾ ಭೇದಃ ಪ್ರವರ್ತತೇ H 9೪S 
ಆನ್ಯೋನ್ಯಾಪೇಕ್ಟಿಣೌ ಭೂಪ “ಕಬ್ಬಾರ್ಥಾ 2 ಹಿ "ಪರಸ್ಪರಂ | 
ಅರ್ಥಾಭಾವೇನ ಶಬ್ದೋಂಸ್ತಿ ಶಬ್ದಾಭಾವೇ ನ ಬುಧ್ಯತೇ ॥ ೪೩ ॥ 
ಅರ್ಥಸ್ತಸ್ಮಾಚ್ಚತುರ್ವೇದಾಃ ಶಬ್ದಾಹ್ಯರ್ಥಾಶ್ಚ ತಾವೃಶಾಃ । 
ಖುಗ್ಗೇವರೂಪೀ ಹಲಧೃಕ್‌ ಸಾನುನೇದೋ ನೃಳಕೇಸರೀ 1 ೪೪ ॥ 
ಯಜುವರೂರ್ತಿಸ್ತಿಯಂ ಭದ್ರಾ ಚಕ್ರಮಾಥರ್ವಣಂ ಸ್ಮೃತಂ । 
ನೇದಶ್ಚತುರ್ಧಾ ಭೇದೋ$*ಯಮೇಕರಾಶಿಪ್ರ ಭೇದತಃ ॥ ೪೫ ॥ 
ಅತಸ್ತೇ ಸಂಶಯೋ ಮಾಭೂದೇಕಸ್ತುಬಹುಧಾ ವಿಭುಃ । 

ಅವತಾರೇಷು ಜಾನ್ಯೇಷು ನ್ಯಾಯೇನೈತೇನ ವರ್ತತೇ ॥ ೪೬॥ 








ಇದು ಸಮಸ್ತ ದುಃಖಗಳನ್ನು ಖಂಡಿಸುವುದರಿಂದಲೂ, ಅಖಂಡವಾದ ಆನಂದ 
ವನ್ನು ನೀಡುವುದರಿಂದಲೂ ಸ್ವಭಾವದಿಂದಮಾತ್ರ ದಾರುಮಯನಾದ ಪರಬ್ರಹ್ಮ 
ವೆನಿಸಿರುವುದು. 

೪೧-೪೩. ಹೀಗೆ ದಾರುಮಯನಾದ ಆ ಸ್ವಾಮಿಯೇ ನಾಲ್ಕುವೇದಗಳ 
ಮೂಲಕ ಜಗತ್ತುಗಳ ಸೃಷ್ಟಿ ಷ್ಟಿಕರ್ತನಾಗಿರುವುದಲ್ಲದೆ ತನ್ನನ್ನೂ ಅಂತೆಯೇ 
ಪ್ರಕಟಗೊಳಿಸಿರುತ್ತಾನೆ. ಶಬ್ಧಬ್ರ ಹ್ಮನಿಗೂ, ಪರಬ್ರಹ್ಮೆನಿಗೂ ಯಾವ ಭೇದವೂ 
ಇರುವುದಿಲ್ಲವು. ಜಗಲ್ಲಯಸಮಯದಲ್ಲಿ ಈ ಇಬ್ಬ ಕ ಬ್ರಹ್ಮರಿಗೂ ಯಾವ 
ಭೇದವೂ ಇರುವುದಿಲ್ಲವು. ಆದರೆ ಸ್ನ ಷ್ಟಿಸಮಯದಲ್ಲಿ ಮಾತ್ರ, ಚೇದವುನ ಶ್ರ ವರ್ತಿ 
ಸುವುದು. ಈ ಶಬ್ದಬ್ರಹ್ಮ ಪರಬ್ರ ಹೆ 'ರೀರ್ವರೊ, ಒಬ್ಬ ರಸ್ಸೊ ಬ್ಬರು ಅಪೇಕ್ಷಿ 
ಸುವವರಾಗಿ ಶಬ್ದಾರ್ಥಗಳಂತೆ ವಿರಾಜಿಸುತ್ತಿ ರುವರು. ಅರ್ಥವಿಲ್ಲದಿದ್ದ ಕ 
ಶಬ್ದವಿರುತ್ತದೆ. ಅದಕೆ ಶಬ್ದವಿಲ್ಲದಿದ್ದರೆ ಅರ್ಥವು ತೋರುವುದಿಲ್ಲವು. 

೪೪-೪೫, ಆದುದರಿಂದ "ಅರ್ಥವೇ ಚತುರ್ಮೇದಗಳು. ಶಬ್ದಗಳೂ, 
ಅರ್ಥಗಳೂ ಅಂತೆಯೇ. ಹಲಧರನಾದ ಬಲರಾಮನು ಖುಗ್ವೇದಸ್ವರೂಪನು. 
ನೃಸಿಂಹದೇವನು ಸಾಮವೇದಸ್ವರೂಪನು. ಈ ಸುಭದ್ರಾ ದೇವಿಯಾದರೋ 
ಷು ಸಾಜಾ ಸುದರ್ಶನ ಚಕ್ರವಾದರೋ ಅಥರ್ವಣವೇದ 

ಸ್ವರೂಪವು. ವೇದವು ಈ ರೀತಿ ನಾಲ್ಕುಬಗೆಯಾಗಿ ಜಭೇದಗೊಂಡಿರುವುದು. 
ಆದರೆ ಅಭೇದದಿಂದ ವೇದವೆಲ್ಲವೂ ಒಂದೇ ರಾಶಿಯಾದುದು. 

೪೬. ಆದುದರಿಂದೆಲೈ ಇಂದ್ರದ್ಯುಮ್ನರಾಜನೇ! ನಿನಗೆ ಸಂಶಯವಿಲ್ಲದಿರಲಿ. 
ವಿಭುವಾದ ಒಬ್ಬ ಪರಮಾತ್ಮನೇ ಅನೇಕ ರೂಪಧರನಾದನು. ರಾಮಕ್ತ ಷ್ಣಾದಿ 
ಇತರ ಅವತಾರಗಳಲ್ಲಿಯೂ ಪರಮಾತ್ಮನು ಈ ನ್ಯಾಯದಿಂದಲೇ ವರ್ತಿಸುತ್ತಾನೆ. 


ಅಷ್ಟಾ ನಿಂಶೋಂಧ್ಯಾಯಃ ಷಿಹಪ್ಪಿ 


ಭೇದಾಭೇದೌ ತಥಾ ಖ್ಯಾತೌ ಜಗನ್ನಾಥೆಸ್ಯ ತೇ ನೃಪ । 
ಯೋನ ತೇ ಮಾನಸಸ್ಮುಷ್ಟಿಸ್ತೇನ ಭಕ್ತ್ಯಾ ಸಮಾಚರ 
ಸರ್ವರೂಪಮುಯೋ ಹ್ಯೇಷ ಸರ್ವಮಂತ್ರಮಯಃ ಪ್ರಭುಃ । 
ಅರಾಧ್ಯತೇ ಯಥಾ ಯೇನ ತಥಾ ತಸ್ಯ ಫಲಪ್ರದಃ ॥ ೪೮॥ 
ಯಥಾ ಸುಶುದ್ಧ ೦ ಕನಕಂಸೆ ಸೀಚ್ಛೆ ಹ ಘಟತಂ ನೃಪ । 
ತತ್ತತ್ಸ ಜ್ಞಾ ಮನಾಫ್ಯೆ ೀಹ ತತ ತ್ರೃತ್ಸಂತೋಷಕಾರಕಂ 


॥ ೪೭ ॥ 


1೪೯ ॥ 
ಹೂಸ ಮಹಿಮ್ನಾ A ಪೀವಿರಛವನ್ನೃಪ I 
ಯಸ್ಯ ಯಾವಾಂಸ್ತು ವಿಶ್ವಾಸಸ ಕಸ್ಯ ಸಿದ್ಧಿಸ ಸ್ತಾತಾವತೀ ॥೫೦॥ 
ಸಮ್ಮಾ ಮನಸಾ. ವಾಚಾ ವಿಶುಜೆ ಸೇನಾಂತರಾತ್ಮ ನಾ । 
ಸಮಾರಾಧಯ ಗೋವಿಂದಮತ್ರ ದಾರುವಪುರ್ಧರಂ ॥ ೫೧॥ 
ಚತುರ್ವರ್ಗಫಲಾವಾಪ್ಯೆ a ಯಫಾಭಿಲಷಿತಂ ತವ । 
ಅನೇನ ಮಂತ್ರರಾಜೇನ ವಿಷ್ಣುಮೇನಂ ಸಮರ್ಜಯ ॥ ೫೨ ॥ 





೪೭. ಎಲೈ ನೃಪನೇ! ಈ ರೀತಿ ನಿನಗೆ ಜಗನ್ನಾ ಜೆ ಭೇದಾಭೇದಸ್ನರೂಸ 
ಗಳೆರಡನ್ನೂ ತಯದ. ಈಗ ನಿನ್ನ ಮನಸ್ಸಿಗೆ ಸಂತೋಷ 
ವುಂಟಾಗಿರುವುದಷ್ಟೆ. ಆದುದರಿಂದ ನೀನೀ ಮೂರ್ತಿಯ ವಿಷಯದಲ್ಲಿ ಭಕ್ತಿ 
ಯಿಂದ ನಡೆದುಕೊಳ್ಳುವವನಾಗು. 

೪೮. ಈ ಪ್ರಭುವು ಸರ್ವರೂಪಮಯನು; ಸರ್ವಮಂತ ತ್ರಮಯನಾದವನೂ 
ಈತನೇ! ಯಾವನು ಯಾವ ರೀತಿ ಈತನನ್ನಾರಾಧಿಸುತ್ತಾನೆಯೋ ಆ ರೀತಿಯೇ 
ಈತನು ಫಲವನ್ನು ಅನುಗ್ರಹಿಸುತ್ತಾನೆ. 

೪೯-೫೦. ಯಾವ ರೀತಿ ಪರಿಶುದ್ಧ ವಾದ ಚಿನ್ನವು, ಅವರವರ ಇಚ್ಛೆ .ಗನು 
ಗುಣವಾಗಿ ಆಭರಣಗಳಾಗಿ ರಚಿತವಾಗಿ” ಆಯಾ ಸಂಜ್ಞೆಗಳನ್ನು ಪಡೆದು ಆಯಾ 
ಜನಕ್ಕೆ ಸಂತೋಷವನ್ನುಂಟುಮಾಡುವುದೋ ಅದೇ ರೀತಿಯೇ ಈ ಭಗವಂತನು 
ತನ್ನ ಮಹಿಮೆಯಿಂದಿಲ್ಲಿ ಈ ರೂಪದಿಂದವತರಿಸಿರುವನು. ಯಾವನಿಗೆ ಎಷ್ಟು 


ಮಟ ಸೈನ ನಂಬಿಕೆಯಿರುತ ತ್ತದೆಯೋ ಅಷ್ಟೆ, ಕ್ಟೀಮಟ್ಟ ನ ಸಿದ್ಧಿ ಯೂ ಅವನಿಗುಂ ಸ 
ಗುತ್ತ ್‌ 


೫೧-೫೨. ಆದುದರಿಂದೆಲೈ ನೃಪ ಪಾಲನೇ! ನೀನು ದಾರುರೂಪಧರನಾದ ಈ 
ಜಗನ್ನಾಥನನ್ನು ಪೂಜಾದಿ ಕರ್ಮಗಳಿಂದಲೂ, ಧಾ. ನಾದಿ ಮಾನಸಿಕ ವ್ಯಾಪಾರ 
ಗಳಿಂದಲೂ, ಪ್ರಣಾಮಾದಿ ಕಾಯಿಕಗಳಿಂದಲ್ಲೂ,) ಪರಿಶುದ ವಾದ ಮನ: 


ಉತರ 


ಛು 
ನಿಂದಲೂ ಆರಾಧಿಸು. ಇದರಿಂದ ನೀನು ಕೋರುವ ಚತುರ್ವಿಧ ಪುರುಷಾರ್ಥ 


ಗಳೂ ಲಭಿಸುತ್ತವೆ. ಆದುದರಿಂದ ನಾನು ನಿನಗೆ ಉಪಜೇಶಿಸಿದ ಶ್ರೀನ್ಸ ಸಿಂಹ 
ಮಂತ್ರರಾಜದಿಂದಲೇ ಈ ಮಹಾವಿಷ್ಣುವನ್ನು ಪೂಜಿಸು. 


೩೬೪ ಶ್ರೀ ಸ್ಯಾಂದಮಹಾಪುರಾಣಂ 


ನಾತಃ ಪರತರೋ ಮಂತ್ರೋ ನ ಭೂತೋನ ಭವಿಷ್ಯತಿ । 
ಅನೇನಾಭ್ಯರ್ಜಿತೋ ವಿಷ್ಣುಃ ಪ್ರೀತೋ ಭವತಿ ತ್ಯೆ ಸೌತ್‌ 1೫೩ 
ದದಾತಿ ಸ್ವಪುರಂ ಚಾಪಿ ಭಗವಾನ್‌ ಭಕ್ತವತ್ಸಲಃ । 


ಯಜ್ಞ್ಹೈಸ್ತೀರ್ಥೈರ್ವ್ರತೈರ್ವಾನೈಸ್ತಸಪೋಭಿಶ್ಚಾಪಿ ತಸ್ಯ ಕಿಂ ॥ ೫೪ ॥ 
ಇ ೭ ಬ 

ನೀಲಾಚೆಲಸ್ಥೆಂ ಯೋ ವಿಷ್ಣುಂ ಬಾರುಮೂರ್ತಿನಖಪಾಸ್ತಿ ವೈ । 

ತತ್ವಂ ಬ್ರವೀವಿಂ ತ್ವಾಂ ಭೂಪ ಶ್ರುತ್ತೈತದನಧಾರಯ ॥ ೫೫ ॥ 


ನ್ಯ ಸ್ರೊ ಸತರ “ಕೂಲೇಂಸ್ಕ ಸಿಂಧೋರ್ನೀಲಾಚಲೇ ಸ್ಥಿತಂ | 
ದಾರುವ್ಯಾ ಜಾಮೃ ತಂ ಬ್ರಹ್ಮದೃ ಷ್ಟ್ಟ್ವಾ ಮುಚ್ಕೆ ನ್ಮ ಸಂಶಯಃ ॥ ೫೬ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರಾ 85 ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತಮಕ್ಸೆ ಆತ" 'ಮಾಹಾತ್ಮೆ 1" 
ಜೈ ಬರಿಯ ಹ ರಿಮಜೀ 44 ನೃಸಿಂಹಪ್ರ ಜಾವವಣನನಂ ನಾಮೆ 
ಅಷಾ ಶ್ವವಿಂಶೋಂಧ್ಯಾಯಾ 


೫೩. ಈ ಮಂತ್ರಕ್ಕಿಂತಲೂ ಮೇಲಾದ ಮಂತ್ರವು ಹಿಂದಾವಾಗಲೂ 
ಇರಲಿಲ್ಲವು. ಮುಂದೆ ಹುಟ್ಟುವುದೂ ಇಲ್ಲವು. ಈ ಮಂತ್ರದಿಂದ ಶ್ರೀಮಹಾ 
ವಿಷ್ಣುವನ್ನು ಪೂಜಿಸಿದುದಾದರೆ ಆತನು ಒಡನೆಯೇ ಪ ಪ್ರತ್ಯಕ್ಪನಾಗುವನು. 

೫೪-೫೫. ಇಂತು ಪ್ರತ್ಯಕ್ಷ ನಾಗಿ ಭಕ್ತವತ್ಸಲನಾದ ಆ ಭಗವಂತನು 
ತನ್ನ ವೈಕುಂಠಲೋಕವಾಸವನ್ನೆ € ಅವನಿಗೆ ಅನುಗ್ರಹಿಸುತ್ತಾನೆ. ಯಾವನಾದರೆ 
ನೀಲಾಚಲದಲ್ಲಿ ದಾರುಮೂರ್ತಿಯಾಗಿ ಅವಿರ್ಭವಿಸಿರುವ ಈ ಮಹಾವಿಷ್ಣು ವನ್ನು 
ಆರಾಧಿಸುವನೋ ಅವನಿಗೆ ತೀರ್ಥಯಾತ್ರೆಗಳಿಂದಾಗಲಿ, ಕೃಚ್ಛ್ರಚಾಂದ್ರಾ 
ಯಣಾದಿವ್ರತಗಳಿಂದಾಗಲಿ, ದಾನತಪಸ್ಸುಗಳಿಂದಲೇ ಆಗಲಿ ಅಗಬೇಕಾದು 
ದೇನೂ ಇರುವುದಿಲ್ಲವು. ಸಮಸ್ತ ಇಷಾ ಶ್ವರ್ಥಗಳೂ ಈ ಪ್ರಭುವನ್ನು ಆರಾಧಿ 
ಸುವುದರಿಂದಲೇ ಉಂಟಾಗುತ್ತವೆ. ಎಲ್ಫೈ ದೊರೆಯೆ! ಯೆಥಾರ್ಥವನ್ನು 
ಹೇಳುವೆನು; ಕೇಳಿ ತಿಳಿದುಕೊಳು ್ಸವವನಾಗು. 

೫೬. ಸಾಗರತೀರದಲ್ಲಿ ಕಂಗೊಳಿಸುತ್ತಿ ರುವ ನ್ಯಗ್ರೊ ೇಧವೃ ಕ್ಸಮೂಲದ 
ನೀಲಾಚಲದಲ್ಲಿ ನೆಲಸಿರುವ ದಾರುರೂಪಧರನಾದ ಪರಬ್ರ ಹೆ ನನ್ನು 
ಸಂದರ್ಶಿಸಿದುದಾದರೆ ಮಾನವನು ಈ ಭವಬಂಧನದಿಂದ ಬಿಡುಗಡೆಯನ್ನು 
ಹೊಂದುತ್ತಾನೆ.” 


ಇಲ್ಲಿಗೆ ಎಂಬತ್ತೊಂದುಸಾಪಿರೆ ಶ್ಲೋಕಗಳ ಸಂಹಿತೆಯೆಂದು ಪ ಸಿದ್ಧವಾದ 
ಶ್ರೀ ಸ್ಕಾ ೦ದಮ ಹಾಪುರಾಣದ ಎರಡನೆಯ ವೈಷ್ಣವಖಂಡದ ಪುರುಷೋತ್ತ ಮಕ್ಸೇತ್ರ 
"ಮಾಹಾತ್ಮ )ದೆ ಜೈಮಿನಿಯ ಸಿಸಂವಾದದಲ್ಲಿ ಆ ನೃಸಿಂಹಪ್ಪ ರಭಾವವರ್ಣನ ವೆಂಬ 
ಇಪ್ಪತ್ತೆ೦ಟನೆಯ ಅಧ್ಯಾ ಯಾ ಮಾಗಿದುದು 


॥ ಶ್ರೀಃ 
ಅಥ್ಸೈಕೋನತ್ರಿಂಶೋಂಧ್ಯಾ ಯಃ 
ಇಂದ್ರದ್ಯುಮ್ನ ಕೃತ ಶ್ರೀಪುರುಷೋತ್ತಮಪೂಜಾದಿವರ್ಣನಂ 
ಜೈಮಿನಿರುವಾಚ:- 
ಇತ್ಯುಕ್ತ್ವಾ ನೃಷಶಾರ್ಮೂಲಂ ಲೋಕಸಂಗ್ರಹಣಾಯ ವೈ । 


ಸಿಂಹಾಕೃತಿಂ ಸ ಹೃದಯೇ ಉದಪ್ಮಾಸ್ಯ ಕಮಲಾಸನಃ !೧॥ 
ಪೂರ್ವಂ ಪ್ರಕಾಶರೂಪಂ ಯದ್ದಿಷ್ಟೋಸ್ತು ಪ್ರಕಟೀಕೃತಂ। 
ರಥಾವರೋಹಣೇ ದೃಷ್ಟಾಶ್ಚತಸ್ಫ್ರೋ ಮೂರ್ತಯಃ ಪುರಾ ॥೨॥ 
ತಾ ಏನ ಸಿಂಹಾಸನಗಾಃ ಸರ್ವೇ ತೇ ದದೃಶುಃ ಪುನಃ । 
ದ್ವಿಷಡಕ್ಟರಮಂತ್ರೇಣ ಬಲಭದ್ರಮುಪೂಜಯತ್‌ Han 


ಸೂಕ್ತೇನ ಪೌರುಷೇಣೈನಂ ನಾರಾಯಣಮನಾಮಯಂ 1 
ವೇವೀಸೂಕ್ತೇನ ಚಕ್ರಂ ಚೆ ದ್ವಾದಶಾಕ್ಸರಕೇಣ ಚ । 
ಪೂಜಯಿತ್ವಾಂನುಗ್ರಹಾಯ ಪಾರ್ಥಿವಸ್ಯ ನ್ಯವೇದಯತ್‌ ॥೪॥ 


ಕನ್ನಡದ ಅನುವಾದ 
ಭಗವಂತನು ಇಂದ್ರದ್ಳುಮ್ನನಿಗೆ ವರಗಳನ್ನು ಅನುಗ್ರಹಿಸಿದುದು 


೧-೩. ಜೈಮಿನಿಯು ಹೇಳುತ್ತಾನೆ:--ಎಲೈ ವಿಪ್ರರೇ! ಕಮಲಾಸನನಾದ 
'ಆ ಚತುರ್ಮುಖಬ್ರಹ್ಮನು ರಾಜಶ್ರೇಷ್ಠನಾದ ಇಂದ್ರದ್ಯುಮ್ಮನಿಗೆ ಈ ರೀತಿ 
ಹೇಳಿದ ತರುವಾಯ ಆ ಪುರುಷೋತ್ತಮನ ಸಿಂಹಾಕೃತಿಯನ್ನು ತನ್ನ ಹೃದಯ 
ದಲ್ಲಡಗಿಸಿಕೊಂಡನು. ಆಗ ಪೂರ್ವದಲ್ಲಿ ಭಗವಂತನ ಯಾವ ಪ್ರಕಾಶರೂಪಪು 
ಕಂಗೊಳಿಸುತ್ತಿದ್ದಿತೋ ಅದೇ ರೂಪವೇ ಮತ್ತೆ ಪ್ರಕಟವಾಯಿತು. ಹಿಂದೆ 
ರಥಾವರೋಹಣಸಮಯದಲ್ಲಿ ಶ್ರೀಮಹಾವಿಷ್ಣುವಿನ ಯಾವ ಚತುರ್ಮೂರ್ತಿ 
ಗಳಿದ್ದುವೋ ಅವೇ ಸಿಂಹಾಸನದಲ್ಲಿ ಮಂಡಿಸಿದ್ದುದನ್ನು ಅಲ್ಲಿದ್ದ ಜನರೆಲ್ಲರೂ 
ಕಂಡರು. ಆಗಲಾ ಬ್ರಹ್ಮನು ಬಲಭದ್ರನನ್ನು ದ್ವಾದಶಾಕ್ಟರಮಂತ್ರದಿಂದ 
ಪೂಜಿಸಿದನು. 

೪. ತರುವಾಯ ಪುರುಷಸೂಕ್ತಮಂತ್ರಗಳಿಂದ ಅನಾಮಯನಾದ ನಾರಾ 
ಯಣನನ್ನೂ, ದೇವೀಸೂಕ್ತದಿಂದ ಶ್ರೀಸುಭದ್ರಾದೇನಿಯನ್ನೂ, ದ್ವಾದಶಾಕ್ಷರ 
ಮಂತ್ರದಿಂದ ಸುದರ್ಶನ ಚಕ್ರವನ್ನೂ ಪೂಜಿಸಿ ಇಂದ್ರದ್ಯುಮ್ಮನಿಗೆ ಅನುಗ್ರಹ 
ಮಾಡಲೋಸುಗ ಸ್ವಾಮಿಗೆ ಇಂತು ಅರಿಕೆಮಾಡಿದನು. 


೬೬ ಶ್ರೀ ಸ್ಯಾಂದಮಹಾಪುರಾಣಂ 


ಬ್ರಹ್ಮೋವಾಚ 2 
ಭಗವನ್‌ ದೇನದೇವೇಶ ಭಕ್ತಾನುಗ್ರಹಕಾರಕ । 
ಇಂದ್ರಮ್ಯನ್ನುಸ್ಯ ಜನ್ಮಾನಿ ತ್ವಯಿ ಭಕ್ತಿಂ ಪ್ರಕುರ್ವತಃ । 


ಸಹಸ್ರಂ ಸಮತೀತಾನಿ ತದಂತೇ ತ್ವಾಮುಲೋಕಯತ್‌ ॥೫॥ 

ತ್ವದ್ಧರ್ಶನಂ ಹಿ ಭಗನಂಸ್ಕೃಯಿ ಸಾಯಂಜ್ಯಕಾರಣಂ । 

ಯದ್ಯಪ್ಯಯಂ ಭಕ್ತಿಯೋಗೇನೇಚ್ಛೆತಿ ತ್ವಾಂ ಸಮರ್ಚಿತುಂ ॥೬॥ 

ತೆದಾಜ್ಞಾಸಯ ಯೇನ ತ್ವಾಂ ಭಕ್ತಿಯೋಗೇನ ಭಾನಯೇತ್‌ । 

ದೇಶಕಾಲವ್ರತಾದ್ಯೈಸ್ತು ತಥಾ ನಾನೋಪಚಾರಕ್ಕೆಃ ॥೭॥ 

ತ್ವನ್ಮುಖಾಂಭೋಜಗಲಿತಮಾಜ್ಞಾಮೃತರಸೆಂ ನೃಪಃ । 

ಸಿಸಾಸುಸ್ಪ್ವ್ವಾಂ ಜಗನ್ನಾಥ ಸಶ್ಯತ್ಯೇಸೋಂನಿಮೇಷಕಂ Hon 
ಜೈಮಿನಿರುವಾಚ:- 

ಇತಿ ನಿಜ್ಞ್ಞಾಪಿತೋ ದೇವಃ ಸಾಕ್ಸ್ಟಾತ್ಮಮಲಯೋನಿನಾ । 

ದಾರುದೇಹೋಪಿ ವಿಹಸನ್‌ ಪ್ರಾಹ ಗಂಭೀರಯಾ ಗಿರಾ “Fn 


೫. ಬ್ರಹ್ಮನು ಹೇಳುತ್ತಾನೆ: ಎಲ್ಲೆ ಸಡ್ಲುಣೈಶ್ಚರ್ಯಸಂಪನ್ಮನೂ, 
ಸಮಸ್ತ ದೇವತೆಗಳಿಗೂ ದೇವೋತ್ತಮನೂ, ಭಕ್ತಾನುಗ್ರ ಹಕಾರಕನೂ ಆದ 
ಸ್ವಾಮಿಯೆ! ನಿನ್ನಲ್ಲಿ ಭಕ್ತಿಯನ್ನು ಮಾಡುತ್ತಿರುವ ಈ ಇಂದ್ರದ್ಯುಮ್ಮ 
ರಾಜನಿಗೆ ಇದೀಗ ಸಾವಿರ ಜನ್ಮಗಳು ಕಳೆದುಹೋದುವು. ಈಗಲೀತನು ನಿನ್ನನ್ನು 
ಸಂದರ್ಶಿಸಿರುವನು. 

೬. ಭಗವನ್‌! ನಿನ್ನ ಸಂದರ್ಶನವೆಂಬುದು ಭಕ್ತನಾದವನಿಗೆ ನಿನ್ನ 
ಸಾಯುಜ್ಯವೆನ್ನುಂಟುಮಾಡತಕ್ಕುದು. ಆದರೂ ಈತನು ಆ ಸಾಯುಜ್ಯವನ್ನೂ 
ಬಯಸದೆ ಭಕ್ಕಿಯೋಗದಿಂದ ನಿನ್ನನ್ನಾರಾಧಿಸಬಯಸುತ್ತಾನೆ. 

೭. ಆದುದರಿಂದ ದೇಶಕಾಲಗಳಿಗನುಗುಣವಾದ ವಿವಿಧೋಪಚಾರಗಳಿಂದ 
ಈತನು ನಿನ್ನನ್ನು ಭಕ್ತಿಪೂರ್ವಕವಾಗಿ ಆರಾಧಿಸುವುದೆಂತೆಂಬ ನಿಷಯವನ್ನೀತನಿಗೆ 
ಅಪ್ಪಣೆಕೊಡಿಸುವವನಾಗು. 

೮. ಪರಮಾತ್ಮಾ! ಜಗನ್ನಾಥಾ!! ಈ ದೊರೆಯು ನಿನ್ನ ಮುಖಕಮಲ 
ದಿಂದ ಹೊರಸೂಸುವ ಅಮೃತರಸವಸ್ರ್ರೀಂಟಲು ಪಿಪಾಸುವಾಗಿ ಎವೆಯಿ ಕ್ಕದ 
ನೆಟ್ಟ ಕಂಗಳಿಂದ ನಿನ್ನನ್ನೇ ನೋಡುತ್ತಿರುವನು. 

೯. ಚೈಮಿನಿಯು ಹೇಳುತ್ತಾನೆ:--ಕಮಲಸಂಭವನಾದ ಸಾಕ್ಸಾತ್‌ 
ಚತುರ್ಮುಖ ಬ್ರಹ್ಮದೇವನಿಂದ ಈರೀತಿ ವಿಜ್ಞಾಪಿತನಾಗಲು ಆ ಪುರುಷೋ 
ತ್ರಮನು ದಾರುದೇಹಧರನಾದರೂ ಎಲ್ಲರಿಗೂ ಆಶ್ಚರ್ಯವುಂಟಾಗುವಂತೆ 
ನಸುನಗುತ್ತಾ ಆ ದೊರೆಯನ್ನು ಕುರಿತು ಗಂಭೀರವಾದ ವಾಣಿಯಿಂದಿಂತೆಂದನು. 


ಏಕೋನತ್ರಿಂಶೋ5ಧ್ಯಾಯಃ ಪ್ಲಿ೬೭ 


ಶ್ರೀಪ್ರತಿನೋವಾಚ:- 
ಇಂದ್ರದ್ಯುಮ್ನು ಪ್ರಸನ್ನಸ್ತೇ ಭಕ್ತ್ಯಾ ನಿಷ್ಕಾಮಕರ್ಮಭಿಃ । 
ತ್ವದನ್ಯೈರ್ನೇದೃಶೀ ಸಂಪನ್ನ ಕೇನಾಪ್ಯಸವರ್ಜಿತಾ un oo n 
ವರಂ ದದಾನಿ ತೇ ಭೂಪ ಮಯಿ ಭಕ್ತಿಃ ಸ್ಮಿರಾಸ್ತು ತೇ । 
ಉತ್ಸೃಜ್ಯ ನಿತ್ತ ಕೋಟೀಸ್ತೂ ಯನ್ಮಮಾಯತನಂ ಕೃತಂ ॥ ೧೧॥ 
ಭಂಗೇ5ಹ್ಯೇತಸೃ ರಾಜೇಂದ್ರ ಸ್ಥಾನಂ ನ ತ್ಯಜ್ಯತೇ ಮಯಾ । 
ಕಾಲಾಂತರೇಫಿ ಯೋತಪ್ಯನ್ಯಃ ಪ್ರಾಸಾದಂ ಕಾರಯಿಷ್ಯತಿ ॥ ೧೨॥ 
ತನೈವ ಕೀರ್ತಿಃ ಸಾ ನೂನಂ ತ್ವತ್ರೀತ್ಕಾ ತತ್ರ ಮೇ ಸ್ಥಿತಿಃ । 
ಸತ್ಯಂ ಸತ್ಯಂ ಪುನಃ ಸತ್ಯಂ ಸತ್ಯಮೇವ ಬ್ರನೀನಿ ತೇ ॥ ೧೩॥ 
ಪ್ರಾಸಾದಭಂಗೇ ತತ್ಸಾನಂ ನ ತ್ಯಕ್ಸಾ ನಂ ಕದಾಚನ । 
ಅನೇನ ದಾರುವಪುಸಾ ಸ್ಥಾಸ್ಯಾಮ್ಯತ್ರ ಪರಾರ್ಧಕಂ lov 


ದ್ವಿತೀಯಂ ಸದ್ಮಯೋನೇಸ್ತು ಯಾವತ್ಪರಿಸಮಾಪ್ಯತೇ । 
ಮನೋಃ ಸ್ಮಾಯೆಂಭುವಸ್ಯಾಸ್ಯ ದ್ವಿತೀಯೇ ಚ ಚತುರ್ಯುಗೇ ॥ ೧೫ ॥ 





೧೦. ಶ್ರೀಪ್ರತಿಮಾರೂಪಿಯಾದ ಭಗವಂತನು ಹೇಳುತ್ತಾನೆ:--"" ಅಯ್ಯಾ 
ಭೂಪಾಲನಾದ ಇಂದ್ರದ್ಯುಮ್ಸನೇ! ನಿನ್ನ್ನ ಭಕ್ತಿಯಿಂದಲ್ಕೂ ನೀನೆಸಗಿದ 
ನಿಷ್ಠಾಮಕರ್ಮದಿಂದಲೂ ನಾನು ನಿನ್ನ ವಿಷಯದಲ್ಲಿ ಪ್ರಸನ್ನನಾಗಿರುವೆನು. 
`ಿನ್ನನ್ನುಳಿದು ಬೇರಾವಭಕ್ತನೂ ಸಹ ನನ್ನ ಆರಾಧನೆಗಾಗಿ ಇಂತಹ ಸಂಪತ್ತನ್ನು 
ವಿನಿಯೋಗಮಾಡಿರುನುದಿಬ್ಲನು. 

೧೧. ಎಲ್ಫೈ ದೊರೆಯೇ! ನೀನು ನಿನ್ನ ಧನವೆಲ್ಲವನ್ನೂ ವ್ಯಯಗೊಳಿಸಿ 
ನನ್ನ ಈ ದೇವಾಲಯವನ್ನು ರಚಿಸಿರುವೆಯಾದುದರಿಂದ ಈಗ ನಾನು ನಿನಗೆ 
ವರವನ್ನನುಗ್ರಹಿಸುವೆನು. ನನ್ನಲ್ಲಿ ನಿನಗೆ ಭಕ್ತಿಯು ಸ್ಥಿರವಾಗಿರಲಿ. 

೧೨-೧೩. ರಾಜೇಂದ್ರ! ಈ ದೇವಾಲಯವು ಭಂಗವಾದರೂ ನಾನು ಈ 
ಸ್ಥಾನವನ್ನು ತೊರೆಯುವುದಿಲ್ಲವು. ಕಾಲಾಂತರದಲ್ಲಿ ಯಾವನಾದರೂ ನನ್ನ 
ಭಕ್ತನಾದವನು ಮತ್ತೆ ಈ ಆಯತನವನ್ನು ಕಟ್ಟಿಸಿಯಾನು. ಹಾಗೆ ಈ 
ದೇವಾಲಯವನ್ನು ಜೀರ್ಣೋದ್ಧಾರಮಾಡಿದರೂ ಆ ಸತ್ಯಾರ್ಯದ ಕೀರ್ತಿಯು 
ನಿನ್ನದೇ ಆಗಿರುತ್ತದೆ. ನಾನು ನಿನ್ನ ಮೇಲಣ ಪ್ರೀತಿಗಾಗಿಯೇ ಈ ಸ್ವಾನದಲ್ಲ 
ಸ್ಲಿರವಾಗಿರುತ್ತೇನೆ. ಇದು ಮೂರು ಮೂರು ಬಾರಿಗೂ ಸತ್ಯವಾದುದು. 

೧೪-೧೬. ಅಯ್ಯಾ ಇಂದ್ರದ್ಯುಮ್ನುನೇ! ಈ ಪ್ರಾಸಾದವು ಭಂಗಗೊಂಡರೂ 
ನಾನೆಂದಿಗೂ ಈ ಸ್ಥಾನವನ್ನು ತೊರೆಯುವುದಿಲ್ಲವು. ನಾನಿಲ್ಲಿಯೇ ಚತುರ್ಮುಖನ 
ದ್ವಿತೀಯೆಸರಾರ್ಧಕಾಲವು ಕಳೆಯುವವರೆಗೂ ನೆಲಸಿರುತ್ತೇನೆ. ಈಗ ಸ್ವಾಯಂ 
ಭುವ ಮನುವಿನ ಅಂತರದ ಎರಡನೆಯ ಚತುರ್ಯುಗದಲ್ಲಿ ಮೊದಲನೆಯ 


೬೮ ಶ್ರೀ ಸ್ಯಾಂದಮಹಾಪುರಾಣಂ 


ಕೃತಸ್ಯ ಪ್ರಥಮೇ ಜ್ಯೇಷ್ಮೇ ದಶೇತಿಕ್ರತುಸಂಸ್ಥಿತಿ8 1 


ಜ್ಯೀಷ್ಮ್ಯಾಮಹಂ ಚಾವತೀರ್ಣಃ ತತ್ಪುಣ್ಯಜನ್ಮವಾಸರಂ ॥ ೧೬ ॥ 
ತಸ್ಯಾಂ ಮೇ ಸ್ನಪನಂ ಕುರ್ಯಾನ್ಮಹಾಸ್ನಾನವಿಧಾನತಃ । 
ಪ್ರತ್ಯರ್ಚಾಯಾಂ ಮಹಾರಾಜ ಸಾಧಿವಾಸಂ ಸಮೃದ್ಧಿಮತ್‌ 1 ೧೭ ॥ 
ಪಾಪಂ ವಿನಾಶಯಿಷ್ಯಾನಿಿ ಕೋಟಿಜನ್ಮಭಿರಾರ್ಜಿತಂ 1 
ಸರ್ವತೀರ್ಥಕ್ರತುಫಲಂ ಸರ್ವದಾನಫಲಂ ತಥಾ ॥ ೧೮ ॥ 


ಪಶ್ಯತಾಂ ಚಾಪಿ ರಾಜೇಂದ್ರ ಫಲಂ ತಾವತ್ಪ್ರ ಸದ್ಯತೇ ! 
ನ್ಯಗ್ರೋಧಾದತ್ತರೇ ಕೂಪಃ ಸರ್ವತೀರ್ಪಮಯೋಸ್ತಿ ಹಿ ॥೧೯॥ 


ಸ್ನಾನಾಯ ಪೂರ್ವಂ ನಿರ್ಮಾಯ ಕಿಂಚಿದಾಚ್ಛಾದಿತಂ ಭುವಾ। 


ಅವತೀರ್ಣಸ್ತ್ವಹಂ ಪಶ್ಚಾತ್ತಂ ವಿವಿಚ್ಯ ಪ್ರಕಾಶಯ ॥೨೦ 0 
ಸಂಸ್ಕಾರ್ಯಃ ಸ ಚತುರ್ವಶ್ಯಾಂ ಜಲಂ ದೆತ್ವಾ ವಿಧಾನತಃ । 
ರಕ್ಬಕಕ್ಸೇತ್ರಪಾಲಾಯ ದಿಶಾಂ ಪಾಲೇಭ್ಯ ಏವ ಚ ॥ ೨೧॥ 





ಕೃತಯುಗದ ಜ್ಯೇಷ್ಠಾದಶೆ (ವಸಂತಖುತು)ಯೆಂಬ ಕ್ರತುಸಂಸ್ಥಿತಿಯಾಗಿರು 
ವುದು. ಈ ಖುತುವಿನ ಪೂರ್ಣಮೆಯ ದಿನ ನಾನು ಅವತರಿಸಿರುವೆನಾದುದ 
ರಿಂದ ಆ ದಿನವೇ ನನ್ನ ಪುಣ್ಯಜನ್ಮದಿನವು. 

೧೭. ಎಲ್ಫೆ ಮಹಾರಾಜನೇ! ಆ ದಿನ ಮಹಾಸ್ನಾನವಿಧಾನದಿಂದ ನನಗೆ 
ಸ್ನಾನವನ್ನು ಮಾಡಿಸತಕ್ಕುದು. ಪ್ರತಿಯೊಂದು ಅರ್ಚನೆಯ ಸಮಯದಲ್ಲಿಯೂ 
ಸಂಪದ್ದಿಶಿಷ್ಟವಾಗಿಯ್ಕೂ ವಸ್ತ್ರಸಹಿತವಾಗಿಯೂ ಈ ಮಹಾಭಿಷೇಕವನ್ನು 
ಮಾಡತಕ್ಕುದು. 

೧೮. ಇಂತು ನನ್ನ ಪುಣ್ಯಜನ್ಮದಿನದಲ್ಲಿ ನನ್ನನ್ನಾರಾಧಿಸಿದುದಾದಕೆ ನಾನು 
ಕೋಟಜನ್ಮಗಳಲ್ಲಿ ಆರ್ಜಿಸಿದ ಪಾಪಗಳನ್ನೂ ಹೋಗಲಾಡಿಸುವೆನಲ್ಲದೆ, ಸಮಸ್ತ 
ತೀರ್ಥಗಳ ಸಮಸ್ತ ಯಾಗಗಳ, ಸಮಸ್ತ ದಾನಗಳ ಆಚರಣೆಯಿಂದುಂಟಾಗುವ 
ಫಲಗಳನ್ನೂ ಅನುಗ್ರಹಿಸುವೆನು. 

೧೯. ರಾಜೇಂದ್ರ! ಆ ಸಮಯದಲ್ಲಿ ನನ್ನನ್ನು ಸಂದರ್ಶಿಸಿದವರಿಗೂ 
ಅಷ್ಟೇ ಫಲವು ದೊರಕುತ್ತದೆ. ನ್ಯಗ್ರೋಧಕಲ್ಪವೃಕ್ಸದ ಉತ್ತರ ದಿಕ್ತಿನಲ್ಲಿ 
ಸರ್ವತೀರ್ಥಮಯವಾದ ಕೂಪವಿರುವುದಷ್ಟೆ! 

೨೦. ಎಲ್ಫೈ ದೊರೆಯೇ! ಪೂರ್ವದಲ್ಲಿ ಆ ಕೂಪವು ನನ್ನ ಅಭಿಷೇಚನ 
ಕ್ಕಾಗಿಯೇ ನನ್ನಿಂದ ನಿರ್ಮಿತವಾಗಿ ಈಗ ಸ್ವಲ್ಪ ಭೂಮಿಯಿಂದ ಮುಚ್ಚೆ 
ಹೋಗಿರುವುದು. ಆ ತರುವಾಯ ನಾನು ಅವತರಿಸಿದೆನು. ಆದುದರಿಂದ 
ನೀನು ಆ ಕೂಪವನ್ನು ಹುಡುಕಿ ಪ್ರಕಾಶಗೊಳಿಸು. 

೨೧.-೨೨. ಸರ್ವತೀರ್ಥಮಯವಾದ ಆ ಕೂಪವನ್ನು ಚತುರ್ದಶಿಯ 


ಏಕೋನತ್ರಿಂಶೋತಧ್ಯಾಯಃ ೩೬೯ 


ಕಂಬುಕಾಹಾಲಮುರಜಧ್ವನಿಷು ಸುಸ್ವರೇಷು ಚೆ । 

ದ್ವಿಜಾತಯಃ ಸ್ಪರ್ಣಕುಂಭೈರುದ್ಧರೇಯುಸ್ತತೋ ಜಲಂ ॥ ೨೨ 
ಜ್ಯೇಷ್ಕ್ಯಾಂ ಪ್ರಾತಸ್ತನೇ ಕಾಲೇ ಬ್ರಹ್ಮಣಾ ಸಹಿತಂ ಚ ಮಾಂ । 

ರಾಮಂ ಸುಭದ್ರಾಂ ಸಂಸ್ಥಾಪ್ಯ ಮಮ ಲೋಕಮವಾಪ್ನ್ನಯಾತ್‌ ॥ 
ಸ್ನಾಸ್ಯಮಾನಂ ತು ಯಃ ಪಶ್ಯೇನ್ಮಾಂ ತತೋ ನೃಪಸತ್ತಮ । 


ದೇಹಬಂಧಂ ಚೆ ನಾಪ್ನೋತಿ ಸ ಪುನರ್ನ ತು ಪೂರುಷಃ ! ೨೪ ॥ 
ಕಾರಯಿತ್ವಾ ದೃಢಂ ಮಂಚಮೈಶಾನ್ಯಾಂ ದಿಶಿ ಮಂಡಿತಂ । 
ವಿತಾನಶೋಭಾರಚಿತಂ ಚಂದನಾಂಭಃಸಮುಕ್ಸಿತಂ ॥ ೨೫ ॥ 


ತತ್ರ ಮಾಂ ರಾಮಭದ್ರಾಭ್ಯಾಂ ಸ್ನಾಪಯಿತ್ವಾ ಪುನರ್ನಯೇತ್‌ ॥ ೨೬ ॥ 
ದಕ್ಷಿಣಾಭಿಮುಖಂ ಯಾಂತಂ ಯೋ ಮಾಂ ಪಶ್ಯತಿ ಭಕ್ತಿತಃ । 


ತತ್ತಧ್ರುವಮವಾಪ್ನೋತಿ ಮನಸಾ ಯದ್ಯದಿಚ್ಛತಿ ॥೨೭॥ 
ತತಃ ಪಂಚೆದಶಾಹಾನಿ ಸ್ಥಾಪಯಿತ್ವಾ ತು ಮಾಂ ನೃಪ । 
ವಿರೂಪಮಭಿರೂಪಂ ವಾ ನ ಪಶ್ಯೇತ್ತು ಕದಾಚನ ॥ ೨೮ ॥ 


ದಿನವೇ ಶಾಸ್ತ್ರೋಕ್ತವಾಗಿ ರಕ್ಪ ಕರಾದ ಕ್ಷೇತ್ರಪಾಲಕನಿಗೂ, ದಿಕ್ಬಾಲಕರಿಗೂ 
ಬಲಿಯನ್ನಿತ್ತು, ಶಂಖ, ಕಹಳೆ, ಮುರಜವೇ ಮೊದಲಾದ ವಾದ್ಯಗಳು ಸುಸ್ವರ 
ವಾಗಿ ಧ್ವನಿಗೈಯುತ್ತಿರಲು ಬ್ರಾಹ್ಮಣರು ಚಿನ್ನದ ಕೊಡಗಳಲ್ಲಿ ಆ ಕೂಸದ 
ತೀರ್ಥವನ್ನು ತರತಕ್ಕುದು. 

೨೩-೨೪. ಮಾರನೆಯ ಪೂರ್ಣಿಮೆಯ ಪ್ರಾತಃಕಾಲದಲ್ಲಿ ಬ್ರಹ್ಮ ಸುಭದ್ರಾ 
ಬಲರಾಮ ಸಹಿತನಾದ ನನಗೆ ಅಭಿಷೇಕಮಾಡಿದುದಾದರೆ ನನ್ನ ಲೋಕವನ್ನು 
ಸೇರುತ್ತಾರೆ. ಎಲೈ ನೃಪಶ್ರೇಷ್ಠನೇ! ಆ ಸಮಯದಲ್ಲಿ ನನ್ನ ಮಹಾಭಿಷೇಕ 
ವನ್ನು ನೋಡುವ ಮಾನವನೂ ಸಹ ಪುನರ್ಜನ್ಮವನ್ನು ಪಡೆಯುವುದಿಲ್ಲವು. 

೨೫-೨೬. ಇದಾದ ಬಳಿಕ ಆ ಕೂಪದ ಈಶಾನ್ಯದಿಶೆಯಲ್ಲಿ ಮೇಲ್ಚಾವಣಿ 
ಯಿಂದೊಪ್ಪಿ ಸುಗಂಧೋದಕದಿಂದ ಚಿಮುಕಿಸಲ್ಪಟ್ಟ ಮಂಚವನ್ನು ರಚಿಸಿ ಅದರ 
ಮೇಲೆ ನನ್ನನ್ನು ಮಂಡಿತನನ್ನಾಗಿಸತಕ್ಕುದು. ಅಲ್ಲಿ ಬಲರಾಮ ಸುಭದ್ರಾ 
ದೇವಿಯರೊಡನಿರುವ ನನ್ನನ್ನು ಪುನಃ ಸ್ಪಾನಮಾಡಿಸಿ ಕರೆತರಬೇಕು. 

೨೭. ಆ ಸಮಯದಲ್ಲಿ ದಕ್ಷಿಣಾಭಿಮುಖವಾಗಿ ಉತ್ಸವ ಬರುವ ನನ್ನನ್ನು 
ಭಕ್ತಿಪೂರ್ವಕವಾಗಿ ಸಂದರ್ಶಿಸುವ ಮಾನವನು ಮನಸ್ಸಿನಲ್ಲಿ ಏನೇನನ್ನು 
ಬಯಸುವನೊ ಅದೆಲ್ಲವನ್ನೂ ಪಡೆಯುತ್ತಾನೆ. 

೨೮. ಎಲೈ ರಾಜನೇ! ಆ ಬಳಿಕ ನನ್ನನ್ನು ಪ್ರಾಸಾದದಲ್ಲಿ ಸ್ಥಾಪಿಸಿ 
ಅಲ್ಲಿಂದ ಹದಿನೈ ದುದಿನಗಳವರೆಗೂ ನಾನು ವಿರೂಪನೋ, ಸುರೂಪನೋ ಹೇಗೇ 
ಇದ್ದರೂ ನನ್ನನ್ನು ಯಾವಾಗಲೂ ಸಂದರ್ಶಿಸಕೂಡದು. 





೩೭೦ ಶೀ ಸ್ಮಾಲದಮೆ ಹಾಪುರಾಣಂ 


) 
“ 


ಜ್ಯೇಷ್ಠಸ್ನಾನನಿಂದಂ ಕೃತ್ವಾ ಸರ್ವಪಾಪೈಃ ಪ್ರಮುಚ್ಯತೇ ॥೨೯॥ 
ಗುಂಡಿಚಾಖ್ಯಾಂ ಮಹಾಯಾತ್ರಾಂ ಪ್ರಕುರ್ನೀಥಾಃ ಕ್ಸಿತೀಶ್ವರ । 
ಯಸ್ಯಾಃ ಸಂಕೀರ್ತನಾದೇವ ನರಃ ಪ ಪಾದ್ವಿಮುಚ್ಯತೇ ॥೩೦॥ 
ಮಾಘ ಮಾಸಸ್ಯ ಪಂಚಮ್ಯಾಮಷ್ಟಮ್ಯಾಂ ಚೈತ್ರಶುಕ್ಲಕೇ । 

ಏತೇ ಕಾಲಾ ಪ್ರಶಸ್ತಾ ಹಿ ಗುಂಡಿಜಾಖ್ಯಮಹೋತ್ಸನೇ ॥೩೧॥ 


ವಿಶೇಷಾನ್ಮೋಕ್ಸದಾಷಾಢದ್ದಿತೀಯಾ ಪುಷ್ಕಸಂಯುತಾ । 
ಖುಕ್ಸಾಭಾವೇ ತಿಥೌ ಕಾರ್ಯಾ ಸದಾ ಸಂಪ್ರೀತಯೇ ಮೆವಂ ॥ ೩೨॥ 
ಆಸಾಥಸ್ಯ ಸಿತೇ ಪಳ್ಸೇ ದ್ವಿತೀಯಾ ಪುಸ್ಕಸಂಯುತಾ 1 

ತಸ್ಯಾಂ ರಥೇ ಸಮಾರೋಪ್ಯ ರಾಮಂ ಮಾಂ ಭದ್ರಯಾ ಸಹ ॥೩೩॥ 
ಮಹೋತ್ಸ ನಪ್ರವೃತ್ಯರ್ಥ್ಯಂ ಪ್ರೀಣಯಿತ್ವಾ ದ್ವಿಜಾನ್‌ ಬಹೂನ್‌ । 


ಗುಂಡಿಚಾಮಂಡಪಂ ನಾಮ ಯತ್ತ್ರಾಹಮಜನಂ ಪುರಾ ॥ ಕ೪॥ 
ಅಶ್ವಮೇಧಸಹಸ್ಪಸ್ಯ ಮುಹಾವೇದೀ ತದಾಭವತ್‌ । 
ಸ್ಯಾಃ ಪುಣ್ಯತಮಂ ಸ್ಥಾನಂ ಪೃಥಿವ್ಯಾಂ ನೇಹ ವಿದ್ಯತೇ 1 ೩೫॥ 





೨೯. ಈ ಪ್ರಕಾರವಾಗಿ ಪೂರ್ಣಿಮಾಸ್ನಾನವನ್ನು ನಡೆಸಿದರೆ ಕರ್ತನಾದವನು 
ಸಮಸ್ತಪಾಪಗಳಿಂದಲೂ ಬಿಡುಗಡೆಯನ್ನು ಹೊಂದುತ್ತಾನೆ. 

೩೦. ಇದಾದಬಳಿಕ, ಯಾವುದನ್ನು ಹೇಳಿದಮಾತ್ರದಿಂದಲೆ ಮಾನವನು 
ಪಾಸವಿಮುಕ್ತನಾಗುವನೋ ಅಂತಹ ಗುಂಡಿಚಾಮಹಾಯಾತ್ರೆಯೆಂಬ ಉತ್ಸವ 
ವನ್ನು ನಡೆಸಬೇಕು. 

೩೧. ಮಾಘ ಶುಕ್ಲ ಸಂಚಮ್ಮಿ ಚೈತ್ರ ಶುಕ್ಲ ಅಷ್ಟಮಿ ಈ ದಿನಗಳು 
ಗುಂಡಿಚಾಮಹೋತ್ಸವಕ್ಕೆ ಪ್ರಶಸ್ತವಾದ ಕಾಲಗಳು. 

೩೨. ಪುಷ್ಯ ನಕ್ಸತ್ರಯುಕ್ತವಾದ ಆಷಾಢ ಶುಕ್ಲ ದ್ವಿತೀಯೆಯು 
ಮಹೋತ್ಸವಕ್ಕೆ ವಿಶೇಷವಾದುದು. ಈ ಮಹೋತ್ಸವವನ್ನು ನಕ್ಸತ್ರಯೋಗ 
ವಿಲ್ಲದಿದ್ದರೂ ಆ ತಿಥಿಯಲ್ಲಿ ಮಾಡಬೇಕು. ಇದು ನನಗೆ ಅತ್ಯಂತ ಪ್ರಿಯಕರ 
ವಾದುದು. 

೩೩-೩೪. ಆಷಾಢ ಶುಕ್ಲ ದ್ವಿತೀಯೆಯ ದಿನ ಪುನ್ಯ ನಕ್ಟತ್ರಯೋಗದಲ್ಲಿ 
ನನ್ನನ್ನೂ, ಬಲಭದ್ರ ಭದ್ರಾದೇವಿಯರನ್ನೂ ರಥಾರೋಹಣ ಮಾಡಿಸಿ ಆ 
ಮಹೋತ್ಸವಕ್ಕಾಗಿ ಅನೇಕ ಬ್ರಾಹ್ಮಣರನ್ನು ಭೋಜನದಿಂದ ತೃಪ್ತಿಗೊಳಿಸ 
ಬೇಕು. ನಾನು ಪೂರ್ವದಲ್ಲಿ ಆವಿರ್ಭವಿಸಿದೆಡೆಯೇ ಗುಂಡಿಚಾಮಂಡಪವೆಂದು 
ಪ್ರಸಿದ್ಧವಾಗಿರುವುದು. 

೩೫. ಅಂದು ಆ ಮಂಡಪವು ಅಶ್ವಮೇಧಸಹಸ್ರದ ಮಹಾವೇದಿಯಾಗಿ 
ದ್ಹಿತು. ಅದಕ್ಕೆ ಸಮಾನವಾದ ಪ್ರದೇಶವು ಭೂಮಂಡಲದಲ್ಲಿಯೆ ಇರುವುದಿಲ್ಲವು. 


ಏಕೋನತ್ರಿಂಶೋ9ಧ್ಯಾಯಃ ೩೭೧ 


ಯತ್ರಾಜುಹೋಃ ಪಂಚಶತವರ್ಷಾಣಿ ಪ್ರೀತಯೇ ಮವಮಂ । 


ಮಮ ಪ್ರೀತಿಕರಂ ಸ್ಥಾನಂ ತಸ್ಮಾನ್ನಾನ್ಯವ್ಧರಾಗತಂ ॥ ೩೬ ॥ 
ಯಥೇಯಂ ನೀಲಶಿಖರೀ ಪ್ರಾಸಾದೇನ ತವಾಧುನಾ । 
ಚತುರ್ಮುಖಾನುಕೋಥೇನೆ ಮಹಾಪ್ರೀತಿಕರೀ ಮಮ ॥ 2೭ 
ತಥಾ ನೃಸಿಂಹಕ್ಸೇತ್ರೇ ನೈ ಮಹಾವೇದೀ ತವ ಕ್ರತೋಃ। 
ಮಮೋತ್ಪತ್ತೇಶ್ವ ನಿಲಯಂ ಪ್ರೀತಿಕೃನ್ಮಮ ಶಾಶ್ವತಂ ॥ ಕಿಲ ॥ 


ಬಹುಕಾಲಂ ಸ್ಥಿತಶ್ಹಾಹಂ ತಸ್ಯಾಂ ಮೇ ಪ್ರೀತಿರುತ್ತಮಾ । 
ಆತ್ಮಾ ಮೇ ಪದ್ಮಭೂರೇಷ ಪ್ರಾಸಾದೇ ಸ್ಥಾನಿತೋಮುನಾ Wan 
ಅಸ್ಯಾನುರೋಧಾತ್ತ್ಮದ್ಭಕ್ತ್ಯಾ ಹ್ಯವತಿಷ್ಕೇಂತ್ರ ನಿತ್ಯದಾ । 


ದಿನಾನಿ ನವ ಯಾಸ್ಯಾಮಿ ತಥಾ ತಸ್ಮಾದಿಹಾಗತಃ ॥೪೦॥ 
ತತ್ರಾಸ್ತಿ ತೇ ಮಹಾರಾಜ ಸರ್ವತೀರ್ಥಮಂಯಯಂಂ ಸರಃ । 
ತತ್ತೀರೇ ಸಪ್ತ ದಿವಸಾನ್‌ ಸ್ಥಾಸ್ಕಾಮ್ಯನುಜಿಫೃಕ್ಟಯಾ ॥ ೪೧॥ 





೩೬. ಎಲ್ಲೆ ಮಹಾರಾಜನೇ! ನೀನು ಆ ಪ್ರದೇಶದಲ್ಲಿ ನನ್ನನ್ನು ಸಂತೋಷ 
ಗೊಳಿಸುವುದಕ್ಕಾಗಿ ಒಂದೇ ಸಮನಾಗಿ ಐದುನೂರು ವರ್ಷಗಳ ಕಾಲ ಹೋಮ 
ಕರ್ಮವನ್ನಾಚರಿಸಿರುವೆ. ಆದುದರಿಂದ ಅದರಂತೆ ನನಗೆ ಪ್ರೀತಕರವಾದ 
ಸ್ಥಾನವು ಈ ಭೂಮಂಡಲದಲ್ಲಿಯೇ ಇರುವುದಿಲ್ಲವು. 

೩೭-೩೮. ಈ ನೀಲಾದ್ರಿಯ ಶಿಖರದಲ್ಲಿ ನೀನು ಕಟ್ಟಿಸಿದ ಪ್ರಾಸಾದವೆಂತು 
ಚತುರ್ಮುಖನ ಸಲುವಾಗಿ ನನಗೆ ಮಹಾಪ್ರೀತಿಕರವಾಗಿರುವುದೋ. ಅಂತೆಯೇ 
ಇಲ್ಲಿಯ ಶ್ರೀನೃಸಿಂಹಕ್ಸೇತ್ರದಲ್ಲಿ ಶೋಭಿಸುತ್ತಿರುವ ನಿನ್ನ ಅಶ್ವಮೇಧಯಾಗದ 
ಮಹಾವೇದಿಕೆಯೂ ನನಗೆ ಪ್ರಿಯಂಕರವಾಗಿರುವುದು. ನನ್ನ ಉತ್ಪತ್ತಿಭವನ 
ವಾದ ಈ ಮಹಾವೇದಿಕೆಯು ಶಾಶ್ವತವಾಗಿದ್ದು ನನಗೆ ಪ್ರಿಯಕರವಾಗಿರುತ್ತದೆ. 

೩೯. ಅರಸಾ! ನಾನು ಈ ವೇದಿಕೆಯ ಮೇಲೆ ಬಹಳಕಾಲವಿದ್ದೆನಾಗಿ 
ಅಮ ನನಗೆ ಬಹಳ ಪ್ರೀತಿಪಾತ್ರವಾಗಿರುವುದು. ಪದ್ಮೋದ್ಭವನಾದ ಈ ಬ್ರಹ್ಮ 
ದೇವನು ನನ್ನ ಆತ್ಮವೇ ಆಗಿರುವನು. ಈತನು ನನ್ನನ್ನು ಈ ಪ್ರಾನಾದದಕ್ಲಿ 
ಸ್ಥಾಪಿಸಿರುತ್ತಾನೆ. 

೪೦. ಈತನ ಮೇಲೆ ನನಗಿರುವ ಅಭಿಮಾನದಿಂದಲೂ, ನಿನಗೆ ನ 
ಭಕ್ತಿಯಿಂದಲೂ ನಾನು ಯಾವಾಗಲೂ ಈ ಪ್ರಾಸಾದದಲ್ಲಿ ವಾಸಿಸಿ ನೆ 
ಆದರೆ ವರ್ಷದಲ್ಲಿ ಒಂಬತ್ತುದಿನಗಳು ಮಾತ್ರ ಆ ಮಹಾವೇದಿಕೆಯಲ್ಲಿ ನೆಲಸಿದು 
ತರುವಾಯ ಇಲ್ಲಿಗೆ ಹಿಂತಿರುಗಿ ಬರುತ್ತೇನೆ. 

೪೧. ಮಹಾರಾಜ! ಆ ಪ್ರದೇಶದಲ್ಲಿಯೇ ನಿನ್ನ ಹೆಸರಿನಿಂದ ಪ್ರಸಿದ್ಧ 
ವಾಗಿರುವ (ಇಂದ್ರದ್ಯುಮ್ಮ)ಸರೋವರವಿರುವುದಷ್ಟೆ. ವರ್ಷದಲ್ಲಿ ಏಳು ದಿನಗ 


© 


೩೭೨ ಶ್ರೀ ಸ್ಕಾಂದೆಮ ಹಾಪುರಾಣಂ 


ತತ್ರ ಸ್ಥಿತಂ ಮಾಂ ಪಶ್ಯಂತೋ ಯಾಂತಿ ಮರ್ತ್ಯಾ ಮಮಾಲಯಂಂ | 
ತಿಸ್ಟಃ ಕೋಟ್ಯೋಂರ್ಥಕೋಹೀ ಚ ತೀರ್ಥಾನಾಂ ಭುವನತ್ರಯೇ ॥೪೨॥ 
ತಾನಿ ಸರ್ವಾಣಿ ಸರಸಿ ಮತ್ಸಾಸ್ತಿಧ್ಯಾದ್ಮ್ರಜಂತಿ ತೇ। 
ತತ್ರ ಸ್ನಾತ್ವಾ ಚ ವಿಧಿವದ್ಭೃಷ್ಟ್ಟ್ವಾ ಮಾಂ ಭಕ್ತಿಭಾವತಃ 
ಜನನೀಜಶರೇ ಕ್ಲೇಶಂ ಪುನರ್ನಾನುಭವಂತಿ ಹಿ | 
ನನಮೇಃಹ್ಲಿ ಸಮಾಯಾಂತಂ ದಕ್ಷಿಣಾಶಾಮುಖಂ ತದಾ 
ಯೇ ಪಶ್ಯಂತಿ ಪ್ರತಿಸದಮಶ್ಚಮೇಧಕ್ರತೋಃ ಫಲಂ । 
ಪ್ರಾಪ್ಯ ಭೋಗಾನಿಂದ್ರಸಮಾನ್‌ ಭುಕ್ತ್ವಾಂತೇ ಮಾಂ ವಿಶಂತಿ ತೇ ॥ 
ಮಮೋತ್ಸಾನಂ ಮಮ ಸ್ವಾಪಂ ಮತ್ಪಾರ್ಶ್ವಪರಿವರ್ತನಂ | 


॥ ೪೩ ॥ 


॥ ೪೪ ॥ 


ಮಾರ್ಗಪ್ರಾವರಣಂ ಚೈವ ಪುಷ್ಯಸ್ನಾನಮುಹೋತ್ಸವಂ ! ೪೬ ॥ 
ಫಾಲ್ಲೂನ್ಯಾಂ ಕ್ರೀಡನಂ ಕುರ್ಯಾದಜ್ದೋಲಾಯಾಂ ಮಮ ಭೂಮಿಪ । 
ಜೋಲಾಯಾಂ ಯೋಪಿ ಪಶ್ಯಂತಿ ದಕ್ಷಿಣಾಮುಖಪೂಜಿತಂ 1 ೪೭॥ 





ಮಾತ್ರ, ನಿನ್ನ ಮೇಲೆ ನನಗಿರುವ ಅನುಕಂಪೆಯಿಂದ ಆ ಸರಸ್ಸಿನ ತೀರದಲ್ಲಿ 
ರುತ್ತೇನೆ. 

೪೨-೪೫. ಅಲ್ಲಿ ನೆಲಸಿರುವ ಸಮಯದಲ್ಲಿ ನನ್ನನ್ನು ಸಂದರ್ಶಿಸುವ 
ಮಾನವರು ನನ್ನ ಲೋಕವನ್ನೈದುವರು. ಎಲ್ಫೈ ಭೂಪನೇ! ಅಲ್ಲಿ ನನ್ನ 
ಸಾನ್ಸಿಧ್ಯವಿರುತ್ತದೆಯಾಗಿ ಈ ಭೂಮಂಡಲದಲ್ಲಿರುವ ಮೂರುವರೆಕೋಟ ತೀರ್ಥ 
ಗಳೂ ಆ ಸರಸ್ಸಿನಲ್ಲಿ ಸೇರಿ ನನ್ನನ್ನು ಸೇವಿಸುತ್ತಿರುತ್ತವೆ. ಆದುದರಿಂದ ಅಲ್ಲಿ 
ವಿಧ್ಯುಕ್ತವಾಗಿ ಸ್ನಾನಮಾಡಿ, ಭಕ್ತಿಭಾವದಿಂದ ನನ್ನನ್ನು ಸಂದರ್ಶಿಸಿದುದಾದರೆ 
ಮಾನವರು ಪುನಃ ತಾಯಗರ್ಭದಲ್ಲಿ ವಾಸಮಾಡುವ ದುಃಖವನ್ನು ಪಡೆಯು 
ವುದಿಲ್ಲ. ಇದಾದ ಬಳಿಕ ಒಂಬತ್ತನೆಯದಿನ ಆ ಇಂದ್ರದ್ಯುಮ್ನಸರಸ್ಲೀರದಿಂದ 
ದಕ್ಷಿಣದಿಜ್ಮುಖನಾಗಿ ಪ್ರಾಸಾದಕ್ಕೆ ಹಿಂತಿರುಗಿ ಉತ್ಸವ ಬರುವ ನನ್ನಷ್ಟು 
ನೋಡುವ ಮಾನವರು ಒಂದೊಂದು ಹೆಜ್ಜೆಗೂ ಅಶ್ವಮೇಧಫಲವನ್ನು ಪಡೆಯು 
ವರಲ್ಲದೆ, ಇಂದ್ರಭೋಗೋಪಮವಾದ ಅಮಿತಭೋಗಗಳನ್ನು ಪಡೆದು ಅವುಗಳೆ 
ಬ್ಲವನ್ನೂ ಭೋಗಿಸಿದ ಬಳಿಕ ಮರಣಾನಂತರದಲ್ಲಿ ನನ್ನಲ್ಲಿ ಐಕ್ಯವಾಗುತ್ತಾರೆ. 

೪೬. ಎಲ್ಫೆ ದೊರೆಯೇ! ನನ್ನ ಉತ್ಕಾನ, ಶಯನ, ನನ್ನ ಪಾರ್ಶ್ವ 
ಪರಿವರ್ತನ, ಮಾರ್ಗಪ್ರಾವವರಣ ಮೊದಲಾದ ಉತ್ಸವಗಳನ್ನೂ, ಪುಷ್ಯಸ್ನಾನ 
ಮಹೋತ್ಸವವನ್ನೂ ಮಾಡಬೇಕು. 

೪೭-೪೮. ಫಾಲ್ಗುನಮಾಸದಲ್ಲಿ ನನಗೆ ಡೋಲೋತ್ಸವವನ್ನು ಮಾಡ 
ತಕ್ಕುದು... ಯಾರಾದರೆ ಆಂದೋಲಿಕೆಯಲ್ಲಿ ದಕ್ಸಿಣದಿಕ್ಕಿಗೆ ತಿರುಗಿರುವ 


ಏಕೋನತ್ರಿ೦ಶೋ9ಧ್ಯಾಯಃ ೩ಿ೭ಪ್ಲಿ 


ಬ್ರಹ್ಮಹತ್ಯಾದಿಭಿಃ ಪಾಷೈರ್ಮುಚ್ಯಂತೇ ನಾತ್ರ ಸಂಶಯಃ ॥ ೪೮॥ 
ಅನಯೋರ್ಮಾಂ ಸಮಭ್ಯರ್ಚ್ಯ ದೃಷ್ಟ್ವಾ ಮಾಂ ಪ್ರಣಿಪತ್ಯ ಚ । 
ಪ್ರತ್ಯೇಕನುಷ್ಟಸಾಹಸ್ರಂ ವಾಜಿಮೇಧಫಲಂ ಲಭೇತ್‌ ॥೪೯॥ 


ಚೈತ್ರೇ ಸಿತತ್ರಯೋದಶ್ಕಾಂ ಕುರ್ಯಾತ್ಮರ್ಮಪ್ರಪೂರಣಂ । 

ಚೈತ್ರೇ ಮಾಸಿ ಚೆತುರ್ದಶ್ಯಾಂ ದಮನೈರ್ಮೋ ಪ್ರಪೂಜನಂ । 

ಶುಕ್ಲ ಪಕ್ಸೇ ತು ಯೇ ಲೋಕಾಃ ಸರ್ವಪಾಪಕ್ಸಯೋ ಭವೇತ್‌ ॥ ೫೦ ॥ 
ವೈಶಾಖಸ್ಯ ಸಿತೇ ಸಕ್ಸೇ ತೃತೀಯಾಕ್ಸ್ರಯಸಂಯುತಾ । 


ತತ್ರ ಮಾಂ ಲೇಸಯೇದ್ಗಂಧಲೇಪನೈರತಿಶೋಭಕನೈಃ i ೫೧॥ 

ಪ್ರೀತಯೇ ಮಮ ಯೇ ಕುರ್ಯುರುತ್ಸವಾನ್ಮವು ಶಾಶ್ವತಾನ್‌ । 

ಚತುರ್ವರ್ಗಪ್ರದಾಹ್ಯೇತೇ ಪ್ರತ್ಯೇಕಂ ಪರಿಕೀರ್ತಿತಾಃ ॥ ೫೨ ॥ 
ಜೈಮಿನಿರುವಾಚ:- 

ಇತಿ ದತ್ತಾ ನರಂ ತಸ್ಮಾದಿಂದ್ರಮ್ಯಮ್ನಾಯ ಭೋ ದ್ವಿಜಾಃ । 

ಬ್ರಹ್ಮಾಣಮಾಹ ಭಗವಾನ್‌ ಸ್ಮೇರಾಂಭೋರುಹಸನ್ಮುಖಃ ॥೫೩॥ 





ಮಖವುಳ್ಳ ನನ್ನನ್ನು ನೋಡುತ್ತಾರೆಯೋ ಅವರು ಬ್ರಹ್ಮಹತ್ಯಾದಿ ಪಾಪಗಳಿಂದ 
ಮುಕ್ತರಾಗುವರೆಂಬುದರಲ್ಲಿ ಸಂಶಯವಿಲ್ಲವು. 

೪೯. ಯಾರಾದರಿ, ಬಲಭದ್ರಾಸಹಿತನಾದ ನನ್ನ ಪೂಜಿಸಿ ದರ್ಶನಮಾಡಿ 
ನಮಸ್ಕರಿಸುತ್ತಾರೆಯೋ ಅವರು ಪ್ರತ್ಯೇಕವಾಗಿ ಎಂಟುಸಾವಿರ ಅಶ್ವಮೇಧ 
ಯಾಗಗಳ ಫಲವನ್ನು ಪಡೆಯುತ್ತಾರೆ. 

೫೦. ಚೈತ್ರ ಶುಕ್ಲ ತ್ರಯೋದಶಿಯ ದಿನದಲ್ಲಿ ಕರ್ಮಪೂರ್ತಿಯನ್ನೆ ಸಗ 
ಬೇಕು. ಅದೇ ಚೈತ್ರ ಶುಕ್ಲ ಚತುರ್ದಶಿಯ ದಿನ ನನ್ನನ್ನು ದವನಗಳಿಂದ 
ಪೂಜಿಸತಕ್ಕುದು. ಹೀಗೆ ಯಾವ ಜನರು ದಮನೋತ್ಸವವನ್ನು ಮಾಡು 
ತ್ರಾರೆಯೋ ಅವರ ಪಾಪಗಳೆಲ್ಲವೂ ಕ್ಪಯಿಸಿಹೋಗುತ್ತವೆ. 

೫೧. ವೈಶಾಖಮಾಸದ ಶುಕ್ಲ ತೃತೀಯೆಯು ಅಕ್ಬಯ ತೃತೀಯೆಯೆಂದು 
ಹೆಸರಾಗಿರುತ್ತದೆ. ಈ ದಿನದಲ್ಲಿ ನನಗೆ ಮಂಗಳಕರವಾದ ಗಂಧಲೇಪನವನ್ನೆಸಗ 
ತಕ್ಕುದು. 

೫೨. ಎಲ್ಫೈ ರಾಜನೇ! ಈ ಉತ್ಸವಗಳು ಪ್ರತಿಯೊಂದೂ ಧರ್ಮಾದಿ 
ಚತುರ್ವಿಧಪುರುಷಾರ್ಥಗಳನ್ನುಂಟುಮಾಡತಕ್ಕವುಗಳು. ಇವುಗಳನ್ನು ಯಾರು 
ಶಾಶ್ವತವಾಗಿ ಮಾಡುತ್ತಾರೆಯೋ ಅವರು ಆ ಚತುರ್ವಿಧಪುರುಷಾರ್ಥಗಳನ್ನು 
ದಿಟವಾಗಿಯೂ ಪಡೆಯುತ್ತಾರಿ.” 

೫೩. ಜೈಮಿನಿಯು ಹೇಳುತ್ತಾನೆ:--ಎಲೈ ವಿಪ್ರರೇ! ಭಗವಂತನಾದ 
ಜಗನ್ನಾಥನು ಇಂದ್ರದ್ಯುಮ್ನರಾಜನಿಗೆ ಈ ರೀತಿ ವರಗಳನ್ನು ಅನುಗ್ರಹಿಸಿದ 


ಷೀ ೪ ಶ್ರೀ ಸ್ಯಾಂದೆಮೆ ಹಾಪುರಾಣಂ 


ಚತುರ್ಮುಖ ತವ ಪ್ರೀತ್ಯೈ ಸರ್ವಂ ಸಂಪಾದಿತಂ ಮಯಾ । 

ತ್ವದಿಚ್ಛಾ ಹಿ ಮುಮೈನೇಟ್ಸಾ ನ ಭೇದೋ ಹ್ಯಾನಯೋರ್ಥ್ರುವಂ ॥ 
ಯನ್ಮಾಂ ಮಾಧವಮೂರ್ತಿಂ ತೈಂ ಪುರಾ ಪ್ರಾರ್ಥಿತವಾನಸಿ । 

ತಸ್ಯೈವ ಪರಿಪಾಕೋಯೆಮವತಾರಃ ಕೃತೋ ಮಯಾ ॥ ೫೫ ॥ 
ಮಾಮತ್ರ ದೃಷ್ಟಾ ಸೆ ತ್ವಭ್ಯರ್ಚ್ಯೈೆ ಪ್ರಾಣಾನ್‌ ಸಂತ್ಯಜ್ಯ ಮುಚ್ಯತೇ | 
ಕ್ರಮಾತ್ಸರ್ವೇ ತ್ವಯಾ ಸಾರ್ಧಂ ಭೂಯಃ ಸಾಯುಜ್ಯಮೇವ ಚೆ ॥ ೫೬॥ 


ಯದ್ವಾಚಾಂಭಿಲಪನ್ಮರ್ತ್ಯೋ ಮಾಮತ್ರ ಹಿ ನಿಷೇವತೇ । 


ಅವಶ್ಯಂ ತದವಾಪ್ಟೋತಿ ಸಂಗತ್ಯಾ ಚಾತ್ರ ಭೂಪತಿಃ ॥ ೫೭ ॥ 
ವ್ರಜೇದಾನೀಂ ಸತ್ಯಲೋಕಂ ತ್ರಿದಿವಂ ಯಾಂತು ದೇವತಾಃ । 
ತನಾಯುಪೂರ್ಣಪರ್ಯಂತಮಹಮತ್ರ ಸ್ಥಿತೋ ಧ್ರುವಂ 8॥೫೮॥ 
ತತಸ್ತೇ ಹೃಷಿತಾಸ್ಸರ್ವೇ ಬ್ರಹ್ಮರ್ಷಿಸುರಸತ್ತಮಾಃ । 

ಪ್ರಣಮ್ಯ ಶಿರಸಾ ದೇವಂ ಜಗ್ಮುಸ್ತೇ ನಿಲಯಂ ಸ್ವಕಂ ॥೫೯॥ 


ತರುವಾಯ, ನಸುನಗೆಯೊಡಗೂಡಿದ ಮುಖಕಮಲವುಳ್ಳ ನಾಗಿ ಬ್ರಹ್ಮನನ್ನು 
ಕುರಿತಿಂತೆಂದನು. 

೫೪. ಎಲ್ಫೈ ಚತುರ್ಮುಖನೇ! ನಿನ್ನ ಪ್ರೀತಿಗೋಸಗ ನಿನ್ನ ಅಸೇಕ್ಸೆ, 
ಯಂತೆಯೆ ಎಲ್ಲವನ್ನೂ ಸಂಪಾದಿಸಿಕೊಟ್ಟಿರುತ್ತೇನೆ. ಇಂದ್ರದ್ಯುಮ್ನರಾಜಸಿಗೆ 
ಸಮಸ್ತ ವರಗಳನ್ನೂ ಕರುಣಿಸಿರುತ್ತೇನೆ. ನಿನ್ನ ಇಚ್ಛೆಯೇ ನನ್ನ ಇಚ್ಛೆಯಾಗಿ 
ರುವುದು. ನಮಿಸ್ಮಾರ್ವರಲ್ಲಿ ಯಾವ ಭೇದವೂ ಇರುವುದಿಲ್ಲ. 

೫೫. ಕಮಲಾಸನ! ಹಿಂದೆ ನಾನು ನೀಲಮಾಧವಮೂರ್ತಿಯಾಗಿದ್ದಾಗ 
ನೀನು ನನ್ನನ್ನು ಪ್ರಾರ್ಥಿಸಿದುದರ ಫಲವೇ ಈ ನನ್ನ ದಾರುಮಯಾವತಾರವು. 
ಇದನ್ನು ನಿನ್ನ ಪ್ರಾರ್ಥನೆಯಂತೆ ಮಾಡಿರುತ್ತೇನೆ. 

೫೬-೫೭. ಈ ಕ್ಷೇತ್ರದಲ್ಲಿ ಯಾರಾದರೆ ನನ್ನನ್ನು ಸಂದರ್ಶಿಸಿ ಪೂಜಿಸಿ 
ಆಯುಷ್ಯವನ್ನು ಕಳೆಯುತ್ತಾರೆಯೋ ಅವರು ಮರಣಾನಂತರ ಮುಕ್ತಿಯನ್ನು 
ಪಡೆಯುವುದಲ್ಲದೆ ಕ್ರಮವಾಗಿ ನಿನ್ನೊಡನೆ ನನ್ನ ಸಾಯುಜ್ಯವನ್ನೂ ಪಡೆಯು 
ತ್ತಾರೆ. ಮಾನವನು ವಾಚಾ ಯಾವ ಅಭೀಷ್ಟವನ್ನು ಬಯಸಿ ನನ್ನನ್ನು ಸೇವಿಸಿ 
ದರೂ ಆ ಅಭೀಷ್ಟವನ್ನು ಪಡೆಯುತ್ತಾನೆ. ಇದಕ್ಕೆ ಭೂಪತಿಯಾದ ಇಂದ್ರದ್ಯು 
ಮೃನೇ ದೃಷ್ಟಾಂತವು. 

೫೮. ಇದೀಗ ನೀನು ಸತ್ಯಲೋಕಕ್ಕೆ ಹೊರಡು. ದೇವತೆಗಳೆಲ್ಲರೂ 
ಸ್ವರ್ಗಲೋಕಕ್ಕೆ ಹೋಗಲಿ. ನಾನು ನಿನ್ನ ಆಯುಃಪೂರ್ತಿಯವರೆಗೂ ಈ ಕ್ಷೇತ್ರ 
ದಲ್ಲಿಯೇ ನೆಲಸಿರುತ್ತೇನೆ; ಇದು ದಿಟವು. 

೫೯. ಎಲೈ ವಿಪ್ರರೇ! ಆ ಪುರುಷೋತ್ತಮನಿಂತು ನುಡಿದ ಬಳಿಕ 


ಏಕೋನತ್ತಿಂಶೋ9ಧಭ್ಯಾಯಃ ಸಿ೭೫ 


ಹೇವೋಪಿ ಚ ಜಗನ್ನಾಥಃ ಪ್ರತಿಮಾರೂಪಧೃಕ್ತದಾ । 
ತೂಷ್ಣೀಂ ತಿಷ್ಕತಿ ಸರ್ವೇಷಾಂ ಹರ್ಷಮಾಷಾವಯನ್ನೃಣಾಂ ॥ ೬೦॥ 
ಇಂದ್ರಮ್ಯುಮ್ನೋಂಪಿ ಧರ್ಮಾತ್ಮಾ ವಿಷ್ಣುಭಕ್ತೋ ದೃಢವ್ರತಃ । 


ಅನುವ್ರಜನ್‌ ಪದ್ಮಯೋಪಿಂ ಶೇನಾದಿಷ್ಟೋ ನ್ಯವರ್ತತ ॥೬೧॥ 
ಯಾತ್ರಾಃ ಸರ್ವಾ ಭಗವತಾ ಆಜ್ಜಸ್ತಾಃ ಸಾಧು ಕಾರಯಂ । 

ಇಗ ಇ 
ಅಸ್ಮಿಂಸ್ತುಷ್ಟೇ ಜಗನ್ನಾಥೇ ಸಂತುಷ್ಟಂ ವೈ ಚರಾಚರಂ ॥೬೨॥ 


ಇತ್ಯಾಜ್ಞಾಂ ಪದ್ಮಯೋನೇಸ್ತು ಮೂಧ್ಹಾ 5೯ ಧಾಯ ಕ್ಸಿತೀಶ್ವರಃ। 
ನಾರದೇನ ಸಹ ಶ್ರೀಮಾನ್ನಿಧಿನಾಚ ಸಮೃದ್ದಿಮತ್‌ । 
ಜ್ಯೇಷ್ಮಸ್ನಾನಾದಿಕಂ ಸರ್ವಮುತ್ಸನಂ ನಿರವರ್ತಯತ್‌ ॥ ೬೩ ॥ 
ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತ ಮಳ್ಸೇತ್ರ ಮಾಹಾತ್ಮ್ಯೇ 
ಜೈಮನಿನಿಯಸಿಸಂವಾದೇ «"ಇಂದ್ರದ್ಯುಮ್ನಕೃತ ಶ್ರೀಪುರುಷೋತ್ತಮ ಪೂಜಾದಿ 
ವರ್ಣನಂ» ನಾವಂ ಏಕೋನತ್ತಿಂಶೋಂಧ್ಯಾಯಃ 


ಬ್ರಹ್ಮರ್ಷಿಗಳೂ, ದೇವತಾಶ್ರೀಷ್ಮರೂ ಆ ಸ್ವಾಮಿಯನ್ನು ಶಿರಸಾ ಪ್ರಣಾಮಮಾಡಿ 
ತಂತಮ್ಮ ಲೋಕಗಳಿಗೆ ತೆರಳಿದರು. 

೬೦. ಜಗನ್ನಾಥಸ್ವಾಮಿಯೂ ಸಹ ಪ್ರತಿಮಾರೂಪವನ್ನು ತಾಳಿದವನಾಗಿ 
ಸಮಸ್ತ ಭಕ್ತಸಮುದಾಯಕ್ಕೂ ಆನಂದವನ್ನುಂಟುಮಾಡುತ್ತ ಆ ಪುರು 
ಷೋತ್ತಮಕ್ಸೇತ್ರದಲ್ಲಿ ಸುಮ್ಮನೆ ಕುಳಿತಿರುವನು. 

೬೧. ಇದಾದ ಬಳಿಕ ವಿಷ್ಣುಭಕ್ತನೂ, ದೃಢವ್ರತನೂ, ಧರ್ಮಾತ್ಮನೂ 
ಆದ ಇಂದ್ರದ್ಯುಮ್ನರಾಜನಾದರೋ ಬ್ರಹ್ಮದೇವನನ್ನೇ ಹಿಂಬಾಲಿಸಿ ಹೋಗಿ 
ಆತನ ಆಪ್ಪಣೆಯಂತೆ ಭೂಲೋಕಕ್ಕೆ ಹಿಂತಿರುಗಿದನು. 

೬೨-೬೩. "6 ಅಯ್ಯಾ ಇಂದ್ರದ್ಯುಮ್ನನೇ ! ಭಗವಂತನು ಅಪ್ಪಣೆಕೊಡಿಸಿದ 
ಸಮಸ್ತ ಯಾತ್ರೆಗಳನ್ನೂ ನಡೆಸುವವನಾಗು. ಈ ಸ್ವಾಮಿಯು ಸಂತುಷ್ಠನಾದರೆ 
ಚರಾಚರಜಗತ್ತೈ ಸಂತುಷ್ಟವಾಗುವುದು'' ಎಂದು ನುಡಿದ ಆ ಕಮಲಸಂಭವನ 
ಆಜ್ಞೆಯನ್ನು ಶಿರಸಾ ಧಾರಣೆಮಾಡಿ ಆ ಕ್ಲಿತೀಶನು ನಾರದಮುನಿಯೊಡನೆಯೂ. 
ಸದ್ಮನಿಧಿಯಾದ ಕುಬೇರನೊಡನೆಯೂ ಭೂಲೋಕಕ್ಕೆ ಹಿಂತಿರುಗಿ ಶ್ರೀಪುರುಷೋ 
ತ್ರಮಕ್ಸೇತ್ರಕ್ಕೆ ಬಂದು ಅಲ್ಲಿ ಶ್ರೀಜಗನ್ನಾಥಸ್ವಾಮಿಗೆ ಸಮಸ್ತಮಹೋತ್ಸವ 
ಗಳನ್ನೂ ನಡೆಸಿದನು. 

ಇಲ್ಲಿಗೆ ಎಂಬತ್ತೊ೦ದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 

ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಪುರುಷೋತ್ತಮಕ್ಸೇತ್ರ 
ಮಾಹಾತ್ಮ್ಯದ ಜೈಮಿನಿಯಷಿಸಂವಾದದಲ್ಲಿ"" ಭಗವಂತನು ಇಂದ್ರದ್ಯುಮ್ನನಿಗೆ ವರಗಳನ್ನು 
ಅನುಗ್ರಹಿಸಿದುದು?' ಎಂಬ ಇಪ್ಪತ್ತೊಂಬತ್ತನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ ॥ 


ಅಥ ತ್ರಿಂಶೋಧ್ಯಾಯಃ 


ವಿವಿಧೋತ್ಸವವಿಧಾಸನಿರೂಪಣಂ 

ಮುನಯ ಊಚುಃ:-- 
ಚಕಾರ ಕೇನ ವಿಧಿನಾ ಜನ್ಮಸ್ನಾನಂ ಶ್ರಿಯಃ ಪತೇಃ । 
ಅನ್ಯಾನಪ್ಯತ್ಸವಾನ್‌ ಸರ್ವಾಸಿಧಿವದ್ಬೂ ಹಿ ನೋ ಮುನೇ  0೧॥ 
ನಾರದೇನ ಪುರಾ ಪ್ರೋಕ್ತಂ ಸರ್ವಂ ತೇ ಮುನಿಸತ್ತಮ । 
ಸಹಿ ವೇದ ತಮಃಪಾರೇ ಬ್ರಹ್ಮ ಬ್ರಹ್ಮಸುತೋ ಮುನಿಃ HS 
ತತ್ಸರ್ವಂ ಬ್ರೂಹಿ ತತ್ವೇನ ಮುನೇ ಕೌತೂಹಲಂ ಹಿ ನಃ । 
ಅಹೋ ಭಾಗ್ಯಂ ನರಪತೇರಿಂದ್ರಮ್ಯುಮ್ನಸ್ಯ ಭೋ ಮುನೇ Wa 
ತಸ್ಯೆ ತಾವತಿ ಕರ್ಮಾಂತೇ ಅತ್ಯದ್ಭುತನಿಂದಂ ಮಹತ್‌ । 
ನಶ್ರುತಾಹಿನ ದೃಷ್ಟಾ ಹಿ ಪ್ರತಿಮಾ ದಾರುನಿರ್ಮೀತಾ ॥೪॥ 
ಸಜೀನತನುನತ್ಸಾಕ್ಸ್ರಾದ್ಹಾರಂ ದದ್ಯಾನ್ಮನುಷ್ಯವತ್‌ । 


ಸ್ಮಾರಂ ಸ್ಮಾರಂ ಭಗವತಶ್ಚರಿತಂ ಪಾಪನಾಶನಂ ॥೫॥ 








ಕನ್ನಡದ ಅನುವಾದ 
ವಿವಿಧೋತ್ಸವವಿಧಾನನಿರೂಪಣ 


೧. ಮುನಿಗಳು ಕೇಳುತ್ತಾರೆ:-ಎಲೈ ಜೈಮಿನಿಯಷಿಯೇ! ಇಂದ್ರದ್ಯುಮ್ನು 
ಮಹಾರಾಜನು ಶ್ರೀಪತಿಯಾದ ಜಗನ್ನಾಥಸ್ವಾಮಿಗೆ ಜನ್ಮಸ್ಥಾನಮಹೋತ್ಸ 
ವವನ್ನೂ, ಇತರ ಉತ್ಸವಗಳನ್ನೂ ನಡೆಸಿದ ವಿಧಾನವೆಂತೆಂಬುದನ್ನು ನಮಗೆ 
ತಿಳಿಯಹೇಳುವವನಾಗು. 

೨. ಎಲೈ ಮುನಿಶ್ರೇಷ್ಠನೇ! ದೇವಮುನಿಯಾದ ನಾರದನು ಈ ಎಲ್ಲ 
ಸಂಗತಿಗಳನ್ನೂ ನಿನಗೆ ತಿಳಿಸಿರುವನು. ಆತನು ಬ್ರಹ್ಮಸುತನು. ಆ ಮುನಿಯು 
ಅಜ್ಞಾ.ನದೂರನಾದ ಪರಬ್ರಹ್ಮನನ್ನು ತಿಳಿದವನು. 

೩. ಆದುದರಿಂದ ನೀನು ನಮಗೆ ಆ ವೃತ್ತಾಂತವೆಲ್ಲವನ್ನೂಹೇಳುವವನಾಗು. 
ಕೇಳಬೇಕೆಂಬ ಕುತೂಹಲವು ನಮಗೆ ಬಹಳವಾಗಿದೆ. ಎಲೈ ಮುನಿಯೇ! 
ಇಂದ್ರದ್ಯುಮ್ನರಾಜನ ಭಾಗ್ಯವೇ ಭಾಗ್ಯವು! 

೪-೫. ಆ ಭೂಪಾಲನೆಸಗಿದ ಅಂತಹ ಅದ್ಭುತಯಜ್ಞಕರ್ಮಾಂತ್ಯದಲ್ಲಂತೂ 
ಇದು ಅದ್ಭುತವೃತ್ತಾಂತವು. ದಾರುನಿರ್ಮಿತವಾದ ವಿಷ್ಣುವಿನ ಆ ಪ್ರತಿಮೆಯು 
ಸಜೀವಶರೀರಿಯಾದ ಮನುಷ್ಯನಂತೆ ಭಕ್ತರಿಗೆ ಸಾಕ್ಸಾತ್ಕಾಗಿ ಮೋಕ್ಬ್ಸದ್ವಾರ 
ವನ್ನು ನೀಡುತ್ತದೆಯೆಂಬ ಸಂಗತಿಯನ್ನು ನಾವು ಹಿಂದಾವಾಗಲೂ ಕೇಳಿದುದಿಲ್ಲ; 


ತ್ರಿಂಶೋ5ಧ್ಯಾಯಃ ೩೭೭ 


ಚರಿತಂ ತಸ್ಯ ನೃಸತೇರ್ದುರ್ಲಭಂ ಮರ್ತ್ಯವಾಸಿನಾಂ । 
ನ ಸಂಶೋಷೋಸಸ್ತಿ ಭಗವನ್‌ ಶೃಣ್ವತಾಂ ನೋ ಮಹಾಮುನೇ ॥ ೬॥ 
ತದ್ವದಾಂನುಕ್ರಮೇಣಾಸ್ಮಾನ್ಯಾತ್ರಾಃ ಸರ್ವಾಘನಾಶನಾಃ । 


ಯಾಸಾಂ ಸಂದರ್ಶನಾದ್ಧಾಸೋ ವೈಕುಂಠ ಇತಿ ನಿಶ್ಚಿತಂ Han 

ಯಾತ್ರಾಮಾಹಾತ್ಮ್ಯವಕ್ತಾಸೌ ಯತ್ಸಾಕ್ಸಾನ್ಮಧುಸೂದನಃ । 

ತನ್ನೋ ವದ ಮಹಾಭಾಗ ಜಗತಾಂ ಹಿತಕಾಮ್ಯಯಾ Hen 
ಜೈಮಿನಿರುವಾಚ ಕ 

ಜ್ಯೇಷ್ಮಸ್ನಾನಂ ಪ್ರವಕ್ಸ್ಯಾನಿಂ ಶೃಣುಧೃಂ ಮುನಂಶೋಧುನಾ । 

ಜ್ವೇಸ್ಮಶುಕ್ಲಧಶಾಮ್ಯಾಂತು ವ್ರತಂ ಸಂಕಲ್ಪ್ಯ ವಾಗ್ಯತಃ uF 


ಪ್ರಾತರುತ್ಥಾಯ ಕುರ್ವೀತ ಪಂಚತೀರ್ಥವಿಧಾನತಃ । 
ಮಾರ್ಕಂಡೇಯನಟಂ ಗತ್ವಾ ಆಚಮ್ಯ ಪ್ರಯತಃ ಪುಮಾನ್‌ ॥ ೧೦॥ 
ಪ್ರಾರ್ಥಯೇಚ್ಛೆಂಕರಂ ನತ್ವಾ ಕೃತಾಂಜಲಿ ಪುಟೋಂಗ್ರತಃ P OOH 





ಕಂಡೂ ಇರುವುದಿಲವು. ಇಂತಹ ಭಗವಂತನ ಚರಿತ್ರೆಯನ್ನು ಸ್ಮರಿಸಿದಂತೆಲ್ಲ 
ಮಾನವರ ಪಾಪಗಳು ನಾಶವಾಗುವುವು. 

೬. ಎಲ್ಫೈ ಮಹಾಮನಿಯೇ! ಇಂದ್ರದ್ಯುಮ್ನಮಹಾರಾಜನ ಚರಿತೆಯಂತು 
ಮರ್ತ್ಯಲೋಕವಾಸಿಗಳಿಗೆ ಅತ್ಯಂತ ದುರ್ಲಭವಾದುದೇ ಸರಿ! ನಾವದನ್ನು 
ಎಷ್ಟುಕೇಳಿದರೂ ತೃಪ್ತಿಯೇ ಆಗಲಿಲ್ಲವು. ಇನ್ನೂ ಕೇಳಬೇಕೆಂದೆನಿಸುತ್ತಲೇ 
ಇರುವುದು. 

೭. ಆದುದರಿಂದ ಪ್ರಕೃತದಲ್ಲಿ ನೀನು ಸಮಸ್ತ ಪಾಸಗಳನ್ನೂ ಕಳೆಯು 
ವುದಾಗಿ, ಸಂದರ್ಶಿಸಿದೊಡನೆಯೇ ವೈಕುಂಠವಾಸವು ದೊರಕುವುದೆಂದು 
ನಿಶ್ಚಿತವಾಗಿರುವ ಆ ಜಗನ್ನಾಥಸ್ವಾಮಿಯ ಯಾತ್ರೋತ್ಸವಗಳನ್ನು ನಮಗೆ 
ಕ್ರಮವಾಗಿ ತಿಳಿಸು. 

೮. ಸಾಕ್ಸಾತ್‌ ಮಧುಸೂದನನೇ ಆ ಯಾತ್ರಾಮಹೋತ್ಸವಗಳನ್ನು 
ಹೇಳಿರುವನಷ್ಟೆ ! ಆದುದರಿಂದ ಜಗತ್ತಿನ ಹಿತವನ್ನು ಬಯಸಿ ಅವುಗಳನ್ನು 
ನಮಗೆ ತಿಳಿಯಹೇಳು. 

೯-೧೧. ಜೈಮಿನಿಯು ಹೇಳುತ್ತಾನೆ:--ಎಲೈ ಮುನಿಗಳಿರಾ! ಈಗ ನಿಮಗೆ 
ಜ್ಯೇಷ್ಠಸ್ಪಾನಮಹೋತ್ಸವವಿಧಾನವನ್ನು ಹೇಳುತ್ತೇನೆ ಆಲಿಸಿರಿ. ಈ ಜ್ಯೇಷ್ಠ 
ಸ್ನಾನೋತ್ಸವವನ್ನು ನಡೆಸುವ ಮಾನವನು, ಜ್ಯೇಷ್ಠಮಾಸದ ಶುಕ್ಲಸಕ್ಸದ 
ದಶಮಿಯದಿನ ವಾಕ್ಸೆಂಯಮವುಳ್ಳವನಾಗಿ ಈ ವ್ರತವನ್ನು ಮಾಡುತ್ತೇನೆಂದು 
ಸಂಕಲ್ಪಮಾಡಬೇಕು. ಅಂದಿನ ಪ್ರಾತಃಕಾಲದಲ್ಲಿ ಪಂಚತೀರ್ಥಸ್ನಾನಪೂರ್ವಕ 
ವಾಗಿ ಈ ಸಂಕಲ್ಪವನ್ನು ಮಾಡಬೇಕು. ಮಾರ್ಕಂಡೇಯ ಸರೋವರಕ್ಕೆ ಹೋಗಿ 


೭೮ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಅತಿತೀಕ್ಟ ಮಹಾಕಾಯ ಕಲ್ಪಾಂತದಹನೋಪವಂ 1 

ಭೈರನಾಯ ನಮಸ್ತುಭ್ಯಮನುಜ್ಞಾಂ ದಾತುಮರ್ಹಸಿ ॥ ೧೨ ॥ 
ತತಃ ಪ್ರವಿಶ್ಯ ತೀರ್ಥಂತು ವೈದಿಕೈಃ ಪಂಚ ವಾರುಣೈಃ ! 
ಅಘಮರ್ಷಣಸೂಕ್ತೇನ ತ್ರಿರಾವೃತ್ತೇನ ವಾ ದ್ವಿಜಾಃ । 


ಸ್ನಾತ್ವಾ ಯಥಾನತ್ಸ್ನಾಯಾತ ಮಂತ್ರೇಣಾನೇನ ಚಾಂತತಃ ॥ ೧೩8 
ನಮಃ ಶಿವಾಯ ಶಾಂತಾಯ ಸರ್ವಪಾಪಹರಾಯ ಚ । 

ಸ್ನಾನಂ ಕರೋಮಿ ದೇವೇಶ ಮಮ ನಶ್ಯತು ಪಾತಕಂ #೧೪ 
ಸಂಸಾರಸಾಗರೇ ಮಗ್ಗಂ ಪಾಪಗ್ರಸ್ತಮಂಚೇತನಂ ! 

ತ್ರಾಹಿ ಮಾಂ ಭಗನೇತ್ರಫ್ನು ತ್ರಿಪುರಾರೇ ನಮೋಸ್ತುತೇ ॥ ೧೫ ॥ 
ಏವಂ ಸ್ನಾತ್ವಾ ಬಹಿರ್ಗತ್ಕಾ ಧೌತವಾಸಾಃ ಸ ಪುಂಡ್ರಕಃ। 
ದೇವಾನೃಷೀಸ್ಪಿತ್ಯೂಂಶ್ಲೈವ ತರ್ಪಯಿತ್ವಾ ಯಥಾವಿಧಿ ॥ ೧೬ ॥ 





ಶ್ರೀಶಂಕರನನ್ನು ನಮಸ್ಕರಿಸಿ ಕೈಗಳನ್ನು ಜೋಡಿಸಿಕೊಂಡು ಈ ರೀತಿ ಪ್ರಾರ್ಥಿಸ 
ತಕ್ಕುದು. 

೧೨.  ಮಹಾಭಯಂಕರನೂ, ಮಹಾಕಾಯನೂ, ಪ್ರಳಯಾಗ್ದಿಗೆ ಸಮಾ 
ನನೂ ಆದ ಎಲ್ಫೈ ಭೈರವಸ್ವಾಮಿಯೇ! ನಿನಗೆ ನಮಸ್ಕಾರವನ್ನೆಸಗುವೆನು. 
ನನಗೆ ಈ ತೀರ್ಥದಲ್ಲಿ ಸ್ಲಾನಮಾಡಲು ಅನುಜ್ಞೆಯನ್ನು ನೀಡು.” 

೧೩. ಇಂತು ಪ್ರಾರ್ಥಿಸಿಕೊಂಡ ತರುವಾಯ ವೇದೋಕ್ತವಾದ ವರುಣ 
ದೇವತಾಕವಾದ ಐದು ಮಂತ್ರಗಳನ್ನು ಹೇಳಿಕೊಂಡೋ ಅಥವಾ ಅಘಮರ್ಷಣ 
ಸೂಕ್ತವನ್ನು ಮೂರಾವೃತ್ತಿ ಪಠಿಸುತ್ತಲೋ ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡ 
ಬೇಕು. ಹೀಗೆ ಸ್ಲಾನವನ್ನೆಸಗಿದ ತರುವಾಯ ಕಡೆಯಲ್ಲಿ ಈ ಮುಂದೆ ಹೇಳುವ. 
ಮಂತ್ರವನ್ನು ಹೇಳಿಕೊಂಡು ವಿಧಿವತ್ತಾಗಿ ಮತ್ತೊಮ್ಮೆ ಸ್ನಾನಮಾಡಬೇಕು. 

೧೪. “ಎಲೈ ಶಿವನೇ! ಶಾಂತಮೂರ್ತಿಯೂ, ಸಮಸ್ತಪಾಸಗಳನ್ನು 
ಸರಿಹರಿಸುವನೂ ಆದ ಓ ಸ್ವಾಮಿಯೇ! ಈ ತೀರ್ಥದಲ್ಲಿ ಸ್ನಾನಮಾಡುವೆನು. 
ದೇವೇಶ್ವರಾ! ನನ್ನ ಪಾತಕಗಳು ನಾಶವಾಗಲಿ. 

೧೫. ಭಗನೇತ್ರರಾಕ್ಸಸನನ್ನು ಸಂಹರಿಸಿದವನೂ, ತ್ರಿಪುರಾಸುರರನ್ನು 
ಧ್ವಂಸಗೈ ದವನೂ ಆದ ಎಲ್ಫೆ ಪರಮೇಶ್ವರನೇ! ಸಂಸಾರಸಾಗರದಲ್ಲಿ ಮುಳುಗಿ, 
ಪಾಪಗಳು ಕವಿದು ಜ್ಞಾನವೇ ಇಲ್ಲದಿರುವ ನನ್ನನ್ನು ಕಾಪಾಡು ; ಇದೋ ನಿನ್ನನ್ನು 
ನಮಸ್ಸರಿಸುವೆನು.” 

೧೬. ಎಲ್ಫೆ ವಿಪ್ರರೇ! ಈ ಪ್ರಕಾರವಾಗಿ ಸ್ನಾನಮಾಡಿದ ಬಳಿಕ ಹೊರಗೆ 
ಬಂದು ಮಡಿಯುಟ್ಟು ತ್ರಿಪುಂಡವನ್ನು ಧರಿಸಿ ವಿಧ್ಯುಕ್ತರೀತಿಯಲ್ಲಿ ದೇವ ಖುಷಿ 
ಪಿತೃಗಳಿಗೆ ತರ್ಪಣಕೊಡಬೇಕು. 


ತ್ರಿಂಶೋ$ಧ್ಯಾಯಃ ೩೭೯ 


ಪ್ರವಿಶ್ಯ ಶಂಕರಾಗಾರಂ ಸ್ಪೃಷ್ಟ್ವಾ ನೃಷಣಮಾವೃಷಂ । 
ಮಂತ್ರೇಣಾನೇನ ಭೋ ನಶ ಸರ್ವಕ್ರತುಫಲಂ ಲಭೇತ್‌ ॥ ೧೭॥ 
ಧರ್ಮಕಶ ಕ ತುಷ್ಟ್ಸಾದ್ಯಜ್ಞಸ್ತ್ಯೈಂ ಸ್ಥ ರ್ಣಶೃಂಗಸ್ಥ್ರ ಯಾವಪುಃ । 

ಗೋಸತೇ 2. ಚೆ ಶೂಲಿನಸ್ಟ್ರ್ಯಾಂ ನಮಾಮ್ಯಹಂ ॥ ೧೮ ॥ 
ಅಘೋರಮಂತ್ರೇಣ ತತಃ "ಫೂಜಯೇದ ಸವಾಹನಂ | 

ಪಂಚಬ ್ರಹ್ಮಭಿರ್ಜಾಗ್ಳಿಸ್ತು ಸಂಸ್ಸೃಶೇಲ್ಲಿಂಗಮುತ್ತಮಂ ॥ ೧೯॥ 
ಅಂಗುಷ್ಟೇನ ಸ್ಪೃಶೇಲ್ಲಿಂಗಂ ಮಂಪ್ಟಿನಾ ಶಕ್ಮಿಮೇವಚೆ । 

ಪೂಜಯಿತ್ವಾ ತು ಸಥಿನತು ತ್ವಾ ದೇವಂ ಪುರದ್ಧಿಸಂ ॥ ೨೦॥ 
ದಶಾನಾಮಶ ಶಮೇಧಾನಾಂ ಫಲಂ ಪ್ರಾಸ್ಟೋತ್ಯ ಸುತ್ತ ಮಂ । 
ಮಾರ್ಕಂಡೇಯವಟೇ ಸ್ನಾತ್ಕಾ ದೃಷ್ಟಾ ದೇವಂ ತು ಶಂಕರಂ ॥ ೨೧॥ 
ಫಲಂ ಪ್ರಾಪ್ಲೋತ್ಯವಿಕಲಂ ರತಜಸೂಯಾಶ್ರಮೇಧಯೋಃ | 

ಅಂತೇ ಶಿನಸ್ಯ ಸಾಲೋಕ್ಯಂ ಪ್ರಾಪ್ಯ ಜ್ಞಾನಂ ತತೋ ನರಃ ॥ ೨೨ ॥ 
ಕ್ರಮಾಚ್ಚ್ಹ ಲಭತೇ ಮುಕ್ತಿಂ ಜಗನ್ನಾಥಪ್ರಸಾದತಃ । 

ತತೋ ಮೌನೀ ವ್ರಜೇದ್ದೇನಂ ನಾರಾಯಣಮನಾಮಯಂ ॥ ೨೩ ॥ 





೧೭. ಆಮೇಲೆ ಶಿವಾಲಯವನ್ನು ಪ್ರವೇಶಿಸಿ ಅಲ್ಲಿ ಈ ಮುಂದೆ ಹೇಳುವ 
ಮಂತ್ರವನ್ನು ಪುರಶ್ವ ರಣೆ ಮಾಡುತ್ತ ಧರ್ಮಸ್ತ ರೂಪವಾದ ವ ೈಷಭವನ್ನು ಸ್ಪ ಸ್ಪರ್ಶ 
ಮಾಡಬೇಕು. ಇದರಿಂದ ಸಮಸ್ತ ಯಜ್ಞ ಗಳ ಫಲವೂ ಲಭಿಸುತ್ತ ದೆ. 

೧೮. ಆ ಸುವರ್ಣಶೃ ಂಗವಿರಾಜಿತನ್ಕೂ ವೇದಮಯಶರೀರನೂ ಆದ ಎಲ್ಫೈ 
ಗೋಪತಿಯೇ! ನೀನು ಸಾಕ್ಟಾ ತ್‌ ಚತುಷ್ಬಾ ದ್ದೆ ರ್ಮದ ಸ್ವರೂಪವೇ ಆಗಿರುವೆ; 
ಯಜ್ಞಸ್ಮ _ರೂಪಿಯೇ ನೀನಾಗಿರುತೆ) ಪರಷೇಶ್ವ ರನ” ವಾಹೆನವಾಗಿರುವೆ: 
ಇದೋ `ನನಗೆ ಮಣಿಯುವೆನು. ?? 

೧೯. ಹೀಗೆ ಪ್ರಾರ್ಥನೆಮಾಡಿದ ಬಳಿಕ ಅಘೋರಮಂತ್ರದಿಂದ ವೃ ಷಭ 
ವಾಹನನಾದ ಶಂಕರನನ್ನು ಪೂಜಿಸಿ ಸಂಚಬ್ರಹೆ ಮಂತ್ರ ಗಳಿಂದ ಆ ಉತ್ತ ಮ 
ಲಿಂಗವನ್ನು ಸ್ಪರ್ಶಿಸಬೇಕು. 

೨೦-5೨, ಕೈಯ ಹೆಚ ಕುರಳಿನಿಂದ ಶಿವಲಿಂಗವನ್ನೂ, ಮುಷ್ಟಿ ಯಿಂದ ಶ 
ಯನ್ನೂ ಸ್ಪರ್ಶಮಾಡತಕ್ಕುದು. ಇಂತು ವಿಧಿವತ್ತಾಗಿ ಆ ಯನ 
ಪೂಜಿಸಿ ಸ್ತುತಿಸಿದುದಾದರೆ ದಶಾಶ್ವ ಮೇಧಯಾಗದ ಫಲವನ್ನು ಪಡೆಯುತ್ತಾನೆ. 
ಮಾರ್ಕಂಡೇಯವಟದಲ್ಲಿ ಸಾ ನಗೈ ದು ಶಿವದರ್ಶನಮಾಡಿದುದಾದಕೆ ರಾಜ 
ಸೂಯ, ಅಶ್ವ ಮೇಧಯಾಗಗಳ. ಫಲವನ್ನು ಸಂಪೂರ್ಣವಾಗಿ ಪಡೆಯುತ್ತಾನೆ. 
ಕಡೆಗೆ ದಿವ್ಯಜ್ಞಾನವನ್ನು ನ ಪಡೆದು ದೇಹಾವಸಾನವಾದ ಬಳಕ ಶಿವನ ಸಾಲೋಕ್ಯ 
ವನ್ನೂ ಪಡೆಯುವನು. 

೨೩. ಅಯ್ಯಾ ಮುನಿಗಳಿರಾ! ಈ ಪ್ರಕಾರ ಆಚರಣೆಮಾಡಿದ ಮಾನವನು 


೩೮೦ ಶ್ರೀ ಸ್ಮಾಂದಮಹಾಪುರಾಣಂ 


ತದ್ದಕ್ಸಿಣಸ್ಮಿತಂ ವಿಷ್ಣುರೂಪಂ ನ್ಯೈಗ್ರೋಧಮುತ್ತಮಂ । 

ದರ್ಶನಾದಸಿ ಪಾಪಾನಾಂ ಪಾಪಸಂಹತಿನಾಶಸಂ ॥ ೨೪ 
ತಂ ದೃಷ್ಟ್ವಾ ಪ್ರಣನೇಷ್ದೂರಾದ್ಭಾವಯನ್ನುರುಷೋತ್ತಮಂ । 
ಪ್ರದಕ್ಸಿಣಂ ತತಃ ಕುರ್ಯಾದಿಮಂ ಮಂತ್ರಮುದೀರೆಯನ್‌ ॥ ೨೫॥ 
ಅಮರಸ್ತಂ ಸದಾಕಲ್ಪ ವಿಷ್ಣೋರಾಯತನಂ ಮಹತ್‌ । 

ನೈಗ್ರೋಧ ಹರ ಮೇ ಪಾಪಂ ವಿಷ್ಣುರೂಪ ನಮೋಸ್ತು ತೇ ॥3೨೬॥ 
ನಮೋಂಸ್ತವ್ಯಕ್ತೆ ರೂಪಾಯ ಮಹಾಪ್ರಲಯಸ್ಥಾಯಿನೇ 1 


ಏಕಾಶ್ರಯಾಯ ಜಗತಾಂ ಕಲ್ಪನೃಕ್ಸಾಯ ತೇ ನಮಃ ॥ ೨೭ ॥ 
ಸ್ತುವನ್‌ ಜಪೇತ್ತು ತದ್ಭಕ್ತ್ಯಾ ಮೂಲೇ ತಸ್ಯ ಜನಾರ್ದನಂ | 
ಕೋಟ ಜನ್ಮಶತೋದ್ಭೂತ ಪಾಷಾದೇವ ವಿಮುಚ್ಯತೇ ॥ ೨೮ ॥ 


ಶ್ರೀ ಜಗನ್ನಾಥನ ಅನುಗ್ರಹದಿಂದ ಕ್ರಮವಾಗಿ ಮುಕ್ತಿಯನ್ನೂ ಪಡೆಯುವನು. 
ಈ ರೀತಿ ಮಾರ್ಕಂಡೇಯ ವಟಿಸ್ನಾನ, ಶಿವಸಂದರ್ಶನಗಳಾದ ತರುವಾಯ 
ವ್ರತಿಯಾದವನು ಮೌನವನ್ನಾಶ್ರಯಿಸಿದವನಾಗಿ ಶ್ರೀಮನ್ನಾರಾಯಣನ 
ಬಳಿಗೈ ದಬೇಕು. 

೨೪. ಮೊದಲು ಆ ದೇವನ ದಶ್ಷಿಣದಿಶೆಯಲ್ಲಿರುವ ವಿಷ್ಣುಸ್ವರೂಸವೂ, 
ಉತ್ತಮವೂ ಆದ ನ್ಯಗ್ರೋಧವೃಕ್ಸವನ್ನು ದರ್ಶನಮಾಡಬೇಕು. ಅ ವೃಕ್ಷ 
ವಾದರೋ ದರ್ಶನಮಾತ್ರದಿಂದಲೇ ಪಾಪರಾತಿಗಳನ್ನು ಕಳೆಯುವುದಾಗಿರುವುದು. 

೨೫. ಎಲ್ಲೆ ಮುನಿಗಳಿರಾ! ಆ ನ್ಯಗ್ರೋಧ ವೃಕ್ಷವನ್ನು ನೋಡಿ ಪುರು 
ಹೋತ್ತಮನನ್ನು ಸ್ಮರಿಸಿ ಧ್ಯಾನಿಸುತ್ತ ಮೂರದಿಂದಲೇ ನಮಸ್ಕರಿಸಬೇಕು. 
ತರುವಾಯ ಈ ಮುಂದೆ ಹೇಳುವ ಮಂತ್ರವನ್ನು ಹೇಳಿಕೊಂಡು ಅದಕ್ಕೆ 
ಪ್ರದಕ್ಸಿಣ ನಮಸ್ಕಾರವನ್ನು ಮಾಡತಕ್ಕುದು. 

೨೬. «ಎಲೈ ನ್ಯಗ್ರೋಧ ಕಲ್ಪವೃಕ್ಪವೇ! ನೀನು ಅಮರನಾಗಿರುವೆ. 
ನೀನು ಸರ್ವವ್ಯಾಪಿಯಾದ ಶ್ರೀಮನ್ನಾರಾಯಣಮೂರ್ತಿಯ ಮಹತ್ತರವಾದ 
ಆಲಯವಾಗಿರುವೆ. ಎಲೈ ವಿಷ್ಣುರೂಪ ನ್ಯಗ್ರೋಧವೃಕ್ಸವೇ! ನಿನಗಿದೋ 
ನಮಸ್ಕಾರವು! ನನ್ನ ಪಾಪವನ್ನು ನಿವಾರಣೆಮಾಡು. 

೨೭. ಅವ್ಯಕ್ತವಾದ ರೂಪವುಳ್ಳುದಾಗಿ, ಮಹಾಪ್ರಳಯ ಸಮಯ 
ದಲ್ಲಿಯೂ ಕಟ್ಟಕದಲದೆ ನೆಲೆಯಾಗಿರುವುದಾಗಿ, ಜಗತ್ತಿಗೆಲ್ಲ ಒಂದೇ ಆಶ್ರಯ 
ವುಳ್ಳುದಾಗಿರುವ ಓ ಕಲ್ಪವೃಕ್ಸುವೇ! ನಿನಗೆ ನಮೋ ನಮಃ” 

೨೮. ಇಂತು ಸ್ತುತಿಸಿದ ಬಳಿಕ ಪ್ರತಿಯು ಆ ವೃಕ್ಸದ ಬುಡದಲ್ಲಿ ಕುಳಿತು 
ಭಕಿ ಪೂರ್ವಕವಾಗಿ ಜನಾರ್ದನ ಮಂತ್ರವನ್ನು ಜನಿಸತಕ್ಕುದು. ಇದರಿಂದ 
ಮಾನವನು ಒಂದುಕೋಟ ಜನ್ಮಗಳಲ್ಲಿ ಅನುಸರಿಸಿ ಬಂದ ಪಾಪಗಳಿಂದ ವಿಮುಕ್ತ 
ನಾಗುವನ . 


ತ್ರಿಂಶೋ9ಭ್ಯಾಯಃ ೩೮೧ 


ತಚ್ಛ್ರಾಯಾಕ್ರಮಣೇನಾಪಿ ನಿಷ್ಟಾಪೋ ಜಾಯತೇ ನರಃ । 


ತತಃ ಸುಪರ್ಣಂ ಪ್ರಣಮೇದ್ದಾ 3ನೆರೂಪಂ ಹರೇಃ ಪುರಃ ॥೨೯॥ 
ಸ್ಥಿತೋ ಭಕ್ತಿನತೋ ವಿಷ್ಣೋಃ ಕೃತಾಂಜಲಿಪುಟೋ ಮುದಾ । 
ಛಂಬದೋಮಯ ಜಗದ್ಧಾಮನ್ಯಾನರೂಪ ತ್ರಿನೃಷ್ವಪುಃ ॥ ೩೦॥ 
ಯಜ್ಞರೂಪ ಜಗದ್ದ್ಯಾಪಿನ್‌ ಪ್ರೀಯಮಾಣಾಯ ತೇ ನಮಃ । 
ಸ್ತುತ್ತೇತ್ಥಂ ಗರುಡಂ ಪಾಸಾನ್ಮುಚ್ಛತೇಂನೇಕಜನ್ಮಜಾತ್‌ 1೩೧ 
ವಾಜ್ಮನಃಕರ್ಮನಿಯತೋ ಗಚ್ಛೇದೇವಂ ವಿಚಿಂತೆಯೆನ್‌ ! 

ಪ್ರವಿಶ್ಯ ದೇವತಾಗಾರಂ ಕೃತ್ವಾ ತಂ ತ್ರಿಃಪ್ರದಕ್ಸಿಣಂ Han 
ಪೂಜಯೇನ್ಮಂತ್ರರಾಜೇನ ಸೂಕ್ತೇನ ಪುರುಷಸ್ಯ ವಾ । 
ದ್ಯಾದಶಾಕ್ಸ್ಸರಮಂತ್ರೇಣ ಯತ್ರ ವಾ ಜಾಯತೇ ರುಚಿಃ ॥ ೩೩1 
ಪೂಜಾಧಿಕಾರಿಣ್ಯ ಸರ್ವೇ ಬ್ರಹ್ಮಕ್ಸತ್ರನಿಶಸ್ತ್ರತಃ । 


ಅನ್ಯೇಷಾಂ ದರ್ಶನಂ ಭಕ್ತ್ಯಾ ತಯೋರ್ನಾಮಾನುಕೀರ್ತನಾತ್‌ ॥ ೩೪॥ 








೨೯. ಅಯ್ಯಾ ವಿಪ್ರರೇ! ಆ ಕೈಗ್ರೋಧವೃಕ್ಸುದ ನೆರಳನ್ನು ನೆಮ್ಮಿದ 
ಮಾತ್ರದಿಂದಲೇ ಮಾನವನು ನಿಷ್ಪಾ ನನಾಗುತ್ತಾನೆ. ಇದಾದ ಬಳಿಕ ಆ ವೃಕ್ಸದ 
ಸಮಾಪದಲ್ಲಿಯೇ ಇರುವ ಶ್ರೀಮನ್ನಾರಾಯಣಮೂರ್ತಿಯ ವಾಹನರೂಸ 
ನಾದ ಸುಪರ್ಣ (ಗರುಡ)ದೇವನನ್ಮು- ಸಂದರ್ಶಿಸಿ ನಮಿಸಬೇಕು. 

೩೦-೩೧. ಆ ಸ್ವಾಮಿಯ ಮುಂಗಡೆ ನಿಂತು ಭಕ್ತಿನಮ್ರನೂ, ಕೃತಾಂಜಲಿ 
ಪುಟನೂ ಆಗಿ ಪ್ರಸನ್ನವಾದ ಮನಸ್ಸಿನಿಂದಿಂತು ಸ್ತುತಿಸಿ ನಮಸ್ಕರಿಸಬೇಕು. 
66 ಎಲ್ಫೈ ವೇದಮಯನೇ! ಜಗತ್ತೇ ಭವನವಾಗುಳ್ಳ ವನ್ಕೂ ಯಾನರೂಪನ್ಕೂ 
ಮೂರುಸುರಳಿಯ ಮೈಯುಳ್ಳವನ್ಕೂ ಯಜ್ಞ ಸ್ವರೂಪನ್ಕೂ ಜಗತ್ತನ್ನು ವ್ಯಾಪಿಸಿ 
ರುವವನೂ, ಸತತವೂ ಸಂತುಷ್ಟನೂ, ತೃಪ್ತನೂ ಆಗಿರುವವನೂ ಆದ ಫಿನಗೆ 
ನಮಸ್ಕಾರವು.?' ಹೀಗೆ ಗರುಡನನ್ನು ಸ್ತುತಿಸಿದುದಾದರೆ ಅನೇಕ ಜನ್ಮಗಳಿಂದ 
ಬಂದ ಪಾಪಗಳಿಂದ ಮಾನಮನು ಬಿಡುಗಡೆ ಹೊಂದುತ್ತಾನೆ. 

೩೨. ಈ ಪ್ರಕಾರವಾಗಿ ವಾಕ್ಕು, ಮನಸ್ಸು, ಕರ್ಮಗಳ ನಿಯಮವುಳ್ಳ. 
ವನಾಗಿ ಶ್ರೀಮನ್ನಾರಾಯಣನನನ್ನೇ ಧ್ಯಾನಿಸುತ್ತ ದೇವಾಲಯವನ್ನು ಪ್ರವೇಶ 
ಮಾಡಿ ಮೂರಾವೃತ್ತಿ, ಪ್ರದಕ್ಸಿಣೆಯನೈಸಗಬೇಕು. 

೩೩. ಬಳಿಕ ಸ್ವಾಮಿಯ ಸನ್ನಿಧಿಗೆ ಹೋಗಿ ಮಂತ್ರರಾಜದಿಂದಲೋ, 
ಪುರುಷಸೂಕ್ತದಿಂದಲೋ, ಅಥವಾ ದ್ವಾದಶಾಕ್ಪರ ಮಂತ್ರದಿಂದಲೋ ತನಗೆ 
ಅಭಿರುಚಿಯಿದ್ದಂತೆ ಸ್ವಾಮಿಯನ್ನು ಪೂಜಿಸಬೇಕು. 

೩೪. ಎಲೈ ದ್ವಿಜರೇ! ಶ್ರೀಜಗನ್ನಾಥಸ್ವಾಮಿಯ ಪೂಜೆಗೆ ಬ್ರಾಹ್ಮಣ 
ಕ್ಸತ್ರ್ರಿಯ ವೈಶ್ಯರೆಲ್ಲರೂ ಅಧಿಕಾರಿಗಳೇ! ತದಿತರರು ಆ ಪ್ರಭುವಿನಲ್ಲಿ ಭಕ್ತೆ 
ಸಂಪನ್ನರಾಗಿ ಆತನ ದಿವ್ಯನಾಮಗಳನ್ನು ಹೇಳಿಕೊಂಡು ದರ್ಶನಮಾಡಬೇಕು. 


ಪಲ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಪಂಚೋಪಚಾರನಿಧಿನಾ ಸೂಜಯೇತ್ಪರಮೇಶ್ವರಂ 1 
ಕೃತಾಂಜಲಿಪುಟೋ ಭೂತ್ವಾ ಇದಂ ಸ್ತೋತ್ರಮುದೀರಯೇತ್‌ ॥ ೩೫ ॥ 
ದೇನದೇವ ಜಗನ್ನಾಥ ಸಂಸಾರಾರ್ಣವತಾರಕ । 


ಭಕ್ತಾನುಗ್ರಾಹಕ ಸದಾ ರಕ್ಷ ಮಾಂ ಪಾದಯೋರ್ನೆತಂ ॥ ೩೬॥ 
ಜಯ ಕೃಷ್ಣ ಜಗನ್ನಾಥ ಜಯ ಸರ್ವಾಘನಾಶನ । 
ಜಯಾಶೇಷಜಗದ್ವಂದ್ಯಸಾದಾಂಭೋಜ ನಮೋಸ್ತು ತೇ ॥ ೩೭ ॥ 
ಜಯ ಬ್ರಹ್ಮಾಂಡ ಕೋಟೀಶ ವೇದನಿಃಶ್ವಾಸವಾತಕ । 
ಅಶೇಷಜಗದಾಧಾರ ಸರಮಾತ್ಮನ್ನನೋಸ್ತ್ತುತೇ ॥ ೩೮॥ 
ಜಯ ಬ್ರಹ್ಮೇಂದ್ರರುದ್ರಾದಿದೇನೌ ಘಪ್ರಣತಾರ್ತಿನುತ್‌ । 

ಜಯಾಖಿಲ ಜಗದ್ಭಾಮನ್ನಂತರ್ಯಾಮಿನ್ನ್ಮಮೋಸ್ತು ತೇ ॥೩೯॥ 
ಜಯ ನಿರ್ವ್ವಾಜಕರುಣಾಪಾಥೋಧೇ ದೀನನತ್ಸಲ ! 
ದೀನಾನಾಥೈಕಶರಣ ವಿಶ್ವಸಾಕ್ಸಿನ್ನಮೋಸ್ತುತೇ ॥೪೦॥ 


೩೫. ಪರಮೇಶ್ವರನನ್ನು ಪಂಚೋಪಚಾರ ಪೂಜೆಯಿಂದ ಸೇವಿಸಿದ ಬಳಿಕ 
ಕೈಗಳನ್ನು ಮುಗಿದುಕೊ0ಡು ಮುಂದೆ ಹೇಳುವ ಈ ಸ್ತೋತ್ರವನ್ನು ಹೇಳಿ 
ಕೊಳ್ಳ ಬೇಕು. 

೩೬. “ದೇವದೇವ, ಜಗನ್ನಾಥ, ಸಂಸಾರಸಮುದ್ರದಿಂದ ಉದ್ಧಾರ 
ಮಾಡುವ ಓ ಪ್ರಭುವೇ! ನೀನು ಭಕ್ತರಲ್ಲಿ ಅನುಗ್ರಹವನ್ನು ತೋರಿ ಅವರನ್ನು 
ಪಾಲಿಸುವವನು. ದೇವ! ನಿನ್ನಡಿಗಳಲ್ಲಿ ಬಿದ್ದಿರುವ ನನ್ನನ್ನು ರಕ್ಷಿಸು. 

ನಿ ಎಲ್ಫೈ ಕೃಷ್ಣನೇ! ನೀನು ಭಕ್ತಾಭೀಷ್ಟಫಲಪ್ರದನಾಗಿ ಜಯಿಸು. 
ಜಗನ್ನಾಥ! ನಿನಗೆ ಜಯ ಜಯ!! ನೀನು ಸಮಸ್ತಪಾವಗಳನ್ನೂ ನಾಶಗೊಳಿ 
ಸುವ ಪ್ರಭುವು. ಎಲೈ ಸ್ವಾಮಿಯೇ! ಸಮಸ್ತ ಜಗತ್ತುಗಳಿಂದಲೂ ನಮಸ್ಕರಿ 
ಸಲ್ಪಟ್ಟ ಅಡಿದಾವರೆಗಳುಳ್ಳ ನಿನ್ನನ್ನು ನಮಸ್ಕರಿಸುವೆನು. 

೩೮. ಅನೇಕಕೋಟ ಬ್ರಹ್ಮಾಂಡನಾಯಕನಾದ ಎಲ್ಫೈ ಪುರುಷೋತ್ತಮನೆ! 
ನೀಶ್ರಾಸಗಳೇ ವೇದಗಳಾಗಿರುವ ನೀನು ಸಮಸ್ತಲೋಕಗಳ ಅಭ್ಯುದಯಕ್ಕಾಗಿ 
ಜಯಶೀಲನಾಗು. ಸಕಲಲೋಕಗಳಿಗೂ ಆಧಾರನಾಗಿ, ಪರಮಾತ್ಮನಾಗಿರುವ 
ನಿನಗೆ ನಮಸ್ಕಾರವಿರಲಿ. 

೩೯ ಬ್ರಹ್ಮರುದ್ರೇಂದ್ರಾದಿ ದೇವತೆಗಳ ಮತ್ತು ನೀನೇ ಶರಣೆಂದು 
ಬರುವ ಭಕ್ತಜನರ ಸಮಸ್ತ ಸಂಕಟಿಗಳನ್ನೂ ಪರಿಹರಿಸುವವನೂ, ಅಖಿಲ 
ಜಗದ್ಧಾಮನೂ, ಸಮಸ್ತಭೂತಗಳ ಅಂತರ್ಯಾಮಿಯೂ ಆದ ಓ ಜಗನ್ನಾಥನೆ! 
ಜಯ ಜಯ!! 

೪೦. ನಿರ್ವಾಜಕರುಣಾಸಾಗರನೂ, ದೀನವತ್ಸಲನೂ, ದೀನರಿಗೂ 


ತ್ರಿಂಶೋಳಧ್ಯಾಯಃ ಕ್ಲಿಲಸ 


ಸಂಸಾರಸಿಂಧುಸಲಿಲೇ ಮೋಹಾನರ್ಶೇ ಸುಡುಸ್ತರೇ 1 


ಷಡೂರ್ಮಿಕುಲದುಷ್ಟಾರೇ ಕುಕರ್ಮಗ್ರಾಹದಾರುಣೇ ॥ ೪೧॥ 
ನಿರಾಶ್ರಯೇ ನಿರಾಲಂಬೇ ನಿಃಸಾರೇ ದುಃಖಫೇನಿಲೇ । 

ತವ ಮಾಯಾಗುಹೈರ್ಬದ್ಧಮವಶಂ ಪತಿತಂ ತತಃ ॥ ೪೨॥ 
ಮಾಂ ಸಮುದ್ಧರ ದೇವೇಶ ಕೃಪಾಪಾಂಗನಿಲೋಕನೈಃ | 

ತತ್ರ ಮಗ್ಗೆಂ ಸುರಶ್ರೇಷ್ಠ ಸುಪ್ರಸಾದಪ್ರಕಾಶಕ han 
ಏಕ ಏವ ಜಗನ್ನಾಥ ಬಂಧಂಸ್ತ್ಯಂ ಭವಭೀರುಣಾಂ । 

ಭುಭುಕ್ಸಾ ಚ ಪಿಪಾಸಾ ಚ ಪ್ರಾಣಸ್ಯ ಮನಸಃ ಸ್ಮೃತೌ ॥ ೪೪ ॥ 
ಶೋಕಮೋಹೌ ಶರೀರಸ್ಯ ಜರಾಮೃತ್ಯುರ್ವಪುರ್ಭವಃ । 

ತೃತ್‌ಸೃಷ್ಟೌ ತ್ಯಾದೃಶೋ ನಾಸ್ತಿ ಯೋ ದೀನಪರಿಸಾಲಕಃ ॥ ೪೫ ॥ 
ಅನತೀರ್ಣೋಸಸಿ ಲೋಕಾನಾಮನುಗ್ರಹಧಿಯಾ ನಿಭೋ । 
ಪೂರ್ಜಕಾಮಸ್ಯ ತೇ ನಾಥ ಕಿಮನ್ಯತ್ಕಾರಣಂ ಸ್ಸಿತೌ ॥ ೪೬ ॥ 








ಅನಾಥರಿಗೂ ಶರಣ್ಯನೂ, ವಿಶ್ವಸಾಕ್ಸಿಯೂ ಆದ ಓ ಪರಮಾತ್ಮಾ! ಜಯ 
ಜಯ ! ನಿನಗಿದೋ ನಮಸ್ಕಾರವು. 

೪೧-೪೩. ಮೋಹವೆಂಬ ಸುಳಿಯೊಡಗೂಡಿ. ದಾಟಿಲಸದಳವಾಗಿ, ಅರಿ 
ಸಡ್ವರ್ಗಗಳೆಂಬ ಅಲೆಗಳಿಂದೊಪ್ಪಿ, ದುಷ್ಕರ್ಮಗಳೆಂಬ ಮೊಸಳೆಗಳು ತುಂಬಿ 
ಭಯಂಕರವಾಗಿ, ಯಾವೊಂದು ಆಶ್ರಯವೂ ಇಲ್ಲದೆ ನಿರಾಲಂಬವೂ, ನಿಃಸಾರವೂ 
ಆಗಿ, ದುಃಖವೆಂಬ ನೊರೆಯುಳ್ಳುವಾಗಿರುವ ಸಂಸಾರವೆಂಬ ಸಾಗರದ ಜಲದಲ್ಲಿ 
ತಿನ್ನ ಮಾಯೆಯೆಂಬ ಹಗ್ಗಗಳಿಂದ ಬಂಧಿತನಾಗಿ ಪ್ರಜ್ಞೆತಪ್ಪಿ ಬಿದ್ದಿರುವ 
ನನ್ನನ್ನು ದೇವೇಶ್ವರನೂ, ಮಹಾನುಗ್ರಹವನ್ನು ಪ್ರಕಟಗೊಳಿಸುವ ಪ್ರಭುವೂ 
ಆದ ನೀನು ಕೃಪಾವಲೋಕನಗಳಿಂದ ನೋಡಿ ಕಾಪಾಡು. 

೪೪-೪೫. ಎಲ್ಫ ಜಗನ್ನಾಥನೇ! ಭವಸಾಗರಕ್ಕೆ ಸಿಕ್ಕಿ ಭಯಗೊಂಡಿರು 
ವವರಿಗೆ ನೀನೊಬ್ಬನೇ ಬಂಧುವು. ಭವಭೀರುವಾದ ಮಾನವನಿಗೆ ಹಸಿವು 
ಬಾಯಾರಿಕೆಗಳು ಪ್ರಾಣಮನಸ್ಸುಗಳಿಂದಲೇ ಬೆಳೆದುಬಂದಿರುವುದು. ಶರೀರಕ್ಕೋ 
ಶೋಕಮೋಹಗಳಡಸಿಯೇ ಇರುವುವು. ಮುಪ್ಪು ಸಾವುಗಳಂತೂ ವೇಹೆ 
ದಲ್ಲಿಯೇ ಹುಟ್ಟಿದವುಗಳು. ಇಂತಹ ಮಾನವನು ನಿನ್ನನ್ನು ಸ್ಮರಿಸಿ ಉದ್ದಾರ 
ವಾಗುವುದೆಂತು? ಇಂತಹ ದೀನಮಾನವರನ್ನು ಸಂರಕ್ಸಿಸುವವನು ನೀನಲ್ಲದೆ 
ನಿನ್ನ ಸೃಷ್ಟಿಯಲ್ಲಿ ಬೇರಾವಫಿರುವನು? 

೪೬, ಎಲ್ಫೈ ಸರ್ವವ್ಯಾಪಿಯೇ! ನೀನು ಭಕ್ತರನ್ನು ಅನುಗ್ರಹಿಸಿ ಕಾಪಾಡ 
ಲೋಸುಗವೇ ಅವತಾರಮಾಡಿರುವೆ! ಹಾಗಲ್ಲದಿದ್ದರೆ ಪೂರ್ಣಕಾಮನಾದ 
ನೀನಿಂತು ಈ ಭೂಲೋಕದಲ್ಲವತರಿಸಲು ಬೇರಾವಕಾರಣವಿರುವುದು? 


ಲಳ ಶ್ರೀ ಸ್ಯಾಂದಮಹಾಪುರಾಣಂ 


ತ್ವತ್ಪಾದಪದ್ಮಮಾಸಾದ್ಯ ನ ಚಿಂತಾಸ್ತಿ ಜಗತ್ಪತೇ । 


ಯತಸ್ಕೇ ಚರಣಾಂಭೋಜಂ ಚತುರ್ವರ್ಗೈಕಸಾಧನಂ ॥ ೪೭॥ 

ದರ್ಶನಾತ್ಸರ್ನಲೋಕಾನಾಂ ಸರ್ವವಾಂಛಾಫಲಪ್ರದಂ । 

ತತಃ ಶೀರಧ್ವಜಂ ಶೇಷಮಂತ್ರೇಣ ಪರಿಪೂಜಯೇತ್‌ ॥ ೪೮ ॥ 

ದ್ವಾದಶಾಕ್ಟ್ಸರ ಮಂತ್ರೇಣ ನಾಮ್ನಾ ವಾ ಪ್ರಣವಾದಿನಾ । 

ಏಕಾಗ್ರಮಾನಸೋ ಭೂತ್ವಾ ಪ್ರಣಿಪತ್ಯ ಪ್ರಸಾದಯೇತ್‌ ॥೪೯॥ 

ಜಯ ರಾಮ ಸೆದಾರಾಮ ಸಚ್ಚಿದಾನಂದನಿಗ್ರಹ । 

ಅನಿದ್ಯಾಪಂಕರಹಿತ ನಿರ್ಮಲಾಕೃತಯೇ ನಮಃ ॥ ೫೦॥ 

ಜಾ 09 ಜಗದಾ ಶರಧಾರಣಶ್ರ ರಳ | 

ತಾಪತ್ರಯ ಕರಯ ಘಂ ಕಲಯತೇ ಸದಾ H ೫೧॥ 
ಪ್ರಪನ್ನ ದೀನತ್ರಾಣಾಯ ಸ್ಫುರನ್ನೇತ್ರಸರೋರುಹ । 

ತ ಮೇವೇಶ ಪಸಾಕೀಷಕ ರಾಜ್‌ ;್ಬಾಲನೇ ಪ್ರಭುಃ ॥ ೫೨ ॥ 





೪೭. ಓ ಜಗತ್ಸತಿಯೇ! ನಿನ್ನ ಸಾದಪದ್ಮಗಳನ್ನು ಆಶ್ರಯಿಸಿರುತ್ತೇನೆ. 
ಇನ್ನು ನನಗೆ ಯಾವ ಚಿಂತೆಯೂ ಇರುವುದಿಲ್ಲವು. ದೇವ! ನಿನ್ನ ಚರಣಕಮಲವು 
ಧರ್ಮಾದಿ ಚತುರ್ವಿಧಪುರುಷಾರ್ಥಗಳಿಗೆ ಸಾಧನವಾದುದಲ್ಲದೆ! 

೪೮-೪೯. ಎಲ್ಫೈ ಜಗನ್ನಾಥಸ್ವಾ ಮಿಯೇ! ನಿನ್ನ ಸಂದರ್ಶನವು ಸಮಸ್ತ 
ಜನರಿಗೂ ಸಕಲಾಭೀಷ್ಟಗಳನ್ನೂ ದಯೆಗೆ ೈವುದಾಗಿರುವುದು.” ಎಲ್ಫೈ ದ್ವಿಜಕೇ 
ಈ ರೀತಿ ಶಿ ಶ್ರೀಪುರುಷೋತ್ತ ಮನನ್ನು ಸು ಪ ದಟಳಳ ಆದಿಶೇಷನ ಹ ಶ್ರವನ್ನು 
ಪುರಶ್ವರಣೆಮಾಡಿಕೊಂಡಾಗಲಿ, ದ್ವಾದಶಾಕ್ಸರ ಮಂತ್ರಪುರಶ್ಚರಣೆಯಿಂದಾಗಲ್ಲಿ 
ಪ್ರಣವಸೂರ್ವಕವಾದ ದಿವ್ಯನಾಮಗಳಿಂದಾಗಲಿ ಬಲಭದ್ರ ದೇವನನ್ನು ಪೂಜಿಸಿ 
ಏಕಾಗ್ರ ಮನಸ್ಕನಾಗಿ ನಮಸ್ಸುರಿಸಿ ಈ ಮುಂದೆ ಹೇಳುವ ಸ್ತೊ ೇತ್ರದಿಂದ ಪ್ರ ಪ್ರಸನ್ನ 
ನಾಗಿಸಬೇಕು. 

po ಎಲ್ಫೈ ಬಲರಾಮನೇ! ಜಯ ಜಯ !! ಸತತವೂ ಬ್ರಹ್ಮಾನಂದ 
ಸ್ವರೂಪನೂ, ಸಚ್ಚಿ ದಾನಂದವಿಗ್ರಹನೂ, ಅವಿದ್ಯೆಯೆಂಬ ಕೆಸರ ಸೋಕಿಲ್ಲ 
ದವನೂ, ನಿರ್ಮಲಾಕೃ ತಿಯುಳ್ಳ ನನೂ ಆದ ನಿನಗೆ ನಮಸ್ಕಾರವು! 

೫೧. ನೀನು ಸಮಸ್ತ ಚ. ತನ ಭಾರವನ್ನು ಭರಿಸಿಯೂ ಯಾವ ಶ್ರಮವೂ 
ಇಲ್ಲದಿರುವೆ; ಭಕ್ತರ ತಾಪತ್ರಯಗಳನ್ನು ವಿಶೇಷವಾಗಿ ಸೆಳೆದುಹಾಕಲು 
ಯಾವಾಗಲೂ ನೇಗಿಲನ್ನು ಕ್ಸ ಯಲ್ಲಿ ತ ಶ್ಚ ಸ್ವಾಮಿತಾ! ಜಯ ಜಯ!! 
ನಿನಗಿದೋ ನಮಸ್ಕಾರವು. 

೫೨. ಶರಣಾಗತರಾದ ದೀನ ಜನರನ್ನು ಸಂರಕ್ಸಿಸುವವನೂ, ಸ್ಫುಟವಾದ 
ನೇತ್ರಕಮಲವುಳ್ಳವನೂ ಆದ ಓ ಬಲಭದ್ರದೇವನೇ! ನೀನೇ ಅಶೇಷಕಲುಷ 
ಗಳನ್ನೂ ತೊಳೆಯುವುದರಲ್ಲಿ ಅತ್ಯಂತ ಸಮರ್ಥನಾದವನು. 


ತ್ರಿಂಶೋ$ಧ್ಯಾಯಃ ಕಿಲ 


ಪ್ರಸನ್ನಕರುಣಾಸಿಂಧೋ ದೀನಬಂಧೋ ನಮೋಸ್ತಾತೇ। 


ಚರಾಚರಾ ಫಣಾಗ್ರೇಣ ಧೃತಾ ಯೇನ ನಸುಂಧರಾ ॥ ೫೩ ॥ 
ಮಾಮುದೃರಾಸ್ಮಾದ್ದುಷ್ಟಾರಾದ್ಧವಾಂಜೋಧೇರಪಾರತಃ । 
ಪರಾಪರಾಣಾಂ ಪರಮ ಪರಮೇಶ ನಮೋಸ್ತುತೇ ॥ ೫೪ ॥ 
ಸ್ತುತ್ತೈನಂ ನಾಗರಾಜಾನಂ ಬಲಂ ಮಂಸಲಧಾರಿಣಂ | 

ಪೂಜಯೇಜ್ಜ ಗತಾಮಾದಿಕಾರಣಾಂ ಭದ್ರಲೋಚನಾಂ ॥ ೫೫ ॥ 
ಸ್ತುತ್ವಾ ಜಯಾಂ ತಾಂ ಭೋ ವಿಪ್ರಾಃ ಪ್ರಣಿಪತ್ಯ ಪ್ರಸಾದಯೇತ್‌ । 
ಇಯ ದೇವಿ ಮಹಾದೇನಿ ಪ್ರಸೀದ ಭವತಾರಿಣೆ ॥ ೫೬ ॥ 


ಸುಕಾರಣಿ ಶ್ರಿತನತಾಂ ಜಯಸಂತುಷ್ಟಿಕಾರಿಣಿ | 

ಕಾರ್ಯಂ ಕಾರ್ಯೆಸ್ವರೂಪಾಣಾಂ ಕಾರಣಾನಾಂ ಚ ಕಾರಣಂ । 
ಧಾರಣಾಂ ಧಾರ್ಯಮಾಣಾನಾಂ ತ್ಯಾಮಾದಿಂ ಪ್ರಣಮಾಮ್ಯಹಂ॥ ೫೭ ॥ 
ವಕ್ಸಸ್ಥಲಸ್ಥಿತಾಂ ನಿಷ್ಣೋಃ ಶಂಭೋರರ್ಧಾಂಗಧಾರಿಣೀಂ । 
ಪದ್ಮಯೋನಿಮುಖಾಧ್ಯಸ್ತಾಂ ಪ್ರಣಮಾಮಿ ಜಗತ್ರಿಯಾಂ ॥ ೫೮ ॥ 


೫೩. ಪ್ರಸನ್ನಕರುಣಾಸಮುದ್ರ ನೇ, ದೀನಬಂಧುವೆ! ನಿನಗೆ ನಮಸ್ಕಾರವು. 
ಫಣಾಗ್ರದಿಂದಲೇ ಚರಾಚರಜಗತ್ತನ್ನು ಧರಿಸಿರುವ ನಿನಗಿದೋ ನತಿಯು! 

೫೪. ದಾಟಲಶಕ್ಯವೂ, ಪಾರನಿಲ್ಲದುದೂ ಆದ ಈ ಭವಸಾಗರದಿಂದ 
ನನ್ನನ್ನು ಉದ್ದರಿಸಿ ಕಾಪಾಡು. ಸರಾಪರವಸ್ತುಗಳೆಲ್ಲಕ್ಕಿಂತಲೂ ಶ್ರೇಷ್ಠನಾಗಿಯೂ 
ಪರಮೇಶ್ವರನಾಗಿಯೂ ಇರುವ ಓ ಬಲಭದ್ರನೇ! ನಿನಗೆ ನಮಸ್ಕಾರವು. 

೫೫. ಎಲ್ಲೆ ವಿಪ್ರರೇ! ಮುಸಲಧರನೂ, ನಾಗರಾಜನೂ ಆದ ಶ್ರೀಬಲ 
ಜೀವನನ್ಸಿಂತು ಸ್ತುತಿಸಿದ ಬಳಿಕ ಜಗತ್ತಿಗೆ ಆದಿಕಾರಿಣಿಯೂ, ಜಗನ್ಮಾತೆಯೂ, 
ಮಂಗಳಲೋಚನೆಯೂ ಆದ ಸುಭದ್ರಾದೇವಿಯನ್ನು ಪೂಜಿಸಬೇಕು. ಜಯ 
ರೂಪಿಣಿಯಾದ ಆ ದೇವಿಯನ್ನು ಪೂಜಿಸಿದ ತರುವಾಯ ಈ ಮುಂದೆ ಹೇಳುವ 
ಸ್ತುತಿಯಿಂದ ಸ್ತುತಿಸಿ ಪ್ರಸನ್ನಗೊಳಿಸಬೇಕು. 

೫೬. ""ದೇವಿ, ಮಹಾದೇವಿ, ಜಯ ಜಯೆ!! ಭವಸಾಗರದಿಂದ 
ಭಕ್ತರನ್ನು ಕಡೆಹಾಯಿಸುವವಳಾಗಿ, ಸುಖದ ಉತ್ಪತ್ತಿ ಸ್ಥಾನವಾಗಿ, ನಿನ್ನನ್ನು 
ಆಶ್ರಯಿಸಿ ಭಜಿಸುವವರಿಗೆ ಸಂತೋಷವನ್ನುಂಟುಮಾಡುವವಳು ನೀನು. 
ಓ ತಾಯೆ! ಪ್ರಸನ್ನಳಾಗು; ನಿನಗಿದೋ ನಮಸ್ಕಾರವು. 

೫೭-೫೮. ಕಾರ್ಯಸ್ವರೂಪಗಳಿಗೆಲ್ಲಕ್ಟೂ ನೀನೇ ಕಾರ್ಯರೂಪಿಣಿಯಾಗಿ, 
ಎಲ್ಲ ಕಾರಣಗಳಿಗೂ, ಕಾರಣರೂಪಿಣಿಯಾಗಿ, ಧರಿಸಬೇಕಾದ ಸಮಸ್ಕಕ್ಕೂ 
ಫೀನೇ ಧಾರಣಾರೂಪಿಣಿಯಾಗಿ ಬೆಳಗುತ್ತಿರುವೆ! ದೇವಿ!! ಆದಿಶಕ್ತಿಯಾದ 
ಪಿನ್ನನ್ನು ನಮಸ್ಕರಿಸುತ್ತೇನೆ. ಶ್ರೀಮಹಾವಿಷ್ಣುವಿನ ವಕ್ಸಸ್ಥದಲ್ಲಿ ನೆಲಸಿರು 

13 


ತಿಲ ಶ್ರೀ ಸ್ಯಾಂದಮಹಾಪುರಾಣಂ 


ಸೃಷ್ಟಿಸ್ಥಿತಿವಿನಾಶಾದಿಕರ್ಮಣಾಂ ಪರಮಾತ್ಮನಃ । 

ತ್ವಮೇವ ಶಕ್ತಿರತುಲಾ ತ್ವಾಂ ವಿನಾ ಸೋಫಿ ನೇಶ್ವರಃ 1 ೫೯॥ 
ತ್ವಾಂ ಸರ್ವಲೋಕಜನನೀಂ ವಿಷ್ಣುಮಾಯಾಂ ತಪೆಸ್ವಿನೀಂ ! 

ಸುಭದ್ರಾಂ ಭದ್ರರೂಪಾಂ ತಾಂ ಮಾಲಭೂತಾಂ ನಮಾಮ್ಯಹಂ ॥ ೬೦ ॥ 
ತತಃ ಸಾಗರಸ್ನಾನಾಯ ಪ್ರಾರ್ಥಯೇತ್ಪುರುಷೋತ್ತಮಂ ॥ ೬೧ 
ನಮಸ್ತೇ ಭಗವಸನ್ವ್ಹಿಷ್ಟೋ ಜಗದ್ವ್ಯಾಪಿನ್‌ ಚರಾಚರ । 

ನಿರ್ವಿಘ್ನಂ ಸಿದ್ಧಿಮಾಯಾತು ಸಿಂಧುಸ್ಕಾನಂ ಮಮ ಪ್ರಭೋ 8 ೬೨॥ 
ನಮಸ್ತೇ ಜಗತಾಮಾಶ ಶಂಖಚಕ್ರಗದಾಧರ । 


ದೇಹಿ ದೇವ ಮಮಾನುಜ್ಞ್ವಾಂ ತವ ತೀರ್ಥನಿಷೇವಣಾತ್‌ 1೬೩ 
ತತೋ ಮೌನಂ ವ್ರಜೇದ್ವಿಸ್ಲುಂ ಚಿಂತಯನ್‌ ಸರಿತಾಂ ಪತಿಂ । 
ಉಗ್ರ ಸೇನಂ ಸ್ಥಿತಂ ಮಾರ್ಗೇ ಅನುಜ್ಞಾ ಸೃ ಸಮಾಹಿತಃ ॥ ೬೪॥ 





ವವಳೂ, ಶ್ರೀ ಶಂಭುವಿನ ಅರ್ಧಾಂಗವನ್ನು ಧರಿಸಿರುವವಳೂ, ಸದ್ಮಯೋನಿ 
ಯಾದ ಚತುರಾನನ ಮುಖ ಕಮಲದಲ್ಲಿ ನೆಲಸಿರುವವಳೂ, ಜಗತ್ತಿಯೆಯೂ 
ಆದ ನಿನ್ನನ್ನು ನಮಸ್ಸರಿಸುತ್ತೇನೆ. 

೫೯. ಎಲೌ ಭದ್ರಾದೇವಿಯೇ! ಪರಮಾತ್ಮನಾದ ಶ್ರೀಜಗನ್ನಾಥನೆಸಗುವ 
ಸೃಷ್ಟಿಸಿ ತಿಲಯಕಾರ್ಯಗಳಿಗೆ ನೀನೊಬ್ಬಳೇ  ಅಸದೃಶವಾದ ಶಕ್ತಿಯನ್ನು 
ದಯೆಗೈ ಯುವವಳಾಗಿರುವೆ. ನೀನಿಲ್ಲದಿದ್ದರೆ, ಓ ತಾಯೆ! ಜಗನ್ನಾಥನು 
ಆ ಕಾರ್ಯಗಳನ್ನು ಮಾಡಲು ಸಮರ್ಥನಲ್ಲವು! 

೬೦. ಎಲೌ ತಾಯೇ! ಸಮಸ್ತಲೋಕಗಳಿಗೆ ಜನನಿಯೂ, ವಿಷ್ಣು 
ಮಾಯೆಯೂ, ಸತತವೂ ತಪಸ್ಸಂಪನ್ಮೆಯೂ, ಸುಭದ್ರೆಯೂ, ಮಂಗಳರೂಪಿ 
ಣಿಯೂ, ಸಮಸ್ತಕ್ಟೂ ಮೂಲಭೂತೆಯೂ ಆದ ನಿನ್ನನ್ನು ನಮಸ್ಪರಿಸುತ್ತೇನೆ.?' 

೬೧. ಇಂತು ಸುಭದ್ರಾದೇವಿಯನ್ನು ಸ್ತುತಿಸಿದಮೇಲೆ ಸಮುದ್ರಸ್ನಾನೆ 
ವನ್ನು ಮಾಡಲೋಸುಗ ಶ್ರೀಪುರುಷೋತ್ತಮನನ್ನಿಂತು ಪ್ರಾರ್ಥಿಸಬೇಕು. 

೬೨, “ಎಲ್ಫೈ ಷಡ್ಲುಣೈಶ್ಚರ್ಯಪರಿಪೂರ್ಣನೂ, ಜಗದ್ವ್ವಾಪಿಯೂ, 
ಚರಾಚರಸ್ವರೂಪಿಯೂ ಆದ ವಿಷ್ಣುವೇ, ಪ್ರಭೂ! ನಾನೆಸಗುವ ಸಮುದ್ರ 
ಸ್ಪಾನವು ನನಗೆ ಸಿದ್ಧಿಯನ್ನುಂಟುಮಾಡಲಿ!! 

೬೩. ಜಗದೀಶ ! ಶಂಖಚಕ್ರಗದಾಧರ, ನಿನಗೆ ನಮೋನಮಃ; ಪ್ರಭುವೇ! 
ಸಮುದ್ರ ಸ್ಲಾನಮಾಡಲು ನನಗೆ ಅಪ್ಪಣೆಯನ್ನು ಕೊಡು.” 

೬೪. ಅಯ್ಯಾ ದ್ವಿಜರೇ! ತರುವಾಯ ವ್ರತಿಯಾದ ಮಾನವನು ಮೌನ 
ವಾಗಿ ಆ ಮಹಾವಿಷ್ಣುವನ್ನೇ ಮನಸ್ಸಿನಲ್ಲಿ ಧ್ಯಾನಿಸುತ್ತ ಸಾಗರದ ಬಳಿಗೈದ 
ಬೇಕು. ವ್ರತಿಯಾದವನು ಸಮುದ್ರಕ್ಕೆ ಹೋಗುವ ದಾರಿಯಲ್ಲಿಯೇ ನೆಲಸಿರುವ 


ತ್ರಿಂಶೋತಧ್ಯಾಯಃ ೩೮೭ 


ಉಗ್ರಸೇನ ಮಹಾಬಾಹೋ ಬಲವನ್ನುಗ್ರವಿಕ್ರಮ । 


ಅಬ್ಬಾ ವರಂ ಸುಪ ಶ್ರಸನ್ನಾತ್ಸಮುಂದ್ರ ತಟಮಾಸ್ಥಿ ತಃ ॥ ೬೫ ॥ 
ತೀಥರ ಜಳ ಕೈತಸ್ಮಾನಸುಸಂಪೂರ್ಣಫಲಪ್ರದ 
ಸಿಂಧುಸ್ನಾನಂ ಕರಿಷ್ಯಾಮಿ ಅನುಜ್ಞಾ 9 ದಾತುಮರ್ಹಸಿ ॥ ೬೬ ॥ 


ತತೋ ಗಚ್ಛೇದ್ದಿ ಜಶ್ರೇಷ್ಠಾಃ ಸ್ವರ್ಗದ್ವಾರಂ ತತಃ ಪರಂ । 
ಯೇನ ದೇವಾಃ ಸಮಾಯಾಂತಿ ಕ್ಪೇತ್ರೇಂಸ್ಮಿನ್‌ ಪುರುಷೋತ್ತಮೇ ॥ 
ಭೂಸ್ಪರ್ಗೇ ಜಗದೀಶಸ್ಯ ದರ್ಶನಾಯ ದಿನೇದಿನೇ । 


ಸ್ವರ್ಗಾನತಾರಮಾರ್ಗೇಣ ತತ್ರಸ್ಕಾ ವಾಂ ನಮಾಮ್ಯಹಂ ॥೬೮॥ 
ಮಾಮಸ್ಯೂರ್ಧ್ಯಂ ನೆಯೇತಾಂ ವೆ ಸಾಕ್ಸಿಣೋ ಕರ್ಮಣಾಂ ಸತಾಂ । 
ಸಾಗರಾಂಭಃಸಮುತ್ಸನ್ನ್ನೌ ಶ್ರೇಷ್ಠಾ ಸರ್ವಗುಣಾನ್ಕಿತೌ 1೬೯॥ 





ಉಗ್ರಸೇನನ ಅಪ್ಪಣೆಯನ್ನೂ ಸಮಾಧಾನ ಮನಸ್ಸಿಸಿಂದ ಈ ರೀತಿ ಕೇಳಿಕೊಳ್ಳ. 
ಬೇಕು. 

೬೫-೬೬. * ಮಹಾಬಾಹುವೂ, ಮಹಾಬಲನೂ, ಉಗ್ರಪರಾಕ್ರಮಿಯೂ 
ಆದ ಎಲೈ ಉಗ್ರಸೇನ ಮಹಾರಾಜನೇ! ನಾನು ಸುಪ್ರಸನ್ನಮೂರ್ತಿಯಾದ ಶ್ರೀ 
ಜಗನ್ನಾಥಸ್ರ ನ ಅಪ ್ಸೃಣೆಯನ್ನು ಪಡೆದು ಸ್ನಾನಾರ್ಥವಾಗಿ ಸಾಗರದ ತೀರಕ್ಕೆ 
ಬಂದಿರುವೆನು. ENS ಈ ಸಾಗರದ ಸ್ಹಾನದಿಂದುಂಬಾಗುವ 
ಸಮಸ್ತ ಫಲವನ್ನೂ ಸಂಪೂರ್ಣವಾಗಿ ದೊರಕಿಸುವ ಎಲ್ಫ ಉಗ್ರಸೇನನೇ! 
ನಾನೀಗ ಸಮುದ್ರಸ್ತಾನವನ್ನು ಮಾಡುವೆನು. ಯಾದವೋತ್ತಮನಾದ ನೀನು 
ನನಗೆ ಅನುಣ್ಜಿಯನ್ನು ದಯೆಪಾಲಿಸು.?? 

೬೭-೬೮. ಎಲ್ಲೆ ದ್ವಿ ಜಶ್ರೇಷ್ಠರೇ! ಇದಾದ ಬಳಿಕ ವ್ರತಿಯಾದ ಯಾತ್ರಿ 
ಕನು ಅಲ್ಲಿಂದ ಮುಂದಕ್ಕಿರುವ ಸ _ರ್ಗದ್ವಾ ರಕ್ಕೆ ಹೋಗಿ ಅಲ್ಲಿಯ ದ್ವಾ ರಪಾಲಕ 
ರನ್ನೀರೀತಿ ಪ್ರಾ ಪ್ರಾರ್ಥಿಸಬೇಕು ; ಸ ನಲ ದ್ವಾ ರಪಾಲಕರೇ! ತು ಮೂಲಕ 
ಈ ದೇವತೆಗಳೆಲ್ಲರೂ ಪ್ರತಿನಿತ್ಯವೂ ಸಗ ನಾ ಭೂಸ್ವರ್ಗ 
ವೆನಿಸಿದ ಈ ಪುರುಷೋತ್ತಮಕ್ಸೇತ್ರಕ್ಕೆ ಶ್ರೀಜಗನ್ನಾಥನ ದರ್ಶನಕ್ಕಾಗಿ 
ಬರುತ್ತಾರೆಯೋ ಅಂತಹ ಈ ದ್ವಾರವನ್ನು ರಕ್ಷಿಸುವವರಾದ ನಿಮ್ಮಾರ್ವರನ್ನೂ 
ನಮಸ್ಕರಿಸುತ್ತೇನೆ. 

೬೯. ಸತ್ಪುರುಷರ ಸತ್ವ್ಯರ್ಮಗಳಿಗೆ ಸಾಕ್ಸಿಗಳಾಗಿರುವ ನೀವೀರ್ವರೂ 
ನನ್ನನ್ನೂ ಉತ್ತಮವಾದ ಊರ್ಧ್ವಲೋಕಗಳಿಗೆ ಕರೆದೊಯ್ಯಿರಿ. ನೀವು ಸಮುದ್ರ 
ಜಲದಿಂದಾನಿರ್ಭವಿಸಿದವರು. ಸಮಸ್ಯೆ ಸದ್ಗುಣಗಳನ್ನೂ ಪಡೆದಿರುವ ಸರ್ವ 
ಶ್ರೇಷ್ಠರು. 


ಷಿ೮ಲಲ ಶ್ರೀ ಸ್ಮಾಂದೆಮೆಹಾಪುರಾಣಂ 


ಮಧ್ಯೇನ ಯುವಯೋರ್ಯಾವಿಂ ಸ್ವರ್ಗದ್ವಾರಮಹಾವೃತಂ | 


ಪ್ರಾರ್ಥಯಿತ್ಕಾ ತತೋ ಗಚ್ಛೇತ್ತೀರ್ಥರಾಜಸ್ಯ ಸನ್ನಿಧಿಂ ॥ ೭೦೫ 
ಯಂ ದೃಷ್ಟ್ಟ್ವಾ ದೂರತಃ ಪಾಪಾನ್ಮುಚ್ಯತೇ ಮಹತೋ ಧ್ರುನಂ॥ 
ಪ್ರಕ್ಸಾಲಿತಕರಾಂಫ್ರೀಕ ಆಚಾಂತಃ ಶುಚಿನಿಷ್ಟರೇ 1೭೧॥ 
ಆಸೀನಃ ಪ್ರಾಜ್ಮುಖೋ ಭೂತ್ವಾ ಲಿಖೇನ್ಮಂಡಲಮಗ್ರತಃ । 

ಚತುರಸ್ರಂ ಚತುರ್ದ್ದಾರಂ ಚತುಸ್ಸ್ಪಸ್ತಿಕಕೋಣಕಂ ॥ ೭೨॥ 
ತನ್ಮಥ್ಯೇ ವಿಲಿಖೇತ್ಸದ್ಮಮಷ್ಟಪತ್ರೆಸುಶೋಭನಂ । 
ತತೋಂಸ್ಟಾಕ್ಸರಮಂತ್ರಂ ತು ಕರಯೋಶ್ಚ ತನೌ ನ್ಯಸೇತ್‌ W೭2೩ 
ಷಡ್ಬಿರ್ವರ್ಣೈಷ್ಟಡಂಗಾನಾಂ ನ್ಯಾಸಃ ಪ್ರೋಕ್ತೋ ಮನೀಷಿಭಿಃ । 

ಶೇಷೌ ಕುಕ್ಸ್‌ ಚ ಸೃಷ್ಟೇ ಚ ನ್ಯಸ್ತವ್ಯೌ ಚ ತತಃ ಪುನಃ ( ೭೪॥ 


ಪಾವಯೋರ್ಜಂಘಯೋರೂರ್ವೋಃ ಸ್ಲಿಜೋಶ್ಚ ಪಾರ್ಶ್ವಯೋ ಪುನಃ । 
ನಾಭೌ ಸೃಷ್ಟೇ ಬಾಹುಯುಗಸ್ಮೇ ಹೃದಿ ಕಂಠೇ ಚ ಕಳ್ಸಯೋಃ ॥ ೭೫॥ 
ಓಸ್ಕ್ಮಯೋಃ ಕರ್ಣಯೋರಕ್ಟೋರ್ಗಂಡಯೋರ್ನಾಸಯೋಸ್ತಫಾ । 





ಭ್ರುವೋರ್ಲಲಾಟೇ ಶಿರಸಿ ಮುಂತ್ರನರ್ಣಾನ್ಯಥಾಕ್ರಮಂ ॥ ೭೬ ॥ 
೭೦. ಪ್ರಕೃತದಲ್ಲಿ ನಾನು ನಿಮ್ಮಾರ್ವರ ನಡುವೆ ಹೋಗುವೆನು. ನನ್ನ 
ಮೇಲೆ ದಯೆಯಿಟ್ಟು ಸ್ವರ್ಗದ ಬಾಗಿಲನ್ನು ತೆರೆಯಿರಿ.” 


೭೧. ಈ ಪ್ರಕಾರ ಪ್ರಾರ್ಥಿಸಿದ ಬಳಿಕ ಯಾವುದನ್ನು ದೂರದಿಂದ ನೋಡಿ 
ದೊಡನೆಯೆ ಮಾನವನು ಮಹತ್ತರವಾದ ಪಾಪದಿಂದ ದಿಟವಾಗಿಯೂ ಬಿಡುಗಡೆ 
ಹೊಂದುತ್ತಾನೆಯೋ ಅಂತಹ ತೀರ್ಥರಾಜನೆನಿಸಿದ ಸಾಗರದ ಸನ್ನಿಧಿಗೆ 
ಬರಬೇಕು. 

೭೨-೭೩. ಇಂತು ಸಾಗರದ ಸಮಾಪಕ್ಕೆ ಹೋಗಿ ಕೈಕಾಲು ಗಳನ್ನುತೊಳೆದು. 
ಕೊಂಡು ಆಚಮನಮಾಡಿ ನಿರ್ಮಲವಾದ ಆಸನದಲ್ಲಿ ಪೂರ್ವಾಭಿಮುಖವಾಗಿ. 
ಕುಳಿತು ತನ್ನ ಮುಂದೆ ಚಚ್ಚ್‌ಕವೂ, ಚತುರ್ದ್ವಾರವೂ, ನಾಲ್ಕುಮೂಲೆ 
ಗಳಲ್ಲಿಯೂ, ನಾಲ್ಕು ಸ್ವಸ್ತಿಕಗಳುಳ್ಳುದೂ ಆದ ಮಂಡಲವನ್ನು ಬರೆಯಬೇಕು. 
ಆ ಮಂಡಲದ ಮಧ್ಯದಲ್ಲಿ ಮಂಗಳಕರವಾದ ಅಷ್ಟ್ಯದಳಪದ್ಮವನ್ನು ಬರೆದು. 
ಅಷ್ಟಾಕ್ಸರ ಮಂತ್ರವನ್ನು ಜಪಿಸಿ ಅಂಗನ್ಯಾಸಕರನ್ಯಾಸಮಾಡತಕ್ಕುದು. 

೭೪-೭೬. ಮಂತ್ರದ ಆರು ಅಕ್ಬರಗಳಿಂದ ಷಡಂಗನ್ಯಾಸವನ್ನು ಮಾಡ. 
ಬೇಕೆಂದು ತಿಳಿದವರು ಹೇಳುತ್ತಾರೆ. ಷಡಂಗನ್ಯಾಸವಾದ ಮೇಲೆ ಉಳಿದೆರಡು 
ಮಂತ್ರವರ್ಣಗಳನ್ನು ಕುಕ್ಸಿ ಮತ್ತು ಪೃಷ್ಠದಲ್ಲಿ ನ್ಯಾಸಗೊಳಿಸಬೇಕು. ಇದಾದ 
ಬಳಿಕ ಪಾದಗಳು, ಜಂಫೆಗಳು, ಊರುಗಳು, ಸ್ಟಿಕ್ಕುಗಳು (ಪೃಷ್ಠಭಾಗಗಳು), 
ಪಾರ್ಶ್ವಗಳು, ಪುನಃ ನಾಭಿ, ಪೃಷ್ಠ, ಬಾಹುಗಳು, ಹೃದಯ, ಕೆಂಠ, ಕೊಂಕುಳು, 


ತ್ರಿಂಶೋಕಿಧ್ಯಾಯಃ ತ್ಮಿರ್ಲ 


ವಿನ್ಯಸ್ಯ ವ್ಯಾಪಕಂ ಸರ್ವೈರ್ನ್ಯಾಸಂ ಕುರ್ಯಾತ್ಸಮಾಹಿತಃ । 
ಪ್ರಾಣಾಯಮತ್ರಯಂ ಕುರ್ಯಾನ್ಮಾಲೇನ ಪಂಚವಿಂಶತಿಂ ॥ ೩೭॥ 
ಬಧ್ಧೀಯಾತ್ಕವಚಂ ದಿವ್ಯಂ ಸರ್ವಪಾಪಾಪನೋದನಂ । 

ಪೂರ್ವೇ ಮಾಂ ಪಾತು ಗೋವಿಂದೋ ವಾರಿಜಾಕ್ಸಸ್ತು ದಕ್ಷಿಣೇ ॥ 
ಪ್ರದ್ಯುನ್ನುಃ ಪಶ್ಚಿಮೇ ಸಾತು ಹೃಷೀಕೇಶಸ್ತಥೋತ್ತರೇ । 

ಆಗ್ಲೇಯ್ಯಾಂ ನರಸಿಂಹಸ್ತು ನೈರುತ್ಯಾಂ ಮಧುಸೂದನಃ arn 
ವಾಯವ್ಯಾಂ ಶ್ರೀಧರಃ ಪಾತು ಈಶಾನ್ಯಾಂ ಚ ಗದಾಧರಃ । 

ಊರ್ಧ್ಥ್ಯಂ ತ್ರಿನಿಕ್ರಮಃ ಪಾತು ಅಥೋ ವಾರಾಹೆರೂಪಧೃಕ್‌ ॥ ೮೦॥ 
ಸರ್ವತ್ರ ಪಾತು ಮಾಂ ದೇವಃ ಶಂಖಚಕ್ರಗದಾಧರಃ । 

ನಾರಾಯಣೋ ಮನಃ ಪಾತು ಚೈತನ್ಯಂ ಗರುಡಧ್ವಜಃ ॥ ೪೧ ॥ 
ಪಾತು ಮೇ ಬುದ್ಧ್ಯಹಂಕಾರೌ ಶ್ರಿಗುಣಾತ್ಮಾ ಜನಾರ್ದನಃ ! 
ಇಂದ್ರಿಯಾಣಿ ಸದಾ ಪಾತು ದೈತ್ಯವರ್ಗನಿಕೃಂತನಃ । 

ಏನಂ ಬದ್ಧ್ಯಾಚ ಕವಚಂ ನಿಷ್ಟಾಪೋ ಜಾಯತೇ ಪುಮಾನ್‌ ॥ ೮೨೫ 
ಓಷ್ಕ, ಕಿವಿಗಳು, ಕಣ್ಣುಗಳು. ಗಂಡಸ್ಥ್ಥಳ, ಮೂಗಿನ ಹೊಳ್ಳೆಗಳು, ಹುಬ್ಬುಗಳು, 
ಹಣೆ, ಶಿರಸ್ಸು, ಈ ಎಲ್ಲಡೆಗಳಲ್ಲಿಯೂ ಮಂತ್ರವರ್ಣಗಳನ್ನು ಯಥಾಕ್ರಮ 
ವಾಗಿ ನ್ಯಾಸಮಾಡಬೇಕು. 

೭೭-೭೮. ಬಳಿಕ ಎಲ್ಲ ಮಂತ್ರವರ್ಣಗಳಿಂದಲೂ ಸಮಾಹಿತಮನಸ್ತ್ವನಾಗಿ 
ವ್ಯಾಪಕನ್ಯಾಸವನ್ನೆಸಗಿ, ಮೂರಾವೃತ್ತಿ ಪ್ರಾಣಾಯಾಮವನ್ನು ಮಾಡಬೇಕು. 
ತರುವಾಯ ಇಪ್ಪತ್ತೈದುಸಲ, ಮೂಲಮಂತ್ರವನ್ನು ಪುರಶ್ಚರಣೆಮಾಡಿ ಸಮಸ್ತ 
ಪಾಪಗಳನ್ನು ನಿವಾರಣೆಮಾಡುವ ದಿವ್ಯಕವಚವನ್ಸಿಂತು ಕಟ್ಟಬೇಕು. " ಪೂರ್ವ 
ದಿಕ್ಕಿನಲ್ಲಿ ಗೋನಿಂದನು ನನ್ನನ್ನು ಪಾಲಿಸಲಿ; ದಕ್ಸಿಣದಿಕ್ಸಿನಲ್ಲಿ ವಾರಿಜಾಕ್ಸನು 
ನನ್ನನ್ನು ರಕ್ಷಿಸಲಿ. 

೭೯. ಪ್ರದ್ಯುಮ್ನನು ಪಶ್ಚಿಮದಲ್ಲಿಯೂ, ಹೃಷೀಕೇಶನು ಉತ್ತರದಲ್ಲಿಯೂ. 
ಆಗ್ನೇಯದಲ್ಲಿ ನರಸಿಂಹನೂ, ನೈರ್ಜುತ್ಯದಕ್ಲಿ ಮಧುಸೂದನನೂ ನನ್ನನ್ನು 
ಕಾಪಾಡಲಿ. 

೮೦-೮೧. ವಾಯವ್ಯದಲ್ಲಿ ಶ್ರೀಧರನೂ, ಈಶಾನ್ಯದಲ್ಲಿ ಗದಾಧರನೂ, 
ಊರ್ಧ್ಯದಲ್ಲಿ ತ್ರಿನಿಕ್ರಮನೂ, ಅಥೋಭಾಗದಲ್ಲಿ ವರಾಹರೂಪಿಯೂ ರಕ್ಷಿಸಲಿ. 
ಶಂಖಚಕ್ರಗದಾಧರನಾದ ಸ್ವಾಮಿಯು ನನ್ನನ್ನು ಎಲ್ಲೆಡೆಯೂ ಸಂರಕ್ಸಿಸಲಿ. 
ಶ್ರೀಮನ್ನಾರಾಯಣನು ನನ್ನ್ನ ಮನಸ್ಸನ್ನು ಕಾಯಲಿ; ಚೈತನ್ಯವನ್ನು ಗರುಡ 
ಧ್ವಜನು ಸಲಹಲಿ. 

"ಆತ. ಸತ್ವ. ರಜಸ್ಸು, ತಮಸ್ಸುಗಳೆಂಬ ಮೂರುಗುಣಗಳನ್ನೊಳಕೊಂಡಿರುವ 


೩೯೦ ಶ್ರೀ ಸ್ಯಾಂದಮಹಾಪುರಾಣಂ 


ಷೋಡಶೈರುಪಚಾರೈಶ್ನ ಮನಸಾ ಕಲ್ಪಿತೈರ್ನರಃ ॥ ೮೩ ॥ 
ಪುರುಷೋತ್ತಮಂ ಪೂಜಯಿತ್ವಾ ಯಥಾವದ್ದಿಧಿತೋ ದ್ವಿಜಾಃ । 
ಆವಾಹ್ಯ ಮಂಡಲೇ ತಸ್ಮಿನ್‌ ದೇವದೇನಮನಾಮಯಂ ॥ ೮೪ ॥ 
ಪೂಜಯಿತ್ವಾ ವಿಧಾನೇನ ಯಥಾಶಕ್ತು ತಸಬ್ಭಂಹಿತೈಃ । 

ಆತ್ಮಾನಂ ತೀರ್ಥರಾಜಸ್ಯ ದೇವದೇವಸ್ಯ ಚಿಂತಯನ್‌ ॥ ೮೫ ॥ 


ಏನಂ. ಬದ್ಭಾಂಜಲಿಪು`ಟವಿಂಮಂ ಮಂತ್ರ ಮುದೀರಯೇತ್‌ । 
ಸುದರ್ಶನ ನಮಸ್ತೆ ಸ್ತು ಕೋಟಸೂರ್ಯಸಮಪ ್ರೈಭ 1 


ಅಚ್ಲಾನತಿನಿರಾಂಧಸ್ಯ ನಿಷ್ಣೋರ್ಮಾರ್ಗಂ ಪ್ರದರ್ಶಯ ॥ ೮೬ ॥ 
ಏನಂ ಸಂಪ್ಪ್ರಾರ್ಥ್ಯ ಭೋ ನಿಪ್ರಾಪ್ಲೀರ್ಥರಾಜಜಲಾಂತಿಳೇ ॥ ೮೭ ॥ 
ಜಾನುಭ್ಯಾ ಮುವನಿಂ ಗತಾ ಿ ಪ್ರಣಮೇದೃಕ್ತಿಭಾನಿತಃ | 

ತೀರ್ಥರಾಜ ನಮಸ್ತುಭ್ಯಂ ಜಲರೂಪಾಯೆ ವಿಷ್ಣವೇ ॥ ೮೮ ॥ 





'ಜನಾರ್ದನನು ನನ್ನ ಬುದ್ಧಿ ಮತ್ತು ಅಹಂಕಾರಗಳನ್ನೂ, ದೈತ್ಯಸಮೂಹವನ್ನೂ 
ಕುಟ್ಟ ಕೆಡವಿದ ಭಗವಂತನು ನನ್ನ ಇಂದ್ರಿಯಗಳನ್ನೂ ಕಾಪಾಡಲಿ.” ಎಲ್ಕೆ 
ವಿಪ್ರ “5 ಈ ರೀತಿಯಾದ ಕವಚವನ್ನು "ತೊಟ್ಟು ದಾದರೆ ಮಾನವನು ಪಾಪ 
ಕಹಿತನಾಗುತ್ತಾ ನೆ. 

೮೩-೮೪. ಆಬಳಿಕ ಮಾನಸಿಕವಾಗಿ ಕಲ್ಪನೆಮಾಡಿದ ಷೋಡಶೋಪಚಾರ 
ಪೂಜೆಯನ್ನಾ ಸರಮಾತ್ಮನಿಗೆಸಗಬೇಕು. ತರುವಾಯ ಹಿಂದೆ ನಿರೂಪಿಸಿದ 
ಮಂಡಲದಲ್ಲಿ ಅನಾಮಯನೂ, ದೇವದೇವನೂ ಆದ ಜಗನ್ನಾಥಸ್ವಾಮಿಯನ್ನು 
ಯಥಾಶಾಸ್ತ್ರ ವಾಗಿ ಆವಾಹನೆಮಾಡಿ ಪೂಜಿಸಬೇಕು. 

೮೫-೮೬. ಈ ರೀತಿ ವಿಧ್ಯುಕ್ತವಾಗಿಯೂ, ಯಥಾಶಕ್ತಿಯಾಗಿಯೂ ಆ 
ಪರಮಾತ್ಮನನ್ನು ಪೂಜಿಸಿದ ಮೇಲೆ ತನ್ನನ್ನೂ, ತೀರ್ಥರಾಜವಾದ ಸಾಗರ 
ವನ್ನೂ, ದೇವದೇವನಾದ ಜಗನ್ನಾಥನನ್ನೂ ಧ್ಯಾನಿಸಿ ಬದ್ಧಾಂಜಲಿಪುಟನಾಗಿ 
ಈ ಮಂತ್ರವನ್ನು ಹೇಳಬೇಕು: 4 ಎಲ್ಫೈ ಸುದರ್ಶನಮೂರ್ತಿಯೇ! 
ಕೋಟಸೂರ್ಯರಿಗೆ ಸಮಾನವಾದ ಪ್ರಭೆಯುಳ್ಳ ನಿನಿಗಿಡೋ ನಮಸ್ಕಾರವು. 
ಅಜ್ಞಾನವೆಂಬ ಕತ್ತಲೆಯಿಂದ ಕುರುಡಾಗಿ ದಾರಿಗಾಣದಿರುವ ನನಗೆ 
ಶ್ರೀಮಹಾವಿಷ್ಠುನಿರುವ ಪದವಿಗೆ ಮಾರ್ಗವನ್ನು ತೋರುವವನಾಗು.?' 

೮೭-೮೯. ಎಲೈ ವಿಪ್ರರೇ! ಈ ಪ್ರಕಾರವಾಗಿ ಪ್ರಾರ್ಥಿಸಿ ತೀರ್ಥರಾಜವಾದ 
ಸಾಗರದ ಜಲದ ಬಳಿಗೆ ಹೋಗಿ ಮೊಣಕಾಲುಗಳನ್ನೂರಿ ಭಕ್ತಿಭಾವಪೂರಿತನಾಗಿ 
ನಮಸ್ಕರಿಸಬೇಕು. 4 ಎಲ್ಫೈ ತೀರ್ಥರಾಜನೇ! ಜಲರೂಪನಾದ ವಿಷ್ಣುವೆ, 
ಜಗತ್ತಿನಲ್ಲಿರುವ ಸಮಸ್ತ ಜಂತುಗಳಿಗೂ ಜೀವನಾಧಾರನಾಗಿರುವವನೂ, 


ತ್ರಿಂಶೋರಿಧ್ಯಾಯಃ ೩೯೦ 


ಜೀವನಾಯ ಚೆ ಜಂತೂನಾಂ ಪರಂ ನಿರ್ವಾಣಹೇತವೇ HEF 
ಅಗ್ನಿಶ್ಚ ತೇ ಯೋನಿರಿಲಾಚ ದೇಹೇ 
ರೇತೋಧಾ ನಿಷ್ಣೋರಮೃತಸ್ಯ ನಾಭಿಃ । 
ಉಪೈಮಿ ತೇ ರೂಪಮನನ್ಯಹೇತು 


ಮಾನಂದಸಂಪನ್ನನುನುಪ್ರವಿಶ್ಯ ॥೯೦॥ 
ಇತಿ ಮಂತ್ರಂ ಪಠನ್‌ ನಿಪ್ರಾಃ ಪ್ರವಿಶೇಜ್ಜ ಲಮಧ್ಯತಃ । 
ಆವಾಹಯೇತ್ತ್ರೀರ್ಥರಾಜಂ ಭಾವಯನ್ವಗತಾಂ ಪತಿಂ 1೯೧॥ 
ಜಲಾಧೀಶಂ ಕೃತಸ್ನಾನಫಲದಾನೇಂಗ್ರತಃ ಸ್ಥಿತಂ । 
ಅಘಮರ್ಷಣಸೂಕ್ತೇನ ನಾರಾಯಣಯುತೇನ ಚ ॥ ೯೨॥ 
ತ್ರಿರಾನೃತ್ತೇನ ಕುರ್ವೀತ ಪಂಚವಾರಣಕೇನ ಚೆ! 
ಸುಕೈತಾವಾಹನಾದೀನಿ ಸಡಂಗಾನ್ಯಭಿಷೇಚನೇ Fak 
ಆವಾಹನಂ ಪುರಪ್ರೋಕ್ತಂ ಸನ್ನಿಧಾನನುಥೋಚ್ಯತೇ । 
ಸ್ನಾತುರಿಷ್ಟಫಲಪ್ರಾಪ್ತೌ ಸಾನ್ನಿಧ್ಯಪರಿಕಲ್ಪನಂ ॥ FY ॥ 


ನೈಜಾನಂದ ಮೂಲಕಾರಣನಾಗಿರುವವನೂ ಆದ ನಿನ್ನನ್ನು ನಮಸ್ಸರಿ 
ಸುವೆನು. 

೯೦. ಎಲ್ಳೆ ಸಮುದ್ರರಾಜನೇ! ನಿನ್ನ ಉದ್ಭವಕಾರಣವಾದವನೇ 
ಅಗ್ನಿಯು. ನಿನ್ನ ದೇಹದಿಂದಲೇ ಈ ಭೂಮಂಡಲವು ಆವಿರ್ಭವಿಸಿತು. ನೀನು ಈ 
ಪ್ರಪಂಚಕ್ಕೆ ತಂದೆಯಾಗಿರುವೆ. ಅಮ್ಭುತಸ್ವರೂಪನಾದ ಶ್ರೀಮನ್ನಾರಾಯಣನ 
ನಾಭಿಯೇ ನೀನಾಗಿರುವೆ. ಇಂತಹ ಅನನ್ಯಹೇತುವೂ ಕೇವಲ ಆನಂದಸಂಪನ್ಮವೂ 
ಆಗಿರುವ ಸ್ವರೂಪವನ್ನು ತಾಳಿ ಬೆಳಗುತ್ತಿರುವ ನಿನ್ನಬಳಿಗೈದುತ್ತೇನೆ.'' 

೯೧. ಎಲೈ ವಿಪ್ರಕೇ! ಈ ಮಂತ್ರವನ್ನು ಪಠಿಸುತ್ತ ನೀರಿನ ನಡುನೆಗೆ 
ಇಳಿದುಹೋಗಿ ಶ್ರೀಜಗನ್ನಾಥನನ್ನು ಭಾವಿಸುತ್ತ ಆ ತೀರ್ಥರಾಜನನ್ನು ಆವಾಹನೆ 
ಮಾಡಬೇಕು. 

೯೨-೯೩. ವ್ರತಿಯಾದವನು ತಾನೆಸಗುವ ಸ್ನಾನಕ್ಕೆ ಫಲವನ್ನು ನೀಡಲೋ 
ಸುಗವೇ ತನ್ನ ಮುಂಗಡೆ ವಿರಾಜಿಸುತ್ತಿರುವ ಆ ಜಲಾಧೀಶ್ವರನನ್ನು ನಾರಾಯಣ 
ಮಂತ್ರಸಹಿತವಾದ ಅಘಮರ್ಷಣಸೂಕ್ತದಿಂದಲೂ, ಪಂಚವರುಣಮಂತ್ರ 
ಗಳಿಂದಲೂ ಆವಾಹಿಸತಕ್ಕುದು. ಅಭಿಷೇಚನ ವಿಷಯದಲ್ಲಿ ಸಕೃದಾವಾಹನಾದಿ 
ಗಳು ಷಡಂಗಗಳು. 

೯೪. ಆವಾಹನ ವಿಧಾನವನ್ನು ಹಿಂದೆಯೇ ಹೇಳಿಯಾಗಿದೆ. ಈಗ ಸಸ್ಪಿಧಾನ 
ಕಲ್ಪನೆಯನ್ನು ಹೇಳುವೆನು. ಸ್ನಾನಮಾಡುವ ವ್ರತಿಯು ಇಷ್ಟಫಲಪ್ರಾವ್ತಿಗಾಗಿ 
ಸಾನ್ನಿಧ್ಯವನ್ನು ಕಲ್ಕಿಸಿಕೊಳ್ಳ ಬೇಕು. 


ಷೀ೨ ಶ್ರೀ ಸ್ಯಾಂದಮೆಹಾಪುರಾಣಂ 


ಅಂತಶ್ಯುಧ್ಯರ್ಥಮಾಚಾಮೇತ್ಸೀತ್ವಾ ತದಭಿಮಂತ್ರಿತಂ । 


ಬಾಹ್ಯಾವಯವಶುದ್ಧ್ಯರ್ಥಂ ಮಾರ್ಜಯೇತ್ಕುಶವಾರಿಣಾ 1 ೯೫॥ 
ಅಂತರ್ಬಹಿರ್ವಿಶುದ್ಧ $ರ್ಹಂ ಮಂತ್ರಪೂತೇನ ವಾರಿಣಾ । 
ತ್ರೀನಂಜಲೀನ್ಮೂರ್ಥ್ಸಿ ಸಿಂಚೇತ್ಸಿಂಧೌ ನಾಂತರ್ಜಲೇ ಜಪಃ ॥೯೬॥ 
ತ್ರಿಃಸ್ಟಾಯಾತ್ಸುಕೃತಾಘಾನಿ ಕೋಟಿಜನ್ಮಕೃತಾನಿ ಚ । 

ಪ್ಲಾವಿತಾನಿ ಜಲೇ ತಸ್ಮಿನ್‌ ಭಾವಯನ್ನಘನಾಶನಂ ॥೯೭॥ 
ಉತ್ಕಾಯಾಚಮ್ಯ ವಿಧಿವತ್ಛ್ರಾರ್ಥಯೇನ್ಮಂತ್ರಮುಚ್ಚರನ್‌ 1 
ತ್ವಮಗ್ನಿರ್ಜಗತಾಂ ನಾಥ ರೇತೋಧಾಃ ಕಾಮದೀಪನಃ 1೯೮॥ 
ಪ್ರಧಾನಂ ಸರ್ವಭೂತಾನಾಂ ಜೀವಾನಾಂ ಪ್ರಭುರವ್ಯಯ | 
ಅನೃತಸ್ಕಾರಣಿಸ್ತ್ತಂ ಹಿ ದೇವಯೋನಿರಪಾಂ ಹತೇ ॥೯೯॥ 
ವೃಜಿನಂ ಹರ ಮೇ ಸರ್ವಂ ತೀರ್ಥರಾಜ ನಮೋಸ್ತುತೇ । 
ಜನ್ಮಕೋಟಸಹಸ್ರೇಷು ಯತ್ಪಾಪಂ ಪೂರ್ವಮರ್ಜಿತಂ ॥ ೧೦೦ n 





೯೫. ಅಂತಃಶುದ್ಧಿಗೋಸುಗ ಅಭಿಮಂತ್ರಿತವಾದ ಜಲವನ್ನು ಕುಡಿದು 
ಆಚಮನ ಮಾಡಬೇಕು. ಬಾಹ್ಯಾವಯವಶುದ್ಧಿಗೋಸುಗ ಕುಶೋದಕದಿಂದ 
ಪ್ರೋಕ್ಸಣೆ ಮಾಡಿಕೊಳ್ಳ ಬೇಕು. 

೯೬. ಅಂತರ್ಬಹಿಃಶುದ್ಧಿಗಳಿಗೋಸುಗ ಮಂತ್ರಪೂರಿತವಾದ ನೀರಿನಿಂದ 
ಮೂರು ಬೊಗಸೆಗಳನ್ನು ಶಿರಸ್ಸಿನಲ್ಲಿ ಪ್ರೋಕ್ಸಿಸಿಕೊಳ್ಳ ತಕ್ಳುದು. ಸಮುದ್ರ 
ಜಲದಲ್ಲಿ ನಿಂತು ಜಪವನ್ನು ಮಾಡಕೂಡದು. 

೯೭. ಬಳಿಕ ಅಘನಾಶನನಾದ ಶ್ರೀಜಗನ್ನಾಥನನ್ನು ಧ್ಯಾನಿಸಿ ಕೋಟ 
ಜನ್ಮಗಳಲ್ಲಿ ತಾನು ಮಾಡಿದ ಪಾಪಗಳೆಲ್ಲವೂ ಆ ಸಮುದ್ರಜಲದಲ್ಲಿ ತೊಳೆದು 
ಹೋಯಿತೆಂದು ಭಾವಿಸಿ ಮೂರಾವೃತ್ತಿ ಸ್ನಾನಮಾಡಬೇಕು. 

೯೮. ತರುವಾಯ ಮೇಲಕ್ಕೆದ್ದು ಈ ಮಂತ್ರವನ್ನು ವಿಧ್ಯುಕ್ತವಾಗಿ 
ಉಚ್ಚರಿಸುತ್ತ ಸಾಗರರಾಜನನ್ನು ಪ್ರಾರ್ಥಿಸಬೇಕು: ಎಲ್ಫೈ ಸ್ವಾಮಿಯೇ! 
ಜಗತ್ತಿಗೆಲ್ಲ ನೀನೇ ಅಗ್ವಿಸ್ವರೂಪನು; ನೀನೇ ತಂದೆಯು. ಸಮಸ್ತರಿಗೂ 
ಬಯಕೆಗಳನ್ನು ಬೆಳಗಿಸುವವನೂ ನೀನೇ! 

೯೯. ಪೃಥಿವ್ಯಾದಿ ಪಂಚಭೂತಗಳಲ್ಲಿ ನೀನೇ ಪ್ರಧಾನವಾದ ಭೂತಸ್ವರೂಪ 
ನಾಗಿರುವೆ. ಎಲೈ ಅವ್ಯಯನೇ! ನೀನೇ ಸಮಸ್ತ ಜೀವಿಗಳಿಗೂ ಪ್ರಭುವು. 
ಎಲ್ಯ ಅಪಾಂಪತಿಯೆ (ಸರಿತ್ಪತಿಯೆ)! ನೀನೇ ಅಮೃತಕ್ಕೆ ಉತ್ಪತ್ತಿಸ್ಥಾನ 
ವಾಗಿರುವವನು. ಅಂತೆಯೆ ದೇವತೆಗಳೆಲ್ಲರಿಗೂ ಕಾರಣನೂ ಆಗಿರುವೆ. 

೧೦೦. ಹಿ ತೀರ್ಥರಾಜ! ನಿನಗಿದೋ ನಮಸ್ಕಾರವು. ನಾನು ಸಹಸ್ರಕೋಟ 
ಜನ್ಮಗಳಲ್ಲಿ ಸಂಪಾದಿಸಿರುವ ಸಮಸ್ತ ಪಾಪಗಳನ್ನೂ ಪರಿಹರಿಸಿ ಕಾಪಾಡು. 


ತ್ರಿಂಶೋ$ಧ್ಯಾಯಃ ೩೯ಫ್ಲ 


ತದಶೇಷಂ ಲಯಂ ಯಾತು ದೇಹಿ ಮೇ ಬ್ರಹ್ಮ ಶಾಶ್ವತಂ । 

ಸ್ನಾತ್ವಾ ಪಿ ಚ ತತಸ್ತೀರಮುತ್ತೀರ್ಯಾಚನ್ಯು ವಾಗ್ಯತಃ ॥ ೧೦೧॥ 
ಧಾರಯೇದ್ವಾಸಸೀ ಶುಕ್ಲೇ ಪುಂಡ್ರಕಾನುಜ್ವಲಾಕೃತೀನ್‌ । 
ಶಂಖಚಕ್ರಗದಾಪದ್ಮತಿಲಕಾಸನಿ ಚ ಭಕ್ತಿತಃ ॥ ೧೦೨ ॥ 
ದೇವಾನ್‌ ಪಿತ್ರೂನ್‌ ಯಥಾನ್ಯಾಯಂ ಚಿಂತಯನ್ನ ಗವದ್ದಿಯಾ [ 


ತರ್ಹಯೇದ್ವಿಧಿನದ್ದಿಪ್ರಾಃ ಸಮ್ಯುಗವ್ಯಗ್ರ ಮಾನಸಃ ॥ ೧೦೩ ॥ 
ತತಃ ಪೂರ್ವನದಾಲಿಖ್ಯ ಮಂಡಲಂ ಜೋತ್ತರಾಮುಖಃ । 
ಪೂಜಯೇನ್ಮೂಲಮಂತ್ರೇಣ ಮಂತ್ರೈರೇಭಿಶ್ಚ ಭಕ್ತಿತಃ ॥ ೧೦೪ ॥ 


ನಾರಾಯಣಂ ಚತುರ್ಬಾಹುಂ ಶಂಖಚಕ್ರಗದಾಧರಂ । 
ಧರಾರಮಾಭ್ಯಾಂ ಸಹಿತಂ ಕೇವಲಂ ವಾ ದ್ವಿಜೋತ್ತಮಾಃ । 


ಧ್ಯಾತ್ವಾಂತರ್ಯಾಗಸಂತುಷ್ಟಂ ಬಹಿರಾನಾಹಯೇತ್ರತಃ ॥ ೧೦೫ ॥ 
ಆಗಚ್ಛ ಪರಮಾನಂದ ಜಗದ್ವ್ಯಾಹಿನ್‌ ಜಗನ್ಮಯ | 
ಅನುಗ್ರಹಾಯ ದೇವೇಶ ಮಂಡಲೇ ಸನ್ನಿಧಿಂ ಕುರು ॥ ೧೦೬ ॥ 





೧೦೧-೧೦೨. ಸ್ವಾಮಾ! ಆ ನನ್ನ ಪಾಪಗಳೆಲ್ಲವೂ ಅಳಿದುಹೋಗಲಿ. 
ನನಗೆ ಶಾಶ್ವತ ಬ್ರ ಹ್ಮಭಾವವನ್ನು ದಯೆಪಾಲಿಸು.? ಇಂತು ಮಂತ್ರ ಪೂರ್ವಕ 
ವಾಗಿ ಪ್ರಾರ್ಥಿಸಿದಬಳಿಕ ತೀರಕ್ಕೆ ಬಂದು ವಾಕ್‌ಸಂಯಮವುಳ್ಳವನಾಗಿ ಆಚಮನ 
ಮಾಡಿ ಶುಭ್ರವಸ್ತ್ರಗಳನ್ನುಟ್ಟು ಉಜ್ವಲಾಕಾರವಾದ ಪುಂಡ್ರಗಳನ್ನೂ, ಶಂಖ 
ಚಕ್ರ ಗದಾಪದ್ಮತಿಲಕಾದಿ ಚಿಹ್ನೆಗಳನ್ನೂ ಭಕ್ತಿಯಿಂದ ಧಾರಣೆಮಾಡಬೇಕು. 

೧೦೩. ಬಳಿಕ ದೇವತೆಗಳನ್ನೂ, ಪಿತೃದೇವತೆಗಳನ್ನೂ ವಿಧಿಪೂರ್ವಕವಾಗಿ 
ಭಗವದ್ದುದ್ಧಿಯಿಂದ ಭಾವಿಸಿ ಅನನ್ಯಮನಸ್ಥನಾಗಿ ಶಾಸ್ತ್ರೋಕ,ವಿಧಾನವನ್ನನು 
ಸರಿಸಿ ತರ್ಪಣದ ಮೂಲಕ ತೃಪ್ತಿಗೊಳಿಸಬೇಕು. 

೧೦೪-೧೦೫. ಇದಾದಬಳಿಕ ಮೊದಲಿನಂತೆಯೇ ಉತ್ತರದಿಗಭಿಮುಖನಾಗಿ 
ಕುಳಿತು ಮಂಡಲವನ್ನು ಬರೆದು ಮೂಲಮಂತ್ರದಿಂದಲೂ, ಈ ಮುಂದೆ ಹೇಳುವ 
ಮಂತ್ರಗಳಿಂದಲೂ ಭಕ್ತಿಭರಿತನಾಗಿ ಚೆತುರ್ಬಾಹುಸಮನ್ವಿತನೂ, ಶಂಖಚಕ್ರ 
ಗದಾಧರನೂ, ಭೂದೇವಿ ಶ್ರೀದೇವಿಯರೊಡಗೂಡಿರುವವನೂ ಆದ ಶ್ರೀಜಗನ್ನಾಥ 
ನಾದ ಶ್ರೀಮನ್ನಾರಾಯಣಮೂರ್ತಿಯೆನ್ನಾಗಲಿ ಅಥವಾ ಆತನೋರ್ವನನ್ನೇ 
ಆಗಲಿ ಧ್ಯಾನಮಾಡಿ ಅಂತರ್ಯಾಗದಿಂದ (ಮಾನಸಪೂಜೆಯಿಂದ) ಸುಪ್ರೀತ 
ನಾದ ಆತನನ್ನು ಹೊರಗೆ ಮಂಡಲದಲ್ಲಿ ಆವಾಹಿಸಬೇಕು. 

೧೦೬. "«ಎಲ್ಫೈ ಪರಮಾನಂದಸ್ವರೂಪನೂ, ಜಗದ್ವ್ಯಾಪಿಯ್ಕೂ ಜಗದೂ 
ಪನೂ ಆದ ಶ್ರೀಮನ್ನಾರಾಯಣನೇ! ದೇವೇಶ್ವರಾ, ಭಕ್ತನಾದ ನನ್ನನ್ನು 
ಅನುಗ್ರಹಿಸಲೋಸುಗ ಈ ಮಂಡಲದಲ್ಲಿ ಸನ್ನಿಧಿಮಾಡುವವನಾಗು.” ಇದು 
ಆಹ್ವಾನಮಂತ್ರವು. 





ಶ್ರ 


ರ್ಪಿ೪ ಶ್ರೀ ಸ್ಥಾಂದಮಹಾಪುರಾಣಂ 


ಚರಾಚರವಿಂದಂ ಸರ್ವಂ ಜಗದತ್ರ ಪ್ರತಿಷ್ಠಿತಂ । 


ತದಂತಸ್ಥಸ್ತ್ವಮೇನೇಶ ಆಸನಂ ಕಲ್ಪಯಾಮಿ ತೇ ॥ ೧೦೭ ॥ 
ಯಸ್ಕ ಪಾದಾಂಬುಜೇ ಧೌತೇ ಧರ್ಮೇಣ ಬ್ರಹ್ಮೆರೂಪಿಣಾ । 
ಪುನಾತಿ ತದ್ಭವಾ ಗಂಗಾ ಜಗತ್ಪಾದ್ಯಂ ದದಾಮ್ಯಹಂ ॥ ೧೦೮ ॥ 


ಅನರ್ಫ್ಯರತ್ನಘಟತಚೂಡಾಮಣಿಕರೋತ್ಯರೈಃ । 

ಬ್ರಹ್ಮಾದಯಃ ಪಾದಪದ್ಮಂ ಚಿಂತಯೆಂತಿ ದಿನೇದಿನೇ । 

ಅನರ್ಫ್ಯಾಯ ಜಗದ್ಧಾಮ್ಮೇ ಅರ್ಥ್ಯಮೇತದ್ದದಾಮ್ಯಹಂ ೧೦೯ ॥ 
ಆಚಾಂತಸ್ತೀರ್ಥರಾಜೋ ವೈ ಯೇನಾಗಸ್ತ್ಯಸ್ಪರೂಪಿಣಾ । 


ತಸ್ಮೆ 4 ಸುವಾಸಿತಂ ವಾರಿ ದದಾಮ್ಯಾಚಮನೀಯಕಂ ॥ ೧೧೦ ॥ 
ಯಃ ಪ್ರಾಪ್ಯ ಮಧಾಸಂಪರ್ಕಂ ಚಕರ್ಷ ಜಲರೂಪಿಣಂ ಟ 
ಅಶೇಷಾಘವಿಕರ್ಷಾಯ ಮಧುಪರ್ಕಂ ದದಾಮ್ಯಹಂ ॥ ೧೧೧ ॥ 


೧೦೭. " ಎಲ್ಫೈ ಸ್ವಾಮಿಯೇ! ಚರಾಚರಾತ್ಮಕವಾದ ಈ ಜಗತ್ತೇ ನಿನ್ನಲ್ಲಿ 
ಪ್ರತಿಷ್ಕಿತವಾಗಿರುವುದು." ಇಂತಹ ಜಗತ್ತಿನಲ್ಲಿ ನೀನೇ ಅಂತರ್ಯಾಮಿ 
ಯಾಗಿರುವೆ. ಇಂತಹ ನಿನಗೆ ಆಸನವನ್ನು ಕಲ್ಪಿಸುವೆನು. ಸ್ವೀಕರಿಸು.” ಇದು 
ಆಸನಮಂತ್ರವು. 

೧೦೮. “ಯಾವ ನಿನ್ನ ಪಾದಾಂಬುಜವು ಬ್ರಹ್ಮರೂಪವಾದ ಧರ್ಮ(ಜಲ) 
ದಿಂದ ತೊಳೆಯಲ್ಪಟ್ಟುದಾಗಲು ಅದರಿಂದ ಉದ್ಭವಿಸಿದ ಗಂಗಾನದಿಯು 
ಜಗತ್ತನ್ನೇ ಪಾವನಗೊಳಿಸುತ್ತಿರುವುದೋ ಆ ನಿನಗೆ ಇದೋ ಪಾದ್ಯವನ್ನು 
ಕೊಡುವೆನು.” ಇದು ಪಾದ್ಯಸಮರ್ಪಣಮಂತ್ರವು. 

೧೦೯. “ಎಲೈ ಜಗನ್ನಾಥನೇ! ಯಾವ ನಿನ್ನ ಪಾದಪದ್ಮನನ್ನು ಬ್ರಹ್ಮಾದಿ 
ದೇವತೆಗಳು ಅನುದಿನವೂ ಧ್ಯಾನಿಸುತ್ತಿರುವರೋ ಅಂತಹ ಜಗದಾಧಾರನಾಗಿ 
ಜಗತ್ತೇ ಭವನವಾಗಿರುವ ಅನರ್ಫ್ಯನಾದ ನಿನಗಿದೋ ಅರ್ಫ್ಯವನ್ನು 
ನೀಡುವೆನು.” ಇದು ಅರ್ಫ್ಥ್ಯಸಮರ್ಪಣಮಂತ್ರವು. 

೧೧೦. “ಅಗಸ ರೂಪದಿಂದ ಯಾವ ನೀನು ಈ ಸಾಗರದ ಜಲವೆಲ್ಲವನ್ನೂ 
ಆಚಮನಮಾಡಿದೆಯೋ ಆ ನಿನಗೆ ನಾನು ಸುಗಂಧಪೂರಿತವಾದ ಈ ಜಲವನ್ನು 
ಆಚಮನಕ್ಕಾಗಿ ಒಪ್ಪಿಸುತ್ತೇನೆ.” ಇದು ಆಚಮನಸಮರ್ಪಣಮಂತ್ರವು. 

೧೧೧. “ಯಾವ ನೀನು ಜಲರೂಪಿಯಾದ ಮಧುವೆಂಬ ಅಸುರನೊಡನೆ 
ಸಂಪರ್ಕವನ್ನು ಪಡೆದು ಅವನನ್ನು ಧ್ಲಂಸಗೊಳಿಸಿದೆಯೋ ಅಂತಹ ಸಮಸ್ತ 
ಪಾಪಪರಿಹಾರಕನಾದ ಓ ಪ್ರಭುವೇ! ಥಿನಗಿಬೋ ಮಧುಪರ್ಕವನ್ನು 
ಕೊಡುತ್ತೇನೆ? ಇದು ಮಧುಪರ್ಕಸಮರ್ಪಣಮಂತ್ರವು. 


ತ್ರಿಂಶೋಳ9ಧ್ಯಾಯಃ ೩೯೫ 


ಯಃಕೊ ತ್ರೀಡರೂಪಮಾಸ್ಕಾಯ ಪ್ರಲಯಾರ್ಣವವಿಪ್ಲುತಾಂ ! 


ಉಜ್ಜಹಾರ ಧರಾಮೇತಾಂ ಸ್ಮಾಪಯಾನಿ ತಮಂಭಸಾ ॥ ೧೧೨ ॥ 
ಬ್ರಹ್ಮಾಂಡಕೋಟಿಯೋ ಯಸ್ಯ ವಿಶ್ವರೂಪಸ್ಯ ಸಂವೃತಿಃ ! 
ಆಚ್ಛಾದನಾಯ ಸರ್ವೇಷಾಂ ಪ್ರದದೇ ವಾಸಸೀ ಶುಭೇ ॥ ೧೧೩ ॥ 
ವಿನಾ "ಯೇನಾನುಸ್ಠಿ ತೋಪಿ ಯಜ್ಞ ಃ ಸ್ಯಾದಕೃತೋ ಧೃವಃ । 

ತಸ್ಮೆ 4 ಯಜ್ಞೆ «ಶ್ವ ರಾಯೇಡನಮುಪನೀತಂ "ಪ್ರ 3 ಯೇ ॥ ೧೧೪ ॥ 
ಯದೆಂಗಸಂಗೆಮಾಸಾದ್ಯ ಶೋಭಂತೇ ಭೂಷಣಾನಿ ವೈ! 
ನಿಶ್ಚಾಲಂಕೃತಯೇ ತಸ್ಮೈ ಭೂಷಣಾನಿ ಪ್ರಕಲ್ಪಯೇ ॥ ೧೧೫ ॥ 
ಯಂದಂಗಸಂಸ್ಪರ್ಶಿಮರುಸಂಗಾನ್ಮಲಯಜಾ ದ್ರುಮಾಃ । 
ಸುಗಂಧರಸಸಂಪನ್ನಾ ತಸ್ಮೈ ಗಂಧಾನುಲೇಪನಂ ॥ ೧೧೬ ॥ 


ಯಸ್ಯ ಸಂಜಿಂತನಾದೇನ ಸೌ ಮನಸ್ಯಂ ಹತಾಂಹಸಾಂ। 
ತಸ್ಮೈ ಸುಮನಸಾಂ ಮಾಲಾಂ ಸುಗಂಧಾಂ ಪರಿಕಲ್ಪಯೇ ॥ ೧೧೭॥ 





೧೧೨. "" ಯಾವ ನಿನ್ನ ವರಾಹರೂಪವನ್ನು ತಾಳಿ ಪ್ರಳಯಸಮುದ್ರದಲ್ಲಿ 
ಮುಳುಗಿದ್ದ ಈ ಭೂಮಿಯನ್ನುದ್ದಾರಮಾಡಿದೆಯೋ ಆ ನಿನಗೆ ಈ ಜಲದಿಂದ 
ಸ್ನಾನಮಾಡಿಸುವೆನು.?” ಇದು ಸ್ನಾನಸಮರ್ಪಣಮಂತ್ರವು. 

೧೧೩. ""ಬ್ರಹ್ಮಾಂಡಕೋಟಗಳು ವಿಶ್ವರೂಪನಾದ ಯಾವ ನಿನಗೆ ಹೊದಿಕೆ 
ಯಾಗಿರುಪುವೋ ಆತನಿಗೆ ಮಂಗಳಕರವಾದ ಈ ವಸ್ತ್ರದ್ವಯವನ್ನು ಸಮರ್ಪಿಸು 
ವೆನು” ಇದು ವಸ್ತ್ರಯುಗಸಮರ್ನಣಮಂತ್ರವು. 

೧೧೪. «"ಯಾವಾತನನ್ನು ಳಿದು ಯಜ್ಞ ವನ್ನು ಮಾಡಿದರೂ ಅದು ದಿಟ 
ಗಿಯೂ ಅಕ್ಕ ತವೇ ಆಗುತ್ತ ಜಿಯೋ ಅಂತಹ ಯಜ್ಞೆ .ಶ್ವರನಾದ ಓಸಾ ಯ 
ನಿನಗಿದೋ ನ ಮುಜ್ಞೊ ನೀಪವೀತವನ್ನು ಸಮರ್ಪಿಸುವೆನು. ” ಇದು 'ಯಜ್ಞೋ 
ಪನೀತ ಸಮರ್ಪಣಮಂತ್ರವು. - 

೧೧೫. "ಯಾವನ ಅಂಗಸಂಗವನ್ನು ಪಡೆದು ಸಮಸ್ತ ಭೂಷಣಗಳೂ 
ಬೆಳಗುತ್ತಿರುವುವೋ, ಅಂತಹ ವಿಶ್ವಕ್ಕೇ ಅಲಂಕಾರಪ್ರಾಯನಾದ ಪರಮಾತ್ಮನಿಗೆ 
ಭೂಷಣಗಳನ್ನೊಪ್ಪಿಸುವೆನು.” ಇದು ಭೂಷಣಸಮರ್ಸಣಮಂತ್ರವು. 

೧೧೬. “ಯಾವನ ಮೈಯನ್ನು ಸೋಕೆ ಸುಳಿದ ಗಾಳಿಯ ಸೋಕೆನಿಂದ 
ಶ್ರೀಗಂಧನೇ ಮೊದಲಾದ ಮಲಯಗಿರಿಯ ಮರಗಳು ಭಯು. 
ಗಳಾಗಿರುವುವೋ ಆ ಸ್ವಾಮಿಗೆ ಶ್ರೀಗಂಧಲೇಪನವನ್ನು ಸಮರ್ಪಿಸುತ್ತೇನೆ.”? 
ಇದು ಶ್ರೀಗಂಧಸಮರ್ಪಣಮಂತ್ರವು. 

೧೧೭. “ಯಾವಾತನ ಧ್ಯಾನಮಾತ್ರದಿಂದ ಪಾಪರಹಿತರಾದ ಭಕ್ತರಿಗೆ 
ಸೌಮನಸ್ಯವುಂಟಾಗುತ್ತದೆಯೋ ಆ ಪ್ರಭುವಿಗೆ ನಾನು ಸುಗಂಧಭರಿತವಾದ 


೩೯೬ ಶಿ ಸ್ಫಾಂದಮ ಹಾಪುರಾಣಂ 


ಯಂ ಚಿತ್ತೇ ಸ್ಲಿರಮಾದಾಯ ಭವಾಗ್ನಿ ಪರಿಧೂಪನಂ । 


ಇಹಾತಿ ತಸ್ಮೈ ಪ್ರದದೇ ಸುಗಂಧಂ ಧೂಪಮುತ್ತಮಂ ॥ ೧೧೮ ॥ 
ಸ್ವತೇಜಸಾಖಲನಖಿದಂ ದೀಪಿತಂ ಯಸ್ಯ ಭಾಸತಃ | 

ತಸ್ಮೈ ದೀಪಪ್ರದೀಸ್ತಾಯ ದೀಪಮೇನಂ ದದಾಮ್ಯಹಂ ॥ ೧೧೯ 
ಚರಾಚರಂ ಜಗತ್ಸರ್ನಮತ್ತಿ ಯೋ ಯಶ್ಚ ಭಾವಯೇತ್‌ । 

ಅನೇನ ಚ ಪುನಃ ಪುಷ್ಚೌ ತಸ್ಮಾದನ್ನಂ ನಿನೇದಯೇ ॥ ೧೨೦ ॥ 


ಯದೀಯಮುಖರಾಗೇಣ ಸಹಜಾವಾಸಿತೇನ ಚ । 
ಮೋಹಿತಾಃ ಸುರಸುಂದರ್ಯಸ್ತಸ್ಮೈ ತಾಂಬೂಲಮಂತ್ತಮಂ ॥ ೧೨೧೫ 


"ಪಿ 
ಪ್ರದಕ್ಸಿಣಪ್ರುಕ್ರಮಣಾದ್ಧನಾಂಗಣವಿವರ್ತನಂ | 


ಹಂತಿ ಯಃ ಕರುಣಾಂಬೋಧಿಸ್ತಂ ನಮಾನಿ ಜಗದ್ಗುರುಂ ॥ ೧೨೨ ॥ 





ಈ ಸುಮಮಾಲೆಯನ್ನು ಸಮರ್ಪಿಸುವೆನು.' ಇದು ಸುಮಮಾಲಾಸಮರ್ಸಣ 
ಮಂತ್ರವು. 

೧೧೮. “ಯಾವನನ್ನು ಚಿತ್ತದಲ್ಲಿ ನೆಲೆಗೊಳಿಸಿದರೆ ಭವಾಗ್ನಿಯು ಹೊಗೆ 
ಯಾಡುವುದು ನಿಂತುಹೋಗುತ್ತದೆಯೋ ಆ ಜಗನ್ನಾಥನಿಗೆ ಉತ್ತಮೋತ್ತಮ 
ವಾದ ಈ ಸುಗಂಧಧೂಪವನ್ನೊಪ್ಪಿಸುವೆನು.?' ಇದು ಧೂಪಸಮರ್ನ್ಪಣಮಂತ್ರವು. 

೧೧೯. "ಸತತವೂ ಬೆಳಗುತ್ತಿರುವ ಯಾವ ಪ್ರಭುವಿವ ತೇಜಸ್ಸಿನಿಂದ 
ಈ ಸಮಸ್ತ ಜಗತ್ತೂ ಬೆಳಗಿಸಲಾಗಿರುವುದೋ ಅಂತಹ ದೀಸಸ್ರದೀಪಕನಾದ 
ಜಗದ್ದೀಸಕಸ್ವಾಮಿಗೆ ಈ ಸೊಡರದೀಪವನ್ಸರ್ಪಿಸುವೆನು.?' ಇದು ದೀಸ 
ಸಮರ್ಪಣ ಮಂತ್ರವು. 

೧೨೦. ಚರಾಚರಾತ್ಮಕವಾದ ಈ ಜಗತ್ತನ್ನಾವಾತನು ಭಕ್ಸಿಸುವನೋ, 
ಭಕ್ಸಿಸಿದ ಆ ಜಗತ್ತನ್ನೇ ಯಾವಾತನು ಸೃಜಿಸುವನೋ, ಹಾಗೆ ಸೃಷ್ಟಿಯಾದ 
ಆ ಜಗತ್ತು ಯಾವಾತನಿಂದಲೇ ಪುಷ್ಪ ವಾಗುವುದೋ ಆ ಜಗನ್ನಾಥಪ್ರಭುವಿಗೆ 
ನಾನು ಈ ಅನ್ನವನ್ನು ನಿವೇದಿಸುವೆನು.?” ಇದು ನೈವೇದ್ಯಸಮರ್ಪಣಮಂತ್ರಪು. 

೧೨೧. “ಸ್ವಭಾವದಿಂದಲೇ ಸುವಾಸಿತವಾಗಿರುವ ಯಾವಾತನ ತುಟ 
ಗೆಂಪನ್ನು ಕಂಡು ಸುರಸುಂದರಿಯರೆಲ್ಲರೂ ಮೋಹಿತರಾಗಿಹೋದರೋ ಆ 
ದೇವನಿಗೆ ಈ ತಾಂಬೂಲವನ್ನೊಪ್ಪಿ ಸುವೆನು.” ಇದು ತಾಂಬೂಲಸಮರ್ಸಣ 
ಮಂತ್ರವು. 

೧೨೨. ""ಯಾವಾತನಿಗೆ ಪ್ರದಕ್ಸಿಣೆ ಮಾಡಿದರೆ ಭಕ್ತನು ಭವಾಂಗಣದಲ್ಲಿ 
ಮರಳಿ ಮರಳಿ ಪ್ರದಕ್ಸಿಣೆಗೈಯುವುದನ್ನು ಸಾಕುಮಾಡುವನೋ ಆ ಶ್ರೀಮನ್ಸಾ 
ರಾಯಣಮೂರ್ತಿಗೆ ಪ್ರದಕ್ಸಿಣ ನಮಸ್ಕಾರವನ್ನು ಮಾಡುತ್ತೇನೆ? ಇದು 
ನಮಸ್ಕಾರ ಮಂತ್ರವು. 


ತ್ರಿ೦ಶೋ9ಧ್ಯಾಯಃ ೩೯೭ 


ಮಂತ್ರಾಸ್ತು ಕಥಿತಾಹ್ಯೇತ ಉಸಚಾಕೈಃ ಪೃಥಕ್‌ ಪೃಥಕ್‌ । 


ಅನಾಹ್ಶ ಚಿಂತಯೇಜ್ದೆ €ನಂ ಬಹಿಃಸಂಸ್ಲಿ ಸಾತ ನಃ ॥ ೧೨೩ ॥ 
ರತ್ನ ನನ್ನತ ನೆಂ ದತ್ಕಾ ತೆತ್ರಾಸೀನೆಂ a 

ಪಾದಪದ್ಮ ದ್ವಯೇ ದದ್ಯಾ ತ್ಬಾ ದ್ಯ ೦ಶ್ಯಾ ಮಾಕಪಂಕಜೈಃ ॥ ೧೨೪ ॥ 
ಡೊರ್ವಾೆರಾಜಿತಾಭ್ಯಾ 0 ಚ” ಸಂಸ್ಕೃತ ಮೂಲಮಂತ್ರ ಣಾತ್‌। 
ಸೌನರ್ಣೇ ರಾಜತೇ ವಾಪಿ ತಾಮ್ರೇ ಮಾ ಶಂಖ ಏನ ವಾ ॥೧೨೫॥ 
ಅರ್ಥ್ಯಂ ಸಂಸ್ಕೃತ್ಯ ವಿಧಿವದ್ಧಾ ರಿಚಂದನಪುಷ್ಪಕ್ಕಃ 
ಯನದೂರ್ವಾಕುಶಾಗ್ರೈಕ್ಸ ಫಲಸಿದಾ ರ್ಥಕ್ಕೈನ್ನ | ॥ ೧೨೬ ॥ 
ದೂರ್ವಾಕುಶಾಗ್ಯೈ ರ್ದೇವಸ್ಯ ಮೂದಧ್ಧಿ ೯ ಸಿಂಚೇತ್ತದಗ್ರತಃ | 
ಸಾನಶೇಷಂ ಕಿ ಕ ಪೇದ್ಸೂಮಾನೇಸೋರ್ಥವಿಧಿರೀರಿತಃ ॥ ೧೨೭ ॥ 


"ಜಾತೀಫಲೈರ್ವಾ ಕಂಕೋಲೈರ್ಲನಂಗೈಃ ಸಂಸ್ಕತೆಂ ಜಲಂ । 
ದದ್ಯಾದಾಚಮನಾರ್ಥಂ ತು ನುಧುಪರ್ಕಂ ತತೋ ದದೇತ್‌ ॥ ೧೨೮ ॥ 


೧೨೩. ಎಲೈ ವಿಪ್ರರೇ! ಮಂಡಲಾಂತರ್ಗತನಾದ ಆ ಪರಮಾತ್ಮನ 
NE ಪೂಜೆಗೆ ಈ ರೀತಿ ಬೇರೆ ಬೇರೆಯಾಗಿ ಈ ಮಂತ್ರ ಕ 
ಹೇಳಲಾಗಿರುವುವು. ವ್ರತಿಯಾದವನು ತನ್ನ ಅಂತರಂಗದಲ್ಲಿ ನೆಲಸಿರುವ 
ಪರಮಾತ್ಮನನ್ನು ತಾನು ಬರೆದ ಮಂಡಲದಲ್ಲಿ ಬಹಿಸಸ್ಥಿ ತನನ್ನಾಗಿ ಭಾವಿಸಿ 
ಆವಾಹನೆ ಮಾಡಬೇಕು. 

೧೨೪. ತರುವಾಯ ಆ ಸ್ವಾಮಿಗೆ ರತ್ನ ಶೈ ಸಿಂಹಾಸನವನ್ನಿತ್ತು ಅದರಮೇಲೆ 
ಆತನು ಸುಖಾಸೀನನಾಗಿರುವನೆಂದು ಭಾವಿಸಬೇಕು. ಬಳಿಕ ಆ ಪ್ರಭುವಿನ 
ಅಡಿದಾವರೆಗಳಲ್ಲಿ ದೂರ್ಮೆಗಳಿಂದಲೂ, ತಾವರೆಗಳಿಂದಲೂ ಕೂಡಿದ ಪಾದ್ಯವ 
ನ್ನೊಪ್ಪಿ ಸಬೇಕು. 

೧೨೫-೧೨೭. ಇದಾದ ಬಳಿಕ ಮೂಲಮಂತ್ರವನ್ನುಚ್ಚರಿಸಿಕೊಂಡು ಚಿನ್ನ 
ಬೆಳ್ಳಿ, ತಾಮ್ರ ಪಾತ್ರೆಗಳಲ್ಲಿಯಾಗಲಿ, ಶಂಖದಲ್ಲಿಯಾಗಲಿ ಗರಿಕೆ ಮತ್ತು 
ಅಪರಾಜಿತೆ (ಬನ್ನಿಗಿಡದ ಪತ್ರೆ?)ಗಳು ಬೆರಸಿದ ಜಲವನ್ನು ತುಂಬಿಕೊಂಡು 
ಗಂಧಪುಷ್ಪಗಳಿಂದಲ್ಕೂ ಯವ, ದೂರ್ವೆ, ದರ್ಭೆಯ ಕೊನೆಗಳು, ಫಲ್ಕ ಬಿಳಿ 
ಸಾಸುವೆ, ಎಳ್ಳು ಈ ವಸ್ತುಗಳನ್ನು ಬೆರಸಿ ಶಾಸ್ತ್ರೋಕ್ತವಾಗಿ ಅದನ್ನು ಸಂಸ್ಕರಿಸಿ 
ಅರ್ಫ್ಯವನ್ನಾಗಿಸಿಕೊಂಡು ಅದನ್ನು ಗರಿಕೆ ಮತ್ತು ದರ್ಭೆಯ ತುದಿಗಳಿಂದ 
ತೆಗೆದುಕೊಂಡು ಮಂಡಲದಲ್ಲಿ ಆವಾಹಿತನಾಗಿರುವ ಪರಮಾತ್ಮನೆದುರಿಗೆ ಸೇಚನ 
ಮಾಡಬೇಕು. ಉಳಿದುದೆಲ್ಲವನ್ನೂ ನೆಲದಲ್ಲಿ ಚೆಲ್ಲಬೇಕು. ಇದು ಅರ್ಥ್ಯವಿಧಾನ 
ವೆಂದು ಹೇಳಿದೆ. 

೧೨೮. ಜಾಯಿಕಾಯಿ, ಕಂಕೋಲೆ, ಲವಂಗ ಇವುಗಳಲ್ಲಿ ಯಾವುದ 


ತು ಶ್ರೀ ಸ್ಯಾಂದೆಮಹಾಪುರಾಣಂ 


ಮಧುಸರ್ಪಿರ್ಯುತಂ ಗವ್ಯಂ ದಧಿ ಕಾಂಸ್ಯೇ ಹಿ ನಿರ್ಮಲೇ। 
ಪಾತ್ರೇ ಸ್ಥಿತಂ ಚ ಪಿಹಿತಂ ಸಾತ್ರೇಣಾನ್ಯೇನ ತಾದೃಶಾ । 


ಸುಸಂಸ್ಕೃತಂ ಫಲಯುತಂ ಸ್ನಪನೇ ಜಲಮುಚ್ಯತೇ ॥ ೧೨೯೫0 
ಪೆಟ್ಟಿಕೌ ಶೇಯಕಾರ್ಪಾಸನಿರ್ಮಿತೇ ವಾಸಸೀ ಶುಭೇ । 
ಯಥಾಶಕ್ತಿ ಪ್ರದೇಯೇ ಚೆ ವಿತ್ತಶಾಠ್ಯಂ ನೆ ಕಾರಯೇತ್‌ ॥ ೧೩೦ ॥ 


ಹಾರಕೇಯೂರಮುಕುಟಿಗ್ಗೈ ನೇಯಾದಿಕಭೂಷಣಂ । 
ಯಥಾಶಕ್ತಿ ಯಥಾಸ್ಥಾನಂ ದೇವಸ್ಯಾಂಗೇ ನಿವೇಶಯೇತ್‌ ॥ ೧೩೧॥ 
ಉಪನೀತಂ ಹರೇರ್ಡದ್ಯಾತ್ಸಟ್ಟಿಸೂತ್ರವಿನಿರ್ಮಿತಂ । 


ಕಾರ್ಪಾಸಮಥವಾ ವಿಪ್ರ ಗೆಂಧಚೆಂದನಸಂಸ್ಕತಂ H ೧೩೨ ॥ 
ಚಂದ್ರಚಂದನಕಸ್ತೂರೀಕುಂಕುಮೈರನುಲೇಸನಂ ॥ ೧೩೩ ॥ 
ತುಲಸೀಪಲಮಾಲಾಂ ಚೆ ಜಾತೀಪಂಕಜಚಂಪಕ್ಕೆಃ । 

ಅಶೋಕಚ್ಛುರಪುನ್ನಾಗನಾಗಳೇಸರಕೇಸರೈಃ ॥ ೧೩೪ ॥ 


ರಿಂದಾದರೂ ಮಿಶ್ರಮಾಡಿ ಸಂಸ್ಕರಿಸಿದ ನೀರನ್ನು ಸ್ವಾಮಿಗೆ ಆಚಮನವಾಗಿ 
ಕೊಡಬೇಕು. ಆಮೇಲೆ ಮಧುಪರ್ಕವನ್ನು ಸಮರ್ಪಿಸತಕ್ಕುದು. 

೧೨೯. ಕಂಚಿನ ಪಾತ್ರೆಯಲ್ಲಿ ಜೇನುತುಪ್ಪ, ಹಸುವಿನ ತುಪ, 
ಮೊಸರುಗಳನ್ನು ಹಾಕಿ ಹಣ್ಣು ಬೆರಸಿ ಅದರ ಮೇಲೆ ಮತ್ತೊಂದು ಪಾತ್ರೆಯನ್ನು 
ಮುಚ್ಚಿ ಟ್ಚಿರಬೇಕು. ಇದು ಮಧುಪರ್ಕವೆನಿಸುವುದು. ಇದಾದತರುವಾಯ 
ಪರಮಾತ್ಮನಿಗೆ ಶುದ್ಧೋದಕಸ್ಪಾನವನ್ನರ್ಪಿಸಬೇಕು. 

೧೩೦. ಸೊಗಸಾದ ರೇಷ್ಮೆ ಅಥವ ಹತ್ತಿಯಲ್ಲಿ ಮಾಡಿದ ಶುಭ್ರವಾದ 
ಎರಡು ವಸ್ತ್ರಗಳನ್ನು ಸ್ವಾಮಿಗೆ ಅರ್ಪಿಸಬೇಕು. ಧನವ್ಯಯವನ್ನು ಲೆಕ್ಕಿಸಬಾರದು 
(ಜಿಪುಣತನವನ್ನು ಮಾಡಕೂಡದು). 

೧೩೧. ಹಾರ, ಬಾಹುಜಿಗೆ, ಕಿರೀಟ, ಗೈವೇಯಕ ಮುಂತಾದ ಆಭರಣ 
ಗಳನ್ನು ಶಕ್ಟ್ಯನುಸಾರ ಆಯಾ ಸ್ಥಾನಗಳಿಗು ಚಿತವಾಗಿ ಪರಮಾತ್ಮನಿಗೆ 
ಸಮರ್ಪಿಸಬೇಕು. 

೧೩೨. ಇದಾದತರುವಾಯ ರೇಷ್ಮೆ ಅಥವಾ ಹತ್ತಿಯ ನೂಲಿಂದ ಮಾಡಿ 
ಗಂಧಚಂದನಗಳಿಂದ ಸಂಸ್ಕೃತವಾದ ಯಜ್ಞೋಪವೀತವನ್ನರ್ಸಿಸತಕ್ಕುದು. 

೧೩೩. ಆಮೇಲೆ ಚಂದ್ರ, ಚಂದನ, ಕಸ್ತೂರಿ, ಕುಂಕುಮಕೇಸರಿಗಳಿಂದ 
ಮಾಡಿದ ದಿವ್ಯಗಂಧಾನುಲೇಸವನ್ನೊಪ್ಪಿ ಸಬೇಕು. 

೧೩೪-೧೩೫. ತುಲಸೀಮಾಲೆಯನ್ನಾಗಲಿ, ಜಾಜಿ. ಕಮಲ, ಸಂಪಿಗೆ, 
ಅಶೋಕ, ಛುರ, ಪುನ್ನಾಗ, ನಾಗಕೇಸರಿ ಮುಂತಾದ ಅನೇಕ ಕುಸುಮಗಳ 


ತ್ರಿಂಶೋ$ಧ್ಯಾಯಃ ೩೯೯ 


ಅನ್ಯೈಃ ಸುಗಂಘೈಃ ಕುಸುಮೈರ್ಮಾಲಾಂ ಮಾಲ್ಯಮಥಾಪಿ ವಾ। 
ಮುಕ್ತಕಾನಿ ಚ ಪುಷ್ಪಾಣಿ ದೆದ್ಯಾಜ್ಜಿ (ನಸ್ಯ ಮೂರು ॥ ೧೩೫ ॥ 
ಮಾಲಾ ಸಾ ಪ್ರಸದೀನಾ ತು Bs ಕಂಠೋರುಸಮ್ಮಿ ತಂ। 
ಗರ್ಭಕಂ ಕೇಶಮಥ್ಯೆ (ತು ಮೂಧ್ಣಿ ೯ ಪುಷ್ಪಾಂಜಲಿಂ ಕ್ಸಿ “ಫೇತ್‌ 1೧೩೬॥ 
ಸಗುಗ್ಗುಲ ಗುರೂಶೀರಸಿತಾಜ ಫಮಧುಚಂದನ್ನೆ 81 

ಧೂಸಂ ದದ್ಯಾತ್ಸು ಗೆಂಧಾಢ್ಕಂ ದೀಪಂ Pp ಶುಭೆಂ ॥ ೧೩೭ ॥ 
ಕರ್ಪೂರಗರ್ಭಯಾ ನರ್ತ್ಯಾ ತಿಲತೈಲೇನ ವಾ ದದೇತ್‌ । 
ಅಖಂಡಿತಸಮುದ್ಧೌತಂ ಶಾಲಿತಂಡುಲನಿರ್ಮಿತಂ । 


ಸುಪೆಕ್ಸಮನ್ನೆಂ ಸುರಭಿಸರ್ಪಿಷಾ ಚ ಸುವಾಸಿತಂ ॥ ೧೩೮ ॥ 
ಸೌರಭೇಯ ದಧಿಕ್ಟೀರಪಕ್ಕೆರಂಭಾಸಿತಾಯಂತಂ | 
ನಾನಾವ್ಯಂಜನಸಂಕೀರ್ಣಂ ಸೋಹದಂಶಂ ಸಪೂಪಕಂ ॥ ೧೩೯॥ 
ನಾನಾಫಲಯುತಂ ಹ್ಯದ್ಯಂ ಸುಗಂಧಂ ಸರಸಂ ನನಂ । 

ನೈನೇದ್ಯಂ ದೇನದೇನಸ್ಕ ಪ್ರಸ್ಥಾಡೂನಂ ನ ಶಸ್ಯತೇ ॥ ೧೪೦ ॥ 





ಮಾಲೆಯನ್ನಾಗಲಿ, ಕುಸುಮಗಳನ್ನೇ ಆಗಲಿ, ಮುತ್ತುಗಳನ್ನೂ, ಪುಷ್ಪಗಳನ್ನೇ 
ಆಗಲಿ ಸ್ವಾಮಿಯ ಶಿರಸ್ಸಿನಮೇಲೆ ಧರಿಸಬೇಕು. 

೧೩೬. ಮಾಲೆಯು ಪಾದಗಳವಕೆಗೂ ಇರತಕ್ರುದು, ಮಾಲ್ಯವು 
ಸೊರಳಿಂದ ತೊಡೆಯವರೆಗೂ ಇರಬೇಕು. ಕೇಶಮಧ್ಯದಲ್ಲಿದ್ದರೆ ಗರ್ಭಕವೆನಿಸು 
ವುದು. ಶಿರಸ್ಸಿನಲ್ಲಿಯಾದರೋ ಪುಷ್ಪಾ ಫ್ರಿಂಜಲಿಯನ್ನಿಡಬೇಕು. 

೧೩೭. ಗುಗ್ಗುಲು, ಅಗುರು, ಉಶೀರ (ವಾರಣದಬೇರು), ಶುದ್ಧವಾದ 
ತುಪ್ಪ, ಮಧುಚಂದನ ಇವುಗಳೊಡಗೂಡಿದ ಸುಗಂಧಭರಿತವಾದ ಧೂಪವನ್ನು 
ದೇವನಿಗೆ ಒಪ್ಪಿ ಸಬೇಕು. ಆಕಳ ತುಪ್ಪ ದಲ್ಲಿ ತೋಯಿಸಿದ ವರ್ತಿಯೊಡನೆ 
ಯಾಗಲಿ, ಎಳ್ಳೆಣ್ಣೆಯ ವರ್ತಿಯೊಡನಾಗಲಿ ಕೂಡಿದ ಕರ್ಪೂರದ ದೀಪವನ್ನು 
ಬೆಳಗಬೇಕು. 

೧೩೮-೧೪೦. ನುಚ್ಚಾಗದಿರುವ ಅಕ್ಕಿಯನ್ನು ಚೆನ್ನಾಗಿ ತೊಳಸಿ ಹದವಾಗಿ 
“ಬೇಯಿಸಿ ಪಕ್ವಮಾಡಿರುವ ಅನ್ನವನ್ನು ಅಭಿಘಾರ ಮಾಡಿ, ಗೋವಿನ ಹಾಲು. 
ಮೊಸರು, ಬಾಳೆಯಹಣ್ಣು, ಬಗೆ ಬಗೆಯ ವ್ಯಂಜನಗಳು, ಭಕ್ರ್ಯ್ಯಗಳು, 
ಮೋದಕ (ಕಡಬು)ಗಳು, ಬಗೆ ಬಗೆಯ ಹಣ್ಣುಗಳು ಇವುಗಳೊಡನೆ ಕೂಡಿ, 
ಮನೋಹರವೂ, ಸುಗಂಧಭರಿತವೂ, ಸುರಸವೂ, ಆಗತಾನೇ ಸಿದ್ಧ ಪಡಿಸಿದುದೂ 
ಆದ ನೈವೇದ್ಯವನ್ನು ದೇವದೇವನಿಗೆ ನಿವೇದಿಸತಕ್ಕುದು. ಒಂದು ಕೊಳಗಕ್ಕಿಂತ 
ಕಡಿಮೆಯಾಗಿ ನೈವೇದ್ಯವನ್ಸಿಡಕೂಡದು. 


ಜಲ 0 ಶ್ರೀ ಸ್ಯಾಂದೆಮಹಾಪುರಾಣಂ 

ಧೂಪೇ ದೀಪೇ ಚೆ ನೈವೇದ್ಯೇ ಸ್ನಾನೇಂರ್ಫೇ ಮಧುಪರ್ಕಳೇ । 

ವಸ್ತ್ರೇ ಯಜ್ನೋಪವೀತೇ ಚೆ ದೆದ್ಯಾದಾಚಮನೀಯಕಂ ॥ ೧೪೧೫ 
ಅನ್ಯತ್ರ ಕೇವಲಂ ವಾರಿ ಸಂಸ್ಕತೆಂ ತೌಪಚಾರಿಕಂ । 

ನೈನೇದ್ಯಾಂತೇ ತ್ವಾಚಮನಂ ದದ್ಯಾಚ್ಚ ಕರಫೃಷ್ಟಿಕಂ ॥ ೧೪೨ ॥ 
ಸಗಂಧಚಂದನಂ ವಿಪ್ರಾಸ್ತಾಂಬೂಲಂ ಚೆ ಡದೇತ್ತತಃ । 
ಸಕರ್ಪೂರಲವಂಗೈಲಾಜಾತಿಕ್ರಮುಕೆಸಂಯಖುತೆಂ 
ಅಷ್ಟೋತ್ತರಶತಂ ಜಸ್ತಾ ಮೂಲಮಂತ್ರ ಮನನ್ಯಧೀಃ । 
ಸ್ತೂತ್ಕಾ ಪ್ರದಕ್ಷಿಣಂ ಕೃತ್ವಾ ಪ್ರಾರ್ಥಯೇತ್ಪುರುಷೋತ್ತಮಂ ॥ ೧೪೪ ॥ 
ದೇವದೇವ ಜಗನ್ನಾಥ ಸರ್ವತೀರ್ಥಪ್ರವರ್ತಕ । 


॥ ೧೪೩॥ 


ಸರ್ವತೀರ್ಥೆಮಯಶ್ಚಾಸಿ ಸರ್ವಡೇವಮಯ ಪ್ರಭೋ ॥ ೧೪೫ ॥ 
ತೈತ್ಛೈಸಾದಾನ್ಮಯಾ ತೀರ್ಥರಾಜೇ ಸ್ನಾನಂ ಹಿ ಯತೃತಂ | 
ತದಸ್ತು ಸಫಲಂ ದೇವ ಯಥೋಕ್ಕಫಲದೋ ಭವ ೧೪೬ ॥ 


೧೪೧. ಧೂಪ, ದೀಪ, ನೈವೇದ್ಯ, ಅರ್ಥ್ಯ, ಸ್ನಾನ, ಮಧುನರ್ಕ, ವಸ್ತ್ರ, 
ಯಜ್ಞೋಪವೀತ ಇವುಗಳನ್ನು ಸಮರ್ಪಣಮಾಡಿದ ಬಳಿಕ ಪರಮಾತ್ಮನಿಗೆ 
ಆಚಮನವನ್ನೊಪ್ಪಿಸಬೇಕು. 

೧೪೨. ಇತರ ವಿಷಯಗಳಲ್ಲಿ ಸಂಸ್ಕರಿಸಿದ ಕಳಶೋದಕವನ್ನು ಮಾತ್ರ 
ಕೊಡಬೇಕು. ನೈವೇದ್ಯವಾದ ಮೇಲೆ ಆಚಮನವನ್ನು ಕೊಟ್ಟು ಕರೋದ್ವ 
ರ್ತನವನ್ನು ನೀಡತಕ್ಕದ್ದು. 

೧೪೩. ಎಲೈ ವಿಪ್ರಕೇ! ಆಮೇಲೆ ಕರ್ಪೂರ, ಲವಂಗ. ಏಲಕ್ಕೆ, 
ಜಾಯಿಕಾಯಿಗಳೊಡಗೂಡಿದ ಅಡಿಕೆಯ ಪುಡಿಯನ್ನಿಟ್ಟು ತಾಂಬೂಲವನ್ನು 
ಗಂಧಚಂದನಸೂರ್ವಕವಾಗಿ ಅರ್ಪಿಸಬೇಕು. 

೧೪೪ ಇದಾದಬಳಿಕ ಮೂಲಮಂತ್ರವನ್ನು ನೂರೆಂಟುಬಾರಿ ಜಪಮಾಡಿ 
ಅನನ್ಯಮನಸ್ಮನಾಗಿ ಪರಮಾತ್ಮನನ್ನು ಸ್ತುತಿಸಿ ಆ ಪುರುಷೋತ್ತಮನಿಗೆ 
ಪ್ರದಕ್ಸಿಣಪೂರ್ವಕವಾದ ನಮಸ್ಥಾರಗಳನ್ನು ಮಾಡಬೇಕು. 

೧೪೫. ""ಎಲ್ಫೆ ದೇವದೇವನೈೆ, ಜಗನ್ನಾಥನೆ! ನೀನು ಸಮಸ್ತ 
ತೀರ್ಥಗಳನ್ನೂ ಪ್ರವರ್ತನಗೊಳಿಸಿದವನು. ನೀನು ಸಮಸ್ತ ತೀರ್ಥಗಳ 
ಸ್ವರೂಪನಾಗಿರುವೆ. ಪ್ರಭೋ! ನೀನೇ ಸಮಸ್ತ ದೇವತಾಮಯನು. 

೧೪೬. ನಿನ್ನೆ ಅನುಗ್ರಹದಿಂದಲೇ ನಾನು ತೀರ್ಥರಾಜನವೆನಿಸಿದ 
ಈ ಸಾಗರದಲ್ಲಿ ಸ್ನಾನವನ್ನು ಮಾಡಿದನಷ್ಟೆ! ಈ ಸ್ನಾನವು ಸಫಲವಾಗಲಿ. 
ಪರಮಾತ್ಮಾ! ಈ ಸ್ನಾನಕ್ಕೆ ಹೇಳಿರುವ ಫಲಗಳೆಲ್ಲವನ್ನೂ ನನಗೆ ದಯೆಗೈಯ್ಯು 
ವವನಾಗು. 





ತ್ರಿಂಶೋ$ಧ್ಯಾಯಃ ೪೦೧ 


ಸಿಂಧುರಾಜಸ್ತ್ವೈೆಂ ಚ ವಿಭೋ ದ್ರವರೂಪೋಸಸ್ಯಸಂಶಯಂ | 
ಪಾಷಾಲಯೇ ನಿಮಗ್ಗೆಂ ಮಾಂ ಪರಿತ್ರಾಹಿ ನಮೋಸ್ತು ತೇ ॥ ೧೪೭ ॥ 
ಇತ್ಥಂ ಪ್ರಪೂಜ್ಯ ದೇನೇಶಂ ನಾರಾಯಣಮನಾಮಂಯಂ । 
ತೀರ್ಥರಾಜಕೃತಸ್ನಾನಃ ಸರ್ನತೀರ್ಥಫಲಂ ಲಭೇತ್‌ ॥ ೧೪೮ ॥ 
ಗವಾಂ ಕೋಟ ಪ್ರದಾನೇನ ಕ್ರತುಕೋಟಕೃತೇನ ಚ । 
ಕೋಟಬ್ರಾಹ್ಮಣಭೋಜ್ಯೇನ ಮಹಾದಾನೈಶ್ಚ ಕೋಟಶಃ । 

ಯತ್ನುಣ್ಯಂ ಕರ್ನೀಣಾಂ ಪ್ರೋಕ್ತಂ ತದನೇನ ಹಿ ಲಭ್ಯತೇ ॥ ೧೪೯॥ 
ಧ್ಯಾನಂ ದಾನಂ ತಪೋ ಜಾಷ್ಯಂ ಶ್ರಾದ್ಧಂ ಚೆ ಸುರಸೂಜನಂ । 
ಸಿಂಧುರಾಜೇ ಕೃತಂ ಸರ್ವಂ ಕೋಟಕೋಟಗುಣಂ ಭವೇತ್‌ ॥ ೧೫೦ ॥ 
ಅಪಿ ನಃ ಸ ಕುಲೇ ಶಶ್ವಿಶ್ಸಿಂಧುಸ್ನಾಯಿಾ ಭವಿಷ್ಯತಿ | 


ದೇವೇಭ್ಯಶ್ಚ ಪಿತೃಭ್ಯಶ್ನ ದಾಸ್ಯತೇ ಚೆ ತಿಲೋದಕಂ ॥ ೧೫೧ ॥ 
ಕ್ರಂದಂತಿ ಸರ್ವಪಾಪಾನಿ ಸಂಭ್ರಾಂತಾಃ ಸರ್ವಪಾತಕಾಃ । 
ಅನಿಷ್ಟಾನಿ ಸಲಾಯಂತೇ ಸಿಂಧುಸ್ನಾನೋದ್ಯತಸ್ಯ ವೈ ॥ ೧೫೨ ॥ 


೧೪೭. ಎಲೈ ಪ್ರಭುವೇ! ನೀನು ದ್ರವರೂಪನಾದ ಸಿಂಧುರಾಜನೇ 
ಆಗಿರುವೆಯೆಂಬುದರಲ್ಲಿ ಸಂಶಯವೇ ಇಲ್ಲವು. ಪಾಪವೆಂಬ ಮನೆಯಲ್ಲಿ 
ಅಡಗಿಕೊಂಡಿರುವ ನನ್ನನ್ನು ಕಾಪಾಡು! ನಿನಗಿದೋ ನಮಸ್ಕಾರವು.” 

೧೪೮. ಎಲ್ಲೆ ವಿಪ್ರರೇ! ಈ ರೀತಿ ತೀರ್ಥರಾಜವಾದ ಸಮುದ್ರದ 
ಸ್ನಾನವನ್ನು ಮಾಡಿ ಅನಾಮಯನಾದ ಶ್ರೀಜಗನ್ನಾಥನನ್ನು ಪೂಜಿಸಿದುದಾದರೆ 
ಸಮಸ್ತ ತೀರ್ಥಗಳಲ್ಲಿ ಮಿಂದ ಫಲವೂ ಲಭಿಸುತ್ತದೆ. 

೧೪೯-೧೫೦. ಕೋಟ ಗೋದಾನಗಳಿಂದಲೂ, ಕೋಟ ಯಜ್ಞಗಳನ್ನು 
ಮಾಡುವುದರಿಂದಲೂ, ಕೋಟ ಮಹಾದಾನಗಳಿಂದಲೂ ಪುಣ್ಯಕರ್ಮಿಗಳಿಗೆ 
ಯಾವ ಪುಣ್ಯವುಂಟೋ ಆ ಪುಣ್ಯವೆಲವೂ ಈ ತೀರ್ಥರಾಜ ಸ್ನಾನ ಮತ್ತು 
ಶ್ರೀಜಗನ್ನಾಥ ಪೂಜೆಗಳಿಂದುಂಟಾಗುತ್ತದೆ. ಸಮದ್ರತೀರದಲ್ಲೆ ಸಗಿದ ಧ್ಯಾನ, 
ದಾನ, ತಪಸ್ಸು, ಜಪ, ಶ್ರಾದ್ಧ, ದೇವತಾಪೂಜೆ, ಇವೆಲ್ಲವೂ ಒಂದೊಂದೂ 
ಅನೇಕಕೋಟ ಫಲವನ್ನು ನೀಡುವುದಾಗುತ್ತದೆ. 

೧೫೧. *" ನಮ್ಮ ವಂಶದಲ್ಲಿ ಸಮುದ್ರಸ್ನಾನವನ್ನು ಮಾಡಿ ದೇವತೆಗಳಿಗೂ 
ಪಿತೃದೇವತೆಗಳಿಗೂ ತರ್ಪಣವನ್ನು ಕೊಡುವವರಾರಾದರೂ ಹುಟ್ಟುತ್ತಾರೆಯೇ'₹ 
ಎಂದು ಎಲ್ಲರೂ ಆಶಿಸುವರು. 

೧೫೨, ಸಮುದ್ರಸ್ನಾನವನ್ನು ಮಾಡಲುಜ್ಜುಗಿಸಿದ ಮಾನವನ ಸಮ 
ಪಾಷಗಳೂ ಸಮಸ್ತ ಪಾತಕಗಳೂ, ಅನಿಷ್ಟಗಳೂ ತಳಮಳಿಸಿ ಕೂಗಿಕೊಂ 
ಓಡಿಹೋಗುತ್ತವೆ. 


ಸ್ತ 
ಡು 


೪೩೦೨ 3 « ಸ್ಥಾಂದಮಕಾಪು್ರರಾಣಂ 


ಅನ್ಯತೀರ್ಥೇ ಕೃತಂ ಪಾಪಂ ಸಿಂಧುತೀರೇ ವಿನಶ್ಯತಿ । 

ಸಿಂಧುತೀರೇ ಕೃತಂ ಪಾಪಂ ಸಿಂಧುಸ್ನಾನೇ ವಿನಶ್ಯತಿ ॥ ೧೫೩ ೫ 
ಸಿಂಧುಸ್ನಾನರತಂ ನಿತ್ಯಂ ದೃಷ್ಟ್ಟೈ ನ ಯಮಕಿಂಕರಾಃ । 

ದಿಶೋ ದಶ ಪಲಾಯಂತೇ ಸಿಂಹಂ ದೃಷ್ಟ್ಯಾ ಯಥಾ ವ್ಳುಗಾಃ ॥೧೫೪॥ 
ಯಮೊೋಪಿ ಭೀತಸ್ತಂ ದೃಷ್ಟ್ಯಾ ಪ್ರಣಿಪತ್ಯ ಪ್ರಪೂಜ್ಯ ಚ । 

ನ ಶಕ್ನೋತಿ ತದಾ ಸ್ಥಾತುಂ ತಸ್ಯಾಗ್ರೇ ಪುಣ್ಯಕರ್ನಿಣಃ ॥ ೧೫೫ ॥ 
ವಾಂಛಂತಿ ದೇವತಾ ನಿತ್ಯಂ ಮಾನುಷ್ಯಂ ಪ್ರಾಪ್ಲುಯಾಮಹೇ 1 

ಸೆಮ್ಯಕ್ಸ ವಡ್ನತನ್ನೋ ಭೂತ್ವಾ ಸಿಂಧುಸ್ನಾನಂ ಲಭೇಮಹಿ ॥ ೧೫೬ ॥ 
ಮೇರುಮುಂದರಮಾತ್ರೋಪಿ ರಾಶಿಃ ಪಾಪಸ್ಯ ಕರ್ಮಣಃ । 


ಸಿಂಧುಸ್ನಾನೇನ ದಗ್ಗಃ ಸ್ಯಾತ್ತೂಲರಾಶಿರಿವಾನಲಾತ್‌ ॥ ೧೫೭ ॥ 
ಅಪ್ಪು ನಾರಾಯಣಂ ದೇವಂ ಸ್ನಾನಕಾಲೇ ಸ್ಮರೇತ್ಸದಾ । 
ಸಾಕ್ಸಾದ್ವಿಷ್ಲಾಸ್ಥರೂಪೇಃತ್ರ ಸಿಂಧೌ ಚೈವ ವಿಶೇಷತಃ ॥ ೧೫೮ ॥ 





೧೫೩. ಎಲ್ಫೈ ವಿಪ್ರರೇ! ಇತರ ತೀರ್ಥಗಳಲ್ಲಿ ಮಾಡಿದ ಪಾಪವು 
ಸಮುದ್ರತೀರಕ್ಕೆ ಬಂದೊಡನೆಯೆ ಅಳಿದುಹೋಗುತ್ತದೆ. ಸಮುದ್ರತೀರದಲ್ಲಿಯೇ 
ಮಾಡಿದ ಪಾಸವಾದರೊ ಸಮುದ್ರಸ್ತಾನದಿಂದ ನಾಶವಾಗುತ್ತದೆ. 

೧೫೪. ಸಮುದ್ರಸ್ತಾನದಲ್ಲಿ ತೊಡಗಿರುವ ಮಾನವನನ್ನು ಕಂಡೊಡನೆಯೇ 
ಯಮಕಿಂಕರರೆಲ್ಲರೂ; ಸಿಂಹೆವನ್ನು ಕಂಡು ಇತರ ವನಮೃಗಗಳೆಂತೋ ಅಂತು 
ದಶದಿಶೆಗಳಿಗೂ ಸಲಾಯೆನವಾಗುತ್ತಾರೆ. 

೧೫೫. ಯಮನೂ ಸಹ ಅವನನ್ನು ನೋಡಿದೊಡನೆಯೇ ಹೆದರಿ 
ಅವನನ್ನು ನಮಸ್ಕರಿಸಿ ಪೂಜಿಸಿ ಗೌರವಿಸುತ್ತಾನೆ. ಆದರೂ ಸಮುದ್ರಸ್ನಾನವೆಂಬ 
ಪುಣ್ಯಕರ್ಮವನ್ನು ಮಾಡಿರುವ ಅವನ ಮುಂಗಡೆ ನಿಲ್ಲಲೂ ಸಮರ್ಥನಾಗು 
ವುದಿಲ್ಲವು. 

೧೫೬. ದೇವತೆಗಳೆಲ್ಲರೂ, “ನಾವು ಮನುಷ್ಯಜನ್ಮವನ್ನು ಡೆಯೋಣ. 
ಪರಿಶುದ್ಧದೇಹರಾಗಿ ಸಮುದ್ರಸ್ನಾನದಿಂದ ದೊರಕುವ ಪುಣ್ಯವನ್ನು ಸಂಪಾದಿ 
ಸೋಣ?” ಎಂದು ಬಯಸುತ್ತಿರುತ್ತಾರೆ. 

೧೫೭. ಅಯ್ಯಾ ದ್ವಿಜರೇ! ಮಾನನನೆಸಗಿದ ಪಾಪರಾಶಿಯು ಮೇರು 
ಮಂದರಪರ್ವತಗಳಷ್ಟಿದ್ದರೂ ಸಹ ಅದು ಸಮುದ್ರಸ್ತಾನಮಾತ್ರದಿಂದ ಹತ್ತಿಯ 
ರಾಶಿಯು ಬೆಂಕಿಯಿಂದೆಂತೋ ಅಂತು ದಗ್ಧವಾಗಿಹೋಗುತ್ತದೆ. 

೧೫೮. ಸ್ತಾನಮಾಡುವಾಗ ಮಾನವನು ಯಾವಾಗಲೂ ನೀರಿನಲ್ಲಿ 
ಶ್ರೀಮನ್ನಾರಾಯಣನನ್ನು ಸ್ಮರಿಸಬೇಕು. ಅದರಲ್ಲಿ ಈ ಪುರುಷೋತ್ತಮಕ್ಸೇತ್ರ 
ದಲ್ಲಿರುವ ಸಮುದ್ರವಾದರೊ ಸಾಕ್ಸಾತ್‌ ವಿಷ್ಣುಸ್ತರೂಸವೇ ಆಗಿರುವುದು. 


ತ್ರಿಂಶೋ$ಧ್ಯಾಯಃ ೪ಂತಿ 


ಬ್ರಹ್ಮಘ್ನೋ ವಾ ಸುರಾಪೋ ವಾ ಗೋಫಘ್ನೋ ವಾ ಪಂಚಪಾತಕೀ । 
ಸರ್ನೇ ತೇ ನಿಷ್ಕೃತಿಂ ಯಾಂತಿ ಸಿಂಧುಸ್ನಾನಾನ್ನ ಸಂಶಯಃ ॥ ೧೫೯॥ 
ಕಪಿಲಾಕೋಟದಾನಾಜ್ಞ ಸಿಂಧುಸ್ನಾನಂ ವಿಶಿಷ್ಯತೇ । 


ಸಕೃತ್ಸಿಂಧ್ವವಗಾಹೇನ ಕುಲಕೋಟಿ ಸಮುದ ರೇತ್‌ 1 ೧೬೦ i 
ಸರ್ವತೀರ್ಥೇಷು ಯತು ನ್ಪಿಣ್ಯಂ ಸರ್ವೇಷ್ವಾ ಯತನೇಷು ಚೆ । 
ತತ್ಸ ಲಂ ಲಭತೇ ಸರ್ವಂ ಸಿಂಧುಸಾ ಸ್ನಾನಾನ್ನ ಸಂಶಯಃ ॥ ೧೬೧ ॥ 


ಹ ಇಚ್ಛೆ ೀತ್ಸಫಲಂ ಜನ್ಮ ಜೀವಿತುಂ ಶ್ರುತಮೇನ ವಾ। 

ಸ ಪಿತ್ರೂಂಸ್ತರ್ಷಯೇತಿ'ಂಥುಮಭಿಗಮ್ಮ ಸುರಾಂಸ್ತಥಾ ೦೧೬೨ ॥ 
ಚತ್ವಾರಃ ಸುಲಭಾ ವೇದಾಃ ಸಷಡಂಗಪದಕ್ರಮಾಃ । 

ಸುಲಭಾನಿ ಕುರುಕೆ ಕ್ಸೇತ್ರೇ ದಾನಾನಿ ವಿವಿಧಾನಿ ಚ 1 ೧೬೩ ॥ 
ಚಾಂದಾ ಫ್ರಾಯಣಾನಿ' ಕ ಓಚ್ಛ್ರಾ ಣೆ ತಪಾಂಸಿ ಸುಲಭಾನ್ಯಸಿ । 

ಅಗಿ ಿಷ್ಟೋಮಾದಯೋ ಯಜ್ಞಾಃ ಸುಲಭಾ ಬಹುದಕ್ಟಿ ಕಾಃ8 ॥ ೧೬೪ ॥ 








೧೫೯. ಬ್ರಹ್ಮಣತ್ಯೆ ಮಾಡಿದವನಾಗಲಿ, ಸುರಾಪಾನ ಮಾಡಿದವನಾಗಲಿ. 
ಗೋಹತ್ಯೆ ಮಾಡಿದವನಾಗಲಿ, ಅಥವಾ ಈ ಪಂಚಮಹಾಪಾತಕಗಳನ್ನೂ 
ಮಾಡಿದವನೇ ಆಗಲಿ ಸಮುದ್ರಸ್ನಾನದಿಂದ ನಿಷ್ಕೃತಿಯನ್ನು ಪಡೆಯುತ್ತಾನೆ. 

೧೬೦. ಒಂದುಕೋಟ ಕಪಿಲಗೋವುಗಳ ದಾನಕ್ಕಿಂತಲೂ, ಸಮುದ್ರ 
ಸ್ಪಾನವು ವಿಶೇಷವಾದುದು. ಒಂದುಬಾರಿ ಸಮುದ ಪ್ರೆ ಸ್ನಾನವನ್ನು ಮಾಡಿದು 
ದಾದರೆ ಮಾನವನು ಕುಲಕೋಟಗಳನ್ನುದ್ಳರಿಸುವವನಾಗುತ್ತಾ ನೆ. 

೧೬೧-೧೬೨. ಸಕಲ ತೀರ್ಥಗಳಲ್ಲಿ ಸ್ನಾನಮಾಡುವುದರಿಂದಲೂ. ಸಮಸ್ತ 
ದೇವಾಲಯಗಳ ಸಂದರ್ಶನದಿಂದಲೂ, ಯಾವ ಪುಣ್ಯವು ಲಭಿಸುತ್ತದೆಯೋ 
ಆ ಪುಣ್ಯಫಲವೆಬ್ಲವೂ ಸಮುದ್ರ ಸ್ನಾನದಿಂದ ಲಭಿಸುತ್ತದೆಯೆಂಬುದರಲ್ಲಿ ಸಂಶಯ 
ವಿಲ್ಲವು. ಯಾವ ಮಾನವನು ತನ್ನ ಜನ್ಮವೂ, ಬಾಳೊ, ತಾನು ಕೇಳಿದ 
ಧರ್ಮೋಪದೇಶ, ತಾನು ಮಾಡಿದ ವೇದಾಧ್ಯಯನಗಳೂ ಸಫಲವಾಗಬಯಸು 
ತ್ತಾನೆಯೋ ಅವನು ಸಮುದ್ರಸ್ನಾನಮಾಡಿ ದೇವಪಿತೃ ಗಳಿಗೆ ತರ್ಪಣವನ್ನೆ ಸಗ 
ಬೇಕು. 

೧೬೩. ಅಯ್ಯಾ ವಿಪ್ರರೇ! ಲೋಕದಲ್ಲಿ ಷಡಂಗಸಹಿತವೂ, ಪದಕ್ಕಮ 
ಯುತವೂ ಆದ ನಾಲ್ಕು ವೇದಗಳು ಸುಲಭವಾದುವು. ಕುರುಕ್ಸೇತ್ರಕ್ಕೆ ಹೋಗಿ 
ವಿವಿಧ ದಾನಗಳನ್ನು ಮಾಡುವುದು ಸುಲಭವು. 

೧೬೪. ಚಾಂದ್ರಾಯಣಗಳ್ಳೂ ಕೃಛ್ಸ್ರ ಗಳೂ, ತಸಸ್ಸುಗಳೂ ಸುಲಭ 
ವಾದವು. ಅಗ್ನಿಷ್ಟೊ ಹ ಮೊದಲಾದ ಬಹುದಕ್ಕಿ ಸ ವಾಡೆ ಯಜ್ಞ ಗಳೂ 
ಸುಲಭವಾದವು. 


೪೧೦೪ ಶ್ರೀ ಸ್ಯಾಂದಮಹಾಪುರಾಣಂ 


ಸಿಂಧುತೋಯೈಶ್ಚ ಸಲಿಲೈರ್ದುರ್ಲಭಂ ಪಿತೃತರ್ಪಣಂ | 

ಮಾಸಂ ತರ್ಪಣಮಾತ್ರೇಣ ಪಿಂಡಾನಾಂ ಪಾತನೇನ ಚ ॥ ೧೬೫ ॥ 
ಸಿಂಧೌವೈ ಪಿತರಃ ಸರ್ವೇ ವಿಮಾನಾನ್ಪೂರ್ಯನರ್ಚಸಃ । 
ಸಿಂಧುತರ್ಪಣಸಂತುಷಾಃ ಶಾ ್ರಿದ್ಧಪಿಂಡಸುತರ್ಪಿತಾಃ | 


ಜೆ 

ಆರುಹ್ಯ ಸಹಸಾ ಯಾಂತಿ ಬ್ರಹ್ಮಲೋಕಂ ಸನಾತನಂ ॥ ೧೬೬ ॥ 
ದ್ಯಂತಯೋರ್ಜಗನ್ನಾ ಥಂ `ಸೂಜಯಿತ್ವಾ ಯಥಾವಿಧಿ । 

make Py ೦ ನರಃ ಸಾ, ನ್ನುಕ್ಕಭಾಜನಂ ॥ ೧೬೭ ॥ 


ತತಸ್ತೀರ್ಥವಿಸರ್ಗಂ pe ತ ತ್ಕಾ ಶ್ರದ್ಧ ಮನಾಃ ಪುಮಾನ್‌ । 
ಜಂ ಕೃಷ್ಣ ಷ್ಣಂ ಸುಭದ್ರಾ ೦ ಚ ನತ್ವಾ ರೂಪಂ ವಿಚಿಂತಯೇತ್‌ ॥ ೧೬೮ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸಾ ಫ್ರಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣನಖಂಡೇ ಪುರುಷೋತ್ತಮಕ್ಸೇತ್ರ ಮಾಕಾಕ್ಕೆ 4 ಜೈನಿನಿಯಷಿ 
ಸಂವಾದೇ pF ನಿವಿಧೋತ ಸವವಿಧಾನನಿರೂಪಣಾ ನಾಮ ತಿ ರತೋಂಧ್ಯಾಯಃ 





೧೬೫-೧೬೬. ಆದರೆ ಸಮುದ್ರಸ್ನಾನ ಮತ್ತು ಸಮುದ್ರೋದಕದಿಂದ 
ಸಿತೃತರ್ಪಣ ಇವು ಮಾತ್ರ ದುರ್ಲಭವು. ಒಂದು ತಿಂಗಳ ತರ್ಪಣಮಾತ್ರ 
ದಿಂದಲೂ, ಪಿಂಡದಾನದಿಂದಲೂ, ಪಿತ ದೇವತೆಗಳೆಲ್ಲರೂ ಸಂತುಷ್ಟರಾಗಿ 
ಸೂರ್ಯನಿಗೆ ಸಮಾನವಾದ ಕಾಂತಿಯುಳ್ಳ ವಿಮಾನಗಳನ್ನೇರಿ ಒಡನೆಯೇ 
ಸನಾತನವಾದ ಬ್ರಹ್ಮಲೋಕವನ್ನು ಸೇರುತ್ತಾ, 

೧೬೭-೧೬೮. ಶಿ ಶ್ರೀಜಗನ್ನಾಥನನ್ನು ಮೊದಲೂ ಅಮೇಲೆಯೂ ವಿಧಿವತ್ತಾಗಿ 
ಅರ್ಚಿಸಿ ತರುವಾಯ ತೀರ್ಥರಾಜವಾದ ಸಮುದ್ರದಲ್ಲಿ ಸ್ನಾನಮಾಡಿದುದಾದರೆ 
ಮಾನವನು ಮುಕ್ಕಿಭಾಜನನಾಗುತ್ತಾನೆ. ತರುವಾಯ ಆ ತೀರ್ಥವಿಸರ್ಜ 
ನೆಯನ್ನು ಮಾಡಿ ಆಕೆ ಶ್ಸೀತ್ರ ದಲ್ಲಿರುವ ಶ್ರೀರಾಮಕೃಷ್ಣಸುಭದ್ರೆಯರನ್ನು 
-ನಮಸ್ಕುರಿಸಿ ಆ ಬ್ರಹ್ಮರೂಪ ನನ್ನು ಧ್ಯಾನಿಸಬೇಕು. 


ಇಲ್ಲಿಗೆ ಎಂಬತ್ತೊಂದುಸಾನಿರ ಶ್ಲೊ ಕೆಗಳೆ ಸಂಹಿತೆಯೆಂದು ಪ ಪ್ರಸಿದ್ಧವಾದ 
ಶ್ರೀ ಸಾ ೦ಡೆಮುಹಾಪುರಾಣದ ಎರಡನೆಯ ವೈಷ್ಣವಖಂಡದ ಪುರುಷೋತ್ತ ಮಕ್ಸೇತ್ರ 
ಮಾಹಾತ್ಮ $ದ ಜೈನಿನಿಯಸಿಸಂವಾದದಲ್ಲಿ "ಓಿವಿಧೋತ್ಸ ನವಿಧಾನನಿರೂಸಣ ನಂಬ 
ಮುವ್ವತ್ತನೆಯ ಅಧ್ಯಾಯವು ಮಂಗಿದುದು 


1 ಶ್ರೀಃ ॥ 
ಅಥ್ರೆಕತ್ರಿಂಶೋಂಧ್ಯಾಯಃ 
ಇಂದ್ರದ್ಯುಮ್ನ್ನಸರಃ ಸ್ನ್ಯಾನಮಾಹಾತ್ಮ್ಮ್ಯಾದಿವರ್ಣನಂ 
ಜೈನಿನಿನಿರುವಾಚ :-- 

ಕೃತಕೃತ್ಯಂ ತದಾತ್ಮಾನಂ ಮನ್ಯಮಾನಸ್ತತೋ ವ್ರಜೇತ್‌ । 
ಅಶ್ವಮೇಧಾಂಗಸಂಭೂತನಿಂಂದ್ರದ್ಯುನ್ನುಸರಃಪ್ರತಿ Hou 
ಯಸ್ಯ ತೀರೇ ನಿವಸತಿ ನರಸಿಂಹಾಕೃತಿರ್ಹರಿಃ । 
ನರಸಿಂಹಮನುಪ್ರಾರ್ಥ್ಯ ತತ್ರ ಸ್ನಾಯಾದ್ಯಥಾವಿಧಿ ॥೨॥ 
ನರಸಿಂಹ ನಮಸ್ತುಭ್ಯಂ ಯಸ್ಯ ತೇ ಕ್ಷೇತ್ರ ಉತ್ತಮೇ । 
ಸಹಸ್ರಂ ವಾಜಿಮೇಧಸ್ಯ ಕ್ರತೋಶ್ಚಸ್ರೇ ನೃಪೋತ್ತ್ಸಮಃ Han 
ಇಂದ್ರದ್ಯುಮ್ನಃ ಪ್ರಸಾದಾತ್ಮೇ ತಸ್ಯ ಕ್ರತ್ವಂಗಸಂಭವೇ 
ಸರಸಿ ಸ್ನಾತುಮಾಯಾತೋ ಮಾಮುನುಜ್ಞಾಪಯ ಪ್ರಭೋ ।॥೪॥ 





ಕನ್ನಡದ ಅನುವಾದ 
ಇಂದ್ರದ್ಯುಮ್ನಸರಸ್ಸಾನಮಹಾತ್ಮ್ಯಾದಿವರ್ಣನ 

೧. ಜೈಮಿನಿಯು ಹೇಳುತ್ತಾನೆ:--ಎಲ್ಫೈ ವಿಪ್ರರೇ! ಈ ರೀತಿ ಜ್ಯೇಷ್ಠ 
-ಮಾಸದಲ್ಲಿ ಸಮುದ್ರಸ್ನಾನವನ್ನು ಮಾಡಿದ ತರುವಾಯ ಮಾನವನು ತಾನು 
ಸೃತಕೃತ್ಯನಾದನೆಂದು ಭಾವಿಸಿ ಆ ಪುರುಷೋತ್ತಮಕ್ಸೇತ್ರದಲ್ಲಿ ಇಂದ್ರದ್ಯುಮ್ಮ 
ರಾಜನು ಮಾಡಿದ ಅಶ್ವಮೇಧಯಾಗಸಮಯದಲ್ಲಿ ಉದ್ಭವಿಸಿ ಅವನ ಹೆಸರಿ 
ಫಿಂದಲೇ ಪ್ರಸಿದ್ಧವಾಗಿರುವ ಇಂದ್ರದ್ಯುಮ್ನಸರೋವರಕ್ಕೆ ಹೋಗಬೇಕು. 

೨. ಆ ಸರೋವರದ ತೀರದಲ್ಲಿ ನೃಸಿಂಹರೂಪನಾದ ಶ್ರೀಹರಿಯು ನೆಲಸಿ 
ರುವನಪ್ಟೆ. ಈ ಮುಂದೆ ಹೇಳುವ ಪ್ರಕಾರ ಆತನನ್ನು ಪ್ರಾರ್ಥಿಸಿ, ಆ ಸರಸ್ಸಿನಲ್ಲಿ 
ಯಥಾವಿಧಿಯಾಗಿ ಸ್ನಾನಮಾಡಬೇಕು. 

ಪು ಎಲ್ಫೈ ನೃಸಿಂಹಸ್ವಾಮಿಯೇ! ಯಾವ ನಿನ್ನ ಈ ಉತ್ತಮಕ್ಟೇತ್ರ 
ದಲ್ಲಿ ನೃಪೋತ್ತಮನಾದ ಇಂದ್ರದ್ಯುಮ್ಸನು ಅಶ್ಚಮೇಧಸಹಸ್ರವನ್ನು ಮಾಡಿ 
ದನೋ ಆ ನಿನಗಿದೋ ನಮಸ್ಕಾರವು. 

೪. ನಿನ್ನ ಅನುಗ್ರಹದಿಂದ ಆ ದೊರೆಯು ಮಾಡಿದ ಅಶ್ವಮೇಧಯಾಗಗಳ 
ಅಂಗವಾಗಿ ಉದಿಸಿ ಆತನ ಹೆಸರಿನಿಂದಲೇ ಪ್ರಸಿದ್ಧವಾಗಿರುವ ಈ ಸರೋವರ 
ದಲ್ಲಿ ನಾನು ಸ್ನಾನಮಾಡಲೈ ತಂದಿರುವೆನು. ಪ್ರಭುವೇ! ನನಗೆ ಅನುಜ್ಞೆ ಯನ್ನು 
ಹೊಡುವವನಾಗು. 


೪೦೬ ಶ್ರೀ ಸ್ಯಾಂದಮಹಾಪುರಾಣಂ 


ತತಸ್ತೀರ್ಥೆತಟಿಂ ಗತ್ವಾ ಕೃತಶೌಚಾಚಮನಕ್ರಿಯಃ । 
ಪ್ರಾರ್ಥಯೇದಂಜಲಿಂ ಕೃತ್ವಾ ಇಮುಂ ಮಂತ್ರಮುದೀರಯೇತ್‌ ॥ ೫೫% 
ಅಶ್ವನೇಧಾಂಗಗೋಕೋಟಹಿಖುರಕ್ಟು ಣ್ಣ ಮಹೀತಲಃ | 


ತನ್ಮೂತ್ರಫೇನದಾನಾಂಭಃ ಪೂರಿತಾಖಲಪಾವನಃ Hn 
ಸ್ನಾತುಂ ತವಾಗತಃ ಪುಣ್ಯೇ ಸರ್ವತೀರ್ಥಮಯೇ ಜಲೇ 1 
ಪೂರ್ವಜನ್ಮಸಹಸ್ರೋತ್ಸಂ ಪಾಪಂ ಸ್ನಾನಾದ್ವಿಮೋಚೆಯ nau 
ಅಂತಃ ಪ್ರವಿಶ್ಯ ಚ ತತೋ ವಾರುಣೈಃ ಪಂಚಭಿರ್ದ್ವಿಜಾಃ । 
ಸ್ನಾಯಾದಂತರ್ಜಲೇ ಜಪ್ಯಾಸ್ಟ್ರಿರಾವೃತ್ಯಾಘಮರ್ಷಣಂ ncn 
ಅಶ್ವಮೇಧಾಂಗಸಂಭೂತ ತೀರ್ಥ ಸರ್ವಾಘನಾಶನ । 

ಜನ್ಮಕೋಟಭವಂ ಪಾಪಂ ತ್ಮಯಿ ಸ್ನಾನಾದ್ದಿನೆಶ್ಯತು ॥೯॥ 
ಇಮಂ ಮಂತ್ರಂ ತ್ರಿರುಚ್ಚಾರ್ಯ ತ್ರಿಃಸ್ಟಾಯಾತ್ರಜ್ಜಲೇ ದ್ವಿಜಾಃ । 
ಸಂಸ್ಮರೇದ್ವಿಷ್ಣುಗಾಯತ್ಪ್ರಾ ನರಸಿಂಹಾಕೃತಿಂ ಹರಿಂ ॥ ೧೦॥ 


೫. ಈ ರೀತಿ ಶ್ರೀನೃಸಿಂಹನನ್ನು ಪ್ರಾರ್ಥಿಸಿ ಅನುಜ್ಞೆಯನ್ನು ಪಡೆದ 
ತರುವಾಯ ಸರಸ್ಸಿನ ತೀರಕ್ಕೆ ಹೋಗಿ ಶೌಚ ಆಚಮನಾದಿಕ್ರಿಯೆಗಳನ್ನು 
ಮುಗಿಸಿ ಅಂಜಲಿಬಂಧವನ್ನು ಮಾಡಿಕೊಂಡು ಆ ಸರೋವರವನ್ನು ಈ ಮಂತ್ರ 
ದಿಂದ ಪ್ರಾರ್ಥಿಸತಕ್ಕುದು. 

೬-೭. ಅಶ್ವಮೇಧಯಾಗದ ಸಮಯದಲ್ಲಿ ಇಂದ್ರದ್ಯುಮ್ನರಾಜನೆಸಗಿದ 
ದಾನದ ಗೋವುಗಳ ಗೊರಸುಗಳ ತುಳಿತದಿಂದ ಉದ್ಭವಿಸಿ ಅವುಗಳ ಗಂಜಳ, 
ನೊರೆ ಮತ್ತು ದಾನಜಲಗಳಿಂದ ತುಂಬಿ ಸಮಸ್ತವನ್ನೂ ಪಾವನಗೊಳಿಸುವ 
ಸಾಮರ್ಥ್ಯವುಳ್ಳ ಎಲೈ ಸರಸ್ಸೇ! ನಾನು ಸಕಲ ತೀರ್ಥಮಯವೂ, ಪುಣ್ಯಕರವೂ 
ಆದ ನಿನ್ನ ಜಲದಲ್ಲಿ ಸ್ಪಾನಮಾಡಲು ಬಂದಿರುವೆನು. ಈ ಸ್ನಾನದಿಂದ ಹಿಂದಣ 
ಸಹಸ್ರಾರು ಜನ್ಮಗಳಲ್ಲಿ ಮಾಡಿದ ನನ್ನ ಪಾಪಗಳನ್ನು ಕಳೆಯುವವನಾಗು.” 

೮. ಇಂತು ಪ್ರಾರ್ಥಿಸಿದ ಬಳಿಕ ನೀರಿನಲ್ಲಿಳಿದು ಪಂಚವಾರುಣಮಂತ್ರ 
ಗಳನ್ನು ಹೇಳಿಕೊಂಡು ಸ್ನಾನಮಾಡಿ, ಅಘಮರ್ಷಣಮಂತ್ರವನ್ನು ಮೂರಾವೃತ್ತಿ 
ಜಪಿಸಬೇಕು. 

೯. 4 ಎಲ್ಫೈ ಪುಣ್ಯತೀರ್ಥವೇ! ನೀನು ಅಶ್ವಮೇಧಯಾಗಾಂಗವಾಗಿ 
ಆವಿರ್ಭವಿಸಿದವನು. ಸಮಸ್ತ ಪಾಸಗಳನ್ನೂ ನಾಶಗೊಳಿಸುವವನು. ನಿನ್ನಲ್ಲಿ 
ಸ್ನಾನಮಾಡುವುದರಿಂದ ಕೋಟಜನ್ಮಗಳಲ್ಲಿ ನಾನು ಮಾಡಿದ ಪಾಪಗಳೆಲ್ಲವೂ 
ಕಳೆಯಲಿ.” 

೧೦. ಎಲ್ಫೆ ವಿಪ್ರಕೇ! ಈ ಮಂತ್ರವನ್ನು ಮೂರಾವೃತ್ತಿ ಹೇಳಿಕೊಂಡು 
ಮೂರಾವೃತ್ತಿ ಸ್ಲಾನಮಾಡತಕ್ಕುದು. ತರುವಾಯ ವಿಷ್ಠುಗಾಯತ್ರೀಮಂತ್ರ 


ಏಕತ್ರಿಂ ಶೋಳಧ್ಯಾಯಃ। 


ಆಪೋ ನಾರಾ ಇತಿ ಪ್ರೋಕ್ತಾ ಯಸ್ಮಾತ್ತಾ ನರಸೂನವಃ । 
ಆಯನಂ ಪ್ರಥಮಂ ಚಾಸ್ಯ ತಸ್ಮಾದಪ್ಪು ಹರಿಂ ಸ್ಮರೇತ್‌ 


॥ ೧೧॥ 
ಪೇವಾನೃಷೀಸ್ಸಿತ್ರೂಂಶ್ಚೈವ ತರ್ಪಯೇದ್ದಿಧಿವನ್ನರಃ । 

ನರಸಿಂಹಂ ತತೋ ಗಚ್ಛೇತೃಶ್ಚಿಮಾಭಿಮುಖಂ ಸ್ಥಿತಂ ॥೧೨॥ 
ಸಿದ್ಧಂ ಶಂಭುಂ ಕೃತ್ರಿಮಂ ವಾ ಪಶ್ಚಿಮಾಭಿಮುಖಂ ಹರಿಂ । 

ವೃಷ್ಟ್ಟ್ವಾ ವಿಮುಚ್ಯತೇ ಪಾಸೈರ್ಜನ್ಮಕೋಟಸಮುದ್ಧ ವೈಃ ॥ ೧೩ ॥ 
ತಮಾಥರ್ವಣಮಂತ್ರೇಣ ಯಜೇಚ್ಚ ನರಕೇಸರಿಂ । 

ನಾರದೇನ ಪುರಾ ಹ್ಯೇಷ ಮಂತ್ರರಾಜಃ ಪ್ರತಿಷ್ಟಿತಃ ॥ ೧೪॥ 


ಇಂದ್ರದ್ಯುಮ್ನೇನ ತೇನೈವ ಚಿರಾದೇಷ ಉಪಾಸಿತಃ । 
ನರಸಿಂಹಾಕೃತೌ ನಾನ್ಯೋ ಮಂತ್ರಸ್ತತ್ಸದೃಶೋ ದ್ವಿಜಾಃ ॥ ೧೫ ॥ 
ಯಸ್ಕೋಚ್ಚಾರಣಮಾತ್ರೇಣ ತುಷ್ಬೋ ಭವತಿ ಕೇಸರೀ । 


ಅನೇನ ದಾರುವರ್ಸ್ಮಾಭಿರ್ಬ್ರಹ್ಮಣಾ ಸಂಪ್ರತಿಷ್ಮಿತಃ ॥ ೧೬॥ 








ವನ್ನು ಪುರಶ್ಚರಣೆಮಾಡಿಕೊಂಡು ಶ್ರೀನೈಸಿಂಹೆಸ್ವರೂಸನಾದ ಶ್ರೀಹೆರಿಯನ್ನು 
ಸ್ಮರಿಸಬೇಕು. 

೧೧-೧೩. ಜಲವು ನಾರಗಳೆಂದು ಹೇಳಿರುವುದರಿಂದ ಅವು ನರಸೂನು 
ಗೆಳೆನಿಸಿವೆ. ಇದೇ ಆ ಭಗವಂತನ ಪ್ರಥಮಸೃಷ್ಟಿಯು. ಆದುದರಿಂದ ಜಲದಲ್ಲಿ 
ಶ್ರೀಹರಿಯನ್ನು ಸ್ಮರಿಸಬೇಕು. ಆಮೇಲೆ ಆ ಸರಸ್ಸಿನ ಜಲದಿಂದ ದೇವಖುಸಿ 
ಪಿತೃಗಳಿಗೆ ವಿಧ್ಯುಕ್ಕವಾಗಿ ತರ್ಪಣವನ್ನುಕೊಟ್ಟು ಆ ಸರಸ್ಸಿಗೆ ಪಶ್ಚಿಮಾಭಿಮುಖ 
ನಾಗಿರುವ ಶ್ರೀನೃಸಿಂಹನ ಸಂದರ್ಶನಕ್ಕಾಗಿ ಹೋಗತಕ್ಕುದು. ಉದ್ಭವವಾದ 
ಅಥವಾ ಕೃತ್ರಿಮವಾದ ಶಿವಲಿಂಗವನ್ನಾಗಲಿ, ಪಶ್ಚಿಮಾಭಿಮುಖವಾಗಿರುವ 
`ಹರಿಯನ್ನಾಗಲಿ ಸಂದರ್ಶಿಸಿದುದಾದರೆ ಮಾನವನು ಕೋಟಜನ್ಮಗಳಲ್ಲಿ ಮಾಡಿದ 
ಪಾಸಗಳಿಂದ ಬಿಡುಗಡೆಹೊಂದುತ್ತಾನೆ. 

೧೪. ಎಲೈ ವಿಪ್ರರೇ! ಶ್ರೀನೃಸಿಂಹಮೂರ್ತಿಯನ್ನು ಅಥರ್ವವೇದೋಕ್ತ 
ವಾದ ಮಂತ್ರದಿಂದ ಪೂಜಿಸತಕ್ಕುದು. ಪೂರ್ವದಲ್ಲಿ ಈ ಮಂತ್ರರಾಜವು 
ನಾರದಮುನಿಯಿಂದೆ ಪ್ರಸಿದ್ಧಗೊಳಿಸಲ್ಪಟ್ಟತು. 

೧೫. ಇಂದ್ರದ್ಯುಮ್ನಮಹಾರಾಜನು ಈ ಮಂತ್ರದಿಂದಲೇ ಸ್ವಾಮಿಯನ್ನು 
ಖಹಳಕಾಲ ಉಪಾಸನೆಮಾಡಿರುವನು. ಎಲ್ಫೈ ದ್ವಿಜರೇ ! ಶ್ರೀನೈಸಿಂಹಸ್ವರೂಸ 
ಸನಿರೂಪಣದಲ್ಲಿ ಈ ಮಂತ್ರಕ್ಕೆಣೆಯಾದ ಮತ್ತೊಂದು ಮಂತ್ರವಿರುವುದಿಲ್ಲವು. 

೧೬. ಯಾವುದನ್ನು ಉಚ್ಚರಿಸಿದೊಡನೆಯೇ ಶ್ರೀನೃಸಿಂಹಸ್ವಾಮಿಯು 
ಸುಪ್ರೀತನಾಗುವನೋ ಅಂತಹ ಈ ಮಂತ್ರದಿಂದಲೇ ಬ್ರಹ್ಮದೇವನೂ ಸಹ 
ದಾರುಮೂರ್ತಿಗಳನ್ನು ಪ್ರತಿಷ್ಠೆಮಾಡಿದನು. 


೪೦೮ ಶ್ರೀ ಸ್ಕ್ಯಾಂದೆಮೆ ಹಾಪುರಾಣಂ 


ಪೂರ್ವೋಳ್ಕೈರುಪಚಾರೈಸ್ತು ಪೂಜಯೇನ್ಮರಕೇಸರಿಂ । 


ಜಪಾಪ್ರಸೂನೈರರುಣೈರನ್ಯೈಶ್ಲೈನ ಸುಗಂಧಿಭಿಃ ॥ ೧೭ ॥ 
ಚಂದನಾಗುರುಕರ್ಪೂರೈರ್ಲೇಪಯೇನ್ನರಕೇಸರಿಂ । 
ಪಾಯಸಂ ಸಿತಯಾ ಯುಕ್ತಂ ಸೌರಭೇಯೇನ ಸರ್ಪಿಷಾ ॥ ೧೮ ॥ 


ಕರ್ಪೂರಖಂಡಸಂಯುಕ್ತಾನ್ಮೋದಕಾನ್‌ ಘೃತಪಾಚಿತಾನ್‌ । 
ಸಂಯಾವಾನ್‌ ಫೃತರೂಪಾಂಶ್ಚ ಫಲಂ ನಾನಾವಿಧಂ ತಥಾ । 


ಶರ್ಕರಾದಧಿಸಂಯುಕ್ತಂ ಶಾಲ್ಯನ್ನಂ ನಿನಿವೇದಯೇತ್‌ Horn 
ದೃಷ್ಟ್ಯಾ ಸ್ಪೃಷ್ಟ್ವಾ ನಮಸೃತ್ಯಾ ಸಂಪೂಜ್ಯ ನರಕೇಸರಿಂ ॥ ೨೦॥ 
ಸ್ವಾನ್‌ಸ್ಟಾನಭೀಷ್ಟಾನಾಸ್ಟೋತಿ ನರೋ ವೈ ನಾತ್ರ ಸಂಶಯಃ । 
ದೇವತ್ವನುಮರೇಶತ್ವಂ ಗಂಧರ್ವತ್ವಂ ಚ ಭೋ ದ್ವಿಜಾಃ ॥ Ob 
ಈಶಿತ್ವಂ ಚ ನಶಿತ್ವಂ ಚ ಸಾರ್ವಭೌಮತ್ತಮೇವ ವಾ। 
ಯದ್ಯತ್ಕಾಮುಯತೇ ಚಿತ್ತೇ ತತ್ತದಾಪ್ಟೋತ್ಯಸಂಶಯಂ ॥ ೨೨ ॥ 


ಪಂಚತೀರ್ಥನಿಧಾನಂ ಚ ಕಥಿತಂ ಪೃಚ್ಛತಾಂ ದ್ವಿಜಾಃ । 
ದಿನಾನಿ ಸಂಚಕೃತ್ತೈತಾಂ ಸಂಚಭೂತಮಯೇ ಪುನಃ । 
ನ ದೇಹೇ ಪ್ರನಿಶೇನ್ಮರ್ತ್ಯೋ ವ್ರತೀ ವಿಷ್ಣಹರಾಯಣಃ ॥ ೨೩೫ 





೧೭. ಹಿಂದೆಯೇ ನಿರೂಪಿಸಿರುವ ಕ್ರಮವನ್ನನುಸರಿಸಿ ಸೋಡಶೋಪ 
ಚಾರಗಳಿಂದ ದಾಸವಾಳ ಮತ್ತು ಇತರ ಸುಗಂಧಭರಿತವಾದ ಕೆಂಪು ಹೂಗಳಿಂದ 
ನೃಸಿಂಹನನ್ನು ಪೂಜಿಸಬೇಕು. 

೧೮-೧೯. ಚಂದನ ಅಗುರು ಕರ್ಪೂರಗಳಿಂದ ಮಿಶ್ರವಾದ ದಿವ್ಯಗಂಧವನ್ನು 
ದೇವನಿಗೆ ಲೇಸನಮಾಡಬೇಕು. ಗೋಕ್ಲೀರ ಮತ್ತು ಫೃತಗಳು ಬೆರತ 
ಪಾಯಸ, ಕರ್ಪೂರಖಂಡಸಹಿತವಾಗಿ, ಫೃತನಕ್ವವಾದ ಕಡಬುಗಳು, ಫೃತಸಕ್ವ 
ವಾದ ಯವೆಯ ಭಕ್ಸ್ಯ್ಯಗಳು, ಬಗೆ ಬಗೆಯ ಹಣ್ಣುಗಳು, ಸಕ್ಕರೆ, ಮೊಸರುಗಳು 
ಬೆರೆತ ಶಾಲ್ಯನ್ನ ಇವುಗಳನ್ನೂ ಆ ದೇವನಿಗೆ ಠಿವೇದಿಸಬೇಕು. 

೨೦-೨೩. ಎಲೈ ಮುನಿಗಳಿರಾ! ಈ ರೀತಿ ಶ್ರೀನೃಸಿಂಹಸ್ವಾಮಿಯನ್ನು 
ಸಂದರ್ಶಿಸಿ, ಸ್ಪರ್ಶಿಸಿ, ನಮಸ್ಕರಿಸಿ ಪೂಜಿಸಿದುದಾದರೆ ಮಾನವರು ತಂತಮ 
ಇಷ್ಟಾರ್ಥಗಳನ್ನು ಪಡೆಯುತ್ತಾರೆ. ಇದರಲ್ಲಿ ಸಂಶಯವಿಲ್ಲವು. ದೇವತ್ವ, 
ಅಮರೇಶ್ವರತ್ವ, ಗಂಧರ್ವತ್ವ, ಈಶಿತ್ವ, ವತಿತ್ವ, ಸಾರ್ವಭೌಮತ್ವಗಳೇ ಅಲ್ಲದೆ 
ಮನಸ್ಸಿನಲ್ಲಿ ಇನ್ನೂ ಏನೇನನ್ನು ಬಯಸುವರೋ ಅವುಗಳೆಲ್ಲವನ್ನೂ ಮಾನವರು 
ಪಡೆಯುತ್ತಾರೆ. ನೀವು ಕೇಳಿದುದರಿಂದ ನಾನು ನಿಮಗೆ ಪಂಚತೀರ್ಥವಿಧಾನವನ್ನು 
ಹೇಳಿದೆನು. ಐದು ದಿನಗಳು ಈ ಪಂಚತೀರ್ಥವಿಧಾನವನ್ನು ಆಚರಿಸಿದರೆ 
ವ್ರತಿಯೂ, ವಿಷ್ಣುಭಕ್ಕನೂ ಆದ ಮಾನವನು ಮತ್ತೊಮ್ಮೆ ಪಾಂಚಭೌತಿಕ 
ವಾದ ಮಾನವದೇಹವನ್ನು ಪ್ರವೇಶಿಸುವುದಿಲ್ಲವು. 


ಏಕತ್ರಿಂಶೋ$ಧ್ಯಾಯಃ ೪೦೯ 


ಪೌರ್ಣಮಾಸ್ಕಾಂ ಪ್ರತ್ಯುಷಸಿ ತೀರ್ಥರಾಜಜಲೇ ಪುನಃ ॥ ೨೪॥ 
ಪೂರ್ವೋಕ್ತವಿಧಿನಾ ಸ್ನಾತ್ವಾ ಶುದ್ಧಾಹಾರೋ ಜಿತೇಂದ್ರಿಯಃ । 
ಏಕಭುಕ್ತವ್ರತೇನೈವ ವರ್ತತೇ ಪ್ರೀತಯೇ ನರಃ । 

ಯಾವತ್ಪಂಚದಿನಾಸಿ ಸ್ಕುಸ್ತಾನತ್ಯಾಲಂ ದ್ವಿಜೋತ್ತಮಾಃ ॥ ೨೫ ॥ 
ತತಃ ಪ್ರವಿಶ್ಯ ಪ್ರಾಸಾದಂ ಮಂಚಸ್ಮಂ ಪುರುಷೋತ್ತಮಂ । 

ರಾಮಂ ಸುಭದ್ರಾಂ ದೃಷ್ಟ್ಯಾ ಚೆ ಮುಚ್ಯತೇ ಸಾಪಕಂಚುಕೈಃ ॥ ೨೬ ॥ 
ಸರ್ವತೀರ್ಥಮಯಾತ್ಕೂಪಾದುದ್ಧ ಎತೇನ ಸುಗಂಧಿನಾ । 

ವಾರಿಣಾ ಸ್ನಾಪ್ಯಮಾನಂ ತು ಯೋ ಜ್ಯೇಷ್ಠ್ಯಾಂ ಪಶ್ಯತೇ ಹರಿಂ ॥ ೨೭ ॥ 
ನ ತಸ್ಯ ಸಾಸಸಂಬಂಧ ಆತ್ಮನಿ ಪ್ರಭವಿಷ್ಯತಿ । 

ಯಾತ್ರಾಕರ್ತೃವಿಧಿಂ ವಳ್ಸ್ಕೇ ಶೈಣುಧ್ವಂ ಮುನಯಃ ಪರಂ ॥ ೨೮॥ 
ಚತುರ್ದಶ್ಯಾಂ ದೃಢಂ ಮಂಚಂ ಕಾರಯಿತ್ವಾ ಸುಶೋಭನಂ । 


ತೃಣಕಾಷ್ಕಮಯಂ ಲಿಪ್ತಂ ಸುಧಯಾ ಬಹುಲಂ ಶುಭಂ ॥೨೯॥ 
ಅಥವಾ ದಾರ್ಷದಂ ಕುರ್ಯಾಜ್ಚಿರಸ್ಕಾಯಿ ದ್ವಿಜೋತ್ತೆಮಾಃ । 
ಸ್ನಾನಾರ್ಥಂ ದೇನದೇವಸ್ಯ ವಿತ್ತಶಾಶ್ಯಂ ನಕಾರಯೇತ್‌ ॥೩೦॥ 


pS 


೨೪-೨೫. ವ್ರತಿಯಾದವನು ಶ್ರೀಹರಿಯ ಪ್ರೀತ್ಯರ್ಥವಾಗಿ ಪೂರ್ಣಿಮೆಯ 
ದಿನ ಪ್ರಾತಃಕಾಲದಲ್ಲಿ ಹಂದೆ ಹೇಳಿದ ಕ್ರಮವನ್ನನುಸರಿಸಿ ತೀರ್ಥರಾಜದಲ್ಲಿ 
ಸ್ನಾನಮಾಡಿ, ಐದು ದಿನಗಳವರೆಗೂ ಶುದ್ಧಾಹಾರನೂ, ಜಿತೇಂದ್ರಿಯನೂ, 
ಏಕಭುಕ್ತವುಳ್ಳವನೂ ಆಗಿರಬೇಕು. 

೨೬. ಇದಾದತರುವಾಯ ದೇವಾಲಯವನ್ನು ಪ್ರವೇಶಿಸಿ ಮಂಚಸ್ಥನಾದ 
ಶ್ರೀಪುರುಷೋತ್ತಮನನ್ನೂ, ಬಲಭದ್ರದೇವನನ್ನೂ, ಸುಭದ್ರಾದೇವಿಯನ್ನೂ 
ದರ್ಶನಮಾಡಿದುದಾದರೆ ಮಾನವನು ಪಾಪದ ತೊಡಿಗೆಯಿಂದ ಮುಕ್ತನಾಗು 
ತ್ತಾನೆ. 

೨೭-೨೮. ಸರ್ವತೀರ್ಥಮಯವಾದ ಕೂಪದಿಂದ ಸೇದಿಕೊಂಡ ಸುಗಂಧ 
ಜಲದಿಂದ ಜ್ಯೇನ್ಮಮಾಸದ ಪೂರ್ಣಿಮೆಯದಿನ ಸ್ನಾನಮಾಡಿ ಶ್ರೀಹರಿಯನ್ನು 
ಯಾವ ಮಾನವನು ನೋಡುತ್ತಾನೆಯೋ ಅವನಿಗೆ ಪಾಪದ ಸಂಪರ್ಕವಿರುವುದಿಲ್ಲ 
ವಲ್ಲದೆ ಅವನ ಅಂತರಾತ್ಮವು ಶುದ್ಧವಾಗುತ್ತದೆ. ಎಲೈ ವಿಪ್ರರೇ! ಇನ್ನು 
ಮುಂದೆ ಯಾತ್ರೆ ಮಾಡುವವನು ಅನುಸರಿಸಬೇಕಾದ ವಿಧಾನವನ್ನು ಹೇಳುತ್ತೇನೆ; 
ಫೇಳಿರಿ. 

೨೯-೩೦. ಚತುರ್ದಶಿಯ ದಿನದಲ್ಲಿ ದೇವದೇವನಾದ ಜಗನ್ನಾಥನ 
ಸ್ನಾನಾರ್ಥವಾಗಿ ಮಂಗಳಕರವಾದ ಹುಲ್ಲು ಮತ್ತು ಕಟ್ಟಗೆಗಳ ಅಥವಾ ಬಹಳ 


೪೧೦ ಶ್ರೀ ಸ್ಮಾಂದಮೆ ಹಾಪ್ರರಾಣಂ 


ನಾನಾದ್ರುಮಗಣಾಕೀರ್ಣಂ ದಕ್ಸಿಣಾನಿಲಶೀತಲಂ I 


ಉಲ್ಲಸತ್ಸಿಂಧುಕಲ್ಲೋಲಜಂಘಾಲೋಪರಿ ಸಂಸ್ಕೃತಂ ॥ ೩೧೫ 
ಸಮುಚ್ಛಿ ಎತೆಮಹಾಮೂಲ್ಯವಿತಾನವರಶೋಭಿತಂ | 

ವಿರಲಾಚ್ಛಾವನಂ ಕುರ್ಯಾದ್ದೇವಾನಾಂ ದರ್ಶನಾಯ ವೈ ॥ ೩೨ ॥ 
ಆಯಾಂತಿ ಬ್ರಹ್ಮಣಾ ಸಾರ್ಧಂ ಸ್ಮೃಪನಾಯ ಜಗತ್ಪಶೇಃ ! 
ಸ್ವರ್ಗಂಗಾಂಭಃ ಸಮಾದಾಯ ಪಾರಿಜಾತವಿಭೂಷಿತಂ ॥ ೩೩/ 
ಬ್ರಹ್ಮರ್ಷಯಶ್ಚ ತ್ರಿದಶಾ ಬ್ರಹ್ಮಣಾ ಸಹಿತಾ ವಿಭುಂ । 

ಮಂಚೆಸ್ಕೆಂ ಸ್ನಾಪಯಂತೀಹ ವಚನಾತ್ಸರಮೇಷ್ಮಿನಃ " 4೪ 


ಜಯಶಚಬ್ಮೈಶ್ನ ಸ್ತಾತಿಭಿರ್ವಂದ್ಕೋಯಂ ಶ್ರಿದಿವೌಕಸಾಂ । 
ತಸ್ಮಾನ್ಮಂಚಸ್ತು ಕರ್ತವ್ಯೋ ಮಂಡಿತೋ ಮಾಲ್ಯಚಾಮರೈಃ ॥ ೩೫॥ 
ನಾನಾಮಣಿಸ್ಪೆ ಜಾಹಾರಿ ಮಕೂಲಕೃತತೋರಣಂ । 
ಸುಗಂಧಧೂಪಸುರಭಿಚಂದನಾಂಭಃಸಮುಕ್ಸಿತಂ ॥ ೩೬ ॥ 


ಕಾಲವಿರುವ ಕಲ್ಲಿನ. ವೇದಿಕೆಯನ್ನು ರಚಿಸಿ ಸುಣ್ಣತೊಳಿಸಿ ಶುಭ್ರಗೊಳಿಸಬೇಕು. 
ವಿತ್ತಶಾಠ್ಯವನ್ನು ಮಾಡಬಾರದು. 

೩೧-೩೨. ಬಗೆ ಬಗೆಯ ಗಿಡಗಳ ಗುಂಪೊಡಗೂಡಿ, ದಕ್ಷಿಣದ ಗಾಳಿಯಿಂದ 
ಶೀತಲವಾಗಿ, ಬೆಳಗುತ್ತಿರುವ ಸಾಗರದ ಅಲೆಗಳು ಸೋಕುತ್ತಿರುವ ಹುಲ್ಲಿನ 
ಮೇಲೆ ಸುಸಂಸ್ಕೃತವಾಗಿ, ಎತ್ತರವಾಗಿ, ಬಹು ಬೆಲೆಬಾಳುವುದಾಗಿ ಕಟ್ಟಿರುವ 
ಉತ್ತಮವಾದ ಮಂಟಪದಿಂದ ಈ ಸ್ನಾನಮಂಚವು ಶೋಭಿಸುತ್ತಿರಬೇಕು. 
ದೇವತೆಗಳ ದರ್ಶನಕ್ಕಾಗಿ ಬರುವ ಭಕ್ತರಿಗೋಸುಗ ವಿರಳವಾಗಿ ಚಪ್ಪರವನ್ನು 
ಹಾಕಿ ನೆರಳನ್ನು ಮಾಡಬೇಕು. 

೩೩-೩೪. ಬ್ರಹ್ಮರ್ಸಿಗಳೂ, ದೇವತೆಗಳೂ ಬ್ರಹ್ಮದೇವನೊಡನೆ ಶ್ರೀ 
ಜಗನ್ನಾ ಥಸ್ವಾಮಿಯ ಸ್ಪಾನಾರ್ಥವಾಗಿ ಪಾರಿಜಾತಪುಷ್ಪಮಿಶ್ರಿತವಾದ ದೇವ 
ಗಂಗಾಜಲವನ್ನು ತೆಗೆದುಕೊಂಡು ಬರುತ್ತಾರೆ. ಅವರು ಬ್ರಹ್ಮನೊಡನೆಯೇ 
ಮಂಚಸ್ಥನಾದ ಶ್ರೀಜಗನ್ನಾಥನಿಗೆ ಆತನ ಅಪ್ಪಣೆಯಂತೆ ಆ ಜಲದಿಂದ ಸ್ನಾನ 
ವನ್ನು ಮಾಡಿಸುತ್ತಾರೆ. 

೩೫-೩೬, ಆ ಸಮಯದಲ್ಲಿ ಈ ಪ್ರಭುವು ಜಯ ಜಯಧ್ವನಿಗಳಿಂದಲೂ. 
ಸ್ತುತಿಗಳಿಂದಲೂ ದೇವತೆಗಳಿಂದ ನಮಸ್ಕರಿಸಲ್ಪಡುವವನಾಗುವನು. ಆದುದ 
ರಿಂದ ಪುಷ್ಪಚಾಮರಭೂಷಿತವಾದ ಆ ದಿವ್ಯಮಂಚವನ್ನು ರಚಿಸಬೇಕು. 
ಆ ಮಂಚವನ್ನು ವಿವಿಧ ರತ್ತಮಣಿಹಾರಗಳಿಂದಲೂ, ಮನೋಹರವಾದ ಪಟ್ಟು 
ವಸ್ತ್ರಗಳ ತೋರಣಗಳಿಂದಲೂ ಅಲಂಕರಿಸಿ ಸುಗಂಧಧೂಪಗಳನ್ನು ಹಾಕಿ. 
ಚಂದನಜಲಸೇಚನೆಯಿಂದೆ ತಂಪುಗೊಳಿಸಬೇಕು. 


ಏಕತ್ರಿಂಶೋಳ$ಧ್ಯಾಯೆಃ ೪೧೧ 


ಏನಂ ಮಂಚೆಂ ಪ್ರತಿಷ್ಠಾಪ್ಯ ತಸ್ಯ ದಕ್ಷ್ಮಿಣತೋ ದ್ವಿಜಾಃ । 


ಕೊಪಾದ್ವಾರಿ ಸಮುದ್ಧ ತ್ಯೆ ಕಲಶಾನ್ಸ್ಪರ್ಣನಿರ್ಮಿತಾನ್‌ W೩2೭ 
ಶಾಲಾಯಾಂ ಶಾಸ್ತ್ರದೃಷ್ಟೇನ ವಿಧಿನಾ ತೃಧಿನಾಸಯೇತ್‌ ॥ ೩೮॥ 
ಸುವಾಸಿತಂ ಜಲಂ ತೇಷು ಪಾವಮಾನ್ಯಾ ಪ್ರಪೂರಯೇತ್‌ । 

'ಚೆತುರ್ದ ಶೀನಿಶಾಮಧ್ಯೇ ಕರ್ಮೈತತ್ಸಮುದಾಹೃತಂ WH AF 


ತನೈಃ ಶನೈಶ್ಚ ನೀಯಾಸುರ್ಹರಿಂ ಹಲಪುರಸ್ಸರಂ । 

ಬ್ರಾಹ್ಮಣಾಃ ಕ್ಸತ್ರಿಯಾ ವೈಶ್ಯಾ ರಾಜ್ಞಾ ಸಂಮಾನಿತಾದೃತಾಃ ॥ ೪೦॥ 
ಚಾಮಕಶೈಸ್ತಾಲವೃಂತೈಶ್ಚ ನೀಜ್ಯಮಾನಂ ನಿರಂತರಂ । 
ಪುರಾಕೃತಾಮುಲೇಪಂ ತಂ ವಿಷ್ಣೋರಂಗಾನ್ನ ಹಾಪಯೇತ್‌ ॥೪೦॥ 
ಯಥಾ ಸುಗಂಧಲೇಪೇನ ಸುಸಪುಷ್ಟಾಂಗೋ ದಿನೇ ದಿನೇ । 

ತಥಾ ಪ್ರಯತ್ನತಃ ಕಾರ್ಯಃ ಕೃಶಾಂಗೋ ನ ಹಿ ಪುಷ್ಟಿಕೃತ್‌ ॥ ೪೨೫ 
ನಯೇಯುರಪ್ರಮಾದ್ಯಂತೋ ಭಗವಂತಮಾನಂ ದಿತಾಃ । 
ಪ್ರಮಾಡತೋ ಯದಿ ಭವೇತ್ಸತನಂ ಮುರವೈರಿಣಃ ॥ ೪೩॥ 

೩೭-೩೮. ಎಲೈ ವಿಸ್ರ್ರರೇ! ಈ ರೀತಿ ಮಂಚವನ್ನು ರಚಿಸಿ ಅದರ 
ದಕ್ಷಿಣಕ್ಕೆ ಇರುವ ಕೂಪದಿಂದ ನೀರನ್ನು ಸೇದಿತಂದು ಸುವರ್ಣನಿರ್ಮಿತವಾದ 
ಕಲಶಗಳಲ್ಲಿ ತುಂಬಿ ಶಾಸ್ತ್ರದೃಷ್ಟವಾದ ವಿಧಾನದಿಂದ ಯಜನಶಾಲೆಯಲ್ಲಿ 
ಆ ಕಲಶಗಳನ್ನು ಸ್ಥಾಪಿಸಬೇಕು. 

೩೯. ಪವಮಾನಮಂತ್ರಗಳಿಂದ ಸುವಾಸಿತವಾದ ಜಲವನ್ನು ಆ ಕಲಶ 
ಗಳಲ್ಲಿ ತುಂಬಬೇಕು. ಚತುರ್ದಶಿಯ ಮಧ್ಯರಾತ್ರಿಯಲ್ಲಿ ಈ ಶುಭ ಕರ್ಮವನ್ನು 
ಮಾಡಬೇಕೆಂದು ಹೇಳಿದೆ. 

೪೦-೪೨. ತರುವಾಯ ಬ್ರಾಹ್ಮಣರೂ, ಕ್ಸತ್ರ್ರಿಯರೂ, ವೈಶ್ಯರೂ ರಾಜ 
ನಾದವನಿಂದ ಸಮ್ಮಾನಾದರಗಳನ್ನು ಪಡೆದು ಸತ್ಯೃತರಾಗಿ ಬಲಭದ್ರದೇವನನ್ನು 
ಮುಂದಿರಿಸಿಕೊಂಡು ಶ್ರೀಪುರುಷೋತ್ತಮಸ್ವಾಮಿಯನ್ನು ಆ ಮಂಚದ ಬಳಿಗೆ 
ಕರೆತರಬೇಕು. ಚಾಮರವ್ಯಜನಗಳಿಂದ ಯಾವಾಗಲೂ ಆ ದೇವನನ್ನು ಬೀಸುತ್ತ 
ಲಿರಬೇಕು. ಪೂರ್ವದಲ್ಲಿ ಮಾಡಿದ್ದ ಲೇಪವನ್ನು ವಿಷ್ಣುವಿನ ಆ ದಾರುಮೂರ್ತಿ 
ಯಿಂದ ಬೇರ್ಪಡಿಸಕೂಡದು. ದಿನ ದಿನದಲ್ಲಿಯೂ ಸುಗಂಧಲೇಪದಿಂದ 
ಮೂರ್ತಿಯು ಪುಷ್ಪವಾದ ಅಂಗವುಳ್ಳು ದಾಗಿರುವಂತೆ ಪ್ರಯತ್ನಿಸಬೇಕು. ಅದು 
ಕೃಶಾಂಗವಾದುದಾದರೆ ಒಳ್ಳೆ ಯದಾಗುವುದಿಲ್ಲ ವು. 

೪೩-೪೪, ಎಲೈ ವಿಪ್ರರೇ! ದೇವಾಲಯದಿಂದ ಆ ಭಗವಂತನನ್ನು ಬಹಳ 
ಜಾಗರೂಕತೆಯಿಂದ ಕರೆತರಬೇಕು. ಪ್ರಮಾದವಶದಿಂದ ಶ್ರೀಜಗನ್ನಾಥನ. 
ಬಲದೇವನ ಅಥವಾ ಸುಭದ್ರೆಯ ಪ್ರತಿಮೆಗಳಲ್ಲಿ ಯಾವುದಾದರೂ ನೆಲಕ್ಕೆ 


೪೧೨ ಶ್ರೀ ಸ್ಮಾಂದಮ ಹಾಫುರಾಣಂ 


ಬಲಸ್ಯ ವಾ ಸುಭದ್ರಾಯಾ ರಾಜ್ಞೋ ರಾಜ್ಯಸ್ಯ ಭೀತಿಕೃತ್‌ । 


ಅಪಿ ಪಾತಯತಾಂ ಹಾನಿಃ ಸಂತತೇರ್ಜ್ಬಹುದುಃಖತಾ 1 ೪೪ ॥ 
ನರಕೇ ನಿಯತಂ ವಾಸೋ ಭವೇತ್ರೇಷಾಂ ದುರಾತ್ಮನಾಂ । 
ವಿಮುಹ್ಯಂತಶ್ಚಿರಾದ್ಹಾರುವುಯಾಯಂ ಪ್ರತಿಮಾ ಕಥಂ 1 ೪೫ ॥ 
ತಿಸ್ಕೇದವಿಶ್ಸಸಂತೋ ಯೇ ಭಗವದ್ದೋಹಿಣಸ್ತು ತೇ। 

ನರಕಂ ಪ್ರತಿಪದ್ಯಂತೇ ಸರ್ವಕರ್ಮುಬಹಿಷೃತಾಃ ॥ ೪೬ ॥ 
ಮೂಢಾನಾಂ ನಾಸ್ತಿಕಾನಾಂ ಚ ಕೃತಘ್ಹ್ಯಾನಾಂ ಹತಾತ್ಮನಾಂ । 
ಧರ್ಮಕೃತ್ಯೇಷು ಜಾಯಂತೇ ಅವಿಶ್ವಾಸಶ್ಚ ಯುಕ್ತಯಃ ॥ ೪೭ ॥ 
ಅದೃಷ್ಟಂ ಯಸ್ಯ ಯಾವದ್ಧಿ ಸತು ತೇನ ನಿನಿರ್ನೀತಃ ! 

ತದಂತೇ ತಸ್ಯ ಕ್ಸೀಯಂತೇ ಪ್ರಾಸಾದೆಪ್ರತಿಮಾದಯಃ ॥ ೪೮ ॥ 
ನಚಾಂಯಂ ನಿನಿರ್ನಿತಃ ಕೇನ ದ್ರುಮಸ್ಸೋಪಿ ಪ್ರವರ್ಶಿತಃ । 

ವರಂ ದದಾತಿ ಯಾ ನೂನಂ ನಚಾಸೌ ಪ್ರತಿಮಾ ಮತಾ ॥೪೯॥ 
ನಿರ್ಮಿತಾಯಾಂ ಪ್ರತಿಕೃತೌ ಪುರಾ ಮುನ್ವಂತರಾದಿಷು । 

ವ್ಯತೀತೇಷ್ಟಪಿ ವರ್ಧಂತೇ ಜನಾನಾಂ ಚ ಸುಪರ್ವಣಾಂ ॥೫೦॥ 


ಬಿದ್ದುದಾದರೆ ರಾಜನಿಗೂ, ರಾಜ್ಯಕ್ಕೂ ಭಯವು ಸಂಭವಿಸುತ್ತದೆ. ಹಾಗೆ 
ಕೆಳಗೆ ಬೀಳಿಸುವವರಿಗೆ ಹಾನಿಯುಂಟಾಗುವುದಲ್ಲದೆ ಅವರ ಸಂತತಿಗೂ ದುಃಖವು 
ಸಂಭವಿಸುತ್ತದೆ. 

೪೫-೪೬. ""ಇದು ಬಹಳಕಾಲದಿಂದಲೂ ಮರದ ಬೊಂಬಜೆಯೇ ಆಗಿರು 
ವುದು. ಭಗವಂತನ ಮೂರ್ತಿಯೆಂತಾದೀತು??' ಎಂದು ಮೋಹಗೊಳ್ಳುವ 
ದುರಾತ್ಮರಿಗೆ ನರಕವಾಸವು ತಪ್ಪುವುದಿಲ್ಲವು. ಯಾರು ಆ ಮೂರ್ತಿಯನ್ನು 
ಭಗವಂತನ ಸ್ವರೂಪವೆಂದು ನಂಬುವುದಿಲ್ಲವೋ ಅವರು ಭಗವದ್ದೋೋಹಿಗಳೇ 
ಸರಿ. ಅವರು ಸಕಲ ಕರ್ಮಗಳಿಂದಲೂ ಬಹಿಷ್ಕೃತರಾಗಿ ನರಕದಲ್ಲಿ ಬೀಳುತ್ತಾರೆ. 

೪೭. ಮೂಡಢರಿಗೂ, ನಾಸ್ತಿಕರಿಗೂ, ಕೃತಫ್ನರಿಗೂ, ದುರ್ಬುದ್ಧಿಯುಳ್ಳ 
ವರಿಗೂ ಧರ್ಮಕಾರ್ಯಗಳಲ್ಲಿ ಅಪನಂಬಿಕೆಯುಂಟಾಗುತ್ತದೆ. ಅದಕ್ಕೆ ಬೇಕಾದ 
ಉಪಾಯಗಳೂ ಅವರಿಗೆ ತೋರಿಬರುತ್ತವೆ. 

೪೮-೪೯. ಯಾವನಿಗೆ ಎಷ್ಟು ಅದೃಷ್ಟವಿರುತ್ತದೆಯೋ ಅವನು ಅಷ್ಟೇ 
ಅದೃಷ್ಟದಿಂದಲೇ ನಿರ್ಮಿತನಾಗಿರುತ್ತಾನೆ. ಆ ಅದೃಷ್ಟವು ಮುಗಿದಮೇಲೆ ಅವನು 
ಮಾಡಿದ ದೇವಾಲಯ, ಅಲ್ಲಿಯ ಮೂರ್ತಿಗಳು, ಎಲ್ಲವೂ ಕ್ಪಯಿಸಿಹೋಗುತ್ತವೆ. 
ಈ ಮೂರ್ತಿಗಳು ಯಾವ ಮರದಿಂದಾದುವೋ ಆ ಮರವನ್ನು ಯಾರೂ ಹುಟ್ಟ 
ಹಾಕಿದುದಲ್ಲ; ನೀರುಹಾಕಿ ಬೆಳಸಿದುದೂ ಅಲ್ಲ. ಇದು ದಿಟವಾಗಿಯೂ ವರವನ್ನು 
ಕೊಡುವುದಾಗಿರುವುದು. ಇದು -ಪ್ರತಿಮೆಯೆಂದು ತೋರುವುದಿಲ್ಲ. 





ಏಕತ್ರಿಂಶೋಧ್ಯಾಯಃ ೪೧4 


ಭಕ್ತೆಯಸ್ತಾದೃಶೋ ವಿಪ್ರಾಃ ಸರ್ವೇಷಾಂ ಪೃಥಿನೀಕ್ಟಿತಾಂ । 


ಸ್ಥಾರೋಜಿಸೇಂಂತರೇ ಚೈನ ಆನಿರ್ಭೂತಃ ಕೃಪಾನಿಧಿಃ ॥ ೫೧ ॥ 
ವೈವಸ್ವತೇಂಂತರೇ ಸಪ್ತನಿಂಶೇ ಚೈನ ಚತುರ್ಯ್ಯುಗೇ 1 

ದ್ವಾಪರಾಂತೇ ಸಮಾಯಾತೌ ತದಾ ಕೃಷ್ಣಾರ್ಜುನಾವುಭೌ ! ೫೨ ॥ 
ತ್ರಿವಿನಾನಿ ಸ್ಥಿ ತಾವತ್ರ ವ್ರತಸ್ಥೌ ಮಧುಸೂದನಂ ! 

ಭಕ್ತ್ಯಾ ಸಂಪೂಜ್ಯ ತಂ ಸ್ತುತ್ವಾ ಜಗ್ಮತುರ್ದ್ವಾರಕಾಂ ಪುನಃ ॥ ೫೩ ॥ 
ನ ಕೇಂಪಿ ತತ್ವಂ ಜಾನಂತಿ ಮಾನುಷೀಂ ತನುಮಾಸ್ಮಿತಾಃ । 

ಅನತಾರಾಃ ಪ್ರವರ್ತಂತೇ ವನಿಷ್ಣೋರಪಹಿ ಯಂಗೇ ಯುಗೇ ॥ ೫೪ ॥ 
ಧರ್ಮಸ್ಥಾ ಸನಯಾ ವಿಪ್ರಾ ಲೀಯಂತೇ ಸ್ವಪಡೇ ಪುನಃ । 

ಪೂರ್ವಂ ಚ ಬ್ರಹ್ಮಣಾ ಪ್ರೋಕ್ತಃ ಸ ಚಾನೇನ ಪರಸ್ಪರಂ ! ೫೫ ॥ 
ಸ್ಥಾತಾ ಪೆರಾರ್ಧ ಪರ್ಯಂತೆಂ ಭಗವಾನ್‌ ದಾರುರೂಪಧೃಕ್‌ । 
ಸದಾಯಂ ನರದೋ ವಿಷ್ಣುಃ ಶುದ್ಧಸತ್ತೆ ಕೇನ ಭಾವಿತಃ H ೫೬ ॥ 


ಯಸ್ಯ ಯಾವಾಂಸ್ಕ್ತು ವಿಶ್ವಾಸಸ್ತಸ್ಯ ಸಿದ್ಧಿಸ್ತು ತಾವತೀ । 
ಪ್ರಮಾದೀಕೃತನಿಶ್ಚಾಸೋ ಭಕ್ತೋ ವೃಢಮತಿಃ ಪುಮಾನ್‌ ॥ ೫೩ 8 


೫೦-೫೧. ಪೂರ್ವದಲ್ಲಿ ಈ ಪ್ರತಿಗಳು ನಿರ್ಮಿತವಾಗಿ ಅನೇಕ ಮನ್ವಂತರ 
ಗಳು ಕಳೆದುಹೋಗಿದ್ದರೂ ಇವುಗಳಲ್ಲಿ ಜನಗಳ ಮತ್ತು ದೇವತೆಗಳ ಸಮಸ್ತ 
ರಾಜರ ಭಕ್ತಿಯು ಹೆಚ್ಚುತ್ತಲೇ ಇರುವುದು. ಕೃಪಾನಿಧಿಯಾದ ಈ ಪುರುಷೋ 
ತ್ರಮಪ್ರಭುವು ಸ್ವಾರೋಚಿಷ ಮನ್ವಂತರದಲ್ಲಿ ಆವಿರ್ಭವಿಸಿದನು. 

೫೨-೫೩.. ಎಲೈ ವಿಪ್ರರಿರಾ! ವೈವಸ್ವತ ಮನ್ವಂತರದ ಇಪ್ಪತ್ತೇಳನೆಯ 
ಚತುರ್ಯುಗದ ದ್ವಾಸರಯುಗದಲ್ಲಿ ಶ್ರೀಕೃಷ್ಣಾರ್ಜುನರೀರ್ವರೂ ಈ ಪುರುಷೋ 
ತ್ರಮಕ್ಸೇತ್ರಕ್ಕೆ ಬಂದು ಮೂರುದಿನಗಳು ವ್ರತಸ್ಥರಾಗಿದ್ದು ಮಧುಸೂದನನನ್ನು 
ಭಕ್ತಿಯಿಂದ ಅರ್ಚಿಸಿ ಸ್ತುತಿಸಿ ದ್ವಾರಕಾವತಿಗೆ ಹಂತಿರುಗಿರುತ್ತಾರೆ. 

೫೪-೫೬. ಭಗವತ್ತತ್ತ್ವ್ವವು ಯಾರಿಗೂ ತಿಳಿದಿರುವುದಿಲ್ಲ. ಚತುರ್ಯುಗ 
ಗಳಲ್ಲಿಯೂ ಶ್ರೀಮನ್ಮಹಾವಿಷ್ಣುವು ಮಾನವದೇಹಧಾರಿಯಾಗಿ ಅವತಾರಗಳ 
ನ್ಲೆತ್ತುವನು. ಹೀಗೆ ಅವತಾರಗಳನ್ನೆ ತ್ತಿ ಧರ್ಮಸಂಸ್ಥಾಪನೆಯನ್ನು ಮಾಡಿದ 
ತರುವಾಯ ಆ ಅವತಾರಗಳು ಶ್ರೀಮನ್ಮಹಾವಿಷ್ಣು ವಿನಲ್ಲಿಯೇ ಲೀನವಾಗುತ್ತವೆ. 
ಪೂರ್ವದಲ್ಲಿ ಬ್ರಹ್ಮದೇವನು ದಾರುರೂಪಿಯಾದ ಈ ಜಗನ್ನಾಥನು ತನ್ನ ಸರಾರ್ಧ 
ಪರ್ಯಂತವೂ ಈ ಭೂಲೋಕದಲ್ಲಿ ನೆಲಸಿರುತ್ತಾನೆಂದು ಹೇಳಿರುತ್ತಾನೆ. ಶುದ್ಧ 
ವಾದ ಭಕ್ತಿಯಿಂದ ಭಾವಿಸಿದುದಾದರೆ ಈ ಸ್ವಾಮಿಯು ವರಪ್ರದಾಯಕನಾಗು 
ತ್ತಾನೆ. 

೫೭-೫೮. ಎಲೈ ವಿಪ್ರರೇ! ಯಾರು ಯಾರಿಗೆ ಈ ಸ್ವಾಮಿಯಲ್ಲಿ ಎಷ್ಟೆಷ್ಟು 


೪೧೪ ಶ್ರೀ ಸ್ಕಾಂದಮಹಾಪುರಾಣಂ 


ಯತ್ನಾನುರೂಪಂ ಲಭತೇ ಫಲಮಸ್ಮಾತ್ಸುದುರ್ಲಭಂ | 


ಪುರಾ ವಃ ಕಥಿತಂ ಸರ್ವಮಂಬರೀಷವಿಮೋಚನಂ ೪೫೮ ॥ 
ತತಸ್ತಸ್ಮಿನ್‌ ಜಗನ್ನಾಥೇ ಸರಮಾತ್ಮಸ್ವರೂಪಿಣೆ | 

ವಿಧಾಯ ಸುಪೃಢಾಂ ಭಕ್ತಿಂ ವಸಧ್ವಂ ಪುರುಷೋತ್ತಮೇ ॥೫೯॥ 
ಅತೋಂಃಯಂ ಭಕ್ತಿತೋ ನೇಯಃ ಶ್ರೀಕೃಷ್ಣಮಂಚ ಉತ್ತಮಃ । 
ಸುಭದ್ರಾಬಲಭದ್‌ ಚ ರಾಜವತ್ಸರಿಚರ್ಯ ವೈ ॥೬೦॥ 
ಉತ್ತೋಲಿತೇಷು ಛತ್ರೇಷು ಚಾಮಕೈರ್ನೀಜಿತೇಷು ಚ । 
ಕಾಲಾಗುರುಸುಧೂಪಾಸು ದಿಕ್ಬು ಗಂಭೀರನಾದಿಷು ॥೬೧॥ 
ನಾನಾನಿಧೇಷು ವಾದ್ಯೇಷು ತ್ವಗಾರೇ ಪರಿಪೂರಿತೇ । 

ತಾರ್ಯತ್ರಿಕೇ ಸಾಧುವೃತ್ತೇರ್ದೀಪಿಕಾಶ್ರೇಣಿರಾಜಿತೇ ॥ ೬೨ ॥ 
ಅಂಧಕಾರೇಂಥ ಸರ್ವೇಷಾಂ ನರ್ಧಮಾನೇ ಮಹೋತ್ಸನೇ। 

ಅಚ್ಛಿನ್ನೇ ಶ್ರೀಪತೇರಂಗೇ ಪ್ರಮಾದಪರಿಶಂಕಯಾ ॥೬೩॥ 


ಭಕ್ತಿಯಿರುತ್ತದೆಯೋ ಅಷ್ಟರಮಟ್ಟಗೆ ಅಭೀಷ್ಟಸಿದ್ಧಿಯೂ ಉಂಟಾಗುವುದು. 
ನಂಬಿಕೆಯನ್ರು ಬಿಡದೆ ದೃಢವಾದ ಬುದ್ಧಿ ಯುಳ್ಳವನಾದರೆ ಮಾನವನು ಅವನ 
ಪ್ರಯತ್ನಕ್ಕೆ ಅನುರೂಪವಾದ ಈ ಪ್ರಭುವಿನ ಅನುಗ್ರಹದಿಂದ ದುರ್ಲಭಗಳಾದ 
ಫಲಗಳನ್ನು ಸಡೆಯುತ್ತಾನೆ. ಈ ವಿಷಯದಲ್ಲಿ ಹಿಂದೆಯೇ ಮಹಾಪಾಪಿಷ್ಮ 
ನಾದ ಅಂಬರೀಷನು ಮುಕ್ತಿಯನ್ನು ಪಡೆದ ಸಂಗತಿಯನ್ನು ನಿಮಗೆ ತಿಳಿಸಿರು 
ತ್ತೇನೆ. 

2೯. ಆದುದರಿಂದ ಪರಮಾತ್ಮಸ್ತ್ಪರೂಪಿಯಾದ ಈ ಜಗನ್ನಾಥಸ್ವಾಮಿ 
ಯಲ್ಲಿ ನಿಶ್ಚಲವಾದ ಭಕ್ತಿಯುಳ್ಳವರಾಗಿ ಶ್ರೀಪುರುಷಸೋತ್ತಮಕ್ಸೇತ್ರದಲ್ಲಿಯೇ 
ವಾಸಮಾಡಿರಿ. 

೬೦. ಎಲ್ಫೆ ವಿಪ್ರರೇ! ಆದುದರಿಂದಲೇ ಉತ್ತಮವಾದ ಶ್ರೀಕೃಷ್ಣ 
ಮೂರ್ತಿಯ ಮಂಚವೂ, ಬಲಭದ್ರ, ಸುಭದ್ರಾದೇವಿಯೆ ಮಂಚಗಳೂ 
ರಾಜೋಪಚಾರಗಳಿಂದುಸಚರಿಸಲ್ಪಟ್ಟು ಪರಮ ಭಕ್ತಿಭಾವದಿಂದ ಒಯ್ದು 
ತರತಕ್ಕುವು. 

೬೧-೬೪, ಶ್ವೇತಚ್ಛತ್ರಗಳನ್ನು ಎತ್ತಿಹಿಡಿದಿರಲು, ಚಾಮರಗಳನ್ನು ಬೀಸಿ 
ಹಾಕುತ್ತಿರಲು, ಕಾಲಾಗುರುಧೂಸಗಳೆತ್ತತ್ತಲೂ ಹೆರಡಿರಲು, ದಶದಿಕೆ 
ಗಳಲ್ಲಿಯೂ ವಿವಿಧವಾದ್ಯಗಳು ಗಂಭೀರವಾಗಿ ಧ್ವನಿಗೈಯುತ್ತಿರಲು ದೇವಾಲಯವು 
ತುತ್ತೂರಿಯ ಧ್ವನಿಗಳಿಂದ ತುಂಬಿರಲು ದೀಪಮಾಲೆಗಳು ಒಳ್ಳೆಯ ಬತ್ತಿಗಳಿಂದ 
ಬೆಳಗುತ್ತಿರಲು ಅರ್ಧರಾತ್ರಿಯಲ್ಲಿ ಮಹೋತ್ಸವವು ಬೆಳೆದು ಭಗವಂತನ 
ಮೈಯೇ ಕಾಣದಂತಾಗಿ ಪ್ರಮಾದವಾಯಿತೇನೋ ಎಂಬ ಶಂಕೆಯುದಿಸಿ ಆ 


ಏಕತ್ರಿ೦ಂಶೋ9ಧ್ಯಾಯಃ ೪೧೫ 


ಪಟುಪಟ್ಟಿ ದುಕೂಲೇಷು ನೀಯಮಾನೇಷು ದೂರತಃ । 


ಗತೇರ್ನೇಗಾತ್ರದೋತ್ತಾನೀಕೃತಾಸ್ಯೇ ಜಗತಾಂ ಗುರೌ ET 
ಆವರ್ತದೃಷ್ಟಯೋ ದೇವಾ ದಿವಾರೋಹರಣಶಂಕಿನಃ । 

ಜಯೆಸ್ವ ರಾಮಕೃಷ್ಣೇತಿ ಜಯಭದ್ರೇತಿ ಚೋಜಿರೇ 1 ೬೫॥ 
ಏವಂ ಸುಲೀಲಂ ಭಗವಾನ್‌ ಜನ್ಮಜ್ಯೇಷ್ಮಾಭಿಷೇಚನೇ । 

ನೀಯತೇ ಮಂಚದೇಶಂ ತು ನಿಶೀಥೇ ಬ್ರಾಹ್ಮಣಾದಿಭಿಃ ॥ ೬೬ ॥. 
ಅಹಂಪೂರ್ವಿಕಶಬ್ದಸ್ತು ದೇವಾನಾಂ ಶ್ರೂಯತೇ ದಿವಿ । 
ದೇವಮಂಮಭಯಶ್ಲೈವ ಜಯಶಬ್ದವಿಮಿಶ್ರಿತಾಃ H&L 
ತತೋ ಮಂಚಸ್ಥಿತಂ ಬ್ರಹ್ಮರೂಪಂ ಪ್ರತ್ಯರ್ಚೆಯಾ ಸಹ । 

ಆಚ್ಛಾದ್ಯ ಸರ್ವಾಣ್ಯಂಗಾನಿ ಮುಖವರ್ಜ್ಯಂ ಸುಚೇಲಕ್ಕೆಃ ॥ ಹಲ ॥ 
ವಿನಾ ನಿನೇದ್ಯಂ ಸಂಪೂಜ್ಯ ಉಪಾಚಾರೈಃ ಪುರೋದಿತೈಃ । 
ಅಧಿವಾಸಿತಕುಂಭೈಶ್ಚ ಶಾಂತಿಘೋಷಪುರಸ್ಸರಂ ॥೬೯॥ 








ಪ್ರಭುವನ್ನು ಉತ್ತಮವಾದ ಪಟ್ಟುವಸ್ತ್ರ ಗಳನ್ನು ಹೊದಿಸಿ ದೂರವಾಗಿ ಕರೆದೊ 
ಯ್ಯುತ್ತಿರುವಾಗ ಒಯ್ಯುವವರ ಗಮನವೇಗದಿಂದ ಆ ಜಗದ್ಗುರುವು ಮುಖ. 
ವನ್ನು ಒಮ್ಮೆ ಮೇಲಕ್ಕೆತ್ಲಿ ನೋಡುವನು. 

೬೫. ಆಗ ದೇವತೆಗಳೆಲ್ಲರೂ, ಶ್ರೀಜಗನ್ನಾಫನ: ಸ್ವರ್ಗಕ್ಕೇರಿ ಹೊರಟು 
ಹೋಗುವನೇನೋ ಎಂದು ಶಂಕಿಸಿ, ಜಯರಾಮ, ಕೃಷ್ಣ ಜಯ! ಸುಭದ್ರಾ 
ದೇವಿ, ಜಯ ಜಯ!” ಎಂದು ಹೇಳುವರು. 

೬೬, ಎಲೈ ವಿಪ್ರರೇ! ಈ ರೀತಿ ಪೂರ್ಣಿಮೆಯ ದಿನದ ಜನ್ಮಜ್ಯೇಷ್ಮಾಭಿ 
ಷೇಕದ ಸಮಯದಲ್ಲಿ ಬ್ರಹ್ಮಕ್ಸತ್ರವೈಶ್ಯರಿಂದ ಶ್ರೀಪುರುಷೋತ್ತಮಸ್ವಾಮಿಯು 
ಅದಕ್ಕಾಗಿಯೇ ನೂತನವಾಗಿ ರಚಿತವಾಗಿರುವ ಮಂಚದ ಬಳಿಗೆ ಬಹು ವಿಲಾಸ. 
ಭರಿತವಾಗಿ ಬಿಜೆಮಾಡಿಸಲ್ಪಡುವನು. 

೬೭. ಆಗ ದೇವದುಂದುಭಿಗಳ ಶಬ್ದಗಳೂ. ಇಜಯಜಯಕಾರಗಳೂ 
ಮಿಶ್ರವಾದ “ನಾನು ಮುಂದು, ತಾನು ಮುಂದು? ಎಂಬ ದೇವತೆಗಳ ಧ್ವನಿಗಳು 
ಅಂತರಿಕ್ಬದಲ್ಲಿ ಕೇಳಿಬರುತ್ತವೆ. 

೬೮. ಬಳಿಕ ಮಂಚದ ಮೇಲೆ ಮಂಡಿಸಿರುವ ಬ್ರಹ್ಮಸ್ವರೂವಿಯಾದ 
ಶ್ರೀಜಗನ್ನಾಥಸ್ವಾಮಿಗೆ ಅರ್ಚನೆಯೊಡನೆ ಆ ಸ್ವಾಮಿಯ ಮುಖವನ್ನು ಮಾತ್ರ 
ಬಿಟ್ಟು ಸಮಸ್ತ ಆಂಗಗಳನ್ನೂ ಒಳ್ಳೆಯ ವಸ್ತ್ರಗಳಿಂದ ಆಚ್ಛಾದನೆಮಾಡತಕ್ಕುದು. 

೬೯-೭೦. ಪೂರ್ವದಲ್ಲಿಯೇ ವಿವರಿಸಿ ಹೇಳಿರುವಂತೆ ಆ ಪ್ರಭುವಿಗೆ 
ನೈವೇದ್ಯವೊಂದನ್ನು ಬಿಟ್ಟು ಉಳಿದ ಷೋಡಶೋಪಚಾರ ಪೂಜೆಯನ್ನು 
ಸಮರ್ಪಿಸಬೇಕು. ಯಜನಶಾಲೆಯಲ್ಲಿಟ್ಟರುವ ಪೂರ್ಣಕುಂಭಗಳ ಸುಗಂಥೋ 


೪೧೬ ಶ್ರೀ ಸ್ಕಾಂದಮಹಾಪುರಾಣಂ 


ಸಮುದ್ರಜ್ಯೇಷ್ಠಾಮಂತ್ರೇಣ ಸ್ನಾಪಯೇತ್ಸುರಪುಂಗೆವಾನ: | 


ಪಶ್ಯತಾಮಭಿಷೇಕ್ರ್ವೂಣಾಂ ಕೃತಕೃತ್ಯತ್ವಹೇತವೇ 8೩೦1 
ಸ್ನಾಪ್ಯಮಾನಂ ತು ಪಶ್ಯಂತಿ ಯೇ ನರಾಸ್ತ್ರತ್ರ ಸಂಸ್ಥಿತಾಃ | 
ಗರ್ಭೋದಳೇನ ಸ್ನಪನಂ ನತೇ ಪುನರವಾಪು ೩ HOH 
ಜೇಸ್ಮಾಸ್ನಾನಂ ಭಗನತೋ ಯೇ ಪಶ್ಯಂತಿ ಮುದಾಸ್ಟ್ರಿತಾಃ ; 

ನತೇ ಭವಾಬ್ಧೌ ಮಜ್ಜಂತ ಯಾತ್ರಾಮುತೃಂಕಮಾನಸಾಃ Il 290 
ಬುಧ್ಧ $ಬುದ್ದಿ ಕೃತಂ ಪುಂಸಾಮನಾದಿಃ ಪಾಪಸಂಚಯಃ । 
ತೆಕ್ಸಣಾನ್ನಾಶಯಾಯಾತಿ ಪಶ್ಯತಾಂ ಸ್ಮಪನಂ ಹರೇಃ 1೭೩೧ 
ಸತ್ಯ ಸತ್ಯಂ ಪುನಃ ಸತ್ಯಂ ಬ್ರವೀನಿಂ ದ್ವಿಜಸ್ರಂಪಗವಾ । 
ಸರ್ವಸಂತಾಪಶಮನನಮಂಶೇಷಮಲನಾಶನಂ ॥ ೭೪॥ 
ಸ್ಮಪನಂ ಶ್ರೀಸತೇರ್ಜ್ಯೇಷ್ಟಾ 8ನುದಿಭಕ್ಕ್ಯಾ ವಿಲೋಕನಂ । 

ಪ್ರಾಯಶ್ಚಿತ್ತ ನಿಮಿತ್ತಾನಿ ಯಾನಿ ಪಾಪನಿಸಂತಿ ವೈ ! ೭ಜ॥ 
ತಾನಿ ಸರ್ವಾಣಿ ಕ್ಸೀಯಂತೇ ಪಶ್ಯತಾಂ ಸ್ನಪನೆಂ ಹರೇಃ । 

ನಾತಃ ಪರತರಂ ಕರ್ಮ ಹೈನಾಯಾಸೇನ ಮೋಚನಂ ॥ ೭೬ ॥ 





ದಶಕದಿಂದ ಶಾಂತಿಘೋಷಪುರಸ್ಸರವಾಗಿ “ ಸಮುದ್ರಜ್ಯೇಷ್ಠಾ?? ಎಂಬ ಮಂತ್ರ 
ವನ್ನುಚ್ಚರಿಸಿಕೊಂಡು ದೇವತಾಮೂರ್ತಿಗಳಿಗೆಲ್ಲ ಸ್ನಾನವನ್ನು ಮಾಡಿಸಬೇಕು. 
ಇದರಿಂದ ಅಭಿಷೇಕವನ್ನು ಮಾಡುವವರೆಬ್ಲರೂ ಕೃತಕೃತ್ಯರಾಗುತ್ತಾಕೆ. 

೭೧. ಎಲೈ ವಿಪ್ರರೇ! ಶ್ರೀಜಗನ್ನಾಥಸ್ವಾಮಿಗೆ ನಡೆಯುವ ಈ ಜ್ಯೇಷ್ಠಾ 
ಸ್ನಾನದ ಸಮಯದಲ್ಲಿ ಅಲ್ಲಿದ್ದು ನೋಡುವ ಮಾನವರು ಮತ್ತೊಮ್ಮೆ ಗರ್ಭ್ಫೊೋ 
ದಳದಿಂದ ಸ್ನಾನಮಾಡುವುದಿಲ್ಲವು. 

೭೨. ಯಾವ ಮಾನವರು ಶ್ರೀಪುರುಷೋತ್ತಮಸನಿಗೆ ಸ್ಯೇಷ್ಮಾ ಪೂರ್ಣಿ 
ಮೆಯ ದಿನ ನಡೆಯುವ ಅಭಿಷೇಕ ಸಮಾರಂಭವನ್ನು ಸಂದರ್ಶಿಸುವರೋ ಅವರು 
ಮತ್ತೆ ಜನನಮರಣರೂಪವಾದ ಯಾತ್ರೆಯನ್ನು ಮಾಡಿ ಭವಸಾಗರದ ಜಲದಲ್ಲಿ 
ಸ್ನಾನಮಾಡಿ ಮುಳುಗುವುದಿಲ್ಲವು. 

೭೩. ಶ್ರೀಹರಿಯ ಈ ಜ್ಯೇಷ್ಠಾ ಪೂರ್ಣಿಮೆಯ ಮಂಗಳಸ್ನಾನವನ್ನು 
ನೋಡುವ ಮಾನವರ ಅನಾದಿಯಾದ ಪಾಪರಾಶಿಯು ತತ್‌ಕ್ಸಣದಲ್ಲಿಯೇ 
ನಾಶವಾಗುತ್ತದೆ. 

೭೪-೭೮. ಎಲ್ಫೈ ದ್ವಿಜಶ್ರೇಷ್ಠರೇ ! ಇದೋ, ಕೇಳಿರಿ. ನಾನು ಮೂರು 
ಮೂರು ಬಾರಿಗೂ ಸತ್ಯವಾಗಿ ಹೇಳುವೆನು. ಜ್ಯೇಷ್ಠ ಮಾಸದ ಪೂರ್ಣಿಮೆಯ 
ವಿನದಲ್ಲಿ ಶ್ರೀಪತಿಯ ಸ್ಮಪನೋತ್ಸವವನ್ನು ಭಕ್ತಿಯಿಂದ ಅವಲೋಕಿಸುವ 
ಮಾನವರಿಗೆ ಸಕಲ ಸಂತಾಪವೂ ಶಮನವಾಗುತ್ತದೆ; ಸಮಸ್ತ ಮಲಗಳೂ 


ಏಕತ್ರಿಂಶೋ5ಧ್ಯಾಯ; ೪೧೭ 


ಜ್ಯೇಷ್ಮಜನ್ಮದಿನೇ ಸ್ನಾನಂ ಹೇರೇರ್ಯದನಲೋಕಿತಂ । 


ಸ್ನಾನದಾನತಪಃಶ್ರಾದ್ಮಜಸಯಜ್ಞಾ ದೆಯಸ್ತು ಯೇ ! ೭೭ ॥ 
ವಿಧಯಃ ಕೋಟಗುಣಿತಾಃ ಕೋಟಜನ್ಮೋಪಪಾದಿತಾಃ | 
ಸ್ನಾನದರ್ಶನಪುಣ್ಯಸ್ಯ ಹಕೇಸ್ತೇನ ತುಲಾಂ ಗತಾಃ ॥೭೮॥ 
ಭಕ್ತ್ಯಾ ಯಃ ಸ್ನಪನಂ ನಿಷ್ಣೋರೇಕಸ್ಮಿನ್ನತ್ಸರೇಪಿ ವಾ। 

ಪಶ್ಯನ್ನ ಶೋಚತೇ ವಿಪ್ರಾಃ ಸ ಸಂಸಾರವಿಮೋಚನೇ ॥೭೯॥ 
ತೇನೇಷ್ಟಂ ಕ್ರತುಭಿಃ ಪುಣ್ಕ್ಯೈಃ ಶ್ರದ್ಧಾನಿಪುಲದಕ್ಸಿಣೈಃ । 

ಮಹಾದಾನಾನಿ ದತ್ತಾನಿ ಭೋಜಿತಾ ಕೋಟಿಶೋ ದ್ವಿಜಾಃ ॥ ೮೦॥ 
ಶ್ರಾದ್ಧಾನಿ ಗಯಶೀರ್ಷಾದೌ ಕೋಟಶಶ್ಚ ಕೃತಾನಿ ವೈ । 

ಪುಣ್ಯಕಾಲೇ ಚ ತಿರ್ಥಾದೌ ತಪಾಂಸಿ ಚರಿತಾನಿ ಚ ॥ ೮೧॥ 


ಅರ್ಥೋದಯಾದಿ ಯೋಗೇಷು ಕೋಟತೀರ್ಥೇಷು ಕೋಟಶಃ । 
ಸ್ನಾತಾನಿ ತೇನ ಭೋ ವಿಪ್ರಾ ಯಃ ಪಶ್ಯೇ ತ್ಸ್ನಪನಂ ಹರೇಃ ॥ ೮೨ 


ನಿವೃತ್ತಿಯಾಗುತ್ತವೆ; ಪ್ರಾಯಶ್ಚಿತ್ತವಾಗತಕ್ಕ ಯಾವ ಯಾವ ಪಾಷಗಳಿರು 
ವುವೋ ಅವುಗಳೆಲ್ಲವೂ ಕ್ಸಯಿಸುತ್ತವೆ; ಜ್ಯೇಷ್ನ ಮಾಸದಲ್ಲಿ ಶ್ರೀಹರಿಯ ಜನ್ಮ 
ದಿನ ನಡೆಯುವ ಅಭಿಷೇಕ ಮಹೋತ್ಸವವನ್ನು ದರ್ಶನಮಾಡುವುದಕ್ಕೆಂತಲೂ 
ಸಕಲ ಪಾಪನಿವಾರಕವಾದ ಬೇರೊಂದು ಪುಣ್ಯಕರ್ಮನವಿರುವುದಿಲ್ಲವು; ಒಂದು 
ಕೋಟ ಜನ್ಮಗಳಲ್ಲಿ ಮಾಡಿದ ಸ್ನಾನ, ದಾನ. ತಪಸ್ಸು, ಶ್ರಾದ್ಧ, ಜಪ, ಯಜ್ಞ 
ಮೊದಲಾದ ಯಾವ ವಿಧಿಗಳಿರುವುವೋ ಅವುಗಳೆಲ್ಲವೂ ಒಂದುಕೋಟಸಲ 
ಗುಣಿತವಾದರೂ, ಶ್ರೀಹರಿಯ ಜ್ಕೇಷ್ಠಸ್ಟಾನ ಸಂದರ್ಶನದಿಂದುಂಟಾಗುವ 
ಪುಣ್ಯಕ್ಕೆ ಸರಿತೂಗಲಾರದು. ಎ (| 

೭೯. ಒಂದು ಸಂವತ್ಸರದಲ್ಲಿಯಾದರೂ ಯಾವ ಮಾನವನು ಶ್ರೀಜಗನ್ನಾಥ 
ಸ್ವಾಮಿಯ ಜ್ಯೇಷ್ಮಸ್ನಾನವನ್ನು ನೋಡುತ್ತಾನೆಯೋ ಅವನು ಸಂಸಾರ 
ವಿಮೋಚನದ ನಿಷಯದಲ್ಲಿ ಶೋಟಚಿಸುವುದಿಲ್ಲವು. 

೮೦-೮೨. ಯಾವನು ಶ್ರೀಪುರುಷೋತ್ತಮನ ಈ ಪೂರ್ಣಿಮಾಸ್ನಾನ 
ಮಹೋತ್ಸವವನ್ನು ನೋಡುತ್ತಾನೆಯೋ ಅವನು ಶ್ರದ್ದೆ ಯೂಡಗೂಡಿ ಭೂರಿ 
ದಕ್ಸಿಣೆಗಳುಳ್ಳ ಸಮಸ್ತಯಾಗಗಳನ್ನೂ ಮಾಡಿದಂತೆಯೇ ಸರಿ; ಗಜಾದಿ ಮಹಾ 
ದಾನಗಳನ್ನು ನೀಡಿದಂತೆಯೆ ; ಕೋಟ್ಯಂತರ ವಿಪ್ರರಿಗೆ ಭೋಜನನಿಟ್ಟಂತೆಯೆ : 
ಗಯಾಶೀರ್ಷಾದಿಗಳಲ್ಲಿ ಕೋಟ್ಯಂತರಾವೃತ್ತಿ ನಿತೃಶ್ರಾದ್ಧಗಳನ್ನೆಸಗಿದಂತೆಯೆ : 
ಉತ್ತರಾಯಣಾದಿ ಪುಣ್ಯಕಾಲಗಳಲ್ಲಿ ಪುಣ್ಯಕರವಾದ ತೀರ್ಥಗಳಲ್ಲಿ ತಪಸ್ಸು 
ಮಾಡಿದಂತೆಯೆ; ಅರ್ಧ್ಥ್ಧೋದಯ ಮಹೋದಯ ಯೋಗಗಳಲ್ಲಿ ಕೋಟ 
ತೀರ್ಥಗಳನ್ಲಿ ಕೋಟಸಲ ಸ್ನಾನಮಾಡಿದಂತೆಯೆ ಎಂದು ತಿಳಿಯಿರಿ. ಇವೆಲ್ಲವೂ 


14 


೪೧೮ ಶ್ರೀ ಸ್ಯಾಂದಮಹಾಪುರಾಣಂ 


ಸತ್ಯ ೦ ಸತ್ಯ 0 ಪುನಸ್ಸ ತ್ಯ ೮ ಬ್ರವೀಮಿ ದ್ವಿಜಪುಂಗವಾ$ | 


ನಾತಃ ಶೆ ಕ್ರೇಯಸ್ಕ ರಂ ರ್ಮ ಶಾಸ್ಟ್ರೈದೃ ಸ್ಟಪಥಿಸ್ಥಿ ತಂ ೫ ಅತಿ 8 
ಮಂಚೆಸ್ಕ ೦ ಸ್ನ್ನಾಪ್ಯ ಮಾನಂ ಹಿ ಯಃ ಪಶ್ಯೇತ್ಪು ಕುಷೋತ್ತ. ಮೌಂ। 
ಸ್ನಾನಾಚ್ಛ ತಗುಣಂ ಪುಣ್ಯಂ ಲಭತೇ ವೈ ನ ಸಂಶಯಃ ॥ ೮೪೫ 


ಮಂಚಸ್ಸಿತಂ ಜಗನ್ನಾಥಂ ಸ್ನಾನಾರ್ದ್ರೈಂ ಯಸ್ತು ಪಶ್ಯತಿ | 
ಸಾಂದ್ರಾನಂದಾರ್ದ್ರಜಿತ್ತೋಂಸೌ ನ ಕಿಂಚಿತ್ಸಾಪಮಶೆಸ್ನಿತೇ.. ॥ ೮೫॥ 
ಯದೇನ ಪುಣ್ಯಮುದಿತಂ ಸ್ನಾನದರ್ಶನಕರ್ಮಣಿ । 


ತತ್ತ್ವೃತ್ಸಲಮವಾಪ್ನೋತಿ ದೃಷ್ಟ್ಯಾ ಮುಂಚಸ್ಥಮಚ್ಯುತಂ ॥ ೮೬ ॥ 
ಏಕ ಏವ ಜಗನ್ನಾಥಸ್ತ್ರಿಧಾ ತತ್ರ ಸ್ಥಿತೋ ದ್ವಿಜಾಃ । 

ಏಕೈಕಸ್ಯಾಪಿ ಸ್ಹಪನದರ್ಶನಂ ಭುಕ್ತಿಮುಕ್ತಿದಂ ॥ ೮೭ ॥ 
ಜಯೆಸ್ವ ರಾಮಭದ್ರೇತಿ ಜಯ ಭದ್ರೇತಿ ಯೋ ವದೇತ್‌ । 

ಜಯ ಕೃ ಷ್ಠ ಜಗನ್ನಾಥ ಜಯೇತ್ಯು ಚಾ ನ ರೆಯನ್ನು; ದಾ ॥ ೮೮ ॥ 





ಗಳಿಂದಲೂ ಉಂಟಾಗುವ ಪುಣ್ಯ ವೆಲ್ಲವೂ ಅವನಿಗೆ ಶ್ರೀಜಗನ್ನಾಥನ ಜ್ಯೇಷ್ಠ 
ಶುದ್ಧ ಪೂರ್ಣಿಮಾಸ್ತಾನಸ eS ಲಭಿಸುತ್ತದೆ. 

೮ಡಿ. ಎಲ್ಫೆ ವಿಪ್ರಕಿ! ಮತ್ತೊಮ್ಮೆ ನಾನು ಸ ಸತ್ಯವಾಗಿಯೂ ಹೇಳುವೆನು. 
ಶಾಸ್ತ್ರದೃಷ್ಟವಾದ ಮಾರ್ಗದಲ್ಲಿ ಇದಕ್ಕಿಂತಲೂ ಪುಣ್ಯತಮವಾದ ಯಾವ 
ಕರ್ಮವೂ ಇರುವುದಿಲವು. 

೮೪. ಮಂಚಸ್ಥಿತನಾದ ಶ್ರೀಪುರುಷೋತ್ತಮನಿಗೆ ನಡೆಯುವ ಜ್ಯೈಷ್ಠೀ ೯ 
ಸ್ಪಾನವನ್ನು ನೋಡುವ PEAR ಆ ಸ್ಥಾನಕ್ಕಿಂತಲೂ ಅಧಿಕವಾದ ಪುಣ್ಯವು. 
ಲಭಿಸುವುದೆಂಬುದರಲ್ಲಿ ಸಂಶಯವಿರುವುದಿಲ್ಲವು. 

೮೫. ಮಂಚದಲ್ಲಿ ಮಂಡಿಸಿ ಸ್ಥಾನದಿಂದ ತೋಯ್ದಿರುವ ಶ್ರೀಜಗನ್ನಾಥ 
ನನ್ನು ನೋಡುವವನು ಸಾಂದ್ರಾನಂದದಿಂದ ತೋಯ್ದ ಚಿತ್ತವುಳ್ಳವನಾಗುವನು. 
ಅವನಿಗೆ ಯಾವ ಪಾಪಲೇಪವೂ ಉಂಟಾಗುವುದಿಲ್ಲವು. 

೮೬. ಜ್ಯೇಷ್ಠ ಸ್ಪಾನದಿಂದಲೂ, ಪುರುಷೋತ್ತಮನ ಸಂದರ್ಶನದಿಂದಲೂ 
ಯಾವ ಯಾವ ಫಲವು ಲಭಿಸುವುದೆಂದು ಹೇಳಿದೆಯೋ ಆ ಎಲ್ಲ ಫಲವನ್ನೂ 
ಸ್ನಾನಮಂಚಸ್ಥಿತನಾದ ಶ್ರೀ ಜಗನ್ನಾಥ ಮೂರ್ತಿಯನ್ನು ಸಂದರ್ಶಿಸುವುದರಿಂದ. 
ಲಭಿಸುತ್ತದೆ. 

೮೭. ಶ್ರೀಪುರುಷೋತ್ತ ಮನೊಬ ಬ್ಬನೇ ಬಲರಾಮ, ಸುಭದ್ರಾ ಜಗನ್ನಾಥ 
ಕೆಂಬ ಭೇದದಿಂದ AN ಮೆರೆಯುತ್ತಿರುವನು. ಒಂದೊಂದು 
ಮೂರ್ತಿಯ ಸ್ನಾನದರ್ಶನದಿಂದಲೂ ಭುಕ್ತಿ ಮುಕ್ತಿಗಳುಂಟಾಗುತ್ತ ವೆ. 

೮೮-೯೧. ಎಲ್ಲೆ ವಿಪ್ರರೇ! ಪರಮಾತ್ಮನ ಸ್ಥಾನಸಮಯದಲ್ಲಿ ಯಾರಾ 


ಏಕತ್ರಿಂಶೋತಧ್ಯಾಯೆಃ ೪೧೯ 


ಸ್ನಾನಕಾಲೇ ಸ ವೈ ಮುಕ್ತಿಂ ಪ್ರಯಾತಿ ದ್ವಿಜಸತ್ತಮಾಃ । 


ಅಧಿವಾಸಾಧಿಕಂ ತತ್ರ ಯೈಃ ಕೃತಂ ಸ್ನಾನಕರ್ಮಣಿ ॥೮೯॥ 
ತೇಷಾಂ ಶ್ರದ್ಧಾಮುದಾಯುಕ್ತಃ ಪ್ರವದ್ಯಾದ್ಧಕ್ಸಿಣಾಃ ಪೃಥಕ್‌ । 
ಬ್ರಾಹ್ಮಣೇಭ್ಯಶ್ಚಮಿಷ್ಟಾನ್ನಂ ನಸ್ತ್ರಾಲಂಕರಣಾನಿ ಚ u Fon 


ಪ್ರದದ್ಯಾಚ್ಛ ೨ದ್ಧಯಾ ಯುಕ್ತೋ ದೀನಾನಾಥಾಂಶ್ಚ ತರ್ಪಯೇತ" । 
ಯೇ ದ್ರಷ್ಟುಮಾಗತಾಃ ಸ್ನಾನಂ ಜೀವನ್ಮುಕ್ತಾಸ್ತು ತೇ ಧ್ರುವಂ॥ ೯೧ ॥ 
ತಾನ್ಯಥಾಶಕ್ತಿ ವೈ ರಾಜಾ ಮಾನೆಯೇತ್ರೀತಯೇ ಹರೆಸಿಃ । 
ಸ್ನಾನಾನಶೇಸತೋಯೇನ ಸ್ನಾಯಾದೃ್ಭದ್ರಾಸನಸ್ಥಿತಃ ॥ ೯೨॥ 
ನಾರೀ ವಾ ಪುರುಷೋ ವಾಸಿ ತಸ್ಯ ಪುಣ್ಯಂ ವದಾಮಿ ವಃ । 

ಕಲ್ಬ್ಪಾತ್‌ ಸ್ವಾಚ್ಜೆರರೋಗಾರ್ತೋ ಹ್ಯಸಮೃತ್ಯುಂ ಜಯೇದಸೌ ॥ ೯೩ ॥ 
ಅಪುತ್ರಾ ಮೃತವತ್ಸಾ ವಾ ವಂಧ್ಯಾ ವಾಪಿ ಲಭೇತ್ಸುತಂ । 

ಸುಭಗಃ ಸರ್ವಲೋಕಾನಾಂ ನಿರ್ಧನೋ ಧನವಾನ್‌ ಭವೇತ್‌ ॥ ೯೪, 





ದರೆ, “ ರಾಮಭದ್ರ! ಜಯ ಜಯ!! ಸುಭದ್ರಾದೇವಿ! ಜಯ ಜಯ!!! 
ಜಗನ್ನಾಥಾ! ಕೃಷ್ಣಾ, ಜಯ ಜಯ?” ಎಂದು ಭಕ್ತು 5ದ್ರೇಕದಿಂದ ನುಡಿಯು 


ಶ್ರಾರೆಯೋ ಅವರು ಮುಕ್ತಿಯನ್ನು ಪಡೆಯುತ್ತಾರೆ. ಸ್ಮಾನಸಮಯದಲ್ಲಿ 
ಅಧಿವಾಸಾದಿ ಕರ್ಮಗಳನ್ನು ಮಾಡುವ ಬ್ರಾಹ್ಮಣರಿಗೆ ಒಬ್ಬೊಬ್ಬರಿಗೂ 
ಮೃಷ್ಟಾನ್ನಭೋಜನವನಿಟ್ಟು ವಸ್ತ್ರಾಲಂಕಾರಗಳನ್ನೂ, ದಕ್ಷಿಣೆಗಳನ್ಸೂ 
ಕೊಡಬೇಕು. ದೀನರಿಗ್ಳೂ ಅನಾಥರಿಗೂ ಭೋಜನವನ್ನೇರ್ಪಡಿಸಬೇಕು. 
ಯಾರಾದರೆ ಶ್ರೀಜಗನ್ನಾಥನ ಜ್ಯೇಷ್ಠ ಸ್ನಾನಮಹೋತ್ಸವವನ್ನು ನೋಡಲು 
ಬಂದಿರುವರೋ ಅವರೆಲ್ಲರೂ ಜೀವನ್ಮುಕ್ತರೇ ಎಂಬುದರಲ್ಲಿ ಸಂಶಯವಿಲ್ಲವು. 

೯೨-೯೩. ಎಲ್ಲೆ ವಿಪ್ರರೇ! ರಾಜನಾದವನು ಅವರೆಲ್ಲರನ್ನೂ ಯಥಾ 
ಶಕ್ತಿಯಾಗಿ ಸನ್ಮಾನಿಸಬೇಕು. ಹೆಂಗಸಾಗಲಿ, ಗಂಡಸಾಗಲಿ ಸ್ವಾಮಿಗೆ ಸ್ನಾನ 
ಮಾಡಿಸಿ ಉಳಿದ ನೀರಿನಿಂದ ಸ್ನಾನಮಾಡುತ್ತಾರೆಯೋ ಅವರಿಗೆ ದೊರಕುವ 
ಪುಣ್ಯಫಲವನ್ಲೀಗ ಹೇಳುತ್ತೇನೆ ಕೇಳಿರಿ. ಹಾಗೆ ಸ್ಪಾನಗೈದ ಪುರುಷನು ಒಂದು 
ಕಲ್ಪಕಾಲದಿಂದಲೂ ರೋಗಾರ್ತನಾಗಿದ್ದರೂ ಅವನು ಅಪಮೃ ತ್ಯುವನ್ನು 
ಜಯಿಸುತ್ತಾನೆ. 

೯೪. ಮಕ್ಕಳಿಲ್ಲದವಳಾಗಲಿ, ಮಗನನ್ನು ಕಳೆದುಕೊಂಡವಳಾಗಲಿ, 
ಬಂಜೆಯೇ ಆಗಿರಲಿ ಸ್ತ್ರೀಯು ಪುತ್ರನನ್ನು ಪಡೆಯುತ್ತಾಳೆ. ದಟ್ಟದರಿದ್ರನಾದ 
ಪುರುಷನು ಈ ಸ್ನಾನಮಹಿಮೆಯಿಂದ ಧನಿಕನಾಗಿ ಸಕಲರಿಗೂ ಸುಂದರರೂಪ 
ನಾಗುತ್ತಾಕೆ. 


೪೨೦ ಶ್ರೀ ಸ್ಕಾಂದಮಹಾಪುರಾಣಂ 


ಗುರ್ವಿಣೀ ಲಭತೇ ಪುತ್ರಂ ದೀರ್ಫಾಯುರ್ಗುಣಷತ್ತರಾ 
ಗಂಗಾದಿ ಸರ್ವತೀರ್ಥಾನಾಂ ಸ್ನಾನೆಜಂ ಫಲಮತ್ನುತೇ I ೫೫ ॥ 
ಸ್ನಾನದರ್ಶನಜಂ ಪುಣ್ಯಂ ಧರ್ಮಾತ್ಮಾ ಲಭತೇ ಧ್ರುಷಃ Wa 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತಮಕ್ಸೇತ್ರಮಾಹಾತ್ಮ್ಮೇ 
ಜೈಮಿನಿಯಸಿಸಂವ್ಠಾದೇ ««ಇಂದ್ರದ್ಯುಮ್ನಸರಃಸ್ನಾನಮಾಹಾತ್ಮಾ ಡಿರ್ಷೆಫಂ 3೫ 
ನಾಮ ಏಕಕ್ರಿಂಶೋಧ್ಯಾಯಃ 








೯೫. ಗರ್ಭಿಣಿಯು ದೀರ್ಫಾಯುವೂ, ಗುಣಾಢ್ಯನೂ ಆದ ಮಗನನ್ನು 
ಪಡೆಯುತ್ತಾಳೆ. ಸ್ತ್ರೀಪುರುಷರೆಲ್ಲರೂ ಗಂಗಾದಿ ಸಮಸ್ತತೀರ್ಥಸ್ನಾಕ 
ದಿಂದುಂಟಾಗುವ ಫಲವನ್ನು ಈ ಸ್ನಾನಶೇಷೋದಕ ಸ್ನಾನದಿಂದ ಫಡೆಯುತ್ತಾಕೆ. 

೯೬. ಜ್ಯೈಸ್ಮೀಸ್ಲಾನ, ಜಗನ್ನಾಥದರ್ಶನಗಳಿಂದುಂಟಾಗುವ ಫಲವನ್ನು 
ಶೇಷೋದಕಸ್ನಾನಮಾಡುವ ಧರ್ಮಾತ್ಮನಾದ ಮಾನವನು ಪಡೆಯುವ 
ನೆಂಬುದು ಖಂಡಿತವಾದುದು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಪುರುಷೋತ್ತಮಕ್ಟೇತ್ರ 
ಮಾಹಾತ್ಮ್ಯದ ಜೈಮಿನಿಯಷಿಸಂವಾದದಲ್ಲಿ " ಇಂದ್ರದ್ಯುಮ್ನ್ನಸರಸ್ನಾನಮಾಹಾತ್ಮ್ಮ್ಯಾದಿ 
ವರ್ಣನ??ನೆಂಬ ಮಂವ್ವತ್ತೊಂದೆನೆಯ ಅಧ್ಯಾಯವು ಮೆಂಗಿದುದು 


ಶ್ರೀಃ 8 
ಅಥ ದ್ವಾತ್ರಿಂಶೋಧ್ಯಾಯಃ 
ದಕ್ಷ್ಮಿಣಾಮೂರ್ತಿದರ್ಶನವರ್ಣನಂ. ಜ್ಯೇಷ್ಠಷಂಚಕಪ್ರತನಿರೂಪಣಂ 
ಜೈಮಿನಿರುವಾಚ:- 

ಅತಃಪರಂ ಪ್ರವಕ್ಸ್ಯಾನಿ ದಕ್ಸಿಣಾಮೂರ್ತಿದರ್ಶನಂ । 

ಪದೇ ಪಡೇಃ ಶ್ವಮೇಧಸ್ಯ ಫಲಂ ಯತ್ರೋಪಲಭ್ಯತೇ HO 
ತೆತೋ ನಾನಾನಿವೈರ್ದಿನ್ಯೈರ್ಭಕ್ಟ್ಯಭೋಷ್ಯಾದಿಕೈಸ್ತಥಾ I 
ಯಥಾಶಕ್ರ್ಯುಪಚಾರೈಸ್ತು ಗಂಧೈರ್ಮಾಲ್ಯೈಶ್ಚ ಪೂಜಯೇತ್‌ ॥೨ಟ 
ರಾಮಂ ಕೃಷ್ಣಂ ಸುಭದ್ರಾಂ ಚ ಗೀತನೃತ್ಯಾದಿಕೈಸ್ತ್ರಥಾ । 


ಪ್ರೇಕ್ಸಣೇಯ್ಯೈಶ್ನ ವಿವಿಧೈಃ ಶ್ರದ್ಧಯಾ ಚೋಪಪಾದಿತ್ಯ: Han 
ವಸ್ತ್ರಚಂದನಮಾಲ್ಯಾದ್ಯೈಃ ಪೂಜಯಿತ್ವಾ ದ್ವಿಜೋತ್ತ ಮಾನ್‌ । 
ಭಗವದ್‌ ಹ್ಮಣಾಂಶ್ಲೈತಾನ್‌ ಮಹಾಭಾಗವತಾಂಸ್ತಥಾ ॥೪॥ 
ತತೋ ನಯೇದ್ಧಕ್ಸಿಣಾಭಿಮುಖಾಂಸ್ತಾಂಸ್ತ್ರಿ ದಶೇಶ್ವರಾನ್‌ । 

ಉತ್ಸವಂ ಚೆ ಮಹತೃತ್ವಾ ಪೂರ್ವಾನಯಂನವದ್ಧರೇಃ ॥ ೫॥ 


ಕನ್ನಡದ ಅನುವಾದ 


ದಕ್ಷಿಣಾಮೂರ್ತಿದರ್ಶನವರ್ಣನ ಜೈೇಷ್ಠಸಂಚಕವ ತಪಿರೂಷಣ 


೧. ಜೈಮಿನಿಯು ಹೇಳುತ್ತಾನೆ:--ಎಲೈ ಮುನಿಗಳಿರಾ! ಇನ್ನು ನಿಮಗೆ. 
ಯಾವುದರಿಂದ ಅಡಿಗಡಿಗೂ ಅಶ್ವಮೇಧಯಾಗದ ಫಲವು ದೊರಕುತ್ತೆದೆಯೋ 
ಅಂತಹೆ ಶ್ರೀದಕ್ಸಿಣಾಮೂರ್ತಿಯ ದರ್ಶನವಿಧಾನವನ್ನು ಹೇಳುತ್ತೇನೆ; ಕೇಳಿರಿ. 

೨-೩. ಹೀಗೆ ಜ್ಯೇಷ್ಠಸ್ನಾನವು ಮುಗಿದ ತರುವಾಯ ನಾನಾ ವಿಧವಾದೆ 
ಪೂಜಾದ್ರವ್ಯಗಳಿಂದಲೂ, ಭಕ್ರ್ಯಭೋಜ್ಯಾದಿಗಳಿಂದಲೂ ಶಕ್ರ್ಯನುಸಾರವಾದ 
ಉಪಚಾರಗಳಿಂದಲ್ಲೂ ಗಂಧಮಾಲ್ಯಗಳಿಂದಲ್ಕೂ ಗೀತನೃತ್ಯಾದಿಗಳಿಂದಲೂ 
ಬಲರಾಮ, ಕೃಷ್ಣ, ಸುಭದ್ರಾದೇವಿಯರು ಮೂವರನ್ನೂ ಪೂಜಿಸಬೇಕು. 

೪-೫. ವಸ್ತ್ರ ಚಂದನ ಪುಷ್ಪಾದಿಗಳಿಂದ ಭಗವದ್ಭಕ್ತರಾದ ಬ್ರಾಹ್ಮಣರನ್ರೂ, 
ಪರಮಭಾಗವತರನ್ನೂ ಸತ್ಸರಿಸಬೇಕು. ಇದಾದ ತರುವಾಯ ಆ ಮೂರ್ತಿಗಳನ್ನು 
ಪೂರ್ವದಲ್ಲಿ ಬಿಜೆಮಾಡಿಸಿದಾಗಲೆಂ ತೋ ಅಂತೆಯೇ ಮಹೋತ್ಸವವನ್ನು 
ಮಾಡಿಕೊಂಡು ದಕ್ಷಿಣಾಭಿಮುಖವಾಗಿ ಬಿಜೆಮಾಡಿಸತಕ್ಕುದು. 


೪೨೨ ಶ್ರೀ ಸ್ಕಾಂದಮಹಾಪುರಾಣಂ 


ತಸ್ಮಿನ್‌ ಕಾಲೇ ಹರಿಂ ಪಶ್ಯೇದ್ಭಜಂತಂ ದಕ್ಷ್ಮಿಣಾನುಖಂ 1 

ರಾಮಂ ಸುಭದ್ರಾಂ ಯೋ ಮರ್ತ್ಯೋ ನ ಸ ಪ್ರಾಕೃತಮಾಸುಷ ॥ ೬ ॥ 
ಸ್ನಾನಾರ್ಥಮಾಗತಾ ದೇವಾಃ ಸ್ಥಾಪಯಿತ್ವಾ ಜಗದ್ಗುರುಂ 1 

ಆಕಾಶೇಸಿ ಸಸಂಜಾಧಾಸ್ತಾನತ್ಕಾಲಂ ಸ್ಥಿತಾ ಹರಿಂ । 


ದ್ರಷ್ಟುಂ ವ್ರಜಂತಂ ಯಾಮ್ಯಾಶಾವದನಂ ಭವನಾಶನಂ 1೭॥ 
ಧರ್ಮಶಾಸ್ತ್ರೇಷು ಯಾವಂತಿ ಧರ್ಮುಕರ್ಮಾಣಿ ಸಂತಿ ವೈಃ 
ತಾನಿ ಸರ್ವಾಣಿ ಸಂದ್ರಷ್ಟುಂ ವ್ರಜಂತಂ ದಕ್ಟಿಣಾಮಂಖಂ ॥೮॥ 


ಸ್ನಾನದರ್ಶನಜಂ ಪುಣ್ಯಂ ಸಮಗ್ರಂ ಲಭತೇತು ಸಃ। 

ಸ್ನಾತಂ ಮುರಾರಿಂ ಯಃ ಪಶ್ಯೇದ್ಬಜಂತಂ ದಕ್ಸಿಣಾಮಂಖಂ Hen 
ನೀರಾಜಯಿತ್ವಾ ದೇವೇಶಂ ರಾಮೇಣ ಸಹ ಭದ್ರಯಾ । 
ಪ್ರಾಸಾದಾಂತಃಪ್ರವಿಶ್ಯಾಥ ನ ಪಶ್ಯೇದ್ದೈ ಕಥಂಚನ ॥ ೧೦॥ 

೬. ಆ ಸಮಯದಲ್ಲಿ ಯಾರಾದಕೆ ಸುಭದ್ರಾದೇವಿಯೊಡನೆ ದಕ್ಷಿಣಾಭಿ 
ಮುಖವಾಗಿ ಮಹೋತ್ಸವವನ್ನು ಬೆಳಿಸಿರುವ ಶ್ರೀ ಜಗನ್ನಾಥಸ್ವಾಮಿಯನ್ನು 
ನೋಡುವನೋ ಅವನು ಸಾಮಾನ್ಯ ಮಾನವನೇ ಅಲ್ಲವು. ಅವನು ಜೀವನ್ಮುಕ್ತ 
ನೆಂದೇ ಹೇಳಬೇಕು. 

೭. ಜ್ಯೇಷ್ಮಶುದ್ಧ ಪೂರ್ಣಿಮೆಯ ಜನ್ಮಸ್ನಾನಮಹೋತ್ಸವಕ್ಕಾಗಿ ದೇವ 
ರೋಶದಿಂದೈ ತಂದಿರುವ ದೇವತೆಗಳೆಲ್ಲರೂ ಸ್ವಾಮಿಗೆ ಸ್ನಾನವನ್ನುಮಾಡಿಸಿ 
ತರುವಾಯ ಎಲ್ಲರೂ ಆಕಾಶದಲ್ಲಿ ಸಮ್ಮರ್ದವಾಗಿ ನಿಂತು ದಕ್ಸಿಣಾಭಿಮುಖನಾಗಿ 
ಉತ್ಸವ ಬರುವ ಭವನಾಶನನಾದ ಶ್ರೀಜಗನ್ನಾಥನನ್ನು ನೋಡುತ್ತಿರುವರು. 

ಲ. ಎಲ್ಫೈ ವಿಪ್ರರೇ! ದಕ್ಸಿಣಾಭಿಮುಖನಾದ ಜಗತ್ಪ್ರಭುವನ್ನು ಯಾವ 
ಮಾನವನು ನೋಡುತ್ತಾನೆಯೋ ಅವನು ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಎಲ್ಲ 
ಧರ್ಮಕಾರ್ಯಗಳ ಫಲವನ್ನೂ ಪಡೆಯುತ್ತಾನೆ. 

೯. ಎಲ್ಫೈ ವಿಪ್ರರೇ! ಪೂರ್ಣಿಮಾಸ್ನಾನಮಹೋತ್ಸವವನ್ನು ಮುಗಿಸಿ 
ಕೊಂಡು ದಕ್ಷಿಣಾಭಿಮುಖವಾಗಿಹೊರಟು ದಕ್ಷಿಣಾಮೂರ್ತಿಯಾಗಿ ಶೋಭಿಸುತ್ತ 
ಉತ್ಸವ ಬರುವ ಶ್ರೀಜಗನ್ನಾಥಸ್ವಾಮಿಯನ್ನು ಯಾರು ಸಂದರ್ಶಿಸುವರೋ 
ಅವರು ಆ ಸ್ವಾಮಿಯ ಸ್ನಾನ ದರ್ಶನದಿಂದ ಲಭಿಸುವ ಪುಣ್ಯಫಲವನ್ನು 
ಸಮಗ್ರವಾಗಿ ಪಡೆಯುತ್ತಾರೆ. 

೧೦. ಈ ಪ್ರಕಾರ ದಕ್ಷಿಣಾಭಿಮುಖವಾಗಿ ಉತ್ಸೆವದಿಂದ ಬಿಜೆಮಾಡಿಸಿದ 
ಬಳಿಕ ದೇವಾಲಯದ ಬಳಿಗೆ ಬಂದು ಬಲಭದ್ರ ಸುಭದ್ರಾದೇವಿಯರೊಡ 
ಗೂಡಿಬರುವ ಆ ಪುರುಷೋತ್ತಮನಿಗೆ ನೀರಾಜನವನ್ಸೆತ್ತಿ ಪ್ರಾಸಾದವನ್ನು 
ಪ್ರವೇಶಗೊಳಿಸಿದೆ ಬಳಿಕ ಆ ಸ್ನಾಮಿಯನ್ನು ಪುನಃ ಸಂದರ್ಶಿಸಕೂಡದು. 


ದ್ವಾತ್ರಿಂಶೋಕ$ಧ್ಯಾಯಃ ೪೨೩ 


ಏತತ್ತು ವಿಸ್ತಕೇಣೋಕ್ತಂ ಪೂರ್ವಮೇವ ಮಯಾ ದ್ವಿಜಾಃ ॥ ೧೧॥ 
ಮುನಯ ಊಚುಃ ೩-- 

ಭಗವನ್ಯತ್ತ್ವಯಾ ಪ್ರೋಕ್ತಂ ಜ್ಯೇಷ್ಮಸ್ನಾನಪ್ರದರ್ಶನಾತ್‌ । 

ಫಲಂ ಪ್ರಾಪ್ನೋತಿ ನಿಯತಂ ತನ್ನೋ ಬ್ರೂಹಿ ವಿದಾಂವರ 1 ೧೨ ॥ 
ಜೈಮಿನಿರುವಾಚ :-- 

ಹಂತ ವಃ ಕಥಯಿಷ್ಯಾಮಿ ತದ್ದ್ರತಂ ಜ್ಯೇಷ್ಠಪಂಚಕಂ | 

ನಾತಃ ಪರತರಂ ಪ್ರೋಕ್ತಮೃಷಿಭಿಃ ಶಾಸ್ತ್ರಸಾರಗೈಃ ॥ ೧೩ ॥ 

ಶ್ರೌತಸ್ಮಾರ್ತಪುರಾಣೋಕ್ತವ್ರತಾನಾವಿಂದಮುತ್ತಮಂ ! 

ಇದಂ ಪ್ರಥಮತಃ ಪ್ರೋಕ್ತಂ ಬ್ರಹ್ಮಣಾ ಪರಮೇಷ್ಮಿನಾ ॥ ೧೪ ॥ 

ಜ್ಯೇಷ್ಠ ತ್ವಾಡ್ವ್ರತಮುಖ್ಯಾನಾಂ ಖ್ಯಾತಂ ತಜ್ಞ್ಯೇಷ್ಠಪಂಚಕಂ । 

ಸಮುದ್ರೋ ಜ್ಯೇಷ್ಠಫಲದಃ ಪ್ರಭುರ್ಜ್ಯೇಷ್ಮಫಲಪ್ರದಃ ॥ ೧೫ ॥ 


೧೧. ಎಲ್ಫೈ ವಿಪ್ರರೇ! ಈ ವಿಷಯವನ್ನು ಹಿಂದೆಯೇ ನಿಮಗೆ ವಿಸ್ತಾರವಾಗಿ 
ಹೇಳಿರುತ್ತೇನೆ. 

೧೨. ಮುನಿಗಳು ಕೇಳುತ್ತಾರೆ: ಭೋ ಭಗವನ್‌! ನೀನು ಈವರೆಗೆ 
ಅಪ್ಪಣೆಕೊಡಿಸಿದ ಶ್ರೀಜಗನ್ನಾಥ ಸ್ವಾಮಿಯ ಜ್ಯೇಷ್ಠ ಪೂರ್ಣಿಮೆಯ ಸ್ನಾನ 
ಮಹೋತ್ಸವ ಸಂದರ್ಶನದಿಂದುಂಟಾಗುವ ಪುಣ್ಯಫಲವನ್ನು ನಿಯತವಾ 
ಗಿಯೂ ಪಡೆಯುವುದೆಂತೆಂಬ ವಿಷಯವನ್ನು ಜ್ಞಾನಿಶ್ರೇಷ್ಠನಾದ ನೀನು ನಮಗೆ 
ತಿಳಿಸಬೇಕು. 

೧೩. ಜೈಮಿನಿಯು ಹೇಳುತ್ತಾನೆ: ಆಹಾ! ಬಹಳ ಸಂತೋಷವಾಗಿ 
ಹೇಳುತ್ತೇನೆ. ಅದೇ ಜ್ಯೇಷ್ಠಪಂಚಕವೆಂಬ ವ್ರತವು; ಶಾಸ್ತ್ರಪಾರಾಂಗತರಾದ 
ಖುಷಿಗಳಿಂದ ಇದಕ್ಕಿಂತಲೂ ಶ್ರೇಷ್ಠವಾದ ವ್ರತವು ಉಕ್ತವಾಗಿರುವುದಿಲ್ಲವು. 

೧೪. ಈ ಜ್ಯೇಷ್ಠಪಂಚಕವ್ರತವು ಶ್ರೌತಸ್ಮಾರ್ತಗಳಲ್ಲಿಯೂ ಪುರಾಣಾದಿ 
ಗಳಲ್ಲಿ ಹೇಳಿರುವ ಸಮಸ್ತ ವ್ರತಗಳಿಗಿಂತಲೂ ಅತ್ಯುತ್ತಮವಾದುದು. 
ಪರಮೇಷ್ಮಿಯಾದ ಬ್ರಹ್ಮದೇವನೇ ಈ ವ್ರತವನ್ನು ಮೊಟ್ಟಮೊದಲು ಈ ಲೋಕಕ್ಕೆ 
ಪ್ರಕಟಗೊಳಿಸಿದನು. 

೧೫. ಈ ವ್ರತವು ವ್ರತಗಳಿಗೆಲ್ಲ ಜ್ಯೇಷ್ಠವಾ(ಹಿರಿಯದಾ)ದುದರಿಂದ ಇದಕ್ಕೆ 
ಜ್ಯೇಷ್ಠಪಂಚಕವೆಂದು ಹೆಸರು ಬಂದಿರುವುದು. ಪುರುಷೋತ್ತಮಕ್ಟೇತ್ರದಲ್ಲಿ 
ತೀರ್ಥರಾಜವೆನಿಸಿರುವ ಸಮುದ್ರವು ಜ್ಯೇಷ್ಠ ಫಲವನ್ನನುಗ್ರಹಿಸುವಂತಹುದು. 
ತೀರ್ಥರಾಜದಲ್ಲಿ ಜ್ಯೇಷ್ಮಸ್ಟಾ » ಜಗನ್ನಾಥದರ್ಶನ ಇವೆರಡೂ ಉತ್ಕ್ತಮಫಲ 
ಪ್ರದವಾದವು. 


೪೨೪ ಶ್ರೀಸಾ ಹಂದಮಹಾಪುರಾಣಂ 


ನರ್ಷಸಂದರ್ಶನಾತ್ಪುಣ್ಯಂ ಮಂಚಕೇಸೈನ ಲಭ್ಯತೇ! 

ಮಂಚಕೇನ ತು ಯಲ್ಲಭ್ಯಂ ಮಹಾಜ್ಯೇಷ್ಮ್ಯಾಂ ತು ತಲ್ಲಭೇರ್‌ ॥ ೧೬ 1 

ಯನ್ಮಯೋಕ್ತಂ ಪುರಾ ವಿಪ್ರಾಃ ಸ್ನಾನದರ್ಶನಜಂ ಫಲಂ ॥ 

ಸಮಗ್ರಂ ತದವಾಸ್ನೋತಿ ಮಹಾಜ್ಯೇಷ್ಮ್ಯಾಂ ನ ಸಂಶಯಃ ॥8ಐ೭॥ 
ಮುನಯ ಊಚುಃ: 

ಮಹಾಜ್ಯೈಷ್ಮೀಂ ಸಮಾಚೆಕ್ಟ್ಯ ಯತ್ರಸ್ನಾನಂ ಮಹಾಫಲಂ ! 


ತತ್ರ ನಃ ಕೌತುಕಂ ಬ್ರಹ್ಮನ್‌ ಮಹದ್ದೈ ಸಂಪ್ರವರ್ತಶೇ ॥ ೧೮ ॥ 
ಜೈಮಿನಿರುವಾಚ:- 
ಜ್ಯೇಷ್ಠಸ್ಯ ವಿಮಲೇ ಪಕ್ಷೇ ಯಾ ವೈ ಪಂಚದಶೀ ಭನೇತ್‌ । 
ಶಕ್ರರ್ಕ್ಷೈಕಾಂಶುಗೌ ಚಂದ್ರಗುರೂ ಚ ಗುರುವಾಸರೇ ॥೧೯॥ 
ಶುಭೇ ಯೋಗೇ ಮಹಾಜ್ಯೇಷ್ಮೀ ಸರ್ವಪಾಪಪ್ರಣಾಶಿನೀ | 
ಸರ್ವಕ್ಸೇತ್ರಂ ಸರ್ವತೀರ್ಥಂ ಸಪ್ತ ವೈ ಸಾಗರಾಸ್ತಥಾ ॥ ೨೦॥ 
ಕ್ರತನಶ್ಚ ಮಹಾದಾನಸಮೂಹಶ್ಚ ತಪಾಂಸಿ ಚಃ 
ನಿದ್ಯಾಶ್ವಾಷ್ಟಾದಶವಿಧಾ ವ್ರತಾಸಿ ವಿವಿಧಾನಿ ಚ HON 


೧೬. ಅಯ್ಯಾ ವಿಪ್ರರೇ! ಒಂದು ವರ್ಷಕಾಲ ದಿನಂಪ್ರತಿಯೂ 
ಶ್ರೀಜಗನ್ನಾಥಮೂರ್ತಿಯನ್ನು ಸಂದರ್ಶಿಸುವುದರಿಂದ ಲಭಿಸುವ ಫಲನೆಲ್ಲವೂ 
ಸ್ನಾನಮಂಚಕದರ್ಶನದಿಂದ ಲಭಿಸುವುದು. ಈ ಸ್ನಾನಮಂಚಕದರ್ಶನ 
ಫಲವೆಲ್ಲವೂ ಜ್ಯೇಷ್ಠಾ ಪೂರ್ಣಿಮೆಯ ಮಹಾಸ್ನಾ ನಸಂದರ್ಶನದಿಂದ ಲಭಿಸು 
ವುದು. 

೧೭. ಎಲೈ ನಿಪ್ರರೇ! ಪೂರ್ವದಲ್ಲಿ ಸಮುದ್ರಸ್ನಾನ ಮತ್ತು ಶ್ರೀ ಪುರುಷೋ 
ತ್ರಮಸಂದರ್ಶನಗಳಿಂದ ಯಾವ: ಯಾವ ಫಲಗಳನ್ನು ಹೇಳಿರುವೆನೋ 
ಆ ಫಲಗಳೆಲ್ಲವೂ ಮಹಾಜ್ಯೈಸ್ಮಿಯ ಆಚರಣೆಯಿಂದ ಲಭಿಸುತ್ತದೆ. 

೧೮. ಮುನಿಗಳು ಕೇಳುತ್ತಾರೆ:- ಭೋ ಬ್ರಹ್ಮನ್‌! ಯಾವ ಸಮಯದಲ್ಲಿ 
ಮಾಡಿದ ಸ್ನಾನದಿಂದ ಮಹೆತ್ಸಲವು ದೊರಕುತ್ತದೆಯೋ ಆ ಮಹಾ ಜ್ಯೇಷ್ಠೀ 
ಸಮಯವನ್ನು ನಮಗೆ ಅಪ್ಪಣೆಕೊಡಿಸುವವನಾಗು. ಇದನ್ನು ಕೇಳಲು ನಮಗೆ 
ಬಹಳ ಕುತೂಹಲವುಂಟು. 

೧೯-೨೨, ಜೈಮಿಫಿಯು ಹೇಳುತ್ತಾನೆ: ಎಲೈಮುನಿಗಳಿರಾ! ಕೇಳಿರಿ; 
ಜ್ಯೇಷ್ಠಮಾಸದ ಶುಕ್ಲ ಪಕ್ಸದಲ್ಲಿ ಪೂರ್ಣಿಮೆಯು ಬರಲಾಗಿ, ಜ್ಯೇಷ್ಠಾನಕ್ಷತ್ರದಲ್ಲಿ 
ಚಂದ್ರಗುರುಗಳೀರ್ವರೂ ಏಕಾಂಶದಲ್ಲಿರಲು ಆ ಶುಭಯೋಗದಲ್ಲಿ ಸಮಸ್ತ 
ಪಾಪಗಳನ್ನೂ ನಿವಾರಣೆ ಮಾಡುವ ಮಹಾಜ್ಯೈಸ್ಮಿಯು ಪ್ರವರ್ತಿಸುತ್ತದೆ. ಆಗ 
ಸಮಸ್ತ ಕ್ಷೇತ್ರಗಳೂ, ಸಮಸ್ತ ತೀರ್ಥಗಳೂ, ಸಪ್ತ ಸಾಗರಗಳೂ, ಸಮಸ್ತ 


ದ್ವಾತ್ರಿಂಶೋ$ಧ್ಯಾಯಃ ೪೨೫% 


ಶಾಂತಿಪೌಷ್ಮಿಕಕರ್ಮಾಣಿ ಸಾಂಖ್ಯಯೋಗಸ್ತಥೈವ ಚ । 

ಸರ್ವೇ ಸಂಭೂಯ ಗಚ್ಛಂತಿ ಕ್ಷೇತ್ರಂ ಶ್ರೀಪುರುಷೋತ್ತಮಂ ೫ ೨೨ ೪ 
ವೃಂದಶಃ ಪ್ರವಿಭಕ್ತಾಸ, ಏಕೈಕಂ ಕ್ಲೇತ್ರಕಂ ಪ್ರತಿ ಃ 

ಕಸ್ಮೈ ವಯಂ ಭಾಗ್ಯವತೇ ಜ್ಯೇಷ್ಠಸ್ನಾನಾನಲೋಕನೇ ॥ ೨೩ ॥ 
ಮಹಾಜ್ಯೇಷ್ಮ್ಯಾಂ ಪ್ರವೇಕ್ಟ್ಟ್ಯಾಮಃ ಪರಸ್ಪ್ಸರಮಹಂ ಮಯಾ । 

ತತ್ರ ಯಾಂತಿ ಮುಹಾಯೋಗೇ ಭಗವತ್‌ಕ್ಲೇತ್ರಮುತ್ತಮಂ 1 ೨೪॥ 
ಮಹಾಜ್ಯೇಷ್ಮೀ ಮಹಾಪುಣ್ಯಾ ಭಗವತ್ರೀತಿವರ್ಧನೀ । 

ತಸ್ಯಾಂ ಸಂಪೂಜ್ಯ ದೇವೇಶಂ ಜಗನ್ನಾಥಂ ಕೃಪಾರ್ಣವಂ । 

ದೃಷ್ಟ್ಯಾ ಚ ಸ್ನಾಪ್ಯಮಾನಂ ತಂ ಪಾಹಪಕೋಶಾದ್ವಿಮುಚ್ಛತೇ ॥ ೨೫ 
ಅತ ಊರ್ಧ್ವಂ ಪ್ರವಕ್ಟಾ ತಮಿ ವ್ರತಂ ತಂ ಜ್ಯೇಷ್ಮಪಸಂಚಕಂ | 
ವ್ರತೇನಾನೇನ ಲಭ್ಯಂ ಯತ್ತತ್ತದೇವ ಬ್ರವೀಮಿ ವಃ ॥ ೨೬॥ 


ಯಾಗಗಳೂ, ಮಹಾ ದಾನಗಳ ಗುಂಪುಗಳೂ, ಸಕಲ ತಪಸ್ಸುಗಳೂ, ಹದಿನೆಂಟು 
ಬಗೆಯ ವಿದ್ಯೆಗಳೂ (ನಾಲ್ಕುವೇದಗಳು, ಷಡಂಗಗಳು, ಮಾಮಾಂಸಾ. 
ನ್ಯಾಯ ಧರ್ಮಶಾಸ್ತ್ರಗಳು, ಪುರಾಣಗಳು ಮತ್ತು ಆಯುರ್ವೇದ. ಧನುರ್ವೇದ. 
ಗಾಂಧರ್ವವೇದ, ಅರ್ಥಶಾಸ್ತ್ರ), ವಿವಿಧ ವ್ರತಗಳೂ, ಶಾಂತಿ ಪುಷ್ಟಿಕರವಾದ 
ಸಮಸ್ತ ಶುಭ ಕರ್ಮಗಳೂ, ಸಾಂಖ್ಯಯೋಗವೂ ಸಮಸ್ತವೂ ಒಟ್ಟುಗೂಡಿ 
ಶ್ರೀಪುರುಷೋತ್ತಮ ಕ್ಸೇತ್ರಕ್ಕೆ ಯಾತ್ರೆ ಹೋಗುತ್ತವೆ. 

೨೩.-೨೪, ಎಲ್ಲೆ ಖುಷಿಗಳಿರಾ! ಇವುಗಳೆಲ್ಲವೂ ಬೇರೆ ಬೇರೆ ಗುಂಪುಗಳಾಗಿ 
ಪುರುಷೋತ್ತಮಕ್ಸೆತ್ರಕ್ಕೆ ಬರುತ್ತ, ""ಆಹಾ! ಜ್ಯೇಷ್ಠಸ್ನಾನವನ್ನು ನೋಡಲು 
ಬಂದಿರುವ ಯಾವ ಪುಣ್ಯಾತ್ಮನಿಗೆ ನಾವು ಸಮಸ್ತಫಲಗಳನ್ನೂ ಅನುಗ್ರಹಿಸೋಣ! 
ನಾವೆಲ್ಲರೂ ಮಹಾಜ್ಯೈಷ್ಠಿಯ ದಿನ ಆ ಕ್ಷೇತ್ರವನ್ನು ಪ್ರವೇಶಿಸನೋಣ?” 
ಎಂದು ಮಾತನಾಡಿಕೊಂಡು, “ನಾನು ಮೊದಲು ತಾನು ಮೊದಲು” 
ಎಂದು ಹುರುಡಿಸುತ್ತ ಭಗವತ್‌ಕ್ಲೇತ್ರವನ್ನು ಪ್ರವೇಶಿಸುತ್ತವೆ. 

೨೫. ಭಗವಂತನಾದ ಶ್ರೀಜಗನ್ನಾಥ ಸ್ವಾಮಿಗೆ ಪ್ರೀತಿವರ್ಧನವಾದ ಈ 
ಮಹಾಜ್ಯೈಷ್ಠೀಯೋಗವು ಮಹಾಪುಣ್ಯಕರವಾದುದು. ಈ ಮಹಾಯೋಗದಲ್ಲಿ 
ಮಾನವರು ಕೃಪಾಸಮುದ್ರನಾದ ಜಗನ್ನಾಥನನ್ನು ಸಂದರ್ಶಿಸಿ, ಆತನು ಅಭಿಷಿಕ್ತ 
ನಾಗುವುದನ್ನು ನೋಡಿದಲ್ಲಿ ಪಾಪದಿಂದ ಬಿಡುಗಡೆಯಾಗುತ್ತಾರೆ. 

೨೬. ಇದೀಗ ಆ ಜ್ಯೇಷ್ಠಪಂಚಕವ್ರತವನ್ನು ವಿಸ್ತಾರವಾಗಿ ನಿರೂಪಿಸಿ 
ಹೇಳುತ್ತೇನೆ; ಕೇಳಿರಿ. ಈ ವ್ರತದಿಂದ ಲಭಿಸುವ ಪುಣ್ಯಫಲವನ್ನೂ 
ತಿಳಿಸುತ್ತೇನೆ. 


೪೨೬ ಶ್ರೀ ಸ್ಕಾಂದಮಹಾಪುರಾಣಂ 


ದಶಮ್ಯಾಂ ನಿಯಮಂ ಕುರ್ಯಾತ್‌ ಪ್ರಾತಃ ಸ್ನಾತ್ನಾ ಯಥಾವಿಧಿ । 
ಆಚಾರ್ಯಂ ವೃಣಿಯಾತ್ತತ್ರ ವೈಷ್ಣವಂ ದ್ವಿಜಪುಂಗವಂ 1೨೩ ॥ 
ಇತ್ಸಂ ಸಂಕಲ್ಪಮಮಲಂ ಗೃಹ್ಲೀಯಾದ್ದ್ವ ತಮುತ್ತಮಂ R ತಿ೮ ॥ 
ದೇವದೇವ ಜಗನ್ನಾಥ ಸಂಸಾರಾರ್ಣವತಾರಕ । 

ಅದ್ಯಾರಭ್ಯ ವ್ರತಂ ದೇವ ಯಾವಜ್ಞೆ ಸ್ಮೀ ಚೆ ಸಾ ತಿಥಿಃ । 

ತಾವದ್ಬ್ರತಂ ಕರಿಷ್ಯಾಮಿ ಪ್ರೀತಯೇ ತವ ಕೇಶವ ॥ ೨೯॥ 
ಸರ್ವತೀರ್ಥಾಭಿಷೇಕಂ ಚ ಪ್ರತ್ಯಹಂ ವ್ರತಭೋಜನಂ | 

ಮೂರ್ತೀನಾಂ ತವ ಪಂಚಾನಾಮೇಕಸ್ಕಾಪಿ ಪ್ರಪೂಜನಂ WH ೩0 
ಏಕಸ್ಮಿನ್‌ ದಿವಸೇ ದೇವ ತ್ರಿಸಂಧ್ಯಂ ತೈತ್ರಸಾದತಃ । 


ಸಮಾಪ್ಯತಾಂ ವ್ರತಮಿದೆಂ ಸಫಲಂ ಚಾಸ್ತ ತೇ ಪ್ರಭೋ H ೩೧॥ 
ತತಃ ಪಂಚಸು ತೀರ್ಥೇಸು ಸ್ನಾತ್ವಾ ಚ ಗೃಹಮೇತ್ಯ ಚಃ 

ಸ್ನಂಡಿಲೇ ನಿಲಿಖೇತ್ಸದ್ಮಮಷ್ಟಪತ್ರಂ ಸ ಕರ್ಣಿಕಂ I ೩೨ 
ತನ್ಮದ್ಯೇ ಸ್ಥಾಪಯೇತ್ಕುಂಭಂ ತೀರ್ಥಾಂಬೋಭಿಃ ಪ್ರಪೂರಿತಂ । 

ಸ ಚಂದನ ಫಲೈರ್ಯುಕ್ತಂ ತನ್ಮುಖೇ ತಾಮ್ರಭಾಜನಂ | ೩೩ 





`` ೨೭-೨೨೮. ಜ್ಯೇಷ್ಠ ಶುಕ್ಲ ದಶಮಿಯದಿನ ಪ್ರಾತಃಕಾಲದಲ್ಲಿ ವಿಧಿವತ್ತಾಗಿ 
ಸ್ನಾನ ಮಾಡಿ ವೈಷ್ಣವನಾದ ಬ್ರಾಹ್ಮಣೋತ್ತಮನನ್ನು ವ್ರತಕ್ಕೆ ಆಚಾರ್ಯ 
ನನ್ನಾಗಿ ವರಣಮಾಡಬೇಕು. ಈ ಮುಂದೆ ಹೇಳುವಂತೆ ಸಂಕಲ್ಪಮಾಡಿ 
ವ್ರತವನ್ನು ಹಿಡಿಯತಕ್ಕುದು. 

೨೯. " ದೇವದೇವನಾದ ಎಲೈ ಜಗನ್ನಾಥನೇ! ನೀನು ನಂಬಿದ ಭಕ್ತರೆ 
ಲ್ಲರನ್ನೂ ಈ ಸಂಸಾರಸಾಗರದಿಂದ ಕಡೆಹಾಯಿಸುವ ಸ್ವಾಮಿಯು! ಇದೋ, 
ಎಲ್ಫೈ ಪ್ರಭುವೇ! ಓ ಕೇಶವಾ!! ನಾಥಿಂದಿನಿಂದೆ ಮೊದಲುಗೊಂಡು ಪೂರ್ಣಿಮಾ 
ತಿಥಿಯವರೆಗೂ ಥಿನ್ನ ಪ್ರೀತ್ಯರ್ಥವಾಗಿ ವ್ರತವನ್ನು ಮಾಡುವೆನು. 

೩೦-೩೧. ಸಮಸ್ತೃತೀರ್ಥಸ್ನಾನಗಳನ್ನೂ ಮಾಡಿ ಆ ಬಳಿಕ ವ್ರತಭೋಜನ 
ವನ್ನೆಸಗಿ ನಿನ್ನ ಸಂಚಮೂರ್ತಿಗಳಿಗೂ ಬೇರೆಬೇರೆಯಾಗಿ ಒಂದು ದಿನ ತ್ರಿಕಾಲ 
ಜೆಯನ್ನು ನಿನ್ನ ಅನುಗ್ರಹದಿಂದ ಮಾಡುತ್ತೇನೆ. ಪ್ರಭುವೇ! ಇದು ನಿನ್ನ 
ಾದದಿಂದ ಸಂಪೂರ್ಣವಾಗಿ ಸಫಲವಾಗಲಿ.” 

೩೨. ಈ ರೀತಿ ವ್ರತಸಂಕಲ್ಪವನ್ನು ಮಾಡಿ ಪಂಚತೀರ್ಥಗಳಲ್ಲಿಯೂ 
ಸ್ನಾನ ಮಾಡಿ ಮನೆಗೆ ಬರಬೇಕು. ತರುವಾಯ ಶುದ್ಧವಾದ ಪ್ರದೇಶದಲ್ಲಿ 
ಕರ್ಣಿಕೆಯೊಡಗೂಡಿದ ಅಷ್ಟದಳಪದ್ಮವನ್ನು ಬರೆಯಬೇಕು. 

೩೩-೩೫. ಆ ಅಷ್ಟದಳ ಕಮಲದ ಮಧ್ಯದಲ್ಲಿ ಸಂಚತೀರ್ಥಗಳಿಂದ 
ತಂದ ಜಲದಿಂದ ಪೂರ್ಣವಾಗಿ ಶ್ರೀಗಂಧಲೇಪನ ನಾರಿಕೇಳಾಫಲಸಮಸ್ವಿತವಾದ 


2 


ದ್ವಾತ್ರಿಂಶೋ$ಧ್ಯಾಯಃ ೪೨೭ 


ವಾಸಸಾ ವೇಷ್ಟಿತಂ ಕಂಠೇ ಪಾತ್ರಂ ಚಾಕ್ಸತಪೂರಿತಂ । 

ತನ್ಮಧ್ಯೇ ಸ್ಥಾಸಯೇದ್ದೇವಂ ಸೌ ವರ್ಣಂ ಮಧುಸೂದನಂ ॥೩೪॥ 
ಶುಭಾಂಗಾವಯವಂ ಶಾಂತಂ ವಾಮೇಶಿ ಶ್ರೀಯಂತವಿಸಾಶ್ಚರಂ ॥ ೩೫ ॥ 
ದಕ್ಷಿಣೇಚ ಗರುತ್ಮಂತಂ ಸ್ಪೃಶಂತಂ ಪೃಷ್ಠದೇಶತಃ । 

ಶಂಖಚಕ್ರಧರಂ ಚೋಧೆ ರೈಲ ಪದ್ಮಾಸನಗತಂ ವಿಭುಂ ॥ ೩೬॥ 
ಪೂಜಯೇದುಪಚಾರೈಸ್ತಮಾಚಾರ್ಯೋ ವಾಪಿ ಭೋ ದ್ವಿಜಾಃ । 
ನೀಲೋತ್ಸಲಾನಾಂ ಮಾಲಾಂ ತು ಭಕ್ತ್ಯಾ ದೇವಾಯ ದಾಪಯೇತ್‌ ॥ 
ದಶಮ್ಯಾಂ ಪೂಜಯಿತ್ಸೈ ನಂ ದಶಕೋಟ್ಯಘನಾಶನಂ । 
ಪ್ರಾರ್ಥಯೇತ್ಭ್ರಾಂಜಲಿರ್ಭೂತ್ವ್ವಾ ಮಂತ್ರಮೇತಂ ಸಮುಚ್ಚೆರನ್‌ ॥ ೩೮ ॥ 
ಮಧುಸೂದನ ದೇವೇಶ ನಮಸ್ತೇ ಮಾಧವೀಪ್ರಿಯ । 
ಕೃಪಾವಾರಾಂನಿಧೇ ಪಾಹಿ ಪತಿತಂ ಮಾಂ ಭವಾರ್ಣನೇ 1 ೩೯॥ 





ಕಳಶವನ್ನಿಟ್ಟು ಅದರ ಮೇಲೆ ತಾಮ್ರದ ತಟ್ಟಿಯನ್ನಿ ರಿಸಿ, ಕಂಠದೇಶದಲ್ಲಿ 
ವಸ್ತ್ರವನ್ನು ಸುತ್ತಿ ಅದರಲ್ಲಿ ಅಕ್ಬತೆಯನ್ನು ತುಂಬಿ ಅದರ ನಡುವೆ 
ಶ್ರೀ ಮಧುಸೂದನನ ಸುವರ್ಣಮೂರ್ತಿಯನ್ನು ಪ್ರತಿಷ್ಠಿಸಬೇಕು. ಭಗವಂತನ 
ಈ ಸ್ವರ್ಣಮೂರ್ತಿಯು ಮಂಗಳಕರವಾದ ಅವಯವಗಳುಳ್ಳುದಾಗಿ 
ಶಾಂತಿಮೂರ್ತಿಯಾಗಿ, ವಾಮಭಾಗದಲ್ಲಿ ಶ್ರೀದೇವಿಯೊಡಗೂಡಿ ಬೆಳಗುತ್ತಿ 
ರಬೇಕು. 

೩೬. ಬಲಭಾಗದಲ್ಲಿ ಆತನ ಹಿಂದೆ ಪದ್ಮಾಸನಾಸೀನನಾಗಿ ಶಂಖ ಚಕ್ಕ 
ಗದಾಧರನಾದ ಆ ಪ್ರಭುವನ್ನು ಸ್ಪರ್ಶಿಸುತ್ತಿರುವಂತೆ ಗರುಡನನ್ನು ನೆಲೆಗೊಳಿ 
ಸಬೇಕು. 

೩೭. ಈ ರೀತಿ ಸ್ಥಾಪಿಸಿದ ಶ್ರೀಜಗನ್ನಾಥದೇವನನ್ನು ತಾನಾಗಲಿ, 
ವರಣಮಾಡಿದ ಆಚಾರ್ಯನಾಗಲಿ ಷೋಡಶೋಪಚಾರಗಳಿಂದ ಪೂಜಿಸ 
ಬೇಕು. ತರುವಾಯ ಸ್ವಾಮಿಗೆ ಭಕ್ತಿಪೂರ್ವಕವಾಗಿ ಕನ್ನೈದಿಲೆಹೊಗಳ 
ಮಾಲೆಯನ್ನೊಪ್ಪಿ ಸಬೇಕು. 

೩೮. ಹೀಗೆ ದಶಮಿಯದಿನ ಸ್ವಾಮಿಯನ್ಸರ್ಚಿಸುವುದರಿಂದ ದಶಕೋಟ 
ಪಾಪಗಳು ನಾಶವಾಗುತ್ತವೆ. ಬಳಿಕ ವ್ರತಿಯಾದವನು ಬದ್ಧಾಂಜಲಿಪುಟನಾಗಿ 
ಭಗವಂತನನ್ನು ಈ ಮುಂದೆ ಹೇಳುವ ಮಂತ್ರವನ್ನು ಹೇಳಿಕೊಂಡು ಪ್ರಾರ್ಥಿಸ 
ತಕ್ಕುದು. 

೩೯. “ ಮಧುಸೂದನ, ದೇವೇಶ್ವರ! ಲಕ್ಷ್ಮೀಪ್ರಿಯನಾದ ನಿನಗೆ 
ನಮಸ್ಕಾರವು. ಎಲೈ ಕೃಪಾಸಾಗರನೇ! ಭವಸಾಗರದಲ್ಲಿ ಬಿದ್ದಿರುವ ನನ್ನನ್ನು 
ಕಾಪಾಡು! 


೪೨೮ ಶ್ರೀ ಸ್ಕಾಂದಮಹಾಪುರಾಣಂ 


ಏಕಾದಶ್ಯಾ 9 ಚತುರ್ಬಾಹುಂ ಶಂಖಚಕ್ರಗದಾಧರಂ । 

ನಾರಾಯಣಂ ಪದ್ಮ ಸಂಸ್ಕಂ ಪಂಚನಿಷ್ಯನಿಧಿರ್ಮಿತಂ | 

ತದರ್ಧಂ ನಿರ್ಮಿತಂ ವಾಪಿ ಪೊಜಯೋತ್ಪದ್ಧ ೈಮಾಲಯಾ I wor 
ನೈವೇದ್ಯಂ ಪಾಯಸಂ ದದ್ಯಾತ್ಸಿತಾಂ ರಂಭಾಫಲಾನಿ ಚೆಃ 

ನಾನಾವಿಧಂ ಚ ನೈವೇದ್ಯಂ ದತ್ತಾ ಸಂಪ್ರಾರ್ಥಯೇನ್ನುದಾ ೪೧ 
ನಾರಾಯಣ ನಮಸ್ತೇಸ್ತು ಭವಸಾಗೆರತಾರಣ । 


ತ್ರಾಹಿ ಮಾಂ ಪುಂಡರೀಕಾಕ್ಸ್ಸ ಶರಣಾಗತನತ್ಸಲ ॥ ೪೨ ॥ 
ಏಕಾದಶೇಂದ್ರಿಯಕೃತಂ ಪಾಪರಾಶಿಮನುತ್ತಮಂ | 
ಅನಾದಿಭವನಿರ್ವ್ಯೂಢಂ ನಾಶಯೇತ್ಪೂಜಿತಃ ಪ ಪ್ರಭುಃ ॥ ೪೩॥ 


ದ್ವಾದಶ್ಯಾಂ ಯಜ್ಞ ಮಾರಾಹೆಂ ಪೂಜಯೇತ್ಸ ರ್ನಾನಿರ್ಮಿತಂ | 
ಚೆಂದನಾಗುರುಕರ್ಪೂರಲೇಪನೈೆಃ ಚಂಪಕ ಜಂ 
ಸಾನತನಿಧಾಪೂನನಾರ ಭಕ ಕ್ಲ ಭೋಜ್ಯಫೆಲಾನ್ಸಿ ತೆಂ । 
ನಿವೇದ್ಯ ಸ್ಪಾರ್ಥಯೇಜ್ಹೇವಂ ಸ್ತುತಿಮೇತಾಂ ಸೆಮುಚ್ಛೆರನ್‌ ॥ ೪೫ ॥ 


1 ೪೪॥ 





ಕಾಲಾ 


೪೦. ಎಲೈ ವಿಪ್ರ ರೇ! ಆ ತರುವಾಯ ಸೂ ಏಕಾದಶಿಯ ದಿನ 
ಐದು ಅಥವಾ ಡಡ ಹೊನ್ನುಗಳಿಂದ ನಿರ್ಮಿತವಾಗಿ, ಪದ್ಮಾಸನದಲ್ಲಿ 
ಮಂಡಿತನಾಗಿರುವ ಶ್ರೀಮನ್ನಾ ರಾಯಣಮೂರ್ತಿಯನ್ನು ಕಮಲ ಮಾಲಿಕೆ 
ಯಿಂದ is 

ಪಾಯಸ, ಹಾಲು, ಹೆಣ್ಣುಗಳೇ ಮೊದಲಾದ ಬಗೆಬಗೆಯ ನೈವೇದ್ಯ 
ಸ್‌ ಇ ರೀತಿ ಪ್ರಾರ್ಥಿಸಬೇಕು. 

೪೨.  ಭವಸಾಗರತಾರಣನಾದ ನಾರಾಯಣನೇ! ನಿನಗೆ ನಮಸ್ಕಾರವು. 
ಪುಂಡರೀಕಾಕ್ಸೃ! ಶರಣಾಗತ ವತ್ಸಲನಾದ ಓ ಪ್ರಭೂ!! ನನ್ನನ್ನು ರಕ್ಸಿಸು.?? 

೪೩. ಎಲ್ಫೈ ವಿಪ್ರರೇ! ಈ ರೀತಿ ಪೂಜಿಸಿ ಪ್ರಾರ್ಥನೆಗೈ ದುದಾದರೆ, 
ಮಾನವನು ಬುದಿ ಸ ಪೂರ್ವಕವಾಗಿ ಮಾಡಿ ಬಹಳ ಕಾಲದಿಂದಲೂ ಬೇರೂರಿರುವ 
ತೀಕ್ಲವಾದೆ ಪಾಪಗಳೆಲ್ಲವನ್ನೂ ಆ ಸ್ವಾಮಿಯು ನಾಶಗೊಳಿಸುತ್ತಾ ನೆ. 

೪೪. ಇದಾದಬಳಿಕ ಆ ಮಾರನೆಯ ದ್ವಾದಶಿಯದಿನ ಸ್ವರ್ಣನಿರ್ಮಿತವಾದ 
ಯಜ್ಞವರಾಹಮೂರ್ತಿಯನ್ನು ಚಂದನ, ಅಗುರ್ಕ ಕರ್ಪೂರಮಿಶ್ರಿ ತವಾದ 
ಗಂಧಲೇಪನದಿಂದಲೂ, ಚಂಪಕ ಮಾಲೆಯಿಂದಲೂ ಪೂಜಿಸಬೇಕು. 

೪೫. ಎಲ್ಫೈ ವಿಪ್ರರೇ! ಬಗೆಬಗೆಯ ಅಪೂಪಗಳು (ಕಡಬುಗಳು), ಅತಿ 
ರಸಗಳು ಇವೇ ಮೊದಲಾದ ಅನೇಕ ಭಕ್ತ ಕ್ಸ್ಯೈಭೋಜ್ಯಫಲಗಳ ನೈವೇದ್ಯವನ್ನು ಆ 
ಯಜ್ಞ ವರಾಹೆಮೂರ್ತಿಗೊಪ್ಪಿಸಿ ಈ ಮುಂದೆ ಹೇಳುವ ಸೋತ ತ್ರವನ್ನು 
ಘಟ್ಟಯಾಗಿ ಉಚ್ಚರಿಸುತ್ತ ಪ್ರಾರ್ಥನೆ ಮಾಡಬೇಕು. 


ಹ್ವಾತ್ರಿಂಶೋ5ಧ್ಯಾಯಃ ೪೨೯ 


ಪ್ರಳೆಯಾರ್ಣವಸಂಮಗ್ಗಾಂ ಧರಣೀಂ ಧೃತವಾನಸಿ । 

ತಿನ್ನ ಶಕ್ತೋ ಮನೋದ್ಧಾರೇ ಪತಿತಸ್ಯಾಂಘಿಪಂಕಜೇ । 
ತನ್ಮಾಮುದ್ಧರ ಗೋವಿಂದ ನಿಮಗ್ನಂ ಶೋಕಸಾಗರೇ ॥ ೪೬ ॥ 
ಅಬ್ದೋ ದ್ವಾದಶಮಾಸೋ ವೈ ಯಾನದಜಬ್ದ್ಜೆಕೃತಾಸಿ ತು । 

ಪಾಪಾನಿ ಮಹೆದಲ್ಪಾನಿ ಇತಃ ಪೂರ್ನೇಷು ಜನ್ಮಸು ! 


ತದ್ದಿನಾಶಯತೇ ದೇವೋ ದ್ವಾದಶ್ಯಾಮರ್ಜೆತೋ ನೃಣಾಂ ॥ ೪೭ ॥ 
ತ್ರಯೋದಶ್ಯಾಂ ತು ಪ್ರದ್ಯುನ್ನುಂ ಶಂಖಚಕ್ರ ನರಾಭಯಾನ್‌ । 
ಧಾರಯಂತಂ ಪದ್ಮಗತಂ ಚತುರ್ನಿಷ್ಠವಿನಿರ್ಮಿತಂ ॥ ೪೮ ॥ 
ಉಪಾಚಾರೈರ್ಯಥಾಪ್ರೋಕ್ತೈಃ ಸೂಜಯೇದ್ಬಕ್ತಿತೋ ನರಃ । 
ಅಶೋಕಪಾಟಲೀಮಾಲಾಂ ಚಂದ್ರಪೂರ್ಣಸಮುಜ್ಜ್ವಲಾಂ ॥೪೯॥ 


ನೈನೇದ್ಯಂ ಜೈನ ಪೆಕ್ಕಾನ್ನೆಂ ಫಲಂ ಪಕ್ಚಂ ಮನೋರಮಂ । 
ಪತ್ವಾ ನಮಸೃತಿಂ ಕುರ್ವನ್‌ ಪ್ರಾರ್ಥಯೇತ್ಪ್ರಾಂಜಲಿಃ ಶುಚಿಃ ॥ ೫೦ ॥ 





೪೬, ""ಎಲ್ಛೈ ಯಜ್ಞ ವರಾಹಸ್ವಾಮಿಯೇ! ನೀನು ಪ್ರಳಯ ಮಹಾಸಮುದ್ರ 
ವಲ್ಲಿ ಮುಳುಗಿ ಹೋಗಿದ್ದ ಭೂಮಿಯನ್ನೇ ಉದ್ದರಿಸಿದ ಪ್ರಭುವು. ಇಂತಹ 
ನೀನು ನಿನ್ನಡಿದಾವರೆಗಳಲ್ಲಿ ಬಿದ್ದಿರುವ ನನ್ನನ್ನು ಉದ್ದ ರಿಸಲು ಸಮರ್ಥನಾಗ 
ಲಾರೆಯಾ! ಸ್ವಾಮಿ; ಉದ್ದಾರಮಾಡು. ಗೋವಿಂದ! ಶೋಕಸಾಗರದಲ್ಲಿ 
ಬಿದ್ದು ಮುಳುಗಿ ಹೋಗಿರುವ ನನ್ನನ್ನು ಉದ್ಭರಿಸು. ಚ 

೪೭. ಎಲ್ಫೈ ನಿಪ್ರರೇ! ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳುಗಳಲ್ಲನೆ? 
ಆ ಕಾಲದಲ್ಲಿ ಮಾಡಿದ ಪಾಸವು ಅತ್ಯಲ್ಪವಾದುದು. ಅದಂತಿರಲಿ. ಆ ಯಜ್ಞ 
ವರಾಹಮೂರ್ತಿಯು ಈ ರೀತಿ ದ್ವಾದಶಿಯ ದಿನ ಪೂಜಿತನಾದುದಾದರೆ ಪೂರ್ವ 
ಜನ್ಮಗಳಲ್ಲಿ ಮಾನವನು ಮಾಡಿದ ಪಾಷಗಳೆಲ್ಲವನ್ನೂ ನಾಶಮಾಡುವನು. 

೪೮-೪೯. ಇದಾದಮೇಲೆ ಆ ಮಾರನೆಯ ತ್ರಯೋದಶಿಯ ದಿನದಲ್ಲಿ. 
ಶೆಂಖಚಕ್ತ ವರದಾಭಯಗಳನ್ರು ನಾಲ್ಕೂ ಕೈಗಳಲ್ಲಿ ಧರಿಸಿ, ಸದ್ಮಾಸನಾಸೀನನಾಗ 
ನಾಲ್ಕು ಹೊನ್ನುಗಳಿಂದ ನಿರ್ಮಿತವಾದ ಶ್ರೀ ಪ್ರದ್ಯುನ್ನುನ ಮೂರ್ತಿಯನ್ನು 
ಹಿಂದೆ ಹೇಳಿರುವ ರೀತಿ ವ್ರತಿಯಾದ ಮಾನವನು ಭಕ್ತಿಪೂರ್ವಕವಾಗಿ ಪೂಜಿಸಿ, 
ಚಂದ್ರನಂತೆ ಸಂಪೂರ್ಣಕಳೆಗಳಿಂದ ಕಂಗೊಳಿಸುತ್ತಿರುವ ಅಕೋಕ ಮತ್ತು 
ಪಾಟಲೀಕುಸುಮಗಳ ಮಾಲಿಕೆಯನ್ನು ಸಮರ್ನಿಸಬೇಕು. 

೫೦. ಪಕ್ತಾನ್ನಗಳ ಮತ್ತು ಪಕ್ಷಫಲಗಳ ನೈವೇದ್ಯವನ್ನರ್ನಿಸಿ ಆ ಸ್ವಾಮಿ 
ಯನ್ನು ನಮಸ್ಕರಿಸುತ್ತ ಶುದ್ದ ಮನಸ್ಮನೂ ಪ್ರಾಂಜಲಿಯೂ ಆಗಿ ಈ ರೀತಿ 
ಪ್ರಾರ್ಥಿಸತಕ್ಕುದು. 


೪೩೦ ಶ್ರೀ ಸ್ಕಾಂದೆಮಹಾಪುರಾಣಂ 


ದೇವ ಪ್ರದ್ಯುಮ್ನ ಕಾಮಾನಾಂ ಪೂರಕ ಕಾಮರೊಹಫೈಳ್‌ । 

ಕಾಮಾಶ್ಚ ಸಫಲಾಸ್ಸಂತು ಕಾಮಪಾಲ ನಮೋಸ್ತು ತೇ 8೫೧॥ 
ಚತುರ್ದಶ್ಯಾಂ ನೆರಹರಿಂ ಪೂಜಯೇತ್ಯನಕಾಕೃತಿಂ | 

ವಕ್ಚಃಸ್ಮಲಸ್ಮಯಾ ಲಕ್ಷ್ಮ್ಮಾ ಪ್ರೀಯಮಾಣಂ ಸಟೋಜ್ಜ್ಚಲಂ ॥ ೫೨ ॥ 
ವ್ಯಾತ್ತಾನನಂ ಸಾಟ್ಟಹಾಸಂ ಯೋಗಪಟ್ಟಾಬ್ಜ ಸಂಸ್ಥಿತಂ । 


ಸತೀಕ್ಷೊ್ಯನಖರಂ ದೇವಂ ಸರ್ವಾಪದ್ಧಿನಿವಾರಣಂ 8೫೩8 
ಚೆತುರ್ಭಿರ್ಹೇಮನಿಷ್ಕೈಶ್ಚ ಘಟತಂ ತುಭಲಕ್ಷಣಂ । 
ಪೂಜಯೇತ್ಪೂರ್ವನದ್ದೇವಂ ಸೋಪಹಾರಂ ಸುಭಕ್ತಿತಃ ॥ ೫೪ ॥ 
ಜಪಾಕುಸುಮಮಾಲಾಂ ಚ ಜಾತೀಪುಷ್ಟಸ್ರಜಂ ತಥಾ । 

ದತ್ತ್ವಾ ಪುಷ್ಪಾಂಜಲೀನ್‌ ಪಾದೇ ಪ್ರಣಮ್ಯ ಸೆ ಪ್ರದಕ್ಷಿಣಂ ॥ ೫೫ ॥ 
ಯಥಾ ಹಿರಣ್ಯಕಶಿಪುಂ ಲೋಕಾನಾಂ ಹಿತಕಾನ್ಯುಯಾ । 
ವ್ಯದಾರಯಸ್ವಥಾ ಪಾಪಸಂಘಂ ನಾಶಯ ಪೂಜಿತಃ ॥ ೫೬ ॥ 


೫೧. "ಎಲೈ ಪ್ರದ್ಯುಮ್ನದೇವನೇ! ನೀನು ಭಕ್ತರ ಸಮಸ್ತ ಬಯಕೆ 
ಗಳನ್ನೂ ಈಡೇರಿಸುವವನು. ನೀನು ಬೇಕುಬೇಕಾದ ರೂಪಗಳನ್ನೂ ಧರಿಸ 
ಬಲ್ಲ ಪ್ರಭುವು. ಎಲ್ಫೈ ಕಾಮಪಾಲನೇ! ನಿನಗಿದೋ ನಮಸ್ಕಾರವು. ಸ್ವಾಮಿಯೇ! 
ನನ್ನ ಇಷ್ಟಾರ್ಥಗಳೆಲ್ಲವೂ ನಿನ್ನ ಅನುಗ್ರಹದಿಂದ ಸಫಲವಾಗಲಿ.” 

೫೨-೫೬. ಎಲ್ಲೆ ವಿಪ್ರರೇ! ಆ ಬಳಿಕ ಚತುರ್ದಶಿಯ ದಿನ, ಶ್ರೀ ನೃಸಿಂಹೆನ 
ಕನಕನಿರ್ಮಿತಮೂರ್ತಿಯನ್ನು ಪೂಜಿಸಬೇಕು. ಈ ಮೂರ್ತಿಯಾದರೋ 
ನಾಲ್ಕು ನಿಷ್ಠಗಳ ಸುವರ್ಣದಿಂದ ಘಟತವಾಗಿರಬೇಕು. ವಕ್ಸಸ್ಥಲದಲ್ಲಿ ಲಕ್ಷ್ಮೀ 
ದೇವಿಯೊಡಗೂಡಿ, ಆಕೆಯ ಸಾಸ್ತಿಧ್ಯದಿಂದ ಸಂತೋಷಗೊಂಡು ಕೊರಳ 
ಕೇಸರಗಳಿಂದ ಮಹೋಜ್ಜ್ಚ್ವಲನಾಗಿ, ತೆರದಬಾಯುಳ್ಳವನಾಗಿ ಅಟ್ಟಹಾಸವನ್ನು 
ಮೆರೆಯುತ್ತ, ಯೋಗಪಟ್ಟಿ ಕಮಲಸಂಸ್ಥಿತನಾಗಿ ಬಹು ಮೊನಚಾದ ಉಗುರು 
ಗಳನ್ನೊಳಗೊಂಡು ಸಮಸ್ತ ಆಪತ್ತುಗಳನ್ನೂ ನಿವಾರಣೆಮಾಡುವವನಾಗಿರುವ 
ಆ ನೃಸಿಂಹೆಮೂರ್ತಿಯನ್ನು ಪೂರ್ವದಲ್ಲಿ. ಹೇಳಿದ ರೀತಿಯೇ ಉಪಹಾರಾದಿ 
ಗಳಿಂದ ಭಕ್ತಿಪೂರ್ವಕವಾಗಿ ಪೂಜಿಸಿ ದಾಸವಾಳ ಮತ್ತು ಜಾಜಿಯ ಹೂಮಾಲೆ 
ಗಳನ್ನರ್ಪಿಸಿ, ಅಡಿದಾವರೆಗಳಿಗೆ ಪುಷ್ಪಾಂಜಲಿಯನ್ನು ಕೊಟ್ಟು ಪ್ರದಕ್ಷಿಣ 
ನಮಸ್ಕಾರಗಳನ್ನು ಮಾಡುತ್ತ, “ ಎಲೈ ನೃಸಿಂಹನೇ! ನೀನು ಲೋಕಸಂರಕ್ಷ 
ಣಾರ್ಥವಾಗಿ ಹಿರಣ್ಯಕಶಿಪುವಿನ ವಕ್ಚಸ್ಥಳವನ್ನು ಸೀಳಿದೆ. ಅಂತೆಯೆ, ನನ್ನ 
ಪೂಜೆಯಿಂದ ಸುಪ್ರೀತನಾಗಿ ನೀನು ನನ್ನ ಪಾಪಗಳೆಲ್ಲವನ್ನೂ ನಾಶಗೊಳಿಸು” 
ಎಂದು ಪ್ರಾರ್ಥಿಸಬೇಕು. 


ದ್ವಾತ್ರಿಂಶೋಳ9ಧ್ಯಾಯಃ ೪೩ 


ಏನಂ ಸಂಪ್ರಾರ್ಥ್ಯ ನೃಹರಿಂ ಪ್ರಣಮ್ಯ ಪಂಡನಕ್‌ ಕ್ಸಿತೌ । 

ನಿರ್ವರ್ತ್ಯ ವ್ರತಮೇನಂ ತಪ್ಪ್ರತೀ ಪಂಚೆದಿನಾತ್ಮಕಂ । 

ಪಂಚೆಪಂಚೆ ಪ್ರದೀಪಾಂಸ್ತು ದಿವಾರಾತ್ರೌ ಪ್ರದಾಸೆಯೇತ್‌ ॥೫೭॥ 
ವಸ್ತ್ರಯುಗ್ಥಂ ಪಂಚೆಪಂಚೆ ಛತ್ರೋಪಾನದ್ಯುಗಂ ತಥಾ । 


ಸಯಜ್ಞ ಸೂತ್ರಾನ್‌ ಕಲಶಾನ್‌ ಹಂಚಪಂಚಫಲಾನ್ವಿತಾನ್‌ ॥ ೫೮ ॥ 
ಭೋಜನಾಂತೇ ದ್ವಿಜೇಭ್ಯಶ್ಚ ಪ್ರಡದ್ಯಾಚ್ಛ ದ್ಧಯಾನ್ವಿತಃ ॥ ೫೯ ॥ 
ರಾತ್ರೌ ಜಾಗರಗೀತಾದ್ಕೈಸ್ತಥಾ ನಾನೋಪಹಾರಕ್ಕೆಃ । 
ತೋಷಯೇದ್ವಾಸುದೇವಂ ತು ಪುರಾಣಪಠನೇನ ತು ॥೬೦॥ 
ಷೌರ್ಣಮಾಸ್ಕುಷಸಿ ಸ್ನಾತ್ವಾ ಶ್ರೀಕೃಷ್ಣಾಂತಿಕಂ ವ್ರಜೇತ್‌ ॥೬೧॥ 
ರಾಮುಂ ಕೃಷ್ಣಂ ಸುಭದ್ರಾಂ ಚ ಪೂಜಯಿತ್ವಾ ಯಥಾವಿಧಿ । 

ಸ್ನಾಸನಂ ಕಾರಯಿತ್ತಾಥ ದೃಷ್ಟಾ ವಾ ಶಾಸ್ತ್ರ ಚೋದಿತಂ ॥೬೨॥ 


ಸ್ನಾನಂ ಕೃತ್ವಾ ಪುನಃಸಿಂಧೌ ಗೃಹಮಾಗತ್ಯ ತತ್ರ ವೈ । 

ಯತ್ರ ವಿಷ್ಣೋರರ್ಮೂರ್ತಯಸ್ತಾಃ ಕುಂಭಸ್ಕಾ ಮಂತ್ರಪೂಜಿತಾಃ ॥ 
ತಾಸಾಂ ಹಶ್ಚಿಮತೋ ನಹಿಂ ಸಮಾದಾಯ ಯಥಾವಿಧಿ । 
ಅಗ್ನಿಕಾರ್ಯಂ ಪ್ರಕುರ್ವೀತ ಸ್ವೈಃ ಸ್ಟೈರ್ಮಂತ್ಬೈಃ ಪುರೋಹಿತಃ ॥೬೪॥ 








೫೭. ಎಲೈ ಮುನಿಗಳಿರಾ! ಶ್ರೀ ನೃಸಿಂಹನನ್ನು ಈ ಪ್ರಕಾರ ಪ್ರಾರ್ಥಿಸಿದ 
ಬಳಿಕ ದೀರ್ಫ್ಥದಂಡ ಪ್ರಣಾಮವನ್ನು ಮಾಡಬೇಕು. ಹೀಗೆ ವ್ರತವನ್ನು 
ಕೈಕೊಳ್ಳುವ ಮಾನವನು ಐದುದಿನಗಳೂ ವ್ರತವನ್ನು ಮಾಡಬೇಕು. ಐದು 
ದಿನಗಳು ಹಗಲಿರುಳೂ ಐದ್ಳೈದು ದೀಪಗಳನ್ನಿಡಬೇಕು. 

೫೮-೫೯. ಐದು ಜೊತೆ ವಸ್ತ್ರಗಳು, ಐದು ಛತ್ರಿಗಳು, ಐದು ಪಾದ 
ಶಕ್ಸೆಗಳು, ಪಂಚಫಲ ಮತ್ತು ಸಂಚಯಜ್ಞ ಸೂತ್ರಸಹಿತವಾದ ಕಲಶಗಳು 
ಇವುಗಳೆಲ್ಲವನ್ನೂ ಬ್ರಾಹ್ಮಣಭೋಜನವಾದ ಮೇಲೆ ಆ ಬ್ರಾಹ್ಮಣರಿಗೆ ಶೃದೆ 
ಯಿಂದ ದಾನಮಾಡಬೇಕು. ನ 

೬೦. ರಾತ್ರಿಯಲ್ಲಿಯಾದರೋ ಗೀತಗಳಿಂದಲೂ, ಬಗೆ ಬಗೆಯ ಉಪಹಾರ 
ಗಳಿಂದಲೂ, ಪುರಾಣಸಠನದಿಂದಲೂ ಶ್ರೀ ವಾಸುದೇವನನ್ನು ಸಂತೋಷ 
ಗೊಳಿಸತಕ್ಕುದು. 

೬೧-೬೪. ಬಳಿಕ ಪೂರ್ಣಿಮೆಯ ಉಷಃಕಾಲದಲ್ಲಿ ಸ್ನಾನಮಾಡಿ ಶ್ರೀ 
ಕೃಷ್ಣನ ಸನ್ನಿಧಿಯನ್ನು ಸಾರಿ ಅಲ್ಲಿ ಶ್ರೀ ರಾಮಕೃಷ್ಣ ಸುಭದ್ರಿಯರನ್ನು ಯಥಾ 
ವಿಧಿಯಾಗಿ ಪೂಜಿಸಿ ಆ ಮೂರ್ತಿಗಳಿಗೆ ವಿಪ್ರರ ಮೂಲಕ ಸ್ನಾನವನ್ನುಮಾಡಿಸಿ 
ಅಥವಾ ಇತರರು ಮಾಡಿಸಿದ ಅಭಿಸೇಕವನ್ನು ನೋಡಿಯೋ ಆದಮೇಲೆ ಪುನ: 
ಸಮುದ್ರಸ್ನಾನವನ್ನು ಮಾಡಿಕೊಂಡು ಮನೆಗೆ ಬಂದು, ಅಲ್ಲಿ ಕಲಶಗಳ ಮೇಲೆ 


೪೨ ಶ್ರೀ ಸ್ಕಾಂದಮಹಾಪುರಾಣಂ 


ಪ್ರಣವಾದಿಚತುರ್ಥ್ಯಂತಂ ನಮೋಂತಂ ನಾಮ ಈರಯೇತ್‌ । 
ದೇವಾನಾಂ ಮೂಲಮಂಂತ್ರಸ್ತು ಸ್ವಾಹಾಂತೋ ಹೋಮಕರ್ಮಣೆ (೬೫ 
ಚರೋರಾಜ್ಯಸ್ಯ ಸವಿಂಧಾಂ ಸಲಾಶಾನಾಂ ಪೃಥಕ್‌ ಪೃಥಕ್‌ । 

ಏಕೈಕಂ ದೇವಮುದ್ದಿಶ್ಯ ಜುಹುಯಾಚ್ಚ ಶತಂ ಶತಂ ॥೬೬॥ 
ತಸ್ಯ ಪುಷ್ಪಶತಂ ಚೈವ ಜುಹುಯಾತ್ತದನಂತರಂ । 

ಪೂರ್ಣಾಹುತಿಂ ತತೋ ಹುತ್ವಾ ಬ್ರಹ್ಮಣೇ ದಕ್ಷಿಣಾಂ ದದೇತ್‌ ॥ ೬೭ ॥ 
ಆಚಾರ್ಯ ದಕ್ಷಿಣಾಂ ದದ್ಯಾತ್‌ ಸುವರ್ಣಂ ಧೇನುಮೇವ ಚ । 


ಸ್ವರ್ಣಶೃಂಗೀಂ ರೌ ಪ್ಯಖುರಾಂ ನಾನಾಲಂಕರಣೈರ್ಯಾತಾಂ ॥ ೬೮॥ 
ಮಹಾರ್ಥ್ಯವಸ್ತ್ರದಾನಾನಿ ಯೇನ ತುಷ್ಯತಿ ವಾ ಗುರುಃ 1 
ಸರ್ವೋಪಕರಣೈರ್ಯುಕ್ತಾಃ ಪ್ರತಿಮಾಶ್ಚ ನಿನೇದಯೇತ್‌ ॥೬೯॥ 
ಬ್ರಾಹ್ಮಣಾನ್ಭ್ಫೋಜಯೇತ್ಸರ್ಪಿಃಖಂಡಯಂಕ್ತೆ ಶ್ತ ಸಾಯಸ್ಯೆಃ 1 
ಏತದ್ವ್ರತಂ ಸಮಾಖ್ಯಾತಂ ಜ್ಯೇಷ್ಮಪಂಚಕವಂಖಂತ್ತಮಂ ॥೭೦॥ 





ಸ್ಥಾಪಿತರಾಗಿ ಪೂಜಿತರಾಗಿರುವ ಶ್ರೀ ಮಹಾ ವಿಷ್ಣುವಿನ ಮೂರ್ತಿಗಳ ಪಶ್ಚಿಮಕ್ಕೆ 
ಯಜ್ಞೇಶ್ವರನನ್ನು ಆಧಾನಮಾಡಿಸಿ ಪುರೋಹಿತಥಿಂದ ಆಯಾ ಮಂತ್ರಗಳನ್ನು 
ಹೇಳಿಸಿ ವಿಧ್ಯುಕ್ತವಾಗಿ ಹೋಮಮಾಡಬೇಕು. 

೬೫. ಶ್ರೀ ಮಹಾವಿಷ್ಣುವಿನ ನಾಮಗಳನ್ನು ಪ್ರಣವಪೂರ್ವಕವೂ, 
ನಮೋಂತ್ಯವೂ ಆಗಿ ಉಚ್ಚರಿಸಬೇಕು. ದೇವತೆಗಳಿಗೆ ಹೋಮ ಮಾಡುವಾಗ 
ಮೂಲಮಂತ್ರದ ಕಡೆಯಲ್ಲಿ ಸ್ವಾಹಾಕಾರವನ್ನುಚ್ಚರಿಸತಕ್ಕುದು. 

೬೬-೬೭, ಆಜ್ಯ ಚರು ಪಲಾಶಸಮಿತ್ತುಗಳನ್ನು ಬೇರೆಬೇರೆಯಾಗಿ 
ಒಬ್ಬೊಬ್ಬ ದೇವತೆಯನ್ನುದ್ದೇಶಿಸಿಯೂ ನೂರು ನೂರಾವೃತ್ತಿ ಹೋಮ ಮಾಡ 
ಬೇಕು. ಆಮೇಲೆ ಪ್ರತಿ ದೇವತೆಯನ್ನೂ ಉದ್ದೇಶಿಸಿ ಬೇರೆಬೇರೆಯಾಗಿ ಶತ 
ಪುಷ್ಪಗಳನ್ನು ಹೋಮಮಾಡಜೇಕು. ಕಡೆಯಲ್ಲಿ ಪೂರ್ಣಾಹುತಿಯನ್ನು ಹೋಮ 
ಮಾಡಿ ಬ್ರಹ್ಮನಿಗೆ ದಕ್ಷಿಣೆಯನ್ನು ನೊಡಬೇಕು. 

೬೮೨೭೦. ತರುವಾಯ ಆಚಾರ್ಯನಿಗೆ ಚಿನ್ನದ ಕೋಡುಗಳೂ, ಬೆಳ್ಳಿಯ 
ಗೊರಸುಗಳೂ, ನಾನಾಲಂಕಾರಗಳೂ ಉಳ್ಳ ಚಿನ್ನದ ಆಕಳನ್ನೂ, ದಕ್ಷಿಣೆ 
ಯನ್ಟೂೂ ಆತನು ಸಂತೋಷಪಡುವ ಇತರ ಅಮೂಲ್ಯ ವಸ್ತ್ರಗಳನ್ನೂ, 
ಸರ್ವಾಲಂಕಾರಯುಕ್ತವಾದ ಆ ದೇವತಾಪ್ರತಿಮೆಗಳನ್ನೂ ಒಪ್ಪಿಸತಕ್ಕುದು. 
ಆಮೇಲೆ ಬ್ರಾಹ್ಮಣರಿಗೆ ಕಲ್ಲುಸಕ್ಕರೆಯ ಪಾಯಸದ ಭೋಜನವನ್ನು ಮಾಡಿಸ 
ಬೇಕು. ಎಲೈ ವಿಪ್ರಕೇ! ಈವ್ರತವೇ ಜ್ಯೇಷ್ಠಸಂಚಕವೆಂದು ಪ್ರಸಿದ್ಧ 
ವಾಗಿರುವುದು. 


ದ್ವಾತ್ರಿಂಶೋ9ಧ್ಯಾಯಃ ಅಷಿತ್ಠಿ 


ಅನುಷ್ಕಾಯ ನರೋ ಭಕ್ತ್ಯಾ ಸ್ನಾನದರ್ಶನಜಂ ಫಲಂ । 


ಸಮಗ್ರಂ ಲಭತೇ ವಿಪ್ರಾಸ್ತದಾ ನೈವಾತ್ರ ಸಂಶಯಃ ॥೭೧॥ 
ಏಕಾದಶೀ ಯಾತು ಮಧ್ಯೇ ನಿರ್ಜಲಾ ಸಾ ಪ್ರೆಕೀರ್ತಿತಾ । 
ಏಕಾಂತಾಂ ಭಕ್ತಿಯುಕ್ತಾ ಯೇ ಯಥಾವಿಧಿ ಉಪಾಸತೇ ॥ ೭೨ ॥ 
ಯಾವಜ್ಜೀವಕೃತಾಃ ಸರ್ವಾ ಏಕಾದಶ್ಯೋನ ಸಂಶಯಃ । 
ವ್ರತರಾಜವಿಮಂ ಕೃತ್ವಾ ಸರ್ವಂ ವ್ರತಫಲಂ ಲಭೇತ್‌ ॥ ಪಿಶ್ನ ॥ 


ಯಾನ್ಯಾನ್ಸಮಿಾಸ ಹತೇ ಕಾಮಾಂಸ್ತಾಂಸ್ತಾನಾಪ್ಟೋತ್ಕಸಂಶಯಂಂ ॥ ೭೪ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತಮಕ್ಸೇತ್ರಮಾಹಾತ್ಮ್ಯೇ ಜೈವಿನಿಯಷಿ 
ಸಂವಾದೇ 4 ದಕ್ಷಿಣಾಮೂರ್ತಿದರ್ಶನವರ್ಣನಂ-- ಜ್ಯೇಷ್ಠ ಪಂಚಕನಿರೂಪಣಂಗಿ? 
ನಾಮ ದ್ವಾತ್ರಿಂಶೋಂಧ್ಯಾಯಃ 








೭೧. ಮಾನವನು ಈ ವ್ರತವನ್ನು ಭಕ್ತಿಯಿಂದ ಅನುಷ್ಕಾನಮಾಡಿದು 
ದಾದರೆ ಶ್ರೀ ಜಗನ್ನಾಥಸ್ವಾಮಿಯ ದರ್ಶನದಿಂದ ಲಭಿಸುವ ಫಲವನ್ನು ಸಂಪೂರ್ಣ 
ವಾಗಿ ಪಡೆಯುತ್ತಾನೆಂಬುದರಲ್ಲಿ ಸಂದೇಹವೇ ಇರುವುದಿಲ್ಲವು. 

೭೨-೭೪. ಈ ಜ್ಯೇಷ್ಠಪಂಚಕವ್ರತದ ನಡುವೆ ಬರುವ ಏಕಾದಶಿ 
ಯಾದರೋ ಥಿರ್ಜಲೈಕಾದಶಿಯೆಥಿಸಿದುದು. ಯಾರಾದರೆ ಈ ಒಂದು ದಿನವನ್ನೇ 
ಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ಉಪಾಸನೆಮಾಡುವರೋ ಅವರು ತಮ್ಮ ಜೀವ 
ಮಾನದಲ್ಲಿ ಬರುವ ಸಮಸ್ತ, ಏಕಾದಶಿಗಳನ್ನೂ ಆಚರಿಸಿದಂತೆಯೇ ಆಗುವುದು. 
ಈ ವ್ರತರಾಜವನ್ನು ಆಚರಿಸಿದುದಾದರೆ ಸಮಸ್ತ ವ್ರತಗಳ ಫಲವನ್ನೂ ಪಡೆಯು 
ತ್ತಾನೆ. ಇದೂ ಅಲ್ಲದೆ ಈ ವ್ರತವನ್ನು ಆಚರಿಸಿದವನು ಯಾವ ಯಾವ 
ಬಯಕೆಗಳನ್ನು ಬಯಸಿದರೂ ಅವುಗಳೆಲ್ಲವನ್ನೂ ಪಡೆಯುವನೆಂಬುದರಲ್ಲಿ 
ಸಂಶಯವಿರುವುದಿಲ್ಲವು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮುಹಾಪುರಾಣದ ಎರಡನೆಯ ವೈಷ್ಣವಖಂಡದೆ ಪುರುಷೋತ್ತಮಕ್ಸೇತ್ರ 
ಮಾಹಾತ್ಮ್ಯದೆ ಜೈಮಿನಿ ಯಷಿಸಂವಾದದಲ್ಲಿ * ದರ್ಶಿಣಾಮೂರ್ತಿದರ್ಶನನರ್ಣನ-- 
ಜೈೇಸ್ಮಸಂಚಕವ್ರತನಿರೂಪಣ''ವೆಂಬ ಮುವ್ವತ್ತೆರಡನೆಯ ಅಧ್ಯಾಯವು ಮುಗಿದುದು 


ಶ್ರೀಃ 
ಅಥ ತ್ರಯಪ್ರಿಂಶೋಧ್ಯಾಯಃ 


ಮಹಾವೇದೀಮಹೋತ್ಸವವರ್ಣನಂ 


ಜೈಮಿನಿರುವಾಚ:- 
ಅಥ ಊರ್ಥ್ಯಂ ಪ್ರವಕ್ಸ್ರ್ಯಾನಿಂ ಮಹಾನೇದೀಮಹೋತ್ಸವಂ । 
ಅಜ್ಞಾನತಿಮಿರಾಂಥೋಪಿ ಯೇನ ಭಾಸ್ವತ್ಸದಂ ವ್ರಜೇತ್‌ Hon 
ನೈಶಾಖಸ್ಯಾಮಲೇ ಪಕ್ಸೇ ತೃತೀಯಾ ಪಾಪನಾಶಿನೀ । 
ಸ್ಹಯಮಾವಿಷ್ಯತಾ ಚೈಷಾ ಪ್ರಾಜಾಪತ್ಯರ್ಕ್ಯಸಂಯುಂತಾ ॥೨॥ 
ತಸ್ಯಾಂ ಸಂಕಲ್ಪ್ಯ ನೃಪತಿರಾಚಾರ್ಯೇಂ ವರಯೇಚ್ಛುಚಿಃ 1 
ಏಕಂ ತ್ರೀನಥ ತಕ್ಸಾಣಂ ದೃಷ್ಟಕರ್ಮಾಣಮಾದರಾತ್‌ Han 
ವೃಣುಯಾದ್ಧನಯಾಗಾಯ ವಸ್ಥಾ ಶ್ರಾಲಂಕರಣಾದಿಭಿಃ | 
ತಕ್ಸ್ಸಾಸಾರ್ಧಂ ವನಂ ಗತ್ವಾ ಸಾದು ವೃಕ್ಸಗಣಾಕುಲಂ Hen 
ತನ್ಮಥ್ಯೇ ನಜ್ನಿಮಾಧಾಯ ಮಂತ್ರರಾಜೇನ ಮಂತ್ರನಿತ್‌ । 
ಅಷ್ಟೋತ್ತರಶತಂ ಜಪ್ತ್ವಾ ಸಂಪಾತಾಜ್ಯನಿಮಿಶ್ರಿತೆಂ ॥೫॥ 


ಕನ್ನಡದ ಅನುವಾದ 
ಮಹಾನೇದೀಮಹೋತ್ಸವವರ್ಣನ 

೧. ಜೈನಿನಿಯು ಹೇಳುತ್ತಾನೆ :--ಎಲೈ ಮುನಿಗಳಿರಾ! ಇನ್ನು ಮುಂದೆ 
ಯಾವುದರ ಸಂದರ್ಶನ ಮಾತ್ರದಿಂದ ಅಜ್ಞಾನವೆಂಬ ಕಗ್ಗತ್ತಲೆಗೆ ಸಿಲುಕಿ 
ಕುರುಡನಾಗಿರುವವನೂ ಜಾಜ್ವಲ್ಯಮಾನವಾದ ಪರಮಪದವಿಯನ್ನು ಪಡೆಯು 
ವನೋ ಅಂತಹ ಮಹಾವೇದೀಮಹೋತ್ಸವದ ವಿಚಾರವನ್ನು ನಿಮಗೆ ಹೇಳು 
ತ್ತೇನೆ; ಕೇಳಿರಿ. 

೨. ವೈಶಾಖಮಾಸದ ಶುಕ ಪಕ್ಸುದಲ್ಲಿ ತದಿಗೆಯು ಸಕಲಪಾಪಗಳನ್ನೂ 
ನಾಶಗೊಳಿಸುವಂತಹುದು. ಇದಕ್ಕೆ ಅಕ್ಬಯತದಿಗೆಯೆಂದು ಹೆಸರು, ಇದನ್ನು 
ಆದಿಯಲ್ಲಿ ಸಾಕ್ಸಾತ್‌ ಬ್ರಹ್ಮದೇವನೇ ಲೋಕಕ್ಕೆ ಪ್ರಕಟಗೊಳಿಸಿದನು. 

೩-೫. ಆ ದಿನ ರಾಜನಾದವನು ವ್ರತಮಾಡುವುದಾಗಿ ಸಂಕಲ್ಪಮಾಡಿ 
ಶುದ್ಧಮನಸ್ಥನಾಗಿ ಆಚಾರ್ಯನನ್ನು ವರಣಮಾಡಬೇಕು. ಇದಾದ ಮೇಲೆ ವನ 
ಯಾಗಮಾಡಲೋಸುಗ ಒಬ್ಬನನ್ನೋ, ಮೂವರನ್ನೊ ಕುಶಲರಾದ ಬಡಗಿಗಳನ್ನು 
ವಸ್ರಾಲಂಕಾರಗಳಿಂದ ಸತ್ಕರಿಸಿ ನೇಮಿಸಿಕೊಳ್ಳ ತಕ್ಕುದು. ತರುವಾಯ 
ಹೊರೆಯು ಬಡಗಿಯೊಡನೆ ಒಳ್ಳೆಯ ಜಾತಿಯ ವೃಕ್ಸಗಳಿರುವ ವನಕೈಹೋಗಿ, 
ಅದರ ಮಧ್ಯದಲ್ಲಿ ಮಂತ್ರರಾಜದ ಮೂಲಕ ಅಗ್ನಿಯನ್ನು ಆಧಾನಮಾಡಿ ಸಂಪಾ 
ತಾಜ್ಯಮಿಶ್ರವಾಗಿ ನೂರೆಂಟಾವೃತ್ತಿ ಹೋಮ ಮಾಡಬೇಕು. 


ತ್ರಯಸ್ವ್ರಿಂಶೋ8ಧ್ಯಾಯಃ ೪೩೫ 


ಆಜ್ಯಂ ತರೂಣಾಂ ಮೂಲೇತು ಪ್ರತ್ಯೇಕಮಭಿಘಾರಯೇತ್‌ । 


ದಿಕ್ಸಾಲೇಭ್ಯೋ ಬಲಿಂ ದತ್ಕಾ ಕ್ಲೇತ್ರಸಾಲಪಶೂಂಸ್ತಥಾ Hn 
ವನಸ್ಪತಯೇ ಜುಹುಯಾತ್ಮ್ಟೀರೋಪನಶತಾಹುತಿಂ । 

ತತಃ ಪರಶುಮಾದಾಯ ವೈಕ್ಸಮೂಲೇಷು ದಿಕ್ಸು ವೈ Hen 
ಆಜ್ಯಸಂಸ್ಕೃತದೇಶೇಷು ಆಚಾರ್ಯೋ ಮಂತ್ರಮುಚ್ಚೆರನ್‌ । 

ಕಿಂಚಿತ್‌ ಕಿಂಚಿಚ್ಛೇದಯೇದ್ವೈ ಚಿಂತಯನ್‌ ಗರುಡಧ್ವಜಂ CSN 
ನವತ್ಪು ತೂರ್ಯಘೋಷೇಷು ಗೀತಮಂಗಲವಾದಿಷು । 

ನಿಯೋಜ್ಯ ವರ್ಧಕಿಂ ತತ್ರ ಆಚಾರ್ಯಃ ಸ್ವಗೃಹಂ ವ್ರಜೇತ್‌ Hen 
ಅಥವಾ ಸ್ಥಾನೆಲಬ್ಮಾನಿ ದಾರೂಣಿ ರಥಕರ್ಮುಣಿ । 

ಉಕ್ತ ಸಂಸ್ಕಾರವಿಧಿನಾ ಸಂಸ್ಕ್ರುರ್ಯಾತ್ಕಲ್ಪಿತೇಂನಲೇ ॥ ೧೦॥ 
ಆರಭೇತ ರಥಂ ಕೃತ್ವಾ ವಿಫ್ನರಾಜಮಹೋತ್ಸವಂ । 

ಷೋಡಶಾರೈಃ ಷೋಡಶಭಿಶ್ಚಕ್ಸೈರ್ಲೋಹಮಯೈರ್ಶೃಢ್ಸೈಃ ॥ ೧೧॥ 
ಯುಕ್ತಂ ವಿಷ್ಣೋ ರಥಂ ಕುರ್ಯಾದ್ಧೃಢಾಕ್ಸಂ ವೃಢಕೂಬರಂ । 
ವಿಚಿತ್ರಘಟಿನಾಕಕ್ಸಪುತ್ತಲೀಪರಿವೇಷ್ಟಿತಂ ॥ ೧೨ ॥ 





೬೯. ಆಮೇಲೆ ತುಪ್ಪವನ್ನು ಪ್ರತಿಯೊಂದು ವೃಕ್ಸದ ಬುಡಕ್ಕೂ 
ಬೇರೆಬೇರೆಯಾಗಿ ಎರೆಯತಕ್ಕದ್ದು. ದಿಕ್ಬಾಲಕರಿಗೂ, ಕ್ಲೇತ್ರಪಾಲಕರಿಗೂ, 
ಪಶುಗಳಿಗೂ, ವನಸ್ಪತಿಗೂ, ಸ್ಸೀರಾನ್ನದಿಂದ ನೂರಾವೃತ್ತಿ ಆಹುತಿಯನ್ನು 
ಅಗ್ನಿಯಲ್ಲಿ ಹೋಮಮಾಡತಕ್ಕದ್ದು. ತರುವಾಯ ಆಚಾರ್ಯನಾದವನು 
ಕೊಡಲಿಯನ್ನು ತೆಗೆದುಕೊಂಡು ವಿಧ್ಯುಕ್ಷನಾದ ಮಂತ್ರವನ್ನುಚ್ಚರಿಸುತ್ತ 
ತುತ್ತೂರಿಗಳು ಮತ್ತು ಇತರ ಮಂಗಳವಾದ್ಯಗಳು ಮೊಳಗುತ್ತಿರಲು, ತುಪ್ಪ 
ವನ್ನೆಕೆದಿರುವ ಮರಗಳ ಬುಡಗಳಲ್ಲಿ ನಲ್ಪಿಕ್ಟುಗಳಲ್ಲಿಯೂ ಸ್ವಲ್ಪ ಸ್ವಲ್ಪ 
ಚಿಕ್ಕೆಗಳನ್ನು ಶ್ರೀಮನ್ನಾರಾಯಣನನ್ನು ಸ್ಮರಿಸುತ್ತ ಕೆತ್ತಿಕೊಂಡಾದಬಳಿಕ 
ಬಡಗಿಯನ್ನು ಆ ಮರಗಳನ್ನು ಕಡಿಯುವುದಕ್ಕಾಗಿ ನೇಮಿಸಿ ಮನೆಗೆ ಬರತಕ್ಕದ್ದು. 

೧೦. ಅಥವಾ ಆ ಪ್ರದೇಶದಲ್ಲಿಯೆ ದೊರಕುವ ಮರಗಳನ್ನೇ, ಹಿಂದೆ 
ಹೇಳಿದಂತೆ, ಅದಕ್ಕಾಗಿಯೆ ಕಲ್ಪಿಸಿದ ಅಗ್ನಿಯಲ್ಲಿ ವಿಧಿಪೂರ್ವಕವಾಗಿ ಸಂಸ್ಕರಿಸಿ 
ರಥನಿರ್ಮಾಣಕಾರ್ಯಕ್ಕೆ ಉಪಯೋಗಿಸಿಕೊಳ್ಳಬಹುದು. 

೧೧-೧೨. ಹೀಗೆ ರಥವನ್ನು ನಿರ್ಮಿಸುವ ಮೊದಲು ನಿಫ್ಲೇಶ್ವರನಿಗೆ ಪೂಜಾ 
ಮಹೋತ್ಸವವನ್ನು ಮಾಡಬೇಕು. ತರುವಾಯ ಹದಿನಾರು ಹಲ್ಲುಗಳುಳ್ಳುದಾಗಿ 
ಲೋಹಮಯವೂ, ದೃಢವೂ ಆದ ಹದಿನಾರು ಗಾಲಿಗಳಿಂದೊಪ್ಪಿ, ಬಲವಾದ 
ಅಚ್ಚುಮರ ಮತ್ತು ಕೂಬರಗಳೊಡಗೂಡಿ, ಚಿತ್ರವಿಚಿತ್ರವಾದ ಬಂಧಗಳನು೩ 


೩೬ ಶ್ರೀ ಸ್ಕಾಂದಮಹಾಪುರಾಜಂ 


ನಾನಾವಿಚಿತ್ರಬಹುಲಮಿಕ್ಸುಖಂಡನಿರಾಜಿತಂ । 
ಚತುಸ್ತೋರಣಸಂಯುಕ್ತಂ ಚುತುರ್ದ್ವಾರಂ ಸುಶೋಘತೆೊ ॥ ೧೩॥ 
ನಾನಾವಿಚಿತ್ರಬಹುಲಂ ಹೇಮ ಪಟ್ಟಿನಿರಾಜಿತಂ । 
ದ್ವಾನಿಂಶತಿಕರೋಚ್ಛ್ರ್ರಾಯಂ ಪತಾಕಾಭಿರಲಂಕೃತಂ 1 ೧೪ ॥ 
ಗಾರುಢಂ ಚ ಧ್ವಜಂ ಕುರ್ಯಾದ್ರಕ್ತಚಂದನನಿರ್ಮಿತಂ । 

ದೀರ್ಥನಾಸಂ ಸ್ಥೂಲದೇಹಂ ಕುಂಡಲಾಭ್ಯಾಂ ನಿಭೂಜಿತೆಂ ೫೧೫ ॥ 
ಚಂಚ್ಚಗ್ರದಷ್ಟಭುಜಗೆಂ ಸರ್ವಾಲಂಕಾರಭೂಷಿತಂ । 


ನಿತತ್ಯ ಪಕ್ಸತೀ ವ್ಯೋನಿ್ಮ ಉಡ್ಡಯಂತವಿಂವೋದಿತಂ ॥ ೧೬ ॥ 
ವೈತ್ಯದಾನವಸಂಘಸ್ಯ ಬಲದರ್ಪವಿನಾಶನಂ । 

ಸರ್ವಾಂಗಂ ತಸ್ಯ ಕನಕೈರಾಚ್ಛಾದ್ಯ ಪರಿಶೋಭಯೋತ್‌ 1 ೧೭॥ 
ರಥಮೇವಂ ಹರೇಃ ಕುರ್ಯಾಶ್ಸಾಸನಂ ಸುಪರಿಷ್ಕೃತಂ । 
ಚತುರ್ದಶರಥಾಂಗೈಸ್ತಂ ರಥಂ ಕುರ್ಯಾಚ್ಚ ಸೀರಿಣಃ ॥ ೧೮ ॥ 





ಮೆರೆಯುವ ಬೊಂಬೆಸಾಲುಗಳಿಂದ ಸುತ್ತುವರೆದಿರುವ ರಥವನ್ನು ಶ್ರೀಜಗನ್ನಾಥ 
ಸ್ವಾಮಿಗಾಗಿ ನಿರ್ಮಿಸತಕ್ಕುದು. 

೧೩. ಬಗೆ ಬಗೆಯ ವಿಚಿತ್ರಾಲಂಕಾರಗಳಿಂದಲ್ಕೂ ಕಬ್ಬಿನ ಜಳವೆ 
ಗಳಿಂದಲೂ ಆ ರಥವನ್ನು ಸಿಂಗರಿಸಿ, ನಾಲ್ಕುಕಡೆಗೂ ನಾಲ್ಕು ಹಸುರು 
ತೋರಣಗಳನ್ನು ಕಟ್ಟ, ನಾಲ್ಕು ಬಾಗಿಲುಗಳನ್ನುಮಾಡಿ ಸೊಗಸುಗೊಳಿಸಬೇಕು. 

೧೪-೧೬. ಹೀಗೆ ನಾನಾ ವಿಚಿತ್ರಗಳಿಂದ ಪೂರ್ಣವಾಗಿ ಪೀತಾಂಬರದಿಂದ 
ವಿರಾಜಿಸಿ, ಇಪ್ಪತ್ತೆರಡು ಹಸ್ತಗಳ ಔನ್ಸತ್ಯವನ್ನೊಳಕೊಂಡು ಸತಾಕೆಗಳಿಂದೊ 
ಪ್ಪುತ್ತಿರುವ ಆ ರಥದ ಮೇಲ್ಭಾಗದಲ್ಲಿ ಗರುಡಧ್ವಜವನ್ನು ಕಟ್ಟಬೇಕು. ಆ 
ಧ್ವಜದಲ್ಲಿರುವ ಗರುಡನ ಮೂರ್ತಿಯು, ಉದ್ದವಾದ ಮೂಗು, ತುಂಬಿದ ಸ್ಥೂಲ 
ದೇಹ, ಕರ್ಣಕುಂಡಲಗಳಿಂದೊಪ್ಪುವ ಕಿವಿಗಳು, ಹಾವನ್ನು ಕಚ್ಚಿರುವ ಕೊಕ್ಳೂ 
ಉಳ್ಳವನಾಗಿರಬೇಕು. ಸರ್ವಾಲಂಕಾರಭೂಸಿತನಾಗಿರಬೇಕು. ರೆಕ್ಕೆಗಳನ್ನು 
ಹರಡಿಕೊಂಡು ಗಗನಕ್ಕೆ ಹಾರಲನುವಾಗಿರುವಂತೆ ತೋರಿ ಮೆರೆಯುತ್ತಿರಬೇಕು. 

೧೭. ಎಲ್ಫೆ ಮುನಿಗಳಿರಾ! ಸಕಲ ದೈ ತ್ಯದಾನವ ಸಮೂಹೆದ ಬಲವನ್ನೂ 
ಮರ್ದಿಸುವ ಆ ಗರುಡಮೂರ್ತಿಯ ದೇಹಾದ್ಯಂತವನ್ನೂ ಸ್ವರ್ಣಾಭರಣಗಳಿಂದ 
ಅಲಂಕರಿಸಬೇಕು. 

೧೮. ಹೀಗೆ ದಿವ್ಯಪೀಠಾಲಂಕೃತವಾದ ರಥವನ್ನು ಶ್ರೀಹರಿಗಾಗಿ 
ನಿರ್ಮಿಸಿಯಾದ ಮೇಲೆ, ಬಲಭದ್ರದೇವನಿಗೆ ಹದಿನಾಲ್ಕು ಗಾಲಿಗಳೊಡಗೂಡಿದ 
ರಥವನ್ನು ನಿರ್ಮಿಸತಕ್ಕುದು. 


ತ್ರಯಸ್ತ್ರಿಂಶೋತಧ್ಯಾಯಃ ೪೩೭ 


ಚಕ್ಕೈರ್ದ್ವಾದಶಭಿಃ ಕುರ್ಯಾತ್ಸುಭದ್ರಾಯಾ ರಥೋತ್ತಮಂ । 
ಸಪ್ತಚ್ಛದಮಯಂ ಕುರ್ಯಾತ್ಸೀರಿಣೋ ಲಾಂಗಲಧ್ವಜಂ 
ದೇವ್ಯಾಃ ಪದ್ಮಧ್ಯಜಂ ಕುರ್ಯಾತ್ಸದ್ಮಕಾಷ್ಟವಿನಿನಿರ್ದಿತಂ | 
ವಿರಚೆಯ್ಯ ರಥಾನ್‌ ರಾಜಾ ಪ್ರತಿಷ್ಠಾಂ ಪೂರ್ವವಚ್ಚೆರೇತ್‌ ॥೨೦॥ 
ಯಥಾಮಂತ್ರಂ ಯಥಾಶಾಸ್ತ್ರಂ ನಿಶ್ವಸೇದ್ಬಾ ಹ್ಮಣೇಷು ಚೆ! 
ಬ್ರಾಹ್ಮಣಾ ಜಗದೀಶಸ್ಯ ಜಂಗಮಾಸ್ತನವಃ ಸ್ಮೃತಾಃ 

ಇತ್ಸಂ ಸುಘಟತಂ ಚಕ್ರಿತ್ರಯಂ ದೇವತ್ರಯಸ್ಯ ವೈ । 
ಆಸಾಢಸ್ಯ ಸಿತೇ ಪಕ್ಸೇ ದಿನೇ ನಿಷ್ಣೋಃ ಶುಭಪ್ರದೇ ॥ ೨೨ ॥ 
ಪ್ರತಿಷ್ಠಾಪ್ಯ ಸಮೃದ್ಧೇನ ವಿಧಿನಾ ಪೂರ್ವವದ್ದಿಜಾಃ । 
ರಕ್ಷ್ಮಣೀಯಂ ತಥಾ ತತ್ರ ನಾರೋಹೇತ್ಯಶ್ಚನಾಶುಭಃ 
ಪಕ್ಷೀವಾ ಮಾನುಷೋ ವಾಪಿ ಮಾರ್ಜಾರನಕುಲಾದಯಃ । 
ತತೋ ದಿನತ್ರಯಾದರ್ವಾಗ್ರಥಾನಾಮುತ್ತರೇ ಕೃತೇ 


1 OF 


H ೨೧ ॥ 


॥ ೨೩. ॥ 


1 ೨೪ ॥ 





೧೯-೨೦. ಶ್ರೀ ಸುಭದ್ರಾದೇವಿಯ ರಥವನ್ನು ಹನ್ನೆರಡು ಚಕ್ರಗಳುಳ್ಳು 
ದನ್ನಾಗಿ ರಚಿಸಬೇಕು. ಬಲಭದ್ರದೇವನ ರಥಕ್ಕೆ ಲಾಂಗಲಧ್ಯಜವನ್ನು ಏಳೆಲೆ 
ಬಾಳೆಯಿಂದ ಮಾಡಿ ಕಟ್ಟಬೇಕು. ಸುಭದ್ರಾದೇವಿಯ ರಧಕ್ಕೆ ಕಮಲನಾಳ 
ಗಳಿಂದ ನಿರ್ಮಿತವಾದ ಪದ್ಮಧ್ವಜವನ್ನು ಕಟ್ಟಬೇಕು. ಹೀಗೆ ಅರಸನಾದವನು 
ರಥರಚನೆಯನ್ನು ಮಾಡಿಸಿದ ತರುವಾಯ ಹಿಂದೆಯೆ ನಿರೂಪಿಸಿರುವಂತೆ ಅವುಗಳ 
ಪ್ರತಿಷ್ಠೆ ಯನ್ನೂ ಮಾಡಬೇಕು. 

5೧. ಈ ರಥಪ್ರತಿಷ್ಠಾಕಾರ್ಯವನ್ನು ಶಾಸ್ತ್ರೋಕ್ತವಾಗಿಯೂ, ಮಂತ್ರಾನು 
ಪೂರ್ವಕವಾಗಿಯೂ ಬ್ರಾಹ್ಮಣರಿಂದ ಮಾಡಿಸ ಬೇಕು. ಅವರು ಹೇಳುವ ಶಾಸ್ತ್ರ 
ವಿಷಯಗಳಲ್ಲಿಯೂ, ಉಚ್ಚೆ ರಿಸುವ ಮಂತ್ರಗಳಲ್ಲಿಯೂ ನಂಬುಗೆಯನ್ಸಿ ಡಬೇಕು. 
ಬಾ ್ರಾಹ್ಮಣರು. ಜಗದೀಶ್ವ ರನ ಜಂಗಮ ಸರಯು 

೨೨. ಎಲೈ ವಿಪ್ರ ಕೇ! ಈ ರೀತಿ ಸುಘಟತವಾದ ಆ ಮುಮ್ಮೂ ರ್ತಿಗಳ 
ಮೂರು ರಥಗಳನ್ನೂ ಅಷಾಢಶುಕ್ಲ್ಸದ ಶುಭಪ್ರದವಾದ ವಿಷ್ಣು ದಿನದಲಿ 
ಪ್ರತಿಷ್ಠಿಸಬೇಕು. 

೨೩-೨೫. ಇಂತ ಮೂರು ರಥಗಳನ್ನೂ ಪೂರ್ವದಂತೆಯೆ ವಿಧ್ಯುಕ್ತ 
ವಾಗಿಯೂ, ಸಂಪದ್ಭೈರಿತವಾಗಿಯೂ, ಪ್ರತಿಷ್ಠೆಮಾಡಿ ರಥಾರೋಹೆಣಸಮಯದ 
ವರೆಗೆ ಪಕ್ಸಿಯಾಗಲಿ, ಮನುಷ್ಯನಾಗಲಿ, ಬೆಕ್ಕು ಮುಂಗುಸಿ ಮೊದಲಾದ ಪ್ರಾಣಿ 
ಗಳಾಗಲಿ ಹೇಸಿಗೆಮಾಡಿ ಯಾವ ಅಶುಭಗಳೂ ಸಂಭವಿಸದಂತೆ ಅವುಗಳನ್ನು 
ರಕ್ಸಣೆಮಾಡಬೇಕು. ಬಳಿಕ ರಥಪ್ರತಿಷ್ಕೆಗೆ ಮೂರುದಿನಗಳ ಹಿಂದೆಯೆ ರಥ 
ಗಳಿಗೆ ಉತ್ತರದಲ್ಲಿ ರಚಿಸಿರುವ ಉತ್ಸವಾಂಗಮಂಡಪದಲ್ಲಿ ಅಂಕುರಾರ್ಪಣ 


೪೩೮ ಶ್ರೀ ಸ್ಕಾಂದೆಮಹಾಪುರಾಣಂ 


ಮಂಡಲೇ ಉತ್ಸವಾಂಗೇವಾ ಪ್ರಕುರ್ಯಾದಂಕುರಾರ್ಪಣಂ । 
ಅದ್ಭುತೇಷ್ವಫ ಜಾತೇಷು ಶಾಂತಿಂ ಕುರ್ಯಾತ್ಪುರೋದಿತಾಂ ॥ ೨೫ ॥ 
ರಷ್ಯಾ ಸುಸಂಕೃತಾ ಕಾರ್ಯಾ ಮಹಾವೇದೀಂ ಯಥಾ ವ್ರಜೇತ್‌ । 
ಪಾರ್ಶ್ವಯೋರ್ಮಂಡಲಂ ಕುರ್ಯಾತ್ಪಥಿ ಗುಲ್ಮಾದಿಭಿಃ ಫಲೈಃ ॥ ೨೬ ॥ 
ಸುಮನಃಸ್ತಬಸೈರ್ಮಾಲ್ಮೈರ್ಮುಕೂಲೈಶ್ವಾಮರೈಸ್ತಥಾ । 


ಯಥಾ ಸುಪುಷ್ಟಿತಾರಣ್ಯರಾಜೀ ತತ್ರ ವಿರಾಜತೇ ! ೨೭ ೫ 
ಭೂಮಿಃ ಸಮಾ ಚೆ ಕಾರ್ಯಾ ವೈ ನಿಷ್ಟಂಕಾ ಸುಖಚಾರಣಾ । 

ನಿರ್ಮಲಾ ಚ ಸುಗಂಧಾ ಚೆ ಸುದೂರಾದ್ವರ್ಜಿತೋತ್ಯರಾ 1 ೨೮ ॥ 
ಧೂಪಪಾತ್ರಾಣ್ಯನುಸಪದಂ ದಿಗಾಮೋದಕರಾಣಿ ಚ । 
ಚಂದನಾಂಭಃಪರಿಕ್ಸೇಪೋ ಯಂತ್ರಾಪಾತೋತ್ಕರಸ್ತೆಥಾ ॥೨೯॥ 
ಬಹೂನಿ ಖುತುಪುಷ್ಪಾಣಿ ಪುಷ್ಪವೃಷ್ಟ್ಯರ್ಥಮೇವ ಹಿ ಃ 
ನಟನರ್ತಕಮುಖ್ಯಾಶ್ಚ ಗಾಯನಾ ಬಹವಸ್ತಥಾ ॥೩೦॥ 
ವೇಶ್ಯಾ ಯೌ ನನಗರ್ನಾಢ್ಯಾ ರೂಪಾಲಂಕಾರಭೂಷಿತಾಃ । 

ಮೃದಂಗಾಃ ಪಣವಾಶ್ಚೈವ ಭೇರೀ ಢಕ್ಕಾದಯಸ್ತಥಾ ॥ ೩೧॥ 





ಮಹೋತ್ಸವವನ್ನು ಮಾಡಬೇಕು. ಈ ಮಹೋತ್ಸವವು ಅದ್ಧುತವಾಗಿ 
ನಡೆಯುತ್ತಿರುವಂತೆಯೆ ಪೂರ್ವದಲ್ಲಿ ಹೇಳಿರುವ ಶಾಂತಿಕರ್ಮವನ್ನು ಮಾಡ 
ತಕ್ಕದ್ದು. 

೨೬-೨೭. ರಥಗಳು ಮಹಾವೇದಿಯ ಬಳಿಗೈ ದಲನುಕೂಲವಾಗಿರುವಂತೆ 
ಬೀದಿಯನ್ನು ಚೆನ್ನಾಗಿ ಶೋಧಿಸಬೇಕು. ಹೆಸರೆಲೆಗಳಿಂದಲೂ, ಫಲಗಳಿಂದಲೂ 
ಇತ್ತಂಡಗಳಲ್ಲಿಯೂ ಚಪ್ಪರಗಳನ್ನು ರಚಿಸಿ, ಹೂಗೊಂಚಲುಗಳಿಂದಲೂ, 
ಹೂಮಾಲಿಕೆಗಳಿಂದಲೂ, ರೇಷ್ಮೆಯ ವಸ್ತ್ರಗಳಿಂದಲೂ, ಚಾಮರಗಳಿಂದಲೂ 
ಅವುಗಳನ್ನು ಶೈಂಗರಿಸಿ ಆ ಪ್ರದೇಶವೆಲ್ಲವೂ ಹೂಮೊಳೆತು ರಾಜಿಸುವ ವನರಾಜ 
ಯೋಪಾದಿಯಲ್ಲಿ ಕಂಗೊಳಿಸುವಂತೆ ಮಾಡಬೇಕು. 

೨೮-೩೩. ರಥಗಳು ಬರುವೆಡೆಯಲ್ಲಿ ಭೂಮಿಯನ್ನು ಸಮಗೊಳಿಸಿ ಕೆಸರಿಲ್ಲದೆ 
ಸುಖಸಂಚಾರಕ್ಕೆ ಯೋಗ್ಯವಾಗಿರುವಂತೆ ಮಾಡಬೇಕು; ನಿರ್ಮಲವೂ 
ಸುಗಂಧಭರಿತವೂ ಆಗಿರುವಂತೆಸಗಿ, ಕಶ್ಮಲವೆಲ್ಲವನ್ನೂ ದೂರಗೊಳಿಸಬೇಕು. 
ಎತ್ತೆತ್ತಲೂ ಸುವಾಸನೆಯೇ ಬರುವಂತೆ ಅಲ್ಲಲ್ಲಿ ಧೂಪಪಾತ್ರೆಗಳನ್ಸಿರಿಸಜೇಕು. 
ಸುಗಂಥೋದಕವನ್ನು ಚಿಮುಕಿಸಿ, ಅಲ್ಲಲ್ಲಿ ಪುಷ್ಪ ವೃಷ್ಟಿಗಾಗಿ ಸಮಸ್ತ ಖುತು 
ಗಳಲ್ಲಿಯೂ ದೊರಕುವ ಹೂಗಳಿಂದ ತುಂಬಿದ ಯಂತ್ರಗಳನ್ನು ಕಟ್ಟಬೇಕು. 
ನಟರೂ, ನರ್ತಕಿಯರೂ ಅಲ್ಲಿರತಕ್ಕುದು. ಬಗೆ ಬಗೆಯ ಗಾಯನಗಳು ನಡೆ 
ಯುತ್ತಿರಬೇಕು. ಯೌವನಗರ್ವಿತೆಯರಾದ ವೇಶ್ಯೆಯರು ರೂಪಾಲಂಕಾರ 


ತ್ರಯಸ್ವಿಂಶೋಂಧ್ಯಾಯಃ 


೪ 
ಬಹವೋ ಬಹುಧಾ ತತ್ರ ಪತಾಕಾಶ್ಚಿತ್ರಿತಾಂತರಾಃ । 

ಪ್ಲಜಾಶ್ಚ ಬಹನಸ್ತತ್ರ ಸ ಸರ್ಣರಾಜತೆನಿರ್ಮಿತಾಃ ! ೩೨ ॥ 
ವೈಜಯಂತ್ಯೋ ಬಹುವಿಧಾ ಭೂಮಿಗಾ ವಾಹನಾಸ್ತಥಾ । 

ಹಸ್ತಿನಶ್ಚ ಹಯಾಶ್ಚೈನ ಸುಸನ್ನ ದ್ಧಾಃ ಸ್ವಲಂಕೃತಾಃ ಪಿಷ 


ಏನಂ 2... RY ಕುಚಿವ್ನ' pi | 
ಮುದಾ ಭಕ್ತ್ಯಾಚ ಇಕ್‌ ಯುಕ್ತಃ ಕುಯ್‌ ಓಹೋತ್ಸವಂ॥ ೩೪ ॥ 
ಅಷಾಢಸ್ಯ ಸತ ಪಕ್ಸೇ ದ್ವಿತೀಯಾ ಪುಷ್ಕಸಂಯುತಾ । 
ಅರುಣೋದಯವೇಲಾಯಾಂ ತಸ್ಯಾಂ ದೇವಂ ಪ್ರಸೂಜಯೇತ್‌ ॥೩೫॥ 
ಬ್ರಾ ಹ್ಮಣೈರ್ನೈಷ್ನವೈಃ ಸಾರ್ಧಂ ಯತಿಭಿಶ್ಚ ತಪಸಿ ಸ್ವಿಭಿಃ । 
ವಿಜ್ಞಾ ಪಯಣ ವದೇನಂ ಯಾತಾ ಯ್ಯ ಸಂಸ್ಕೃ ಮ 
ಇಂದ್ರದ್ಯುಮ್ನಂ ಕ್ಸಿತಿಭುಜಂ ಯಥಾಜ್ಞಾ ತ ಸೀಃ ಸಜ ವಿಭೋ । 
ವಿಜಯಸ್ಸ ರಥೇನಾಥ ಗುಂಡೀಚಾನುಂಡಪಂ ಪ್ರತಿ 


॥ at ॥ 


॥ ೩೭ ॥ 





ಭೂಸಿತೆಯರಾಗಿರಬೇಕು. ಮೃದಂಗ, ಪಣವ, ಭೇರಿ, ಢಕ್ಟೆಯೇ ಮೊದಲಾದ 
ಅನೇಕ ವಾದ್ಯಗಳಿರಬೇಕು. ಚಿತ್ರವಿಚಿತ್ರವಾದ ಪತಾಕೆಗಳ ಶ್ಲಂಗಾರವಿರ 
ತಕ್ಕುದು. ಚಿನ್ನ ಬೆಳ್ಳಿಯ ಧ್ವಜಸ್ತ, ೦ಭಗಳೂ, ಹಲಬಗೆಯ ವೈಜಯಂತಿ 
ಮಾಲೆಗಳೂ ಅಸಂಖ್ಯಾಕವಾಗಿ ಆ ಪ್ರದೇಶದಲ್ಲಿ ಬೆಳಗುತ್ತಿರಬೇಕು. ಭೂಮಿಯ 
ಮೇಲೆ ಹೋಗುವ ವಾಹನಗಳೂ, ಆನೆ, ಕುದುರೆ ಮುಂತಾದುವುಗಳೂ 
ಸುಸಜಿ ಸಿ ತವ್ಯೂ, ಸ್ವಲಂಕ್ಕ ಕೈತವೂ ಆಗಿರಬೇಕು. 

೩೪. ಜೊತಯಾದವನು ಈ ರೀತಿ ಸಂಭಾರಗಳೆಲ್ಲವನ್ನೂ ಸಿದ್ಧಪಡಿಸಿ 
ಕೊಂಡು ಶುಚಿವ್ರತನಾಗಿ, ಸಂತೋಷದಿಂದಲೂ, ಪರಮಭಕ್ತಿಯಿಂದಲೂ 
ಕೂಡಿದವನಾಗಿ ಈ ಮಹಾವೇದೀಮಹೋತ್ಸವವನ್ನು ನಡೆಸತಕ್ಕುದು. 

೩೫. ಆಷಾಢಮಾಸದ ಶುಕ್ಲಪಕ್ಪದ ದ್ವಿತೀಯೆಯ ದಿನ ಪುಷ್ಯ ನಕ 
ಯೋಗದಲ್ಲಿ ಅರುಣೋದಯಕಾಲಕ್ಕೆ ಶ್ರೀಜಗನ್ನಾಥನನ್ನು ಪೂಜಿಸಬೇಕು. 

೩೬. ಇದಾದ ಮೇಲೆ ವಿಷ್ಣುಭಕ್ತರಾದ ಬ್ರಾಹ್ಮಣರಿಂದಲೂ, ಯತಿ 
ಗಳಿಂದಲೂ, ತಪಸ್ವಿಗಳಿಂದಲೂ ಸಹಿತನಾಗಿ ಅಂಜಲಿಬಂಧವನ್ನು ಮಾಡಿ 
ರಥಯಾತ್ರೆಗಾಗಿ ಆ ದೇವದೇವನನ್ನು ಪ್ರಾರ್ಥಿಸಬೇಕು. 

೩೭. ""ಎಲ್ಫೆ ವಿಭುವೇ! ಪೂರ್ವದಲ್ಲಿ ನೀನು ಇಂದ್ರದ್ಯುಮ್ನಮಹಾ 
ರಾಜನನ್ನು ಎಂತು ಅರಿತೆಯೋ (ಅಂತೆಯೇ ನನ್ನನ್ನೂ ನಿನ್ನ ಪರಮ ಭಕ್ತನೆಂದು 
ಭಾವಿಸು) ಅಂತೆಯೇ, ಎಲೈ ಪ್ರಭುವೇ! ಪ್ರಕೃತದಲ್ಲಿ ನೀನು ಗುಂಡೀಚಾ 
ಮಂಡಪಕ್ಕೆ ಬಿಜೆಮಾಡು. 


೪೪೦ ಶ್ರೀ ಸ್ಕಾಂದಮಹಾಪುರಾಣಂ 


ತವಾಪಾಂಗನಿಲೋಕೇನ ಪ್ರಪುನಂತು ದಿಶೋ ದಶ। 


ನಿಶ್ರೇಯಸಪದಂ ಯಾಂತು ಸ್ಥಾವರಾಣಿ ಚರಾಣಿ ಚ ॥ ೩೮ ॥ 
ಅವತಾರಃ ಕೃತೋ ಹ್ಯೇಷ ಲೋಕಾನುಗ್ರಹಕಾಮ್ಯಯಾ I 

ತದೇಹಿ ಭಗವನ್‌ ಪ್ರೀತ್ಯಾ ಚರಣಂ ನ್ಯಸ್ಯ ಭೂತಲೇ 1೩೯0 
ತತಃ ಕರ್ಪೂರಚೂರ್ಣೈಶ್ನ ಸುಮನೋಭಿರವಾಕಿರೇತ್‌ । 

ಪಥಿ ಶಾಕುನಸೂಕ್ತಾನಿ ಪ್ರಪಶಂತಿ ದ್ವಿಜಾತಯಃ Hu Vou 
ಕೇಜಿನ್ಮಂಗಲಗಾಥಾಶ್ಚ ಕೇಚಿಜ್ಜಯ ಜಯೇತಿ ಚ ! 

ಜಿತಂತ ಇತಿಮಂತ್ರಂ ವೈ ಕೇಚಿದುಚ್ಚೈರ್ಜಪಂತಿ ಚೆ "vor 


ಸೂತಮಾಗಧಮುಖ್ಯಾಶ್ಚ ಕೀರ್ತಿಂ ಪುಣ್ಯಾಂ ಮುದಾ ಜಗುಃ । 
ಸ್ವರ್ಣದಂಡಪ್ರಕೀರ್ಣಾನಾಂ ಶ್ರೇಣೀ ಚೋಭೆಯ ಪಾರ್ಶ್ವಯೋಃ ॥೪೨॥ 
ಲೀಲಯಾಂದೋಲಯಂತಿ ಸ್ಮ ರಣತ್ಕಂಕಣಮಂಜುಲಂ । 


ಸ್ವರ್ಣಪಾತ್ರಪರಿಕ್ಸಿಪ್ತೆಕೃಷ್ನಾಗುರುಸುಧೂಪಿತ್ಯೈಃ 1 ೪೩ಏ 





೩೮. ನಿನ್ನ ಅಪಾಂಗ ವಿಲೋಕನದಿಂದ ದಶದಿತೆಗಳೂ ಪಾವನವಾಗಲಿ 
ಚರಾಚರಜಗತ್ತೈೇ ನಿನ್ನ ಸಂದರ್ಶನಭಾಗ್ಯವನ್ನು ಪಡೆದು ಮೋಕ್ಬವನ್ನು 
ಹೊಂದಲಿ. 

೩೯. ಎಲ್ವೈ ಪುರುಷೋತ್ತಮನೇ! ನೀನು ಸಮಸ್ತಲೋಕಗಳ ಅನುಗ್ರಹ 
ಕ್ಯಾಗಿಯೇ ಈ ದಾರುಮಯಮೂರ್ತ್ಯ್ಯವತಾರವನ್ನು ಮಾಡಿರುವೆಯಲ್ಲವೆ ! 
ಆದುದರಿಂಜಿಲೈ ಭಗವಂತನೇ! ನಿನ್ನ ಚರಣವನ್ನು ಭೂಮಿಗಿಟ್ಟು ನಡೆದು 
ಬರುವವನಾಗು.” 

೪೦. ಇಂತು ಪ್ರಾರ್ಥಿಸಿಯಾದ ಬಳಿಕ ದಾರಿಯಲ್ಲಿ ಕರ್ಪೂರದ ಧೂಳನ್ನೂೂ, 
ಹೊಗಳನ್ನೂ ಎರಚಬೇಕು. ಬ್ರಾಹ್ಮಣರು ಶಾಕುನ ಸೂಕ್ಕಗಳನ್ನು ಹೇಳುವರು. 

೪೧. ಕೆಲವರು ಮಂಗಲಗಾಥೆಗಳನ್ನು ಹಾಡುತ್ತಾರೆ. ಕೆಲವರು ಜಯ 
ಜಯ ಧ್ವನಿಗಳನ್ನು ಮಾಡುವರು. ಕೆಲವರು "" ಜಿತಂತೇ?' ಎಂಬ ಮಂತ್ರ 
ನನ್ನು ಘಟ್ಟಯಾಗಿ ಉಚ್ಚರಿಸುವರು. 

೪೨-೪೪. ಸೂತಮಾಗಧಮುಖ್ಯರು ಶ್ರೀಜಗನ್ನಾಥಪ್ರಭುವಿನ ಪುಣ್ಯಕರ 
ವಾದ ಕೀರ್ತಿಯನ್ನು ಸಂತೋಷಭರಿತರಾಗಿ ಹಾಡುತ್ತಿರುವರು. ಸುಂದರನಾರಿ 
ಯರು ದಾರಿಯ ಇಕ್ಕಡೆಗಳಲ್ಲಿಯೂ ಸಾಲಾಗಿ ನಿಂತು ಕೈಕಡಗಗಳ ಶಬ್ದದೊಡ 
ಗೂಡಿ ಚಿನ್ನದ ಕೋಲುಗಳನ. ವಿಲಾಸದಿಂದ ತಿರುಗಿಸುತ್ತ ಕೃಷ್ಣಾಗುರುಧೂಪದ 
ಪಾತ್ರೆಗಳನ್ನು ನೀರಾಜಿಸುತ್ತ ಸಮಸ್ತ ದಿಶೆಗಳನ್ನೇ ಅಲ್ಲದೆ ಗಗನವನ್ನೂ 
ಸುಗಂಧಭರಿತವನ್ನಾಗಿಸುತ್ತಿರುವರು. ಚರ್ಚರೀ, ರುರ್ಶುರೀ, ವೇಣು, ವೀಣೆ 
ಮಾಧುರಿಕೆಯೇ ಮೊದಲಾದ ವಾದ್ಯಗಳು ಆ ಗೋವಿಂದನು ಬಿಜೆಗೈಯುವಾಗ 
ಮಧುರವಾಗಿ ಧ್ವನಿಗೈಯುತ್ತಿರುವುವು. 


ತ್ರೆಯಸ್ತ್ರಿಂಶೋಳ$ಧ್ಯಾಯಃ ೪೪೧ 


ಸುರಭೀಕೃತಸರ್ವೇಶಾಮುಖೇ ವ್ಯೋಮಾಂಗಣೇ ತಥಾ । 
ಚರ್ಚರೀ ರುರ್ಶ್ಮುರೀ ನೇಣು ವೀಣಾ ಮಾಧುರಿಕಾದಯಃ । 


ಶಬ್ದಾಯಂತೇ ಸುಮಧುರಂ ಗೋವಿಂದವಿಜಯಾಂತರೇ ॥ ೪೪ ॥ 
ಏನಂ ಪ್ರವೃತ್ತೇ ಸಮಯೇ ಕೃಷ್ಣರಾಮಪುರಃಸರಂ । 

ನಯಂತಿ ವಿಪ್ರಾ ಭದ್ರಾಂ ಚ ಕ್ಸತ್ರಿಯಾಶ್ಚ ನಿಶಸ್ತಥಾ ॥ ೪೫ ॥ 
ಛತ್ರಮಾಲಾ ಸಮುದಿತಾ ಮುಕ್ತಾಸ್ರಕ್ಲೀನತೋರಣಾ । 

ರತ್ನೃಥ್ವಜಾ ಹೇಮದಂಡಾಃ ಪಾರ್ಶ್ವಯೋರ್ಮುರವೈರಿಣಃ ॥ ೪೬॥ 
ರಾಜಾ ಚತುರ್ಪಿಧಾ ವರ್ಣಾ ಅನ್ಯೇ ಯೇ ಚ ಪೃಥಗ್ಹನಾಃ । 

ದೀನಾ ಮಹಾಂತಶ್ಚ ತದಾ ಸಮಾನಾಸ್ತತ್ರ ಭಾಂತಿ ವೈ ॥ ೪೭ ॥ 
ಸಲೀಲಚರಣನ್ಯಾಸಂ ತೂಲಿಕಾಸ್ತರಣೇಷು ತಾಂ | 

ವಾಸಯಂತಃ ಕ್ವಚಿಚ್ಛಾಂತಾ ದೇವಾಂಸ್ತೇ ರಥಮಸ್ವಿಯೆಂಃ ॥ ೪೮ ॥ 
ಮಹೋತ್ಸವಂ ಸಮಾಸಾದ್ಯ ಗೀತಕೋಲಾಹಲಾನಿ ಚ । 

ಕರೇ ಕೃತ್ವಾ ಜಗನ್ನಾಥಂ ಭ್ರಾಮಯಿತ್ವಾ ರಥೋತ್ತಮಂ ॥೪೯॥ 
ರಾಮಂ ಕೃಷ್ಣಂ ಸುಭವ್ರಾಂ ಚ ರಥಮಧ್ಯೇ ನಿನೇಶಯೇತ್‌ । 


ಚಾರುಚಂದ್ರಾತಸಾಢ್ಯೇನ ಮುಂಡಪೇನ ವಿರಾಜಿತೇ ॥ ೫೦॥ 


ಭಗ ಎಲ್ಫೈ ವಿಪ್ರರೇ! ಈ ಪ್ರಕಾರವಾಗಿ ಮಹೋತ್ಸವವು ಬಹು ಸಂಭ್ರಮ 
ದಿಂದ ನಡೆಯುತ್ತಿರುವ ಸಮಯದಲ್ಲಿ ಬ್ರಾಹ್ಮಣರು ಬಲರಾಮ ಸಹಿತನಾದ 
ಶ್ರೀ ಕೃಷ್ಣನನ್ನು ಉತ್ಸವತರುತ್ತಾರೆ. ಕ್ಸತ್ರಿಯರೂ, ವೈಶ್ಯರೂ ಅಂತೆಯೇ 
ಸುಭದ್ರಾದೇವಿಯನ್ನು ಬಿಜೆಮಾಡಿಸುವರು. 

೪೬, ಮುರವೈರಿಯಾದ ಶ್ರೀ ಜಗನ್ನಾಥಸ್ವಾಮಿಯ ಉಭಯ ಪಾರ್ಶ್ವ 
ಗಳಲ್ಲಿಯೂ ಮುತ್ತಿನ ಮತ್ತು ಪುಷ್ಪಗಳ ತೋರಣಗಳೊಡಗೂಡಿದ ಛತ್ರ 
ಮಾಲೆಯೂ, ಚಿನ್ನದ ಹಿಡಿಗಳುಳ್ಳ ರಥದ ಧ್ವಜಗಳೂ ಶೋಭಿಸುತ್ತಿರ-ತ್ತವೆ. 

೪೭. ಆ ವೇಳೆಯಲ್ಲಿ ರಾಜನೂ, ಚಾತುರ್ವರ್ಣ್ಯದವರೂ, ಇತರ ಬೇರಿ 
ಬೇರೆ ಜಾತಿಯವರೂ, ದೀನರೂ, ದರಿದ್ರರೂ, ಐಶ್ವರ್ಯವಂತರೂ ಸರಿ 
ಸಮಾನಸ್ಕಂಭರಾಗಿಯೇ ಇರುತ್ತಾರೆ. 

೪೮ ೪೯. ಅವರೆಲ್ಲರೂ ತೂಲಿಕಾಸ್ತರಣಗಳಲ್ಲಿ ಆ ಮೂರ್ತಿಗಳನ್ನು ನಡೆದು 
ಬರುವಂತೆ ಮಾಡಿ ಅಲ್ಲಲ್ಲಿ ಸ್ವಲ್ಪ ನಿಲ್ಲಿಸಿಕೊಂಡು ರಥದ ಬಳಿಗೆ ಬಿಜೆಗೊಳಿ 
ಸುವರು. ಈ ರೀತಿ ಮಹೋತ್ಸವವನ್ನು ನಡೆಸಿದ ಬಳಿಕ ಗೀತಕೋಲಾಹಲ 
ಗಳನ್ನು ಮಾಡುತ್ತ ಶ್ರೀ ಜಗನ್ನಾಥನನ್ನು ಕೈಗಳಲ್ಲಿ ಕುಳ್ಳಿರಿಸಿಕೊಂಡು ಸುತ್ತಿಸುತ್ತ 
ರಥದ ಬಳಿಗೈ ದಬೇಕು. 

೫೦-೫೨. ತರುವಾಯ ಬಲರಾಮನನ್ನೂ, ಕೃಷ್ಣ ನನ್ನೂ, ಸುಭದ್ದಾ 


ಕಿ ಕ್‌ 


೪೪೨ ಶ್ರೀ ಸ್ಕಾಂದಮಹಾಪುರಾಣಂ 


*ಿಂಕಿಣೀಮಾಲಿಕಾಭಿಶ್ಚ ಮಾಲ್ಯಚಾಮರಭೂಷಿತೇ । 


ಸಸಾರಕೃಷ್ಣಾಗುರುಧೂಪಸಂಪೂರಿತಗರ್ಭಕೇ H ೫೧॥ 
ತತಸ್ತಾನ್ವಾಸಯಿತ್ವಾ ತು ತೂಲಿಕಾಸು ಸುರೋತ್ತಮಾನ್‌ । 
ಭೂಷಯೇದ್ವಿವಿಫೈರ್ಭಕ್ತ್ಯಾ ವಸ್ತ್ರಾಲಂಕಾರಮಾಲ್ಯಕೈಃ ॥ ೫೨ ॥ 
ಪೂಜಯೇದುಪಚಾರೈಸ್ತ್ವೈಃ ಸಮೃದ್ಧೈರ್ಭಕ್ತಿಭಾವಿತೈಃ । 

ನಾತಃ ಪರತರಂ ವಿಷ್ಣೋರ್ಯಾತ್ರಾಂತರಮವೇಶ್ಷ್ಯತೇ ॥ ೫೩ 


ಯತ್ರ ಸ್ವಯಂ ತ್ರಿಲೋಕೇಶಃ ಸ್ಕಂದನೇನ ಕುತೂಹಲಾತ್‌ । 
ಮಾನಯನ್‌ ಪೂರ್ವಮಾಜ್ಞಾಂ ತಾಂ ನರ್ಷೇ ವರ್ನೇ ವ್ರಜೇದಸೌ॥೫೪॥ 
ರಫಸ್ಥಿ ತಂ ವ್ರಜಂತಂ ತಂ ಮಹಾವೇದೀಮಹೋತ್ಸವೇ । 

ಯೇ ಪಶ್ಯಂತಿ ಮುದಾ ಭಕ್ತ್ಯಾ ವಾಸಸ್ತೇಷಾಂ ಹರೇಃ ಪದೇ ॥ ೫೫೪ 
ಸತ್ಯಂ ಸತ್ಯಂ ಪುನಃ ಸತ್ಯಂ ಪ್ರತಿಜಾನೇ ದ್ವಿಜೋತ್ತಮಾಃ । 

ನಾತಃ ಶ್ರೇಯಃಪರಂ ವಿಷ್ಣೋರುತ್ಸವಃ ಶಾಸ್ತ್ರ ಸಂಮತಃ ॥ ೫೬ ॥ 
ದೇವಿಯನ್ನೂ ರಥ ಮಧ್ಯದಲ್ಲಿ ಮನೋಹರವಾದ ಬೆಳದಿಂಗಳು ತುಂಬಿದಂತೆ 
ಕಂಗೊಳಿಸುತ್ತಿರುವ ಮಂಡಪದಿಂದೊಡಗೂಡಿ ವಿರಾಜಿಸುತ್ತ, ಕಿರುಗೆಜ್ಜೆಗಳ 
ಮಾಲಿಕೆಗಳಿಂದಲೂ, ಪುಷ್ಟ ಮಾಲಿಕೆಗಳಿಂದಲೂ ಶೋಭಿಸಿ, ಪರಿಮಳ ಪೂರ್ಣ 
ವಾದ ಕೃಷ್ಣಾಗುರುಧೂಪದಿಂದ ಕೂಡಿರುವ ಪೀಠದ ಮೇಲೆ ನೆಲೆಗೊಳಿಸ 
ತಕ್ಕುದು. ಇದಾದ ಬಳಿಕಲಾದರೋ ಆ ದೇವತಾ ಮೂರ್ತಿಗಳನ್ನು ತೂಲಿಕೆ 
ಗಳಲ್ಲಿ ವಾಸಗೊಳಿಸಿ ಭಕ್ತಿಪೂರ್ವಕವಾಗಿ ವಸ್ತ್ರಾಲಂಕಾರಮಾಲಿಕೆಗಳಿಂದ 
ಸಿಂಗರಿಸಬೇಕು. 

೫೩. ಆಮೇಲೆ ಭಕ್ತಿಭಾವಿತವೂ, ಸುಸಮೃದ್ಧವೂ ಆದ ಷೋಡಶೋಪ 
ಚಾರಗಳಿಂದ ಆ ಮೂರ್ತಿಗಳನ್ನು ಪೂಜಿಸಬೇಕು. ಇಲ್ಲಿಂದ ಮುಂದೆ ತ್ರಿಲೋ 
ಕೇಶನಾದ ಆ ಮಹಾವಿಷ್ಣುವು ಕುತೂಹಲದಿಂದ ತಾನೇ ರಥಾರೂಢನಾಗುವ 
ಮುಹೋತ್ಸವವೇನೂ ಇರುವುದಿಲ್ಲವು. 

೫೪-೫೫. ಇಂತೆಯೇ ಪ್ರತಿವರ್ಷದಲ್ಲಿಯೂ ಆ ಜಗನ್ನಾಥಸ್ವಾಮಿಯು 
ಪೂರ್ವದಲ್ಲಿ ಇಂದ್ರದ್ಯುಮ್ನರಾಜಸಿಗೆ ತಾನಿತ್ತ ಆಜ್ಞೆಯನ್ನನುಸರಿಸಿ ರಥಯಾತ್ರೆ 
ಹೊರಡುವನು. ಎಲ್ಫೈ ನಿಪ್ರರೇ! ಈ ರೀತಿ ಮಹಾವೇದೀಮಹೋತ್ಸವದಲ್ಲಿ 
ರಥಾರೂಢನಾಗಿ ಬಿಜೆಮಾಡುವ ಸ್ವಾಮಿಯನ್ನು ಯಾವ ಮಾನವರು ದರ್ಶನ 
ಮಾಡುತ್ತಾರೆಯೋ ಅವರು ಶ್ರೀಹರಿಯ ವೈಕುಂಠಲೋಕವನ್ನು ಸೇರಿ ಅಲ್ಲಿ 
ಸಂತೋಷವಾಗಿ ವಾಸಮಾಡುತ್ತಾರೆ. 

೫೬. ಎಲೈ ದ್ವಿಜೋತ್ತಮರೇ! ನಾನು ಮೂರು ಮೂರು ಬಾರಿಗೂ 
ಸತ್ಯವಾಗಿ ಹೇಳುತ್ತೇನೆ. ಇದಕ್ಕಿಂತಲೂ ಶಾಸ್ತ್ರ ಸಮ್ಮತವಾಗಿ ಸಮಸ್ತ 





ತ್ರಯಸ್ತ್ರಿಂಶೋ$ಧ್ಯಾಯಃ ಲ೪ಳಷ್ಠಿ 


ಯಥಾ ರಥವಿಹಾರೋ*ಯಂ ಮಹಾವೇದೀಮಹೋತ್ಸವಃ । 


ಯತ್ರಾಗತ್ಯ ದಿವೋ ದೇವಾಃ ಸ್ವರ್ಗಂ ಯಾಂತ್ಯಧಿಕಾರಿಣಃ Hh ೫೭ ॥ 
ಕಿಂ ವಚ್ಮಿ ತಸ್ಯ ಮಾಹಾತ್ಮ ,ಮುತ ಶೈ ವಸ್ಯ ಮುರದಿ ಷಃ । 

ಯಸ್ಯ ಸೆಂಕೀರ್ತನಾತ್ವಾ ಸಂ ನಶ್ಯ «ಜ್ಜ ನ ಶತೋದ್ಭವಂ ॥ ೫೮ ॥ 
ಮಹಾವೇದೀಂ ವ್ರ od ತೆಂ ರಥಸ್ಸೆಂ ಪುರುಷೋತ್ತಮಂ ಟ 
ಬಲಭದ್ರಂ ಸುಭದಾ ತಾಂ ಚೆ ಜನ್ನ ಓಕೋಟಸಮುದ್ಧ ವಂ ॥೫೯॥ 
ದೃಷ್ಟ್ವಾ ಪಾಪಂ ನಾಶಯತಿ ನಾತ್ರ ಕಾರ್ಯಾ ಸಃ | 
ರಥಚ್ಛಾಯಾಂ ಸಮಾಕ್ರವ್ಯು ಬ್ರಹ್ಮ, ಹತ್ಯಾ ವ್ಯಪೋಹತಿ ॥೬೦॥ 


ತದ್ರೇಜುಸಂಸಕ್ತೆವಪುಸ್ಟ್ರಿವಿಧಾಂ ಪಾಸ ಪಸಂಿಹಕಿಂ | 
ನಾಶಯೇಸ್ತರ್ಗಗಂಗಾಯಾಃ ಸ್ನಾನಜಂ ಫಲಮಾಪ್ಲುಯಾತ್‌ ॥ ೬೧॥ 
ಘನಾಂಬುವೃಷ್ಟಿಯೋಗೇನ ರಥಮಾರ್ಗೇ ತು ಸಂಕಲೇ 

ದಿವ್ಯದೃಷ್ಟ್ಯಾ ಚ ಕೃಷ್ಣಸ್ಯ ಸಮಸ್ತಮಲಹಾರಿಣಿ ॥ ೬೨॥ 


ಲೋಕಕ್ಕೂ ಶ್ರೇಯಃಪ್ರದವಾದ ಶ್ರೀಮನ್ಮಹಾನಿಷ್ಣುನಿನ ಮಹೋತ್ಸವವು 
ಮತ್ತೊಂದಿರುವುದಿಲ್ಲವು. 

೫೭. ಎಲ್ಫೆ ವಿಪ್ರ ರೇ! ರಥವಿಹಾರವನ್ನೊಳಕೊಂಡ ಈ ಮಹಾವೇದೀ 
ಮಹೋತ್ಸವಕ್ಕೆ ಅಧಿಕಾರಿಗಳಾದ ದೇವತೆಗಳೆಲ್ಲರೂ ಈ ಕ್ಲೇತ್ರಕ್ಕೈತಂದು 
ತರುವಾಯ ಸ್ವರ್ಗಕ್ಕೆ ಹಿಂತಿರುಗುತ್ತಾರೆ. 

೫೮. ಮುರವೈರಿಯಾದ ಶ್ರೀಪುರುಷೋತ್ತಮಸ್ವಾಮಿಯ ಈ ಮಹಾ 
ವೇದೀಮಹೋತ್ಸವದ ಮಹಿಮೆಯಸನ್ಷೆ ನು ಹೇಳಲಿ! ಈ ಉತ್ಸವದ ಹೆಸರನ್ನು 
ಹೇಳಿದ ಮಾತ್ರದಿಂದಲೇ ನೂರು ಜನ್ಮ] ಗಳಿಂದ ಕೂಡಿಬಂದ ಪಾಪವೆಲ್ಲವೂ ಕಳೆದು 
ಹೋಗುತ್ತದೆ. 

೫೯-೬೦. ರಥಾರೂಢನಾಗಿ ಮಹಾವೇದಿಯನ್ನು ಕುರಿತು ಹೋಗುತ್ತಿ 
ರುವ ಪುರುಷೋತ್ತಮನನ್ನಾಗಲಿ, ಬಲಭದ್ರ ಸುಭದ್ರಾ ದೇವಿಯರನ್ನಾಗಲಿ 
ಸಂದರ್ಶಿಸಿದುದಾದರೆ ಒಂದು ಕೋಟ ಜನ್ಮ ಗಳಲ್ಲಿ ಮಾಡಿದ ಪಾಪಗಳೆಲ್ಲವೂ 
ನಾಶವಾಗುತ್ತದೆ. ಈ ವಿಷಯದಲ್ಲಿ ಯಾವ ವಿಚಾರವನ್ನೂ ಮ್ಹಾಡಬೇಕಾಗಿಲ್ಲ ವು. 
ಉತ್ಸವ ಸಮಯದಲ್ಲಿ ಮಾನವನು ಸ್ವಾಮಿಯ ರಥದ ನೆರಳನ್ನು `ದಾಟಿದುದಾದರೆ 
ಬ್ರ ಹೆ ಹತ್ಯಾಜೋಷದಿಂದ ನಿವೃತ್ತಿಹೊಂದುತ್ತಾನೆ. 

೬೧. ಆ ರಥದ ಸ ಮೈಗೆ ಅಂಟದುದಾದರೆ ಮಾನವನ ಕಾಯಿಕ 
ವಾಚಿಕ ಮಾನಸಿಕಗಳಾದ ಪಾಪರಾಶಿಗಳನ್ನು ನಾಶಗೊಳಿಸುವುದಲ್ಲದೆ ದೇವಗಂಗಾ 
ಸ್ಲಾನಮಾಡಿದ ಫಲವನ್ನ ವನಿಗೆ ದೊರಕಿಸುವುದು. 

೬೨-೬೩. ಒಂದು ವೇಳೆ ಶ್ರೀಜಗನ್ನಾಥಸ್ವಾಮಿಯ ರಥವು ಬರುವ 


ಉಳಳ ಶ್ರೀ ಸ್ಕಾಂದಮಹಾಪುರಾಣಂ 


ತತ್ರ ಯೇ ಪ್ರಣಿಷಾತಾಂಸ್ತು ಕುರ್ವತೇ ವೈಷ್ಣವೋತ್ತಮಾಃ । 
ಅನಾದಿವ್ಯೂಢಪಸಂಕಾಂಸ್ತೇ ಹಿತ್ವಾ ಮೋಕ್ಸಮವಾಪ್ಪ್ನುಯಂಕ ॥೬೩॥ 
ಗವಾಂ ಕೋಟಿಪ್ರದಾನಸ್ಯ ಕನ್ಯಾನಾಮಯಂತಸ್ಯ ಚ । 


ವಾಜಿಮೇಧಸಹಸ್ಪಸ್ಯ ಫಲಂ ಪ್ರಾಪ್ಲೋತ್ಯಸೆಂಶಯಂಂ 1 ೬೪ ೪ 
ಅನುಗಚ್ಛೆಂತಿ ಕೃಷ್ಣಂ ಯೇ ಯಾತ್ರಾಕೌ ತೂಹಲಾದನಿ । 

ಅನುವ್ರಜಂತಿ ನಿತ್ಯಂ ವೈ ದೇವಾಃ ಶಕ್ರಪುರೋಗಮಾಃ ॥ ೬೫ ॥ 
ಪಶ್ಯಂತಿ ಯೇ ರಥಂ ಯಾಂತಂ ದಾರುಬ್ರಹ್ಮಸನಾತನಂ । 
ಸದೇಸದೇಂಶ್ವಮೇಧಸ್ಯ ಫಲಂ ತೇಷಾಂ ಪ್ರಶಕೀರ್ತಿತಂ ॥ ೬೬ ॥ 
ನೇದೈಃ ಸ್ತುವಂತಿ ವೇದಾನಾಂ ವಕ್ತಾರೋ ಮೋಕ್ಸೈದಾಯಿನಂ ॥ 
ಇತಿಹಾಸಪುರಾಣಾದ್ಯೈಃ ಸ್ತೋತ್ಪೈರ್ನಾಪಿ ಸ್ಪಯಂಕೃತೈಃ ॥೬೭॥ 
ಸ್ತ್ತಿವಂತಿ ಪುಂಡರೀಕಾಕ್ಟಂ ಯೇ ವೈ ವಿಗತಕೆಲ್ಮಷಾಃ । 

ವೈಷ್ಣವಂ ಯೋಗಮಾಸ್ಥಾಯ ಮೋದಂತೇ ನಾರದಾದಿಭಿಃ ॥ ೬೮ ॥ 





ಮಾರ್ಗದಲ್ಲಿ ಮಳೆಯಾಗಿ ಕೆಸರು ತುಂಬಿದ್ದರೆ ಅದು ಆ ಸ್ವಾಮಿಯ ದೃಷ್ಟಿ 
ಕ್ಸೇಪಮಾತ್ರದಿಂದಲೇ ಸಮಸ್ತ ಮಲಗಳನ್ನೂೂ ಕಳೆಯುವುದಾಗುತ್ತದೆ. ಅಲ್ಲಿ 
ನಿಷ್ಣುಭಕ್ತರಾದ ಯಾವ ಮಾನವರು ಕೆಸರೆಂಬ ಶಂಕೆಯನ್ನೇ ತೊರೆದು ದೀರ್ಫ 
ದಂಡ ನಮಸ್ಕಾರಗಳನ್ನು ಮಾಡುತ್ತಾರೆಯೋ, ಅವರು ಮೊದಲಿನಿಂದಲೂ 
ಕೂಡಿ ಬಂದಿರುವ ಪಾಪದ ಕೆಸರನ್ನು ತೊಳೆದುಕೊಂಡು ಮುಕ್ತರಾಗುತ್ತಾರೆ. 

೬೪-೬೨೫ ಎಲ್ಫೆ ವಿಪ್ರರೇ! ಯಾವ ಮಾನವರು ಕುತೂಹಲಭರಿತರಾಗಿ 
ತ್ರೀಪುರುಷೋತ್ತಮನ ರಥೋತ್ಸವವನ್ನು ಅನುಸರಿಸಿ ಹೋಗುತ್ತಾರೆಯೋ 
ಅವರು ಕೋಟ ಗೋದಾನ, ಹತ್ತುಸಾವಿರ ಕನ್ಯಾದಾನ, ಒಂದು ಸಾವಿರ 
ಅಶ್ವಮೇಧಯಾಗಗಳು ಇವುಗಳನ್ನು ಮಾಡುವುದರಿಂದುಂಟಾಗುವ ಫಲವನ್ನು 
ಸಡೆಯುವರಲ್ಲದೆ, ದೇವತೆಗಳೂ ಸಹ ಅವರನ್ನು ಅನುಸರಿಸಿ ಬರುತ್ತಾರೆ. 

೬೬. ಯಾರಾದರೆ ದಾರುಬ್ರಹ್ಮಸನಾಥವಾದ ಈ ರಥೋತ್ಸವವನ್ನು 
ನೋಡುತ್ತಾರೆಯೋ ಅವರು ಅಶ್ವಮೇಧ ಫಲವನ್ನು ಪಡೆಯುತ್ತಾರೆ. 

೬೭-೬೮, ವೇದಪಾಠಕರಾದ ಯಾವ ವಿಪ್ರರು ಮೋಕ್ಸದಾಯಕನಾದ 


ಸ್ವಾಮಿಯನ್ನು ವೇದಗಳಿಂದ ಸ್ತುತಿಸುವರೋ, ಯಾರಾದರೆ ಇತಿಹಾಸ 
ಪುರಾಣಾದಿಗಳಲ್ಲಿ ಉಕ್ತವಾಗಿರುವ ಸ್ತೋತ್ರಗಳಿಂದಾಗಲಿ, ತಾವೇ ಕವನಮಾಡಿದ 


ಸ್ತುತಿಗಳಿಂದಾಗಲಿ ಸ್ತುತಿಸುತ್ತಾರೆಯೋ ಅವರೆಲ್ಲರೂ ವಿಷ್ಣುಯೋಗವನ್ನು 
ಪಡೆದು ವಿಷ್ಣು ಲೋಕವನ್ನು ಸೇರಿ ಪರಮವೈಷ್ಣನರಾದ ನಾರದಾದಿಗಳೊಡನೆ 
ಸಮಸಮವಾಗಿ ಸಂತೋಷಿಸುತ್ತಾರೆ. 


ತ್ರಯಸ್ತ್ರಿಂಶೋ$ಧ್ಯಾಯಃ 


ಕುರ್ವಂತಿ ವಾಸುದೇವಾಗ್ರೇ ಜಯಶಬ್ದೇನ ವಾ ಸ್ತುತಿಂ। 
ತೇ ವೈ ಜಯಂತಿ ಪಾಪಾನಿ ವಿವಿಧಾನಿ ನ ಸಂಶಯಃ 


1 ೬೯ ॥ 
ಲಯತಾಲಾನಭಿಜ್ಜೊ €ಪಿ ಗೀತಮಾಧುರ್ಯವರ್ಜಿತಃ : 
ನರ್ತನಂ ಕುರುತೇ ವಾಪಿ ಗಾಯತ್ಯಥ ನರೋತ್ತಮಃ । 
ವೈಷ್ಣವೋತ್ತಮಸಂಸರ್ಗಾನ್ಮುಕ್ತಿಂ ಪ್ರಾಪ್ಟೋತ್ಕಸಂಶಯಂ ॥೭೦॥ 


ನಾಮಾನಿ ಕೀರ್ತಯನ್ನಸ್ಕ ತೇನ ಯಾತಿ ಸಹೈವ ಯಃ | 
ಅನುವ್ರಜ್ಯಾತ್ತತ್ಸಲಂ ವೈ ಪ್ರಾಪ್ನೋತ್ಯತ್ರ ನ ಸಂಶಯಃ ॥ ೭೧೫ 
ಜಯ ಕೃಷ್ಣ ಜಯ ಕೃಷ್ಣ ಜಯ ಕೃಷ್ಣೇತಿ ಯೋ ವದೇತ್‌ । 
ಗುಂಡೀಚಾನಗರಂ ಯಾಂತಂ ಕೃಷ್ಣಭಕ್ತಿಸಮನ್ನಿತಃ । 
ನಮಾತೃಗರ್ಭವಾಸಸ್ಯ ಸ ಚ ದುಃಖಮವಾಸ್ಪುಯಾತ್‌ ॥ ೭೨ ॥ 
ಚಾಮಕರೈರ್ವ್ಯಜನೈಃ ಪುಷ್ಪಸ್ತಬಕ್ಳೆರ್ನೀಲಚೋಲಕೈಃ। 
ರಥಸ್ಯಾಗ್ರಸ್ಥಿ ತೋ ಯೋ ವೈ ವೀಜಯೇತ್ಸುರುಷೋತ್ತಮಂ ॥ ೭೩॥ 








೬೯. ಯಾರಾದರೆ ವಾಸುದೇವನ ಮುಂಗಡೆ ಜಯಜಯಕಾರಗಳನ್ನೂೂ. 
ಸ್ತೋತ್ರಗಳನ್ನೂ ಮಾಡುತ್ತಾರೆಯೋ ಅವರು ಬಗೆಬಗೆಯ ಪಾಸಸಮೂಹ್‌ 
ಗಳೆಲ್ಲವನ್ನೂ ಜಯಿಸುವರೆಂಬುದರಲ್ಲಿ ಸಂಶಯವೇ ಇರುವುದಿಲ್ಲವು. 

೭೦. ಅಯತಾಳೆಗಳಿಲ್ಲದಿದ್ದರೂ, ಸಂಗೀತ ಮಾಧುರ್ಯನಿ್ಮದಿದ್ದರೂ 
ಯಾವ ಮಾನವೋತ್ತಮರು ಭಗವತ್ಸನ್ನಿಧಿಯಲ್ಲಿ ನರ್ತಿಸುವರೋ ಅಥವಾ 
ಗಾಯನಮಾಡುವರೋ ಅವರು ವೈಷ್ಣವೋತ್ತಮರ ಸಹೆವಾಸಯೋಗದಿಂದ 
ಮುಕ್ತಿಯನ್ನು ಪಡೆಯುವರೆಂಬುದರಲ್ಲಿ ಸಂದೇಹವಿಲ್ಲವು. 

೭೧. ಎಲ್ಲೆ ವಿಪ್ರರೇ! ಶ್ರೀ ಜಗನ್ನಾಥಪ್ರಭುವಿನ ದಿವ್ಯನಾಮಗಳನ್ನು 
ಸಂಕೀರ್ತನಮಾಡುತ್ತ ರಥೋತ್ಸವದ ಹಂದೆ ಹೋಗುವವನು ವಿಷ್ಣುಭಕ 


ಸ್‌ 


[A 


ನೊಡನೆಯೇ ವೈಕುಂಠಲೋಕವನ್ನು ಸೇರುತ್ತಾನೆ. ಹೀಗೆ ಶ್ರೀಹರಿಯ 
ರಥವನ್ನು ಹಿಂಬಾಲಿಸುವವನಿಗೆ ಉತ್ತಮಫಲವು ದೊರಕುತ್ತದೆಯೆಂಬುದರಕ್ಲಿ 
ಸಂಶಯವಿಲ್ಲವು. 

೭೨. ಗುಂಡೀಚಾನಗರವನ್ನು ಕುರಿತು ಉತ್ಸವ ಹೊಂಟರುವ 
ಶ್ರೀಪುರುಷೋತ್ತಮಸ್ವಾಮಿಯನ್ನು ಹಿಂಬಾಲಿಸಿ ಹೋಗುತ್ತ ಭಕ್ತಿಪೂರ್ವಕವಾಗಿ 
«ಜಯ ಕೃಷ್ಣ, ಜಯ ಕೃಷ್ಣ, ಜಯ ಕೃಷ್ಣ!” ಎಂದು ಹೇಳುವ 
ಮಾನವನು ಪುನಃ ಮಾತೃಗರ್ಭವಾಸದ ದುಃಖವನ್ನು ಅನುಭವಿಸುವುದಿಲ್ಲವು. 

೭೩-೭೫. ಯಾವ ಪುಣ್ಯಾತ್ಮನಾದರೆ ಶ್ರೀಹರಿಯ ರಥದ ಮುಂದೆ 
ನಿಂತು, ಚಾಮರವ್ಯಜನಗಳನ್ನಾಗಲಿ, ಹೂಗೊಂಚೆಲುಗಳನ್ನಾಗಲಿ, ನೀಲಾಂಬರ 
ಗಳನ್ನೇ ಆಗಲಿ ಬೀಸುತ್ತ ಹೋಗುತ್ತಾನೆಯೋ ಅವನು, ಸ್ವರ್ಗಲೋಕದಲ್ಲಿ 


wy ಶ್ರೀ ಸ್ಕಾಂದಮಹಾಪುರಾಣಂ 


ಸಂವೀಜ್ಯಮಾನೋಪ್ಸರೋಭಿರ್ಗಂಧರ್ವೈರುಪಶೋಭಿತಃ । 
ಅನುವ್ರಜದ್ಧಿಸ್ಟ್ರಿದಶೈರ್ಮಹೇಂದ್ರಾಸನಸಂಸ್ಕಿತಃ ॥ ೭೪ ॥ 
ಭುನಕ್ತಿ ಭೋಗಾನತುಲಾನ್ಯಾವದಾಭೂತಸಂಪ್ಣವಂ । 

ತದಂತೇ ಚ ಬ್ರಹ್ಮಲೋಕಂ ಪ್ರಾಪ್ಯ ಮುಕ್ತಿ ಮವಾಪ್ಪುಯಾತ್‌ ॥ ೭೫॥ 
ಕೃಷ್ಣಸ್ಯ ಪುರಕೋ ಯೋ ವೈ ಪುಷ್ಪವೃಷ್ಟಿಂ ಪ್ರಕುರ್ವತೇ। 

ತೇ ವೈ ಮನೋಗತಾನ್‌ ಸರ್ವಾನ್‌ ಪ್ರಾಪ್ಲುವಂತಿ ಮನೋರಥಾನ್‌ ॥ 
ಸಹಸ್ಪನಾಮಭಿಃ ಪುಣ್ಕೈಃ ಸರ್ಯಬಟಂತಿ ರಥಂ ತು ಯೇ। 


ತೇಷಾಂ ಪ್ರದಕ್ಸಿಣಂ ಕುರ್ಯುಸ್ತ್ರಿ ದಶಾ ನೆತಕೆಂಧರಾಃ ॥ ೭೭॥ 
ವಸಂತಿ ವೈಕುಂಠಗೃಹೇ ವಿಷ್ಣುತುಲ್ಯಪರಾಕ್ರಮಾಃ 1 ೭೮॥ 
ತಸ್ಮಿನ್ಯಾಲೇ ಮಹಾಪುಣ್ಯೇ ದೇವರ್ಷಿಪಿತೃಸೇನಶೇ। 

ಏಕಂ ಬ್ರಹ್ಮ ತ್ರಿಧಾಭೂತಂ ಮಾಯಂಯಾನುಗತಂ ಸ್ವಯಾ ॥೭೯॥ 
ಸಾಕ್ಸಾದ್ಹಾರುಸ್ನರೂಹೇಣ ಮಹಾವೇದೀಮಹೋತ್ಸವಂ u ೮೦॥ 





ಅಪ್ಸರಾಂಗನೆಯರು ಚಾಮರಗಳನ್ನು ಹಾಕಿ ಸೇವೆ ಸಲ್ಲಿಸುತ್ತಿರಲು. ದೇವತೆ 
ಗಳೆಲ್ಲರೂ ತನ್ನನ್ನು ಹಿಂಬಾಲಿಸುತ್ತಿರಲು ಮಹೇಂದ್ರಭವನವನ್ನು ಸೇರಿ ಅಲ್ಲಿ 
ಸಿಂಹಾಸನಾಸೀನನಾಗಿ, ಪ್ರಳಯದವರೆಗೂ ಸಮಸ್ತ ದಿವ್ಯಭೋಗಗಳನ್ನೂ 
ಅನುಭವಿಸುತ್ತಲಿದ್ದು ಕಡೆಗೆ ಬ್ರಹ್ಮಲೋಕವನ್ನು ಸೇರಿ ಅಲ್ಲಿಂದ ಮುಂದೆ 
ಪುನರಾವೃತ್ತಿರಹಿತವಾದ ಮೋಕ್ಸವನ್ನೇ ಪಡೆಯುತ್ತಾನೆ. 

೭೬. ಶ್ರೀಕೃಷ್ಣನ ಮುಂದೆ ಯಾರಾದರೆ ಪುಷ್ಪವೃಷ್ಟಿಯನ್ನು ಮಾಡು 
ವರೋ ಅವರು ಮನಸ್ಸಿನಲ್ಲಿರುವ ಸಮಸ್ತ ಮನೋರಥಗಳನ್ನೂ ಪಡೆಯುತ್ತಾರೆ. 

೭೭. ಶ್ರೀ ಪುರುಷೋತ್ತಮನ ದಿವ್ಯಸಹಸ್ತ್ರನಾಮಗಳನ್ನು ಹೇಳಿಕೊಂಡು 
ಯಾರು ರಥಕ್ಕೆ ಪ್ರದಕ್ಸಿಣೆಮಾಡುತ್ತಾರೆಯೋ ಅವರಿಗೆ ದೇವತೆಗಳು ಭಕ್ತಿಯಿಂದ 
ತಲೆಬಾಗಿ ಪ್ರದಕ್ಸಿಣ ನಮಸ್ಕಾರಗಳನ್ನು ಮಾಡುತ್ತಾರೆ. 

೭೮. ಎಲೈ ವಿಸ್ರರೇ! ಅಂತಹರು ವೈಕುಂಠಲೋಕವನ್ನು ಸೇರಿ ಅಲ್ಲಿ 
ಶ್ರೀ ಮಹಾವಿಷ್ಣುವಿಗೆ ಸಮಾನವಾದ ಪರಾಕ್ರಮವುಳ್ಳವರಾಗಿ ವಾಸ 
ಮಾಡುತ್ತಾರೆ. 

೭೯-೮೦. ಮಹಾಪುಣ್ಯಕರವಾಗಿ ದೇವ ಖುಷಿ ಪಿತೃಗಳೆಲ್ಲರೂ ಸೇವಿಸುವ 
ಆ ಮಹಾವೇದೀಮಹೋತ್ಸವದ ಸಮಯದಲ್ಲಿ ಒಂದೇ ಪರಬ್ರಹ್ಮಸ್ವರೂಸವೇ 
ಕೃಷ್ಣ, ಬಲರಾಮ ಸುದರ್ಶನರೆಂಬ ಮೂರು ರೂಪಗಳನ್ನು ತಾಳಿ ಮಾಯಾ 
ಸ್ವರೂಪಿಣಿಯಾದ ಸುಭದ್ರಾದೇವಿಯೊಡಜಿ ಕೇವಲ ದಾರುರೂಪದಿಂದ ಮಹಾ 


ವನೇದೀಮಹೋತ್ಸವವನ್ನು ಕೈಗೊಳ್ಳುವನು. 


ತ್ರಯಸ್ವಿಂಶೋ9ಧ್ಯಾಯ; ೪ಳ ೭ 


ರಥಾರೂಢಃ ಕೌತುಕವಾನ್ಯತ್ರ ಯಾತಿ ಜಗತ್ತಭಂಃ । 


ತಸ್ಮಿನ್ಯಾಲೇ ಪೃಥಿನ್ಯಾಂ ತು ಚೆರೇತ್ತತ್ರ ಮಹೋತ್ಸನಂ 1 ೪೧॥ 
ದೇವಾ ಅಪ್ಯುತ್ಸವೇ ತಸ್ಮಿನ್ಪುರುಹೂತಪುರೋಗಮಾಃ । 

ಅಭಿಮಾನಂ ಪರಿತ್ಯಜ್ಯ ಶ್ರೇಣೀಭೂತಾ ಹಿ ಪಾರ್ಶ್ವಯೋಃ ॥ ೮೨॥ 
ಪ್ರಕುರ್ವತೇ ಮಹಾಯಾತ್ರಾಂ ತೈಸ್ತೈರ್ದಿನ್ಯೈಃ ಸರಿಚ್ಛದೈಃ ॥೮೩॥ 
ತೇಷಾಮಗ್ರೇಸರಸ್ತತ್ರ ದೇವೋಂಪಿ ಪ್ರಪಿತಾಮಪಃ । 

ಚೆತುರ್ದೆಶಾನಾಂ ಜಗತಾಂ ಕರ್ತಾ ಯಃ ಪರಮೇಶ್ವರಃ ॥ ೮೪ ॥ 


ಸೋಸಿ ತತ್ರ ಜಗನ್ನಾಥಂ ರಥೇ ಯಾಂತಂ ಮಹೋತ್ಸವೇ । 
ಬ್ರಹ್ಮಲೋಕಾತ್ಪರಾವೃತ್ಯ ಸ್ತುನನ್ಹೇದಮಯ್ಯಸ್ತನೈಃ । 


ಪದೇಪದೇ ಪ್ರಣಮತಿ ಭಗವಂತಂ ಸನಾತನಂ nu ೮೫ ॥ 
ಯದ್ಯಪ್ಯಬ್ದನಿಧೇಃ ಕೃಷ್ಣಾನ್ನ ಭೇದೋಸ್ತಿ ತಥಾಹ್ಯಯಂ । 
ಮಹೋತ್ಸನಸ್ಯ ಮಹಿಮಾ ಯತ್ರ ಸರ್ವೇಂನುಯಾಯಿನಃ  ॥ ೮೬॥ 
ನಾತಃ ಪರತರೋ ಲೋಕೇ ಮಹಾವೇದೀಮಹೋತ್ಸವಾತ್‌ । 
ಸರ್ವಪಾಪಹರೋ ಯೋಗಃ ಸರ್ವತೀರ್ಥಫಲಪ್ರದಃ ॥ ೮೭॥ 





೮೧. ಯಾವ ಸಮಯದಲ್ಲಿ ಜಗತ್ಪೆಭುವು ರಥಾರೂಢನಾಗಿ ಕೌತುಕದಿಂದ 
ಉತ್ಸವಬರುವನೋ ಆ ಸಮಯದಲ್ಲಿಯೇ ಈ ಮಹಾವೇದೀಮಹೋತ್ಸವವು 
ನಡೆಯುತ್ತದೆ. 

೫೨-೮೩. ಆಗ ದೇವೇಂದ್ರನೇ ಮೊದಲಾದ ಸಮಸ್ತ ದೇವತೆಗಳೂ 
ತಂತಮ್ಮ ಪದವಿ ಪ್ರತಿಷ್ಠೆಗಳ ಅಭಿಮಾನವನ್ನು ತೊರೆದು ಸ್ವಾಮಿಯ ರಥದ 
ಇಕ್ಕಡೆಗಳಲ್ಲಿಯೂ ಸಾಲುಗಟ್ಟಕೊಂಡು ತಂತಮ್ಮ ದೇವತಾ ಮರ್ಯಾದೆ 
ಗಳಿಂದ ಅಲಂಕೃತರಾಗಿ ಮಹಾಯಾತ್ರೆಯನ್ನು ಮಾಡುತ್ತಾರೆ. 

೮೪-೮೫. ದೇವತೆಗಳೆಲ್ಲರಿಗೂ ಮುಖಂಡನಾದ ಬ್ರಹ್ಮದೇವನೂ ಸಹ 
ಅಂತೆಯೇ ಶ್ರೀಜಗನ್ನಾಥನ ಮಹಾವೇದೀಮಹೋತ್ಸವವನ್ನು ಸೇವಿಸುತ್ತಾನೆ. 
ಆ ಪ್ರಭುವು ತಾನು ಈರೇಳುಲೋಕಗಳ ಸೃಷ್ಟಿ ಕರ್ತನಾದರೂ, ಶ್ರೀಜಗನ್ನಾಥನ 
ರಥೋತ್ಸವಕ್ಕೆ ಬ್ರಹ್ಮಲೋಕದಿಂದ ಭೂಲೋಕಕ್ಕೆ ಬಂದು ವೇದಮಂತ್ರಗಳಿಂದ 
ಸನಾತನಮೂರ್ತಿಯಾದ ಆ ದೇವದೇವನನ್ನು ಸ್ತುತಿಸಿ ಅಡಿಗಡಿಗೂ ನಮಸ್ಕರಿ 
ಸುತ್ತಾನೆ. 

೮೬. ಎಲೈ ವಿಪ್ರರೇ ಶ್ರೀಕೃಷ್ಣನಿಗೂ, ಬ್ರಹ್ಮನಿಗೂ ಯಾವ ಭೇದವೂ 
ಇಲ್ಲದಿದ್ದರೂ ಈ ಮಹಾವೇದೀಮಹೋತ್ಸವದ ಮಾಹಾತ್ಮ್ಯದಿಂದ ಆ ಬ್ರಹ್ಮನೆ 
ಅಲ್ಲದೆ ಸಮಸ್ತ ದೇವತೆಗಳೂ ಆತನನ್ನು ಅನುಸರಿಸುವರು. 

೮೭. ಸಮಸ್ತ ಪಾಪಗಳನ್ನು ಪರಿಹರಿಸುವುದಾದ ಮಹಾಯೋಗವೆಂದಕೆ 


೪೪೮ ಶ್ರೀ ಸ್ಯಾಂದಮಹಾಪುರಾಣಂ 


ಕೃಷ್ಣಮುದ್ದಿಶ್ಯ ಯಸ್ತತ್ರ ದಾನಂ ದದಾತಿ ನೈ ನರಃ । 


ಯತ್ಛಿಂಚಿದಕ್ಟುಯೆಫಲಂ ಮೇರುದಾನೇನ ತತ್ಸಮಂ u ೮೮ ॥ 
ತಸ್ಯಾಗ್ರೇ ದೇನದೇವಸ್ಯ ವ್ರಜತೋ ಗುಂಡಿಚಾಲಯಂ । 
ಯತ್ಕಿಂಚಿತ್ಯುರುತೇ ಕರ್ಮ ತತ್ತದಕ್ಷಯಮಶ್ನುತೇ ॥ ೮೯॥ 


ಉಪಾಯನಾನಿ ನಾನಾ ವೈ ಭಕ್ಷ $ಹಾೋಜ್ಯಾನಿ ತೇನ ವೈ 
ಸಮರ್ಪಯಂತಿ ದೇವಾಯ ತಶ್ರೀತ್ಕೈ ವಾ ದ್ವಿಜನ್ಮನೇ । 


ತೇಷಾಮಕ್ಸಯಪುಣ್ಯಾನಿ ಸರ್ವಕಾಮಪ್ರದಾನಿ ಚೆ ॥೯೦॥ 
ಹರೇರಗ್ರೇಸರಾ ವೈ ಯೇ ಪಸ್ಯಂತಸ್ತನ್ಮುಖಾಂಬುಜಂ । 
ಸದೇಷದೇ ನಮಂತಶ್ಚ ಪದಧೂಲಿಪರಿಪ್ಪುತಾಃ Hor 


ವಿಹಾಯ ಪಾಪಕವಚಮಭೇದ್ಯಂ ಕೋಟಜನ್ಮಭಿಃ | 

ಶ್ಸಣಾನ್ಮುಕ್ತಿಫಲಂ ಪ್ರಾಪ್ಯ ಯಾಂತಿ ವಿಷ್ಣೋಃ ಶುಭಾಲಯಂ ॥ ೯೨॥ 
ಈ ಮಹಾವೇದೀಮಹೋತ್ಸವವೇ! ಇದಕ್ಕಿಂತಲೂ ಉತ್ತಮವಾದ ಸುಯೋಗ 
ವಾವುದೂ ಇರುವುದಿಲ್ಲವು. 

ಅಲ. ಎಲ್ಲೆ ಮುನಿಗಳಿರಾ! ಈ ಮಹಾಯೋಗದ ಸಮಯದಲ್ಲಿ, 
ಶ್ರೀಕೃಷ್ಣ ನನ್ನುದ್ದೇಶಿಸಿ ಯಾವ ಮಾನವನು ಎಷ್ಟೇ ಸ್ವಲ್ಪವಾದ ದಾನವನ್ನು 
ಮಾಡಿದರೂ ಅದು ಮೇರುದಾನಕ್ಕೆ ಸಮಾನವಾಗುತ್ತದೆ. 

೯. ಶ್ರೀ ಪುರುಷೋತ್ತಮನು ಗುಂಡಿಚಾಲಯಕ್ಕೆ ಉತ್ಸವ ಹೊರಡು 
ತ್ತಿರುವ ಸಮಯದಲ್ಲಿ ಮಾನವನೆಸಗಿದ ಎಷ್ಟೇ ಸ್ವಲ್ಪವಾದ ಸತೃರ್ಮವಾದರೂ 
ಅಕ್ಬೆಯನಾಗುತ್ತದೆ. 

70. ಆ ಸಮಯದಲ್ಲಿ ಭಗವಂತನಿಗಾಗಲಿ, ಭಗವದ್ದುದ್ಧಿಯಿಂದ ಬ್ರಾಹ್ಮಣ 
ರಿಗಾಗಲಿ ಅರ್ಪಿಸುವ ಅಥವಾ ದಾನಮಾಡುವ ನಾನಾ ಬಗೆಯ ಭಕ್ಸ್ಯಭೋಜ್ಯ 
ಗಳ ಉಪಾಯನ ದಾನಗಳು ಅಕ್ಷಯವಾದ ಪುಣ್ಯವನ್ನುಂಟುಮಾಡುವುದಲ್ಲದೆ 
ಸಮಸ್ತ ಇಷ್ಟಾರ್ಥಗಳನ್ನೂ ಈಡೇರಿಸುತ್ತದೆ. 

೯೧-೯೨. ಯಾವ ಮಾನವನು ಶ್ರೀ ಹರಿಯ ಮುಂಗಡೆ ಹೋಗುತ್ತ 
ಆ ಸ್ತ್ರಭುನಿವ ಮುಖಕಮಲವನ್ನು ಸಂದರ್ಶಿಸುತ್ತಲೂ, ಕೆಸರು ಧೂಳಿಗಳಿಂದ 
ಲೇಪಿತವಾದ ದೇಹಗಳುಳ್ಳವರಾಗಿ ಪದೇಪದೇ ಭಕ್ತಿಪೂರ್ವಕವಾಗಿ ಆ ಭಕ್ತ 
ವತ್ಸಲನನ್ನು ನಮಸ್ಕರಿಸುತ್ತಲೂ ಹೋಗುವರೋ, ಅವರು ಕೋಟ 
ಜನ್ಮಗಳಿಂದಲೂ ಮೈಗಂಟಬಂದಿರುವುದೂ, ಬಿಡಿಸಲಾಗದುದೂ ಆದ ಪಾನದ 
ತೊಡಿಗೆಯಿಂದ ಒಂದೇ ಕ್ಷಣದಲ್ಲಿಯೇ ಬಿಡುಗಡೆಯನ್ನು ಹೊಂದಿ ಮುಕ್ತಿ 
ಫಲವನ್ನು ಪಡೆದು ಶ್ರೀಮನ್ಮಹಾವಿಷ್ಣುವಿನ ಮಂಗಳಕರವಾದ ವೈಕುಂಠ 
ಲೋಕವನ್ನು ಸೇರಿ ಸುಖಿಸುತ್ತಾರೆ. 


ತ್ರಯಸ್ತ್ರಿಂಶೋತಧ್ಯಾಯಃ ೪೪೯ 


ಸರ್ವಕ್ರತೂನಾಂ ತೀರ್ಥಾನಾಂ ದಾನಾನಾಂ ಯಾಂತಿ ತೇ ಫಲಂ । 
ಭಗವದ್ಭಕ್ತಿಭಾವಾನಾಂ ನಾತಃ ಪುಣ್ಯತಮೋ ಮಹಃ ॥೯೩॥ 
ಏವಂ ಸ ಭಗವಾನ್‌ ಕೃಷ್ಣಃ ಸುಭದ್ರಾರಾಮಸಂಗತಃ । 

ವ್ರಜನ್‌ ಸ್ಕಂದನಶ್ರೇಷ್ಠಸ್ಥೋ ದ್ಯೋತಯಂಶ್ಚ ಚತುರ್ದಿಶಃ ॥೯೪॥ 
ಶ್ರೀಮದಂಗೋಪಸೃಷ್ಟೇನ ಮರುತಾ ಸರ್ವದೇಹಿನಾಂ । 

ಪಾಪಾನಿ ನಾಶಯಂಚ್ಛೈ ವೀಮಾನ್‌ ದಯಾಲುರ್ಭಕ್ತಭಾವನಃ ॥೯೫॥ 
ಅಜ್ಞಾನಾಮುಪ್ಯನಿಶ್ವಾಸಭಾಜಾಂ ನಿಶ್ಚಾಸಹೇತನೇ । 


ನಿಸರ್ಗಮುಕ್ತಿದೋಂಹ್ಯೇಷ ಯಾತ್ರಾರಂಭಾನ್ಯರೋತಿ ವೈ ॥೯೬॥ 
ವ್ರಜನ್ಸಮೃಥ್ಣಾ $ ದೇನಾನಾಂ ಮರ್ತ್ಯಾನಾಂ ತು ಜನಾರ್ದನಃ । 
ಸೂರ್ಯೇ ಲಲಾಟಂ ತಪತಿ ಮಧ್ಯಾಹ್ನೇ ಮಾರ್ಗಮಧ್ಯತಃ 1 ೯೭॥ 
ಶ್ರಾಂತಾ ಕರ್ಷಜನಸ್ತಸ್ಕೌ ಮ್ಲಾಯನ್‌ ವೈ ತದ್ರಜೋನೃತಃ । 
ತತ್ರಾತಪಸ್ಯ ಶಾಂತ್ಯರ್ಥಂ ದರ್ಪಣೇಷ್ಯಭಿಷೇಚೆಯೇತ್‌ ॥ ೯೮॥ 





೯೩. ಅಯ್ಯಾ ಮುನಿಗಳಿರಾ! ಅವರು ಸಮಸ್ತ ಯಾಗಗಳ, ತೀರ್ಥಗಳ 
ಮತ್ತು ದಾನಗಳ ಸಮಸ್ತ ಫಲಗಳನ್ನೂ ಈ ಮಹಾ ವೇದೀಮಹೋತ್ಸವದಲ್ಲಿ 
ಶ್ರೀ ಜಗನ್ನಾಥಸ್ವಾಮಿಯನ್ನು ಸೇವಿಸುವುದರಿಂದ ಪಡೆಯುತ್ತಾರೆ. ಭಗವದ್ಭಕ್ತ 
ರಾದವರಿಗೆ ಪುಣ್ಯಸಂಪಾದಕವಾದ ಜ್ಯೋತಿಯು ಇದಕ್ಕಿಂತ ಮತ್ತಾವುದೂ 
ಇರುವುದಿಲ್ಲವು. 

೯೪-೯೬, ಈ ಪ್ರಕಾರವಾಗಿ ಶ್ರೀಕೃಷ್ಣಪರಮಾತ್ಮ] ು ಸುಭದ್ರಾಬಲರಾಮ 
ಸಹಿತನಾಗಿ ಉತ್ತಮ ರಥಾರೂಢನಾಗಿ ನಾಲ್ದಿಕ್ಕುಗಳನ್ನೂ ತನ್ನ ಅನುಪಮ 
ತೇಜೋವಿಶೇಷದಿಂದ ಬೆಳಗಿಸುತ್ತ, ತೇಜಃ ಪೂರ್ಣವಾದ ತನ್ನ ಮೈಗೆ ಸೋಕಿ 
ಬೀಸುವ ಗಾಳಿಯಿಂದ ಸಮಸ್ತ ಮಾನವರ ಪಾಸಗಳನ್ನೂ ತೂರುತ್ತ 
ದಯಾಲುವೂ ಭಕ್ತವತ್ಸಲನೂ ಆಗಿ, ಅಜ್ಞಾನಿಗಳೂ, ತನ್ನಲ್ಲಿ ನಂಬಿಕೆಯಿಲ್ಲ 
ದವರೂ ಆದವರಿಗೆ ನಂಬುಗೆಯನ್ನುಂಟುಮಾಡಲೋಸುಗ ಸ್ವಭಾವದಿಂದಲೇ 
ನಂಬಿದವರಿಗೆ ಮುಕ್ತಿಯನ್ನು ದೊರಕಿಸುವ ಪ್ರಭುವಾಗಿ ಈ ರೀತಿ ರಥಯಾತ್ರಾ 
ಮಹೋತ್ಸವವನ್ನು ಮೆರೆಯುತ್ತಾನೆ. 

೯೭-೧೦೩. ದೇವತೆಗಳೂ, ಮಾನವರೂ ಕಿಕ್ಕಿರಿದು ನೆರೆದು ಹಿಂಬಾಲಿಸು 
ತ್ರಿರಲು ಶ್ರೀ ಜಗನ್ನಾಥನು ರಥಾರೂಢನಾಗಿ ಬರುತ್ತಿರುವ ಸಮಯದಲ್ಲಿ 
ಮಟಮಟ ಮಧ್ಯಾಹ್ಮವಾಗಿ ದಿನಕರನು ಹಣೆಯನ್ನು ಸುಡುತ್ತಿರಲು ದಾರಿಯ 
ನಡುವೆ ರಥವನ್ನೆಳೆಯುವ ಜನರು ಬಿಸಿಲಿನ ಬೇಗೆಯಿಂದ ಬೇಸತ್ತು, ಧೂಳಿ 
ತುಂಬಿದವರಾಗಿ ನಿಲ್ಲುತ್ತಾರೆ. ಆ ಸಮಯದಲ್ಲಿ ತಾಪಶಾಂತಿಗಾಗಿ ಕನ್ನಡಿಗಳಲ್ಲಿ 
ಪಂಚಾಮೃತದಿಂದಲೂ ಪುಷ್ಪ ಕರ್ಪೂರವಾಸಿತವಾದ ಶೀತಳೋದಕದಿಂದಲೂ 

15 


೪೫೦ ಶ್ರೀ ಸ್ಕಾಂದೆಮೆ ಹಾಪುರಾಣಂ 


ಸೆಂಚಾಮೃತ್ಯೈಃ ಶೀತತೋಯ್ಯೆಃ ಪುಷ್ಠ ಕಕರ್ಪೂರವಾಸಿತೈಃ । 


ಚಾಮರೈಶ್ಚ ಜಲಾರ್ಪ್ರಾಂತೈಃ ಶೀತಲೈರ್ವ್ಯಜನೈಸ್ತಥಾ Hee 
ವೀಜಯೇತ್ಸುಂಡರೀಕಾಕ್ಟಂ ಸುಭದ್ರಾಂ ರಾಮಮೇವ ಚೆ । 

ಶೀತೈಶ್ಚ ಸಾನಕೈರ್ಹ್ಯೃದ್ಯೈಸ್ತಥಾ ಖಂಡನಿಕಾರಕ್ಕೆಃ ॥ ೧೦೦ ॥ 
ಖರ್ಜೂರೈರ್ನಾರಿಕೇಳೈಶ್ಚ ನಾನಾರಂಭಾಫಲೈಸ್ತಥಾ । 

ತಥಾ ಕ್ಸೀರವಿಕಾರೈಶ್ಚ ಸನಸೈಸ್ತ ಎಣರಾಜಕ್ಕಃ ॥ ೧೦೧ ॥ 
ಇಕ್ಸುಭಿಃ ಸ್ಥಾಮಹೃದ್ಧೈಶ್ಚ ಫಲೈರ್ನಾನಾವಿಧೈಸ್ತೆಥಾ । 

ವಾಸಿತೈೆಃ ಶೀತತೋಯೈೈಶ್ಚ ಪೆಕತಾಂಬೂಲಪತ್ರಕೈಃ ॥ ೧೦೨ ॥ 
ಸಕರ್ಪೂರಲನಂಗಾದೈಃ ಪೂಜಯೇತ್ಪುರುಷೋತ್ತಮಂ । 

ತಸ್ಮಿನ್‌ ಕಾಲೇ ದ್ವಿಜಶ್ರೇಷ್ಠಾ ಯೇ ಪಶ್ಯಂತಿ ಜನಾರ್ದನಂ ॥೧೦೩॥ 
ಪೂಜಯಂತಿ ಯಥಾಶಕ್ತಿ ನ ತೇ ಸಂಸಾರಜಂ ಶ್ರಮಂ ॥ ೧೦೪ ॥ 
ಪ್ರಾಪ್ಲುನಂತಿ ದ್ವಿಜಶ್ರೇಷ್ಠಾ ಬ್ರಹ್ಮಲೋಕನಿವಾಸಿನಃ ॥ ೧೦೫ ॥ 
ರಥತ್ರೆಯಸ್ಸಿ ತೆಂ ದೇವತ್ರಯಂ ಯೇ ಪುರುಷರ್ಷಭಾಃ । 

ಪ್ರದಕ್ಸಿಣಂ ಪ್ರಕುರ್ವಂತಿ ತ್ರಿಶ್ಚತುಃ ಸಪ್ತ ಏನ ವಾ ॥ ೧೦೬ ॥ 





ಅಭಿಸೇಚನಮಾಡಿ, ನೀರಿನಲ್ಲಿ ತೋಯಿಸಿದ ಚಾಮರಗಳಿಂದಬೀಸಿ, ಶೀತಳವಾದ 
ಬೀಸಣಿಗೆಗಳಿಂದ ಗಾಳಿ ಹಾಕಿ ಶ್ರೀಪುಂಡರೀಕಾಕ್ಸನಾದ ಜಗನ್ನಾಥದೇವನನ್ನೂ, 
ಸುಭದ್ರಾಬಲರಾಮರನ್ನೂ ಸೇವಿಸಬೇಕು. ತಣ್ಣನೆಯ ಮನಕಿಂಪಾದ ಪಾನಕ 
ಗಳಿಂದಲೂ, ಖಂಡ ಖರ್ಜೂರಗಳಿಂದೆಲೂ, ಎಳೆನೀರುಗಳಿಂದಲ್ಲೂ ಬಗೆಬಗೆಯ 
ಬಾಳೆಯಹಣ್ಣುಗಳಿಂದಲೂ, ರಸಭರಿತವಾದ ಹಲಸಿನಹಣ್ಮು, ಕಬ್ಬು, 
ರುಚಿಕರವಾದ ಬಗೆ ಬಗೆಯ ಹೆಣ್ಣುಗಳಿಂದಲೂ, ಸುವಾಸನೆಯೊಡಗೂಡಿದ 
ಶೀತಳೋದಕದಿಂದಲೂ, ಪಕ್ತಗೊಳಿಸಿದ ತಾಂಬೂಲಗಳಿಂದಲೂ ಶ್ರೀ ಪುರುಷೋ 
ತ್ರಮನನ್ನು ಸೇವಿಸಬೇಕು. 

೧೦೪-೧೦೫. ಎಲ್ಫೈ ದ್ವಿಜಶ್ರೇಷ್ಠರೇ! ಆ ಸಮಯದಲ್ಲಿ ಶ್ರೀಪುರುಷೋ 
ತ್ರಮನನ್ನು ಯಾರು ಸಂದರ್ಶಿಸುತ್ತಾರೆಯೋ, ಸಂದರ್ಶಿಸಿ ಯಥಾಶಕ್ತಿಯಾಗಿ. 
ಪೂಜಿಸುತ್ತಾರೆಯೋ ಅವರು ಈ ಭವದ ಭಯವನ್ನೂ ಅದರಿಂದುಂಟಾದ 
ಆಯಾಸವನ್ನೂ ಪಡೆಯುವುದಿಲ್ಲವಲ್ಲದೆ ಬ್ರಹ್ಮಲೋಕದಲ್ಲಿ ವಾಸಮಾಡುವವ 
ರಾಗುತ್ತಾರೆ. 

೧೦೬-೧೦೮. ಯಾವ ಪುರುಷಶ್ರೇೇಷ್ಠರಾದರೆ, ರಥತ್ರಯದಲ್ಲಿ ಮಂಡಿಸಿರುವ. 
ಬಲರಾಮ ಜನಾರ್ದನ ಸುಭದ್ರಾ ರೂಪವಾದ ದೇವತ್ರಯವನ್ನು ಸಂದರ್ಶಿಸಿ 
ಮೂರು, ನಾಲ್ಕು, ಎಳುಬಾರಿ ಪ್ರದಕ್ಸಿಣೆಗಳನ್ನಾಗಲಿ, ಹತ್ತು ನಮಸ್ಕಾರಗಳ 
ನ್ನಾಗಲಿ ಮಾಡಿ . ಕೈಗಳನ್ನು ಜೋಡಿಸಿಕೊಂಡು ಮುಂಗಡೆ ನಿಂತು ಹಿಂದೆ 


ತ್ರಯೆಸ್ತಿಂಶೋಧ್ಯಾಯಃ ೪೫೧ 


ದಶಪ್ರಣಾಮಾನ್‌ ಕೃತ್ವಾಂತೇ ಸ್ಥಿತಾ ಪ್ರಾಂಜಲಯೋಕಗ್ರತಃ । 

ಪುರಾ ರಥಸ್ಥಿತಾನ್‌ ಬ್ರಹ್ಮಾ ಸ್ತುತಿಭಿರ್ಯಾಭಿರಬ್ಧ ಭೂಃ ॥ ೧೦೭ ॥ 
ತುಷ್ಟಾವ ತಾಭಿರ್ದೇವೇಶಂ ದಕ್ಷಿಣಾನಿಲನೀಜಿತಂ । 

ಯೇ ನರಾ ಬ್ರಹ್ಮಲೋಕಂ ಶೇ ಪ್ರಯಾಂತಿ ನಿಯತಂ ದ್ವಿಜಾಃ ॥ ೧೦೮ ॥ 
ತತೋ ಂಪರಾಹ್ನೇ ದೇವೇಶಂ ದಕ್ಷಿಣಾನಿಲನೀಜಿತಂ । 


ಶನೈಃ ಶನೈರ್ನಯೇದ್ಲೀಶೈರ್ನ್ವೇಜುನೀಣಾದಿನಾದಿತೈಃ H ೧೦೯॥ 
ಬಂದಿನಃ ಸ್ತುತಿಸಾಕೈಶ್ಚ ಕಲೈರ್ಮಾಧುರಿಕಾಸ್ವನೈಃ । 

ನಿರಂತರಂ ಪುಷ್ಪವರ್ಷೈಶ್ಹಾಮರಾಂದೋಲನೈಸ್ತಥಾ ॥ ೧೧೦ ॥ 
ಏವಂ ವ್ರಜತಿ ದೇನೇಶೇ ಸೂರ್ಯಶ್ಚಾಸ್ತಂಗತೋ ಭವೇತ್‌ । 
ದೀಸಿಕಾನಾಂ ಸಹಸ್ರಾಣಿ ಜ್ವಾಲಿತಾನಿ ಸಹಸ್ರಶಃ ॥ ೧೧೧ ॥ 
ತದಾಲೋಕಪ್ರಕಾಶೇನ ಮಾರ್ಗಶೇಷಶ್ಚ ನೀಯತೇ । 
ರಥಾನರೋಹಣೇನೈಷಾಂ ಮಂಡಪಾರೋಹಣೇನ ಚ ॥ ೧೧೨ ॥ 


ಸಮ್ಮರ್ವಃ ಸುಮಹಾಂಸ್ತತ್ರ ದಿದ್ರುಕ್ಸ್ಫೂಹಾಂ ಕುತೂಹಲಾತ್‌ । 
ಮಂಡಹೇ ವಾಸಯೇದ್ದೇವಂ ಗುಂಡಿಚಾಖ್ಯೇ ಮನೋಹರೇ ॥ ೧೧೩ ॥ 
ಬ್ರಹ್ಮದೇವನು ಪ್ರತಿಷ್ಠಾ ಸಮಯದಲ್ಲಿ ಸ್ತುತಿಸಿದ ಸ್ತೋತ್ರಗಳನ್ನು 
ಹೇಳಿಕೊಂಡು ಆ ಪರಮೇಶ್ವರನನ್ನು ಸ್ಮುತಿಸಿದುದಾದರೆ ಯಾವ ಸಂದೇಹವೂ 
ಇಲ್ಲದೆ ಖಂಡಿತವಾಗಿಯೂ ಬ್ರಹ್ಮಲೋಕವನ್ನು ಸೇರುತ್ತಾರೆ. 

೧೦೯-೧೧೦. ಎಲೈ ಮುಫಿಗಳಿರಾ! ಇದಾದ ತರುವಾಯ ಅಸರಾಹ್ನೆ 
ಸಮಯದಲ್ಲಿ ದಕ್ಷಿಣದ ಮಲಯಮಾರುತದಿಂದ ಸಂಸೇವಿತನಾದ ಆ ದೇವೇಶ್ವ 
ರನನ್ನು ಗೀತಗಳಿಂದಲೂ, ವೀಣಾವೇಣುಗಳೇ ಮೊದಲಾದ ವಾದ್ಯವಾದನ 
ಗಳಿಂದಲೂ, ವಂದಿಮಾಗಧರ ಸ್ತುತಿಪಾಠಗಳಿಂದಲೂ, ಮನೋಹರವಾದ 
ಮಾಧುರಿಕವಾದ್ಯಧ್ವನಿಗಳಿಂದಲೂ, ನಿರಂತರವಾದ ಪುಷ್ಪ ವೃಷ್ಟಿಗಳಿಂದಲೂ, 
ಚಾಮರಗಳ ಬೀಸುಗಳಿಂದಲೂ ಬಿಜೆಮಾಡಿಸಬೇಕು. 

೧೧೧-೧೧೨. ಸ್ವಾಮಿಯು ಈ ರೀತಿ ಉತ್ಸವ ಬರುತ್ತಿರುವಾಗಲೇ 
ಸೂರ್ಯನು ಅಸ್ತಮಿಸಿದನಾದರೆ ಆಗ ಸಹಸ್ರಾರು ದೀಪಮಾಲೆಗಳ ಸೇವೆಯು 
ನಡೆಯಬೇಕು. ಈ ದೀಪಮಾಲೆಗಳ ಬೆಳಕಿನಲ್ಲಿಯೇ ಉಳಿದ ದಾರಿಯೆಲ್ಲ 
ಕಳೆದು ಸ್ವಾಮಿಯ ರಥಾವರೋಹಣ ಮತ್ತು ಗುಂಡಿಚಾಮಂಡಪದ ಆರೋಹಣ 
ಮಹೋತ್ಸವಗಳು ನಡೆಯುತ್ತವೆ. 

೧೧೩-೧೧೬. ಎಲ್ಲೆ ವಿಪ್ರರೇ! ಆ ಸಮಯದಲ್ಲಿ ಕುತೂಹಲದಿಂದ 
ಉತ್ಸವವನ್ನು ನೋಡುವ ಜನರಲ್ಲಿ ಸಮ್ಮರ್ದವು ಬಹಳವಾಗಿರುತ್ತದೆ. ಆಗ 
ಒಳ್ಳೆಯ ಬೆಳದಿಂಗಳಿನಲ್ಲಿ ಉತ್ತಮವೂ, ಮನೋಹರವೂ ಆದ ಪುಷ್ಪಹಾರ 





೪೫೨ ಶ್ರೀ ಸ್ಕಾಂದಮಹಾಪುರಾಣಂ 


ಚಾರುಚೆಂದ್ರಾತಪೇ ಚಾರುಮಾಲ್ಯಚಾಮರಭೂಷಿತೇ | 


ರತ್ನಸ್ತಂಭಮಯೇ ಸ್ವರ್ಣವೇವಿಕೋಪಸ್ಕತಾಂತರೇ ॥ ೧೧೪ ॥ 
ಪ್ರಾಚೀರವಲಯಾವೀತೇ ಸುಧಾಲೇಪಸಮುಜ್ವಲೇ । 
ಸಾಧುಸೋಷಾನಘಟತೇ ಚತುರ್ದ್ವಾರೋಪಶೋಭಿತೇ ॥ ೧೧೫ ॥ 


ತ್ರೈಲೋಕ್ಯಾಡಂಬರಯುತೇ ಮಹಾನೇದ್ಯಾಂ ಮಹಾಕ್ರತೋಃ । 
ಪ್ರಾಮರ್ಭಾವೋ ಮಹೇಶಸ್ಯ ಯತ್ರಾಭೂದ್ದಾರುವರ್ಷ್ಮಣಃ ॥ ೧೧೬ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಶಿತಾಯಾಂ 
ದ್ವಿತೀಯೇ ನೈಷ್ಣವಖಂಡೇ ಪುರುಷೋತ್ತ ಮಳ್ಬೇತ್ರ ಮಾಹಾತ್ಮ್ಯೇ ಜೈವಿಂನಿಯಷಿ 
ಸಂವಾದೇ "" ಮಹಾನೇದೀಮಹೋತ್ಸವವರ್ಣನಂಶ»ಘ' ನಾಮ 
ತ್ರಯಸ್ತ್ರಿಂಶೋ*ಧ್ಯಾಯಃ 





ಗಳಿಂದಲೂ, ಚಾಮರಗಳಿಂದಲೂ ಭೂಷಿತವಾಗಿ, ರತ್ನಸ್ತಂಭಾಲಂಕೃತವಾಗಿ. 
ಸ್ವರ್ಣವೇದಿಯನ್ನೊಳಗೊಂಡ್ಕು ಗೋಡೆಗಳ ಆವರಣವುಳ್ಳು ದಾಗಿ, ಸುಣ್ಣ 
ತೊಳಸಿ ಬೆಳ್ಳಗೆ ಬೆಳಗುತ್ತಿರುವ ಸುಂದರಸೋಪಾನಗಳಿಂದೊಪ್ಪಿ, ನಾಲ್ಕು 
ಬಾಗಿಲುಗಳುಳ್ಳುದಾಗಿ, ಮೂರು ಲೋಕದ ಮಹೈಶ್ವರ್ಯದಿಂದ ಮಹೋಜ್ವಲ 
ವಾಗಿ ವಿರಾಜಿಸುತ್ತಿರುವ ಅಶ್ವಮೇಧಯಾಗಾಂಗವಾಗಿ ಎಲ್ಲಿ ದಾರುದೇಹಧಾರಿ 
ಯಾದ ಮಹೇಶ್ವರನ ಅವತಾರವಾಯಿತೋ ಆ ಮಹಾವೇದಿಯಮೇಲೆ ಶ್ರೀ 
ಜಗನ್ನಾಥಸ್ವಾಮಿಯನ್ನು ಕುಳ್ಳಿರಿಸಬೇಕು. 


ಇಲ್ಲಿಗೆ ಎಂಬತ್ತೊಂದು ಸಾವಿರ ಶ್ಲೋಕಗಳ ಸಂಹಿತೆಯೆಂಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಠವಖಂಡದ ಪುರುಷೋತ್ತಮ ಕ್ಸೇತ್ರ 
ಮಾಹಾತ್ಮ್ಯದ ಜೈಪಿಂನಿಯಷಿಸಂವಾದದಲ್ಲಿ 4ಮಹಾವೇದೀಮಹೋತ್ಸವವರ್ಣನ'`ವೆಂಬ 
ಮುವನತ್ತುಮೂರನೆಯ ಅಧ್ಯಾಯವು ಮುಗಿದುದು 


1 ಶ್ರೀಃ 1! 


ಅಥ ಚತುಪ್ರಿಂಶೋಧ್ಯಾಯಃ 


ಮಹಾವೇದೀಮಹೋತ್ಸವಪ್ರಭಾವವರ್ಣನಂ 


ಜೈಮಿನಿರುವಾಚ :- 
ಅಶ್ವನೇಧಾಂಗಸರಸೋ ನೃಸಿಂಹಸ್ಯ ಚ ದಕ್ಷಿಣೇ । 
ತತ್ರಾಸೀನಶ್ಚ ಭಗವಾಸನ್ಪುನಶ್ಚಾನತರನ್ನಿವ uO 
ಬಭಾಸೇ ದಿನ್ಯರೂಪೋಸೌ ದುರ್ವಿಭಾವ್ಯಃ ಸುರಾಸುರೈಃ 1 
ತದಾ ಪೂಜೋಪಹಾರೈಶ್ಚ ಭಕ್ಸ್ಯಭೋಜ್ಯಾದಿಕೈಸ್ತಥಾ ॥ ೨॥ 
ಪೂಜಯಿತ್ವಾ ಜಗನ್ನಾಥಂ ತೋಷಯೇದ್ಗೀತನೃತ್ತಕೈಃ । 
ಪುಷ್ಬೋಪಹಾರೈರ್ವಿನಿಧೈಃ ಸುಗಂಧೈರನುಲೇಪನೈಃ Han 
ಕೃಷ್ಣಾಗುರೂತ್ಮ ಧೂಪೈಶ್ಚ ಗಂಧತೈಲಪ್ರದೀಪಕ್ಕೆಃ । 
ತೋಷಯೇಜ್ವ ಗತಾಂ ನಾಥಮನೇಕೈರುಪಹಾರಕ್ಕೆಃ ॥೪॥ 
ಬಿಂದುತೀರ್ಥತಟೇ ತಸ್ಮಿನ್‌ ಸಸ್ತಾಹಾನಿ ಜನಾರ್ದನಃ । 
ತಿಷ್ನೇತ್ಸುರಾ ಸ್ವಯಂ ರಾಜ್ಞೇ ವರಮೇತತ್ಸಮಾದಿಶತ್‌ ॥೫॥ 


ಕನ್ನಡದ ಅನುವಾದ 
ಮಹಾನೇದೀಮಹೋತ್ಸವಪ್ರಭಾವವರ್ಣನ 

೧-೪. ಜೈಮಿನಿಯು ಹೇಳುತ್ತಾನೆ ಎಲೈ ವಿಪ್ರರೇ! ಅಶ್ವಮೇಧ 
ಯಾಗದ ಸಮಯದಲ್ಲಿ ಉದ್ಭವಿಸಿದ ಸರೋವರದಿಂದ, ಶ್ರೀ ನೃಸಿಂಹಸ್ವಾಮಿಯ 
ದಕ್ಸಿಣಕ್ಕಿರುವ ಮಹಾವೇದಿಯಲ್ಲಿ ಕುಳಿತು ಭಗವಂತನಾದ ಆ ಜಗನ್ನಾಥ 
ಪ್ರಭುವು ಮತ್ತೊಮ್ಮೆ ಅವತಾರಮಾಡಿದನೋ ಎಂಬಂತೆ ತೋರಿ, ದಿವ್ಯರೂಪ 
ಧರನಾಗಿ ಸುರಾಸುರರಿಂದಲೂ ಇಂತೆಂದು ಊಹಿಸಲಸದಳನಾಗಿ ವಿರಾಜಿಸುತ್ತಿ 
ರ:ವನು. ಆ ಸಮಯದಲ್ಲಿ ಪೂಜೋಪಹಾರಗಳಿಂದಲೂ, ಭಳ್ಸ್ಯ್ಯಭೋಜ್ಯಾದಿಗ 
ಳಿಂದಲೂ, ವಿವಿಧ ಪುಷ್ಸೋಪಹಾರಗಳಿಂದಲ್ಕೂ ಸುಗಂಧಾನುಲೇಪನಗಳಿಂದಲೂ 
ಕೃಷ್ಣಾಗುರುಧೂಪಗಳಿಂದಲೂ, ಗಂಧದೆಣ್ಣೆಯ ದೀಪಗಳಿಂದಲೂ ಇನ್ನೂ 
ಬಗೆಬಗೆಯ ಸೇವೆ ಸತ್ಕಾರಗಳಿಂದಲೂ ಆತನನ್ನು ಸಂತೋಷಗೊಳಿಸಬೇಕು. 

೫. ಶ್ರೀಜನಾರ್ದನಸ್ವಾಮಿಯು ಬಿಂದುತೀರ್ಥವೆಂದು ಪ್ರಸಿದ್ಧವಾಗಿರುವ 
ಆ ಸರೋವರದ ತೀರದಲ್ಲಿ ತಾನು ಪೂರ್ವದಲ್ಲಿ ಇಂದ್ರದ್ಯುಮ್ಮರಾಜನಿಗೆ ವಚನ 
ವಿತ್ತಿರುವಂತೆ ಏಳು ದಿನಗಳ ಕಾಲ ನೆಲಸಿರುತ್ತಾನೆ. 


೪೫೪ ಶ್ರೀ ಸ್ಥಾಂದಮಹಾಪುರಾಣಂ 


ತತ್ತೀರ್ಥತೀರೇ ರಾಜೇಂದ್ರ ಸ್ಮಾಸ್ಕಾಮಿ ಪ್ರತಿವತ್ಸರಂ । 

ಸರ್ವತೀರ್ಥಾನಿ ತಸ್ಮಿಂಶ್ಚ ಸ್ಥಾಸ್ಯಂತಿ ಮಯಿ ತಿಷ್ಮತಿ Hk 
ತತ್ರ ಸ್ನಾತ್ವಾ ವಿಧಾನೇನ ತೀರ್ಥೇ ತೀರ್ಥೌಘಪಾವನೇ 1 

ಸಪ್ತಾಹಂ ಯೇ ಪ್ರಪಶ್ಯಂತಿ ಗುಂಡಿಚಾಮಂಡಸೇ ಸ್ಥಿತಃ । 

ಮಾಂ ಚ ರಾಮಂ ಸುಭದ್ರಾಂ ಚ ಮತ್ಸಾಯಂಜ್ಯಮವಾಪ್ನ್ನುಯುಃ ॥ 


ತತಸ್ತಸ್ಮಿನ್ಮಹಾಪುಣ್ಯೇ ಸರ್ವಪಾಪಪ್ರಣಾಶನೇ neu 
ಸರ್ವತೀರ್ಥೈಕಫಲದೇ ವಿಷ್ಣು ಪ್ರೀತಿಕರೇ ಶುಭೇ । 

ಸ್ನಾತ್ವಾ ಸಂತರ್ಷ್ಯ ವಿಧಿನತ್ಸಿತ್ಭೂನ್‌ ದೇವಾನತಂದ್ರಿತಃ neu 
ತತಸ್ತನ್ನರಸಿಂಹಂ ತಂ ಪೂಜಯಿತ್ವಾ ಪ್ರಣಮ್ಯ ಚಟ 

ಮಹಾವೇದೀಂ ನರೋ ಗತ್ವಾ ಕೃತಶೌಚಾಚಮನಕ್ರಿಯಃ ॥ ೧೦॥ 


ಪೂಜಯೇತ್ಪೂರ್ವವದ್ದಿಪ್ರಾಃ ಪ್ರಜಮೇದ್ದಾಪಿ ಭಕ್ತಿತಃ । 
ಸಪ್ತಾಹಂ ಯೋ ನರೋ ನಾರೀ ನತೌ ಪ್ರಾಕೃತಮಾನುಷೌ ॥೧೧॥ 


ಪು ಎಲ್ಫೈ ರಾಜೇಂದ್ರನೇ! ನಾನು ನಿನ್ನ ಹೆಸರಿನಿಂದ ಪ್ರಸಿದ್ಧವಾಗಿರುವ 
ಆ ಸರಸ್ತೀರದಲ್ಲಿ ಪ್ರತಿ ವರ್ಷವೂ ಏಳು ದಿನಗಳ ಕಾಲ ನೆಲಸುತ್ತೇನೆ. ಆಗ 
ಸಮಸ್ತ ತೀರ್ಥಗಳೂ ನನ್ನನ್ನು ಸೇವಿಸುವುದಕ್ಕಾಗಿ ಆ ಸರಸ್ಸಿಗೆ ಬಂದು 
ನೆಲಸುತ್ತವೆ. 

೭. ಆ ಸಮಯದಲ್ಲಿ ಯಾವ ಮಾನವರು ತೀರ್ಥಸಮೂಹಗಳು ಸೇರಿ 
ಪಾವನವಾಗಿರುವ ಆ ಸರಸ್ಸಿನಲ್ಲಿ ವಿಧ್ಯುಕ್ತವಾಗಿ ಸ್ನಾನವನ್ನು ಮಾಡಿ ಏಳು 
ದಿನಗಳೂ ಗುಂಡಿಚಾಮಂಡಪದಲ್ಲಿ ಮಂಡಿಸಿರುವ ನನ್ನನ್ನು ಸಂದರ್ಶಿಸುವರೋ, 
ಅಂತೆಯೇ ಬಲರಾಮ ಸುಭದ್ರೆಯರನ್ನೂ ದರ್ಶನಮಾಡಿ ಸೇವಿಸುವರೋ ಅವರು 
ನನ್ನ ಸಾಯುಜ್ಯವನ್ನು ಪಡೆಯುತ್ತಾರೆ. 

೮-೯. ಇದಾದ ಬಳಿಕ ಮಹಾ ಪುಣ್ಯಕರವೂ, ಸಮಸ್ತ ಪಾಪಗಳನ್ನು 
ಪರಿಹರಿಸುವುದ್ಕೂ ಸಮಸ್ತ ತೀರ್ಥಗಳ ಫಲಗಳನ್ನು ಕೊಡುವುದೂ ವಿಷ್ಣುವಿಗೆ 
ಪ್ರೀತಿಕರವೂ, ಮಂಗಳಕರವೂ ಆದ ಇಂದ್ರದ್ಯುಮ್ನಸರಸ್ಸಿನಲ್ಲಿ ಸ್ನಾನಮಾಡಿ, 
ಶ್ರದ್ಧಾಭಕ್ತಿಗಳಿಂದ ಪಿತೃಗಳಿಗೂ ದೇವತೆಗಳಿಗೂ ತರ್ಪಣವನ್ನು ನೊಡಬೇಕು. 

೧೦-೧೧. ತೀರದಲ್ಲಿರುವ ಶ್ರೀನೃಸಿಂಹಸ್ವಾಮಿಯನ್ನು ಸಂದರ್ಶಿಸಿ ಪೂಜಿಸಿ 
ನಮಸ್ಕರಿಸಿದ ತರುವಾಯ ಮಹಾವೇದಿಯ ಬಳಿಗೈದಿ ಶೌಚ ಆಚಮನ ಕ್ರಿಯೆ 
ಗಳನ್ನು ಮಾಡಿ ಶ್ರೀಜಗನ್ನಾಥಸ್ವಾಮಿಗೆ ಯಾವ ನರನಾಗಲಿ, ನಾರಿಯಾಗಲಿ 
ಪೂರ್ವದಲ್ಲಿ ಹೇಳಿರುವಂತೆ ಪೂಜೆಯನ್ನಾಗಲಿ, ನಮಸ್ಥಾರಗಳನ್ನಾಗಲಿ ಮಾಡು 
ತ್ತಾರೆಯೋ ಅವರು ಪ್ರಾಕೃತ (ಸಾಮಾನ್ಯ) ಕೆನಿಸುವುದಿಲ್ಲವು. 


ಚತುಸ್ತ್ರಿಂಶೋ9ಧ್ಯಾಯಃ ೪೫೫ 


ವಿಷ್ಣು ಸಾಯುಜ್ಯಮಾಸ್ಟೋತಿ ಶಾಸನಾನ್ಮುರವೈರಿಣಃ । 

ದಿವಾ ತದ್ದರ್ಶನಂ ಪುಣ್ಯಂ ರಾತ್ರೌ ದಶಗುಣಂ ಭವೇತ್‌ ॥ ೧೨೫ 
ಯತ್ಯಿಂಚಿತ್ಯಿ ಏತೇ ಕರ್ಮ ಸನ್ನಿಧೌ ಜಗದೀಶಿತುಃ । 

ಸ್ವಲ್ಪಂ ವಾಪ್ಯಥ ವಾ ಭೂರಿ ಕೋಟಕೋಟಗುಣಂ ಭನೇತ್‌ ॥ ೧೩॥ 
ತುಲಾಪುರುಷದಾನಾನಿ ಮಹಾದಾನಾನಿ ಯೋ ದದೇತ್‌ । 

ಏಕೇ ಪ್ರದತ್ತೇ ದಾನೋಃಪಿ ಸರ್ವಂ ದತ್ತಂ ಭವೇದ್ದ್ವಿಜಾಃ ॥ ೧೪॥ 
ಸರ್ವಂ ಮೇರುಸಮಂ ದಾನಂ ಸರ್ವೇ ವ್ಯಾಸಸಮಾ ದ್ವಿಜಾಃ । 
ಮಹಾವೇದ್ಯಾಂ ಗತೇ ಕೃಷ್ಣೇ ಯೋಗೋಇಂಯಂ ಖಲು ದುರ್ಲಭಃ ॥ 
ಅರ್ಧೋದಯಾದಿಕಾ ಯೋಗಾಃ ಸ್ವಂದೇನ ಪರಿಭಾಷಿತಾಃ । 
ಮಹಾವೇದ್ಯಾಖ್ಯ ಯೋಗಸ್ಯ ಕಲಾಂ ನಾರ್ಹಂತಿ ಸೋಡಶೀಂ ॥ ೧೬॥ 
ಅತಃ ಪರಂ ಪ್ರವಕ್ಸ್ಟ್ಯಾಮಿ ಪಿತ್ಛೂಹಾಂ ಕಾರ್ಯಮುತ್ತಮಂ । 
ಯಾವಜ್ಜೀವಂ ಗಯಾಶ್ರಾಜೈೈರಲಭ್ಯಂ ಭುವಿ ಯತ್ಸಲಂ ॥ ೧೭ 





೧೨. ಅವರು ಮುರವೈರಿಯಾದ ಆ ಜಗನ್ನಾಥನ ಅಪ್ಪಣೆಯಂತೆ ನಿಷ್ಣು 

ಸಾಯುಜ ವನ್ನು ಪಡೆಯುತ್ತಾರೆ. ಎಲ್ಫೈ ವಿಪ್ರರೇ! ಆಪ್ಪ ನ ಸ್ರಭುವಿನ ಹಗಲು 

ಜೂ ಪುಣ್ಯಪ್ರದವಾದದು; ರಾತ್ರಿಯಲ್ಲಿ "ದಕ್ಕೆ ಹತ್ತರಷ್ಟು ಹೆಚ್ಚಾದ 
ಫಲವನ್ನುಂಟುಮಾಡುವುದು. 


೧೩. ಜಗದೀಶ್ವರನ ಸನ್ನಿಧಿಯಲ್ಲಿ ಮಾಡಿದ ಎಷ್ಟೇ ಲ್ಬವಾದ 


ಸತ್ಸರ್ಮವಾದರೂ, ಅದು ಸ್ವಲ್ಪವೋ, ಬಹಳವೋ ಹೇಗೇ ಇದ್ದ ಸ ಚ್‌ 
ಕೋಟ ಗುಣಪುಳ್ಳುದಾಗುತ್ತದೆ. 

೧೪. ಯಾರಾದರೆ ಶ್ರೀ ಪುರುಷೋತ್ತಮನ ಸನ್ನಿಧಿಯಲ್ಲಿ ತುಲಾಪುರುಷ 
ದಾನಗಳನ್ನೂ, ಗಜಾದಿ ಮಹಾ ದಾನಗಳನ್ನೂ ಮಾಡುವರೋ, ಅವರು ಒಂದೇ 
ದಾನವನ್ನು ಮಾಡಿದರೂ ಎಲ್ಲ ದಾನಗಳನ್ನೂ ಮಾಡಿದಂತೆಯೇ ಆಗುತ್ತದೆ. 

೧೫. ಅಲ್ಲಿ ಮಾಡಿದ ದಾನಗಳೆಲ್ಲವೂ ಮೇರುಪರ್ವತಕ್ಕೆ ಸಮಾನ 
ವಾದವುಗಳೇ ಆಗುತ್ತವೆ. ಅಲ್ಲಿರುವ ವಿಪ್ರರೆಲ್ಲರೂ ವ್ಯಾಸಸುಹರ್ಷಿಗಳಿಗೆ 
ಸಮಾನರೇ ಆಗಿರುತ್ತಾರೆ. ಶ್ರೀ ಜಗನ್ನಾಥಮೂರ್ತಿಯು ಮಹಾವೇದಿಗೆ 
ಉತ್ಸವ ಹೊರಟ ಈ ಯೋಗವು ಬಹಳ ದುರ್ಲಭವಾದುದು. 

೧೬. ಶ್ರೀ ಸ್ಥಂದಸ್ವಾಮಿಯು ಅರ್ಧೋದಯವೇ ಮೊದಲಾದ ಮಹಾ 
ಯೋಗಗಳ ವಿಷಯವನ್ನು ಬಹಳವಾಗಿ ಹೇಳಿರುತ್ತಾನೆ. ಅವುಗಳೆಲ್ಲವೂ ಮಹಾ 
ವೇದೀಮಹೋತ್ಸವ ಯೋಗದ ಹದಿನಾರನೆಯ ಒಂದು ಕಲೆಗೂ ಸಮಾನವಾಗು 
ವುದಿಲ್ಲವು. 

೧೭. ಎಲ್ಫೆ ವಿಪ್ರರೇ! ಇನ್ನು ಮುಂದೆ ಯಾವುದನ್ನು ಮಾಡಿದರೆ ಆಜೀವ 


೪೫೬ ಶ್ರೀ ಸ್ಕಾಂದಮಹಾಪುರಾಣಂ 


ದಿವಿಸ್ಥಾ ನರಕಸ್ಥಾ ನಾ ತಿರ್ಯಗ್ಯೋನಿಗತಾಸ್ತಥಾ । 

ತಥಾ ಮನುಷ್ಯಜಾತಿಸ್ಥಾಃ ಸರ್ವೇ ಪಿತೃಪಿತಾಮಹಾಃ ॥! ೧೮ ॥ 
ಶತಂ ಪುರುಷನಿಖ್ಯಾತಾ ಯಂ ಮಾಂಛಂತಿ ಸುತೈಃ ಕೃತಂ । 

ತಂ ವೋ ವಿಧಿಂ ಪ್ರನಕ್ಸ್ಯಾನಿ ಶೃಣಂಧ್ಯಂ ಮಂನಯೋ ವರಂ ॥ ೧೯॥ 
ಮಘಾ ವೈ ಪಿತೃನಕ್ಟತ್ರಂ ಪಿತ್ರೂಣಾಂ ಪ್ರೀತಿದಂ ಪರಂ । 

ತತ್ರ ಶ್ರಾದ್ಧಂ ತು ಪ್ರೀಣಾತಿ ದತ್ತಂ ಪುತ್ರೈರ್ಮುದಾನ್ವಿತೈಃ ॥ ೨೦॥ 
ಪಂಚಮಿ ಚ ತಿಥಿಶ್ರ್ರೇಷ್ಠಾ ಶ್ರಾದ್ಯೇಃ ಭ್ಯುವಯಕಾರಿಣೀ | 
ಉಭಯೋರ್ಯ್ಯದಿ ಸಂಯೋಗೋ ಮಹಾಪುಣ್ಯತಮಾ ತಿಥಿಃ ॥೨೧॥ 
ಯಸ್ಯಾಂ ಶ್ರಾದ್ಧೇ ಕೃತೇ ಪುತ್ಪೈಃ ಪಿತ್ರೂಣಾಮುದ್ಧೃತಿರ್ಭವೇತ್‌ । 


ಸರ್ವತೀರ್ಥಮಯೇ ತಸ್ಮಿನ್‌ ಸನ್ನಿಧೌ ಮುರವೈರಿಣಃ ॥ ೨೨ ॥ 
ಶ್ರಾದ್ಧಂ ಚೇಚ್ಛ ೨ದ್ನೆಯಾ ಕುರ್ಯಾನ್ನೀಲಕಂಠನೃಸಿಂಹಯೋಃ | 
ಮಧ್ಯೇ ಮಧ್ಯತಮೇ ದೇಶೇ ಯೋಗೇ ಪರಮದುರ್ಲಭೇ ॥ ೨೩ ॥ 





ಸರ್ಯಂತ ಗಯಾ ಶ್ರಾದ್ಧಗಳಿಂದಲೂ ದೊರಕದ ಮಹತ್ಸಲವು ದೊರಕು 
ತ್ರದೆಯೋ ಆ ಪಿತೃಶ್ರಾದ್ಧದ ವಿಷಯವನ್ನು ನಿಮಗೆ ಹೇಳುವೆನು ಆಲಿಸಿರಿ. 

೧೮-೧೯. ದೇವಲೋಕದಲ್ಲಿರಲಿ, ನರಕಲೋಕದಲ್ಲಿರಲಿ, ತಿರ್ಯಕ್‌ 
ಜಾತಿಗಳಲ್ಲಿ ಜನ್ಮವನೆತ್ತಿರಲಿ, ಅಥವಾ ಮನುಷ್ಯರಾಗಿಯೇ ಜನಿಸಿರಲಿ 
ಶತಪುರುಷರೆಂದು ವಿಖ್ಯಾತರಾದ ಸಮಸ್ತ ವಿತೃವಿತಾಮಹರೂ ಮಕ್ಕಳಿಂದ 
ಯಾವುದನ್ನು ಬಯಸುತ್ತಾರೆಯೋ ಅಂತಹ ಉತ್ತಮ ಕರ್ಮ ವಿಧಾನನನ್ಲೀಗ 
ನಿಮಗೆ ತಿಳಿಸುತ್ತೇನೆ, ಕೇಳಿರಿ. 

೨೦. ಮಘಾ ನಕ್ಸತ್ರವು ಪಿತೃ ನಕ್ಸತ್ರವೆಂದು ಪ್ರಸಿದ್ಧವಾಗಿರುವುದು. 
ಅದು ಪಿತೃಗಳಿಗೆ ಅತ್ಯಂತ ಪ್ರೀತಿಕರವಾದುದು. ಆ ನಕ್ಸತ್ರಯೋಗದಲ್ಲಿ 
ಮಕ್ಕಳಾದವರು ಸಂತೋಷಭರಿತರಾಗಿ ಶ್ರಾದ್ಧವನ್ನು ಮಾಡಿದರೆ ಪಿತೃಗಳು 
ಸುಪ್ರೀತರಾಗುತ್ತಾರೆ. 

೨೧-೨೨. ಈ ಶ್ರಾದ್ಧವನ್ನು ಮಾಡುವುದಕ್ಕೆ ಪಂಚಮಿಾತಿಥಿಯು ಬಹಳ 
ಶ್ರೇಷ್ಠವಾದುದು. ಇದು ಕರ್ತನಿಗೆ ಅಭ್ಯುದಯವನ್ನುಂಟುಮಾಡುವಂತಹುದು. 
ಮಖಾ ನಕ್ಬತ್ರ ಮತ್ತು ಪಂಚಮಿ ಇವೆರಡೂ ಕೂಡಿಬಂದುದಾದರೆ ಅದು 
ಮಹಾ ಪುಣ್ಯಕರವಾದ ತಿಥಿಯೆನಿಸುತ್ತದೆ. ಆ ದಿನ ಪುತ್ರರಾದವರು ನಿತೃಶ್ರಾದ್ಧ 
ವನ್ನು ಮಾಡಿದುದಾದರೆ ಪಿತೃಗಳು ಉದ್ದಾರವಾಗುತ್ತಾರೆ. ಈ ಶ್ರಾದ್ಧವನ್ನು 
ಇಂದ್ರದ್ಯುಮ್ನಸರಸ್ತೀರದಲ್ಲಿ ಶ್ರೀಜಗನ್ನಾಥಸನ್ನಿಧಿಯಲ್ಲಿ ಮಾಡಬೇಕು. 

೨೩-೨೪. ಎಲ್ಫೈ ವಿಪ್ರಕೇ! ಈ ತೀರ್ಥಶ್ರಾದ್ಧವನ್ನು ಆ ಸರಸ್ಮೀರ 
ದಲ್ಲಿ ಶ್ರೀನೀಲಕಂಠ ನೃಸಿಂಹಮೂರ್ತಿಗಳ ನಡುವಣ ಪಾವನ ಪ್ರದೇಶದಲ್ಲಿ 


ಚತುಸ್ವ್ರಿಂಶೋಳ$ಧ್ಯಾಯಃ ೪೫೭ 


ಪುರುಷಾಂಛತಮಂದ್ಧ ತ್ಯ ಬ್ರಹ್ಮಲೋಕೇ ಮಹೀಯತೇ । 


ಪ್ರಶಸ್ಯಃ ಕುತಪಃ ಕಾಲೋ ಮಂದೀಭೂತದಿವಾಕರಃ ॥ ೨೪ ॥ 
ಪಿತ್ಯೂನುದ್ಧಿಶ್ಯ ವಾ ದದ್ಯಾದಶಕ್ತಃ ಕನಕಂ ಶುಚಿಃ । 

ತರ್ಪಯಿತ್ವಾ ತಿಲೈಃ ಸಮ್ಯಕ್ಟ್ರಕೃತಿಂ ಪ್ರೀತಿಮುತ್ತಮಾಂ ॥ ೨೫ ॥ 
ಅಥವಾ ಭೋಜಯೇದ್ವಿಪ್ರಾನ್‌ ಭೋಜ್ಯಮೌಲ್ಯಾನಿ ವಾ ದದೇಶ್‌ । 
ಏಕಸ್ಮೈ ನಾ ಗುಣವತೇ ಸಹಸ್ರಂ ಭೋಜನಂ ದದೇತ್‌ ॥ ೨೬ ॥ 


ಗುಣಾಗುಣವಿವೇಕಸ್ತು ನಾತ್ರ ಯೋಗೇ ವಿಧೀಯತೇ । 
ತಸ್ಮಿನ್ಸುಮುರ್ಲಭೇ ಯೋಗೇ ಸರ್ವೇ ಮುನಿಸಮಾ ದ್ವಿಜಾಃ ॥ ೨೭॥ 
ಆಷಾಢಸ್ಯ ಸಿತೇ ಪಕ್ಸೇ ಪಂಚಮಾ ಪಿತೃದೈನತಂ । 

ನಕ್ಸತ್ರಂ ಜಗದೀಶಸ್ಯ ಮಹಾವೇದೀಸಮಾಗಮಃ ॥ ೨೮ ॥ 
ಯಾತೇ ಯದಾ ತ್ರಯಃ ಸ್ಯುಶ್ಚೇದಿಂದ್ರಮ್ಯಮ್ಮ್ನಸರೋವರೇ । 
ಚತುಷ್ಬಾದಃ ಸ್ಮೃತೋ ಯೋಗಃ ಪಿತ್ಛೂಣಾಮಕ್ಸಯಪ್ರದಃ ॥೨೯॥ 








ಈ ಮಹಾ ಯೋಗದಲ್ಲಿ ಶ್ರದ್ಧೆಯಿಂದ ಮಾಡಿದುದಾದರೆ ಶತಪುರಷರೆಂದು 
ಪ್ರಖ್ಯಾತರಾದ ಪಿತೃಗಳನ್ನುದ್ಧರಿಸಿ ತಾನೂ ಸಹ ಬ್ರಹ್ಮಲೋಕವನ್ನು ಸೇರಿ 
ಸುಖಿಸುತ್ತಾನೆ. ಸೂರ್ಯನು ಮಂದಪ್ರಭನಾಗಿರುವ ಕಾಲವು ಕುತಪಕಾಲ 
ವೆನಿಸುತ್ತದೆ. 

೨೫. ಎಲೆ ವಿಪ್ರಕೇ!  ಇಂದ್ರದ್ಯುಮ್ನಸರಸ್ತೀರದಲ್ಲಿ ಶ್ರಾದ್ಧವನ್ನು 
ಮಾಡಲಶಕ್ತನಾದವನು ಶ್ರದ್ಧಾಭಕ್ತಿಗಳಿಂದ ಪಿತೃದೇವತೆಗಳಿಗೆ ತಿಲತರ್ಪಣ 
ವನ್ನುಮಾಡಿ ಸಿತೃಗಳನ್ನುದ್ದೇಶಿಸಿ ಶ್ರಾದ್ಧ ಪ್ರತ್ಯಾಮ್ನಾಯವಾಗಿ ಸುವರ್ಣದಾನ 
ವನ್ನು ಮಾಡಿದುದಾದರೆ ಪಿತೃಗಳಿಗೆ ಪ್ರೀತಿಯುಂಟಾಗುತ್ತದೆ. 

೨೬. ಅಥವಾ, ಮಾನವನು ತಿಲತರ್ಪಣವನ್ನುಮಾಡಿ, ಗುಣವಂತನಾದ 
ಒಬ್ಬ ಬ್ರಾಹ್ಮಣನಿಗಾಗಲಿ, ಸಹಸ್ರ ಬ್ರಾ ಹ್ಮಣರಿಗೇ ಆಗಲಿ ಭೋಜನದ ಮೌಲ್ಯ 
ವನ್ನು ಕೊಡಬಹುದು. 

೨೭. ಮಹಾಪುಣ್ಯಪ್ರ ದವಾದ ಆ ಮಹಾವೇದೀ ಮಹೋತ್ಸವ ಮಹಾ 
ಯೋಗ ಸಮಯದಲ್ಲಿ ನೆರದಿರುವ ಬ್ರಾಹ್ಮಣ ಸಮುದಾಯದಲ್ಲಿ ಯಾರೂ 
ಗುಣಾವಗುಣಗಳನ್ನೆಣಿಸಬಾರದು. ಆ ಸಮಯದಲ್ಲಿ ಅಲ್ಲಿ ಸೇರಿರುವ ಬ್ರಾಹ್ಮಣ 
ರೆಲ್ಲರೂ ಮುನಿಗಳಿಗೆ ಸಮಾನರಾದವರೇ! 

೨೮-೨೯. ಎಲ್ಫೆ ದ್ವಿಜೋತ್ತಮರೇ! ಆಷಾಢಮಾಸದ ಶುಕ್ಲ ಪಕ್ಷದ 
ಪಂಚಮಿತಿಥಿಯು ಪಿತೃದೇವತಾಕವಾದುದು. ಅಂದಿನ ದಿನವೇ ಜಗನ್ನಾಥ 
ಸ್ವಾಮಿಯ ಮಹಾವೇದೀ ಮಹೋತ್ಸವದ ನಕ್ಬತ್ರವೂ ಸೇರಿದುದಾದರೆ 
ಉತ್ತಮೋತ್ತಮವು. ಆಷಾಢಮಾಸ, ಶುಕ್ಲಪಕ್ಷದಲ್ಲಿ ಬರುವ ಪಿಶೃಪಂಚಮಿ, 

F 


೪೫೮ ಶ್ರೀ ಸ್ಕಾಂದಮಹಾಪುರಾಣಂ 


ಪಿತೃಕಾರ್ಯೇ ನ ಸೀದಂತಿ ನಿರೂಪ್ಯ ಶ್ರಾದ್ಮಮತ್ರ ವೈ । 


ಶೃಣುಧ್ಹಮಸ್ಕ ವಿಪ್ರಾ ನೈ ಪ್ರಸಂಗಾಚ್ಚೆ ಬ್ರವೀಮಿ ವಃ ॥೩೦॥ 
ನಭಸ್ಯ ದರ್ಶೇ ಯಃ ಕುರ್ಯಾಚ್ಚೆತುರ್ಷ್ವಪಿ ಯುಗಾದಿಷು । 

ಶ್ರಾದ್ಧಂ ಪಿತ್ಯೂನ್ಸಮುದ್ಧ್ದಿಶ್ಯ ಅಶ್ವಮೇಧಾಂಗಸಂಭವೇ ॥೩೧॥ 
ಗಯಾಶ್ರಾದ್ಧಸಹಸ್ರಸ್ಯ ಶ್ರದ್ಧಯಾ ವಿಹಿತಸ್ಯ ವೈ । 

ಫಲಂ ಯದ್ಧಿ ಸಮಂ ತ್ಹಸ್ಯ ನಾತ್ರ ಕಾರ್ಯಾ ವಿಚಾರಣಾ ॥ ೩೨ ॥ 
ದಾನಂ ಹೋಮೋ ಜಪಶ್ಚಾಪಿ ಸರ್ವಪಾಪಾಪನೋದನಃ । 

ದಿನಾನಿ ಸಪ್ತ ಯಾನ್ಯತ್ರ ಕೃಷ್ಣೇ ವಸತಿ ಮಂಡಪೇ ॥ ೩೩ ॥ 


ಏಕಸ್ಮಾದುತ್ತರಂ ಶ್ರೇಯೋ ಯತ್ತಸ್ಮಾದುತ್ತರೋತ್ತರಂ । 
ಆಸಷಾಢಶುಕ್ಲತೃತೀಯಾಯಾಂ ಪ್ರಾತಃಸ್ಟಾನಂ ಸಮಾಚರೇತ್‌ ॥ ೩೪॥ 





ಮಹೋತ್ಸವ ಮತ್ತು ನಕ್ಸತ್ರ ಇವು ಮೂರೂ ಇಂದ್ರದ್ಯುಮ್ನ ಸರೋವರದಲ್ಲಿ 
ಸೇರಿಬಂದುದಾದರೆ ಅದು ಪಿತೃಗಳಿಗೆ ಅಕ್ಬಯಲೋಕಪ್ರ ದವಾದ ಚತುಷ್ಬಾ 
ದರ್ಮದ ಮಹಾಯೋಪವೆನಿಸುತ್ತದೆ. 

೩೦. ಎಲೈ ವಿಪ್ರರೇ! ಈ ಕ್ಲೇತ್ರದಲ್ಲಿರುವ ಇಂದ್ರದ್ಯುಮ್ಮ ಸರಸ್ತೀರದಲ್ಲಿ 
ಶ್ರಾದ್ಧವನ್ನು ಮಾಡಿದರೆ ಅದು ಅತ್ಯುತ್ತಮವಾದ ಫಲಗಳನ್ನು ಕೊಡುತ್ತದೆ. 
ಈಗ ಉಚಿತವಾದ ಪ್ರಸಂಗವು ಬಂದಿರುವುದರಿಂದ ನಿಮಗೆ ಬೇಕೊಂದು ವಿಷಯ 
ವನ್ನು ತಿಳಿಸುವೆನು; ಕೇಳಿರಿ. 

೩೧-೩೨. ಕೃತ್ಯ ತ್ರೇತಾ, ದ್ವಾಪರ, ಕಲಿಗಳೆಂಬ ನಾಲ್ಕುಯುಗಗ 
ಳಲ್ಲಿಯೂ ಪ್ರತಿ ವರ್ಷದ ಭಾದ್ರಪದ ಮಾಸದ ಕೃಷ್ಣ ಪಕ್ಸದ ಅಮಾವಾಸ್ಯೆಯ 
ದಿನ ಭಕ್ತಿಶ್ರದ್ಧೆಗಳಿಂದ ಪುತ್ರರಾದವರು ಮಾಡಿದ ಪಿತೃಶ್ರಾದ್ಧ ಕೈಂತಲೂ, ಅಶ್ವ 
ಮೇಧಯಾಗಾಂಗವಾಗಿ ಉದ್ಭವಿಸಿದ ಈ ಇಂದ್ರ ದ್ಯುಮ್ನುಸರೋವರದ ತೀರದಲ್ಲಿ 
ಮಾಡಿದೆ ಶ್ರಾದ್ಧವು ಉತ್ತಮವಾದುದೇ ಅಲ್ಲದೆ, ಒಂದು ಸಹಸ್ರಗಯಾ 
ಶ್ರಾದ್ಧಗಳನ್ನು ಶ್ರದ್ಧೆಯಿಂದ ಮಾಡಿದುದರಿಂದುಂಟಾದ ಫಲವನ್ನು ದೊರಕಿಸು 
ತ್ಮದೆಯೆಂಬ ವಿಷಯದಲ್ಲಿ ಯಾವ ವಿಚಾರವೂ ಇರುವುದಿಲ್ಲವು. 

೩೩. ಶ್ರೀ ಜಗನ್ನಾಥ ಪ್ರಭುವು ಏಳುದಿನಗಳ ಕಾಲ ನೆಲಸಿರುವ ಸಮಯ 
ದಲ್ಲಿ ಮಾನವರೆಸಗುವ ದಾನ, ಹೋಮ, ಜಪಗಳು ಸಮಸ್ತಪಾಪಗಳನ್ನೂ 
ನಾಶಗೊಳಿಸುವಂತಹುವು. ಇವುಗಳಲ್ಲಿ ಒಂದಕ್ಕಿಂತಲೂ ಇನ್ನೊಂದು ಅಧಿಕಾ 
ಧಿಕವಾದ ಫಲಗಳನ್ನು ಕೊಡುವಂತಹವು. 

೩೪-೩೫. ಎಲ್ಲೆ ವಿಪ್ರರೇ! ಈಗ ನಿಮಗೊಂದು ವ್ರತದ ವಿಚಾರವನ್ನು 
ತಿಳಿಸುತ್ತೇನೆ. ಸಾವಧಾನಮನಸ್ಯರಾಗಿ ಕೇಳಿರಿ. ಆಷಾಢ ಶುಕ್ಲ ತೃತೀಯಾ 
ದಿನದಲ್ಲಿ ವ್ರತವನ್ನು ಕೈಕೊಳ್ಳಲಪೇಶ್ಸಿಸಿರುವ ಮಾನವನು ಪ್ರಾತಃ ಸ್ನಾನವನ್ನು 


ಚತುಸ್ತ್ರಿಂಶೋಳ$ಧ್ಯಾಯಃ ೪೫೯ 


ಇಂದ್ರಡ್ಯುನ್ನುತಟೀ ಜೀಶೇ ನೃಸಿಂಹಳ್ಬ್ಸೇತ್ರ ಉತ್ತಮೇ ! 
ವ್ರತಮೇತತ್ತು ಗೈಜ್ಲೀಯಾತ್ಸಂಕಲ್ಪ್ಯ ವಿಧಿವನ್ನರಃ 
ವನಜಾಗರಣಂ ನಾಮ ಭಗೆವಫ್ರೀತಿವರ್ಧನಂ । 
ಸರ್ವಪಾಪಪ್ರಶಮನಂ ಸರ್ವವ್ರತಫಲಪ್ರದಂ 

ದಿನಾನಿ ಸಪ್ತ ಮೌನೀ ಸ್ಯಾತೃತತ್ರಿಸವಣಕ್ರೀಯಃ । 
ಕುಂಭೇಚ ಪೂಜಯೇದ್ದೇವಂ ತ್ರಿಸಂಧ್ಯಂ ಭೆಕ್ತಿಭಾವಿತಃ ॥ ೩೭॥ 
ಗೋಫೃತೇನಾಥ ತೈಲೇನ ತಿಲಜೇನ ಪ್ರದೀಪಯೇತ್‌ ॥ 
ಅಪರ್ನಿಶಂ ಹರೇರಗ್ರೇ ರಕ್ಟೇತ್ತಂ ಯತ್ನತೋ ವ್ರತೀ 


1 ೩೫ ॥ 


॥ ೩೬ ॥ 


॥ ೩೮ ॥ 
ದಿವಾ ದಿವಾ ವಸೇನ್ಮೌನೀ ರಾತ್ರೌ ರಾತ್ರೌ ಚ ಜಾಗೃಯಾತ್‌ । 
ಮಂತ್ರಂ ಭಾಗವತಂ ಜಪ್ಯಾನ್ನಿತ್ಯಕೃ ತ್ಯಾಂತರೇ ವ್ರತೀ Harn 
ಉಪವಾಸಪರೋ ಭೂತ್ವಾ ಸಪ್ತಾಹಾನಿ ನೆಯೇದ್ವ್ರತೀ । 

ಅಷ್ಟಮೇ ಪ್ರಾತರುತ್ಕಾಯ ಪ್ರತಿಷ್ಠಾಂ ಕಾರಯೇದ್ದಿನೇ ॥ ೪೦॥ 





ಮುಗಿಸಿಕೊಂಡು, "" ಇಂದ್ರದ್ಯುಮ್ನಸರೋವರದ ಬಳಿಯಿರುವ ಉತ್ತಮವಾದ 
ಶ್ರೀನೃಸಿಂಹಕ್ಸೇತ್ರದಲ್ಲಿ ಈ ವ್ರತವನ್ನು ಕೈಗೊಳ್ಳುವೆ?'ನೆಂದು ನಿಧ್ಯುಕ್ತವಾಗಿ 
ಸಂಕಲ್ಪ ಮಾಡಬೇಕು. 

೩೬. ಈ ವ್ರತದ ಹೆಸರು ವನಜಾಗರಣವೆಂದು. ಇದು ಭಗವಂತನಿಗೆ 
ಅತ್ಯಂತಪ್ರಿಯಂಕರವಾದುದು. ಸಕಲಪಾಪಗಳನ್ನೂ ನಿವಾರಣೆಮಾಡತಕ್ಕುದು. 
ಸಮಸ್ತ ವ್ರತಗಳ ಫಲವನ್ನೂ ದೊರಕೆಸುವಂತಹುದು. 

೩೭. ಈ ವ್ರತವನ್ನು ಕೈಕೊಳ್ಳುವ ಮಾನವನು ಮೂರು ಕಾಲಗಳಲ್ಲಿಯೂ 
ಸ್ನಾನಾಹ್ಟಿಕಗಳನ್ನು ಮಾಡಿಕೊಂಡು ಮಾೌನವಾಗಿರಬೇಕು. ಮುಚ್ಚಂಜೆ 
ಗಳಲ್ಲಿಯೂ ಭಕ್ತಿಭರಿತನಾಗಿ ಕುಂಭದಲ್ಲಿ ಆವಾಹಿಸಿರುವ ಶ್ರೀಜಗನ್ನಾಥನನ್ನು 
ಪೂಜಿಸಬೇಕು. 

೩೮. ಆಕಳ ತುಪ್ಪ ಅಥವಾ ಎಳ್ಳೆಣ್ಣೆಯ ನಂದಾದೀಪವನ್ನು ಶ್ರೀಹರಿಯ 
ಸ್ಪಿಧಿಯಲ್ಲಿ ಸ್ಥಾಪಿಸಿ, ಹಗಲಿರುಳೂ ಅದು ನಂದಿ ಹೋಗದಂತೆ ಕಾಪಾಡು 


ರ೯. ಪ್ರತಿದಿನದ ಹೆಗಲೂ ಮೌನವನ್ನಾಚರಿಸುತ್ತಿದ್ದು, ಪ್ರತಿರಾತ್ರಿಯ 
ಲ್ಲಿಯೂ ಜಾಗರಣೆಯನ್ನು ಮಾಡಬೇಕು. ಪ್ರತಿದಿನವೂ ನಿತ್ಯಕರ್ಮಗಳನ್ನು 
ಆಚರಿಸಿಯಾದ ಮೇಲೆ ವ್ರತಿಯು ಭಗವತ್ಸಂಬಂಧವಾದ ಶ್ರೀಮಂತ್ರವನ್ನು 
ಜಪಿಸಬೇಕು. 

೪೦. ಈ ರೀತಿ ವ್ರತಿಯು ಏಳು ದಿನಗಳಕಾಲ ವ್ರತವನ್ನು ಮಾಡತಕ್ಕದ್ದು. 
ಎಂಟನೆಯ ದಿನ ಬೆಳಿಗಿನ ರಭಾವಕ್ಕೆದ್ದು ಅಂದಿನ ಹೆಗಲಿನಲ್ಲಿಯೇ ಶ್ರೀ 


೪೬೧ ಶ್ರೀ ಸ್ಕಾಂದಮಹಾಪುರಾಣಂ 


ತಸ್ಮಿನ್ನೇನ ತೀರ್ಥನರೇ ಸ್ನಾತ್ವಾಗತ್ಯ ಗೃಹಂ ಪುನಃ । 
ಮಂಡಲೇ ಸರ್ವತೋ ಭದ್ರೇ ಪೂರ್ವೇ ಕುಂಭಂ ನಿವೇಶಯೇತ್‌॥ ೪೧೫ 
ತತ್ರಾವಾಹೈ ಹೃಷೀಕೇಶಂ ಪೂಜಯೇದುಪಚಾರಕ್ಕೆಃ | 


ತಸ್ಯ ಪಶಿ ಶಿ ಮದೇಶೇ ಚೆ ಸ್ತಂಡಿಲೇ ವಿಧಿಸಂಸ್ಕೃತೇ 1 ೪೨ ॥ 
ಅಗ್ನಿ ೦ ಸೆ ಕ್ರೆಚೇಯ ಗೆ ಹ್ಯೋಕ್ತ ವಿಧಿನಾ ಬಾ ತ್ರಹ್ಮಣಾವೃತಃ | 
ಆಗ್ನಿ ಸ ಪ್ರಕುರ್ವೀತ ಸಮಿದಾಜ್ಯ ಚರೂಂಸ್ತಥಾ ॥ ೪೩ ೫ 


ಸಹಸ್ರ ೦ ಜುಹುಯಾದಗ್ನೌ ಪ್ರತ್ಯೇಕಂ ಚ ಶತಂ ಶತಂ । 

ಗಾಯತ್ರಿ ವೆ ೈಷ್ಣನೀ ಸ ವೈ ತಂಯೋಹೋಮವಿಧಿಃ ಸೆ ಓತ ೪ ॥ 
ಸಂಪ್ರಾಕ್ಶ್ಯ ದಕ್ಷಿಣಾಂ ದದ್ಯಾದ್ದೇನುಂ ವಸ್ತ್ರಂ ಹಿರಣ್ಯಕಂ । 

ವಿಪ್ರಾಂಶ್ಚ ಭೋಜಯೇದಂತೇ ಪ್ರೀತಯೇ ವಿಶ್ವಸಾಫ್ಸಿಣಃ ॥ ೪೫ ॥ 
ವ್ರತರಾಜಮಿಮಂ ಕೃತ್ವಾ ವಿಧಿನಾನೇನ ಭೋ ದ್ವಿಜಾಃ । 
ಚೆತುರ್ವರ್ಗಾನವಾಸ್ನೋತಿ ಯೋ ಯಃ ಕಾಮಾನಭೀಪ್ಸ್ಯತಿ ॥ ೪೬॥ 
ಜಗನ್ನಾಥ ಮೂರ್ತಿಯನ್ನು ಪ್ರತಿಷ್ಠಿಸಬೇಕು. ಈ ವಿಧಾನವನ್ನು ಹೇಳುತ್ತೇನೆ; 
ಕೇಳಿರಿ. 

೪೧. ಎಲ್ಫೈ ವಿಪ್ರರೇ! ಅದೇ ಇಂದ್ರ ದ್ಯುಮ್ನಸರೋವರದಲ್ಲಿಯೇ ಸ್ನಾನ 
ವನ್ನು ಮಾಡಿ ಮನೆಗೆ ಬಂದು ಸರ್ವತೋಭದ್ರ ಮಂಡಲವನ್ನು ರಚಿಸಿ ಅಲ್ಲಿ 
ಪೂರ್ವಕ್ಕೆ ಹಿಂದಿ ಹೇಳಿದ ಕುಂಭವನ್ನಿಡತಕ್ಕುದು. 

೪೨-೪೪. ಆ ಕುಂಭದಲ್ಲಿ ಶ್ರೀ ಹೃಷೀಕೇಶನನ್ನು ಆವಾಹನೆಮಾಡಿ 
ಮೂರ್ಮೋ (ಕ ನಾನವನ ನುಸರಿಸಿ ಪೂಜಿಸಬೇಕು. ಅದಕ್ಕೆ ಪತ್ರಿ ಕ್ಚ್ರಮದಿಕ್ಕಿಗೆ 
ವಿಧಿಸಂಸ್ಕೃತವಾದ ಸ್ಥಂಡಿಲದಲ್ಲಿ ಗೃಹ್ಯೋಕ್ತವಿಧಿಯನ್ನನುಸರಿಸಿ ಅಗ್ನಿಯನ್ನು 

ಪ್ರಣಯನಮಾಡಿ ಸಮಿತ್ತು ಆಜ್ಯ ಚರುಗಳಿಂದ ವಿಷ್ಣು ಗಾಯತ್ರೀ ಮಂತ ತ್ರವನ್ನು 
ಪುರಶ್ಪರಣೆಮಾಡಿಕೊಂಡು ಬೇರೆಬೇರೆಯಾಗಿಯೋ "ಅಥವಾ "ನೂರು ನೂರಕ್ಕೆ 
ಒಮ್ಮೊಮ್ಮೆಯಾಗಿಯೋ ಹೋಮುಮಾಡಬೇಕು. 

೪೫. ಹೋಮಶೇಷವನ್ನು ಪ್ರಾಶನಮಾಡಿದ ಬಳಿಕ ಖುತ್ತಿಕ್ಯುಗಳಿಗೂ 
ಬ್ರಹ್ಮನಿಗೂ ದಕ್ಸಿಣೆಗಳನ್ನೂ, ಗೋದಾನ, ವಸ್ತ್ರದಾನ, ಹರಣ್ಯದಾನಗಳನ್ನೂ 
ಕೊಡತಕ್ಕುದು. ಇದಾದ ತರುವಾಯ ವಿಶ್ವಾಸಾಕ್ಸಿಯಾದ ಶ್ರೀ ಪುರುಷೋ 
ತ್ರ್ರಮನ ಪ್ರೀತ್ಯರ್ಥವಾಗಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು. 

೪೬. ಅಯ್ಯಾ ಬ ್ರ್ರಾಹ್ಮಣೋತ್ತ ಮರಿರಾ! ವ್ರತರಾಜವೆನಿಸಿದ ಈ ವನಜಾ 
ಗರಣ ವ್ರತವನ್ನು ಮೇಲೆ ನಿರೂಪಿಸಿದ ವಿಧಿಯನ್ನ: ಸರಿಸಿ ಮಾಡಿದುದಾದರೆ 
ಮಾನವನು ಧರ್ಮಾದಿ ಚತುರ್ವಿಧ ಪುರುಷಾರ್ಥಗಳನ್ನು ಪಡೆಯುವುದೇ ಅಲ್ಲದೆ 
ಅವನು ಬಯಸುವ ಯಾವ ಬಯಕೆಯಾದರೂ ಈಡೇರುತ್ತದೆ. 








ಚತುಸ್ವ್ರಿಂಶೋ6ಧ್ಯಾಯಃ ೪೬೧ 


ನಾರೀ ವಾ ಶ್ರದ್ಧಯಾ ಯುಕ್ತಾ ಕುರ್ಯಾದ್ವೇದೀಮುಹೋತ್ಸವಂ । 
ಸಾ ಹಿ ತತ್ಫಲಮಾಪ್ನೋತಿ ಯಾ ಕುರ್ಯಾದ್ವ ್ರತಮುತ್ತಮಂ ॥ ೪೭॥ 


ಯಾತ್ರಾ ಕರ್ತುಃ ಫಲಂ ಯಾದೃಗ್ಹ್ರತಕರ್ತುಕ್ಳ ತತ್ಛ ಲಂ | 


ಭವತೇ : ವೈ ದ್ವಿಜಶ್ರೇಷ್ಠಾಃ ಕಥಿತಂ ವೋ ಮುದಾಸ್ತಿ! ತಾಃ ॥ ೪೮ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತಮಕ್ಪೇತ್ರಮಾಹಾತ್ಮ್ಯೇ ಜೈಮಿನಿಯಷಿ 
ಸೊವಾಡೀ ಫಿ ಮಹಾವೇದೀಮಹೋತ್ಸ ವ್‌ ಭಾವವರ್ಣನಂ 3 ಸಾಮ 
ಚತುಸಿ ಸಿಂತೋಂಧ್ಯಾಯಃ 








೪೭. ಮಹಾವೇದೀಮಹೋತ್ಸವವನ್ನಾಗಲಿ ಈ ವನಜಾಗರವ್ರತವನ್ನಾ 
ಗಲಿ ಮಾಡುವ ಸ್ತ್ರೀಯೂ ಸಹ ಅದಕ್ಕೆ ಹೇಳಿರುವ ಫಲವನ್ನು ಪಡೆಯುತ್ತಾಳೆ 

೪೮. ಶ್ರೀಜಗನ್ನಾಥಯಾತ್ರೆಯನ್ನು ಮಾಡಿದ ನರನಿಗೆ ಯಾವ ಫಲವು 
ದೊರಕುವುದೋ ಅದೇ ಫಲವೇ ಈ ವ್ರತನ್ನಾಚರಿಸಿದವರಿಗೂ ದೊರಕುತ್ತದೆ. 
ಪುರಾಣಶ್ರವಣದಿಂದ ಆನಂದಗೊಂಡಿರುವ ನಿಮಗೆ ಈ ವ್ರತರಾಜದ ವಿಚಾರ 
ವಸ್ಸಿಂತು ಹೇಳಿರುತ್ತೇನೆ. 


ಇಲ್ಲಿಗೆ ಎಂಬತ್ತೊಂದು ಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರ ಪ್ರಸಿದ್ಧವಾದ 
ಶ್ರೀಸಾ ಥಮ ಹಾಪುರಾಣದ ಎರಡನೆಯ ವೈಷ್ಣನಖಂಡದ ಪುರುಷೋತ್ತಮಕ್ಸೇತ್ರ 
'ಮಾಹಾಿತ್ಕ್ಯದ ಜೈಮಿನಿಯಸಿಸಂವಾದದಲ್ಲಿ " ನುಹಾವೇದೀಮಹೋತ್ಸವಪ್ರಭಾವ 
ವರ್ಣನುವೆಂಬ ಮುಂವ್ವತ್ತನಾಲ್ಕನೆಯ ಅಧ್ಯಾಯವು ಮುಗಿದುದು 


1 ಶ್ರೀಃ 1 
ಅಥ ಪಂಚತ್ರಿಂಶೋಧ್ಯಾಯಃ 
ರಥರಕ್ತಾ ಕರಣವಿಧಾನವರ್ಣನಂ 
ಜೈಮಿನಿರುವಾಚ :-- 

ಅತಃ ಪರಂ ಪ್ರನಕ್ಸ್ಸಾಮಿಂ ರಫರಕ್ಟಾಕರಂ ವಿಧಿಂ । 
ಭೂತಪ್ರೇತಾದಯೋ ಘೋರಾ ದಾರುಣಾನ್ಯಮೃೃತಾನಿ ಚ Hou 
ನ ಬಾಧಂತೇ ರಥಾನ್ಯೇನ ಮುನಯೋ ವಶ್ಚ ಯನ್ಮತಂ | 
ಪ್ರತ್ಯಹಂ ಪೂಜಯೇದ್ದೇವಾನ್‌ ಕೃಷ್ಣಾದೀನ್‌ ಧೃಜಸಂಸ್ಕಿತಾನ್‌ ॥ ೨ ॥ 
ಗಂಧಪುಷ್ಬಾಕ್ಸತೈರ್ಮಾಲೈರುಪಹಾಕೈರನುತ್ತಮೈಃ | 


ಗೀತನೃತ್ಯಾದಿಕೈಶ್ಚೈವ ಧೂಪದೀಪನಿವೇದನೈಃ Han 
ದಿಕ್ಸಾಲೇಭ್ಯೋ ಬಲಿಂ ದದ್ಯಾತ್ಪಾಯಸಾನ್ನೇನ ಚಾನ್ವಹಂ । 
ಭೂತಪ್ರೇತಪಿಶಾಚೇಭ್ಯೋ ದದ್ಯಾಚ್ಚ ಬಲಿಮುತ್ತಮಂ ॥೪॥ 


ರಕ್ಟೇಚ್ಚೆ ಯತ್ನತಸ್ತಾನ್ಟೈ ರಥಾನಾರೋಹಣೋಚಿತಾನ್‌ । 
ಯಥಾ ನ ಕಶ್ಚಿದಾರೋಹೇನ್ನರೋ ಗ್ರಾಮ್ಯುಪಶುಸ್ತಥಾ ! 
ಪಕ್ಸಿಣಶ್ಚ ವಿಶೇಷೇಣ ಯೇಷಾಂ ವಾಸೋ ನ ಶೋಭನೆಃ Wn 
ಕನ್ನಡದ ಅನುವಾದ 
ರಢರಕ್ಟಾ ಕರಣವಿಧಾನವರ್ಣನ 

೧-೨. ಜೈಮಿನಿಯು ಹೇಳುತ್ತಾನೆ: ಎಲ್ಫೆ ವಿಪ್ರರೇ! ಇನ್ನು ಮೇಲೆ 
ರಥಗಳನ್ನು ರಕ್ಷಣೆ ಮಾಡುವ ವಿಧಾನವನ್ನು ನಿರೂಪಿಸುವೆನು. ಇದರಿಂದ 
ಘೋರರೂಪರಾದ ಭೂತಪ್ರೇತಾದಿಗಳೂ, ಅದ್ಭುತಗಳಾದ ವಿಸತ್ತುಗಳೂ ಆ ರಥ 
ಗಳನ್ನು ಬಾಧಿಸಲಾರವು. ಮಹರ್ಷಿಗಳಿರಾ! ಇದು ನಿಮಗೂ ಅಭಿಮತವಾಗಿಯೇ 
ಇರುವುದು. ರಥೋತ್ಸವಕಾಲದಲ್ಲಿ ಪ್ರತಿ ಪ್ರಾತಃಕಾಲದಲ್ಲಿಯೂ ರಥಧ್ವಜಗಳಲ್ಲಿ 
ನೆಲೆಗೊಂಡಿರುವ ಶ್ರೀಕೃಷ್ಣನೇ ಮೊದಲಾದ ದೇವತೆಗಳನ್ನು ಪೂಜಿಸಬೇಕು. 

೩. ಗಂಧ, ಪುಷ್ಪ, ಅಕ್ಬತೆ, ಪುಷ್ಪಮಾಲೆಗಳಿಂದಲೂ, ಅಸದ್ಭಶಗಳಾದ 
ಉಪಹಾರಗಳಿಂದಲೂ, ಸಂಗೀತ ನೃತ್ಯಾದಿ ಸೇವೆಗಳಿಂದಲೂ, ಧೂಪದೀಪಗಳ 


೪. ಪ್ರತಿದಿನವೂ ಅಷ್ಟದಿಕ್ಟಾಲಕರಿಗೆ ಷಾಯಸಾನ್ನವನ್ನುಮಾಡಿ ಬಲಿ 
ಯನ್ನರ್ಪಿಸಬೇಕು. ಭೂತಗಳಿಗೂ, ಪ್ರೇತಗಳಿಗೂ, ಪಿಶಾಚಗಳಿಗೂ ಹಾಗೆಯೇ 
ಉತ್ತಮಾಹಾರದಿಂದ ಬಲಿಪ್ರ ದಾನವನ್ನು ಮಾಡಬೇಕು. 

೫. ದೇವತೆಗಳ ಆರೋಹಣಕ್ಕೆ ಉಚಿತಗಳಾದ ಆ ರಥಗಳನ್ನು ಬಹಳ 
ಪ್ರಯಾಸದಿಂದ ಕಾಪಾಡಬೇಕು. ಅವುಗಳನ್ನು ಯಾವ ಮನುಷ್ಯನೇ ಆಗಲಿ 


ಪಂಚತ್ರಿಂಶೋ8ಧ್ಯಾಯಃ ೪.೬ಷ್ಟಿ 


ಅಷ್ಟಮೇಂಕ್ನಿ ಪುನಃ ಕೃತ್ವಾ ದಕ್ಸಿಣಾಭಿಮುಖಾನ್ರಥಾನ್‌ । 
ವಿಭೂಷಯೇದ್ವಸ್ತ್ರಮಾಲ್ಯಪತಾಕೈಶ್ವಾಮರಾದಿಭಿಃ ॥೬॥ 
ನವಮ್ಯಾಂ ವಾಸಯೇಜ್ದೇವಾಂಸ್ಕೇಷು ಪ್ರಾತಸ್ಸನಮೃದ್ಧಿಮತ್‌ ೭ 
ದಕ್ಸಿಣಾಭಿಮುಖಾ ಯಾತ್ರಾ ವಿಷ್ಣೋರೇಷಾ ಸುದುರ್ಲಭಾ । 
ಯಾತ್ರಾ ಪ್ರಯತ್ನತಃ ಸಾಹಿ ಭಕ್ತಿಶ್ರವ್ಮಾಸಮಸ್ಸಿತ್ಯೈಃ 

ಯಥಾ ಪೂರ್ವಾ ತಥಾ ಚೇಯಂ ಜ್ವೇ ಚ ಮುಕ್ತಿಪ್ರದಾಯಕೇ। 
ಯಾತ್ರಾಪ್ರವೇಶೌ ದೇವಸ್ಯ ಏಕ ಏವೋತ್ಸವೋ ಮತಃ 
ಪುರಾವಿದೋ ವದಂತ್ಯೇತಾಂ ಯಾತ್ರಾಂ ನವದಿನಾತ್ಮಿಕಾಂ । 
ಏಷಾ ತ್ರ್ಯವಯವಾ ಯಾತ್ರಾ ಸಂಪೂರ್ಣಾ ಯೈರುಪಾಸಿತಾ ॥ ೧೦॥ 
ಸುಸಂಪೂರ್ಣಫಲಸ್ತೇಷಾಂ ಮಹಾವೇದೀನುಹೋತ್ಸವಃ ॥ ೧೧॥ 


Hc 


nen 


ನಾಯಿಗಳೇ ಮುಂತಾದ ಗ್ರಾಮ್ಯ ಪಶುಗಳಾಗಲಿ ಆರೋಹಿಸದಿರುವಂತೆ ಜಾಗ್ರತೆ 
ಯಾಗಿರಬೇಕು. ಹಾಗೆಯೇ ಕಾಕಘೂಕಾದಿ ಯಾವ ಪಕ್ಸಿಗಳು ಕುಳಿತು 
ಅಮಂಗಳವನ್ನುಂಟುಮಾಡುವುವೊ, ಆ ಪಕ್ಷಿಗಳು ರಥಗಳ ಮೇಲೆ ಕುಳಿತು 
ಕೊಳ್ಳದಂತೆ ವಿಶೇಷ ಜಾಗರೂಕತೆಯಿಂದಿರಜೇಕು. 

೬, ಎಂಟನೆಯ ದಿನದ ಪ್ರಾತಃ ಕಾಲದಲ್ಲಿ ಮತ್ತೆ ಆ ರಥಗಳನ್ನೆಲ್ಲ ದಕ್ಸಿಣಾಭಿ 
ಮುಖಗಳನ್ನಾಗಿ ತಿರುಗಿಸಿ ವಸ್ತ್ರಗಳು, ಪುಷ್ಪಮಾಲೆಗಳು ಪತಾಕೆಗಳು, ಚಾಮರ 
ಗಳು ಮುಂತಾದುವುಗಳಿಂದ ಅವುಗಳನ್ನಲಂಕರಿಸಬೇಕು. 

೭. ಒಂಭತ್ತನೆಯ ದಿನದ ಪ್ರಾತಃಕಾಲದಲ್ಲಿ ದೇವತೆಗಳನ್ನು ಅತ್ಯಂತ 
ವೈಭವದಿಂದ ರಥಾರೋಹಣಮಾಡಿಸಬೇಕು. 

೮-೯. ದಕ್ಸಿಣಾಭಿಮುಖವಾದ ಈ ಮಹಾವಿಷ್ಣುವಿನ ರಥೋತ್ಸವವು 
ಮಾನವರಿಗೆ ಅತ್ಯಂತ ದುರ್ಲಭವಾದುದು. ಆದುದರಿಂದ ಭಕ್ತಿಶ್ರದ್ಧೆಗಳಿಂದ 
ಕೂಡಿದ ಮಾನವರು ಅತ್ಯಂತ ಪ್ರಯತ್ನದಿಂದಲಾದರೂ ಈ ಯಾತ್ರೆಯನ್ನು 
ಮಾಡಲೇಬೇಕು. ಪೂರ್ವದಿಕ್ಕಿನ ಯಾತ್ರೆಯು ಎಂತೊ, ಅಂತೆಯೇ ಇದೂ ಪುಣ್ಯ 
ಪ್ರದವಾಗಿರುವುದು. ಇವುಗಳೆರಡೂ ಮೋಕ್ಬವನ್ನು ಕೊಡುವುವುಗಳಾಗಿರುವುವು. 
ದೇವೇಶ್ವರನಾದ ಪುರುಷೋತ್ತಮನ ಯಾತ್ರಾಪ್ರವೇಶಗಳೆರಡೂ ಒಂದೇ 
ಉತ್ಸವದ ಅಂಗಗಳೆಂದು ಹೇಳಲಾಗಿರುವುದು. 

೧೦-೧೧. ಇತಿಹಾಸಜ್ಞ ರಾದವರು ಈ ಯಾತ್ರೆಯು ಒಂಭತ್ತು ದಿನಗಳು 
ನಡೆಯತಕ್ಕದ್ದೆಂದು ಹೇಳುವರು. ಈ ವಿಧವಾಗಿ ಮೂರು ಅವಯವಗಳಿಂದ 
ಕೂಡಿದ ಸಂಪೂರ್ಣಯಾತ್ರೆಯನ್ನು ಯಾರು ಶ್ರದ್ಧೆಯಿಂದ ಉಪಾಸನೆಮಾಡು 
ವರ್ಕ ಅವರು ಸಂಪೂರ್ಣಫಲವನ್ನು ಪಡೆದು ಮಹಾವೇದಿಯ ಮಹೋತ್ಸವ 
ದಲ್ಲಿ ಭಾಗಿಗಳಾಗುವರು. 


೪೬೪ ಶ್ರೀ ಸ್ಯಾಂದಮಹಾಪುರಾಣಂ 


ಗುಂಡಿಚಾಮಂಡಪಾತೃಷ್ಣಮಾಯಾಂತಂ ದಕ್ಟಿಣಾಮುಖಂ ! 

ರಥಸ್ಥಂ ಬಲಿನಂ ಭದ್ರಾಂ ಪಶ್ಯಂತೋ ಮುಕ್ತಿಭಾಗಿನಃ ॥ ೧೨ ॥ 
ಉತ್ತರಾಭಿಮುಖಾಂ ದೃಷ್ಟ್ಯಾ ಲಭಂತೇ ಯಾದೃಶಂ ಫಲಂ | 
ರಾಮಾದೀನ್‌ ಸ್ಕಂದನಸ್ಥಾನೇ ಪಶ್ಯಂತ್ಯೇವಂ ಮಹೋದಯಾನ್‌ । 
ಯಾದೃಶಂ ಫಲಮಾಸ್ರೃಯುಸ್ತಾದೃಶಂ ದಕ್ಟಿಣಾಮುಖಾನ್‌ ॥ ೧೩॥ 
ಪದಾ ಉತಾಂತಂ ರಥೇ ಯಾಂತಂ ಯಃ ಪಶ್ಯೇದ್ದಕ್ಸಿಣಾಮುಖಂ | 

ತಸ್ಯ ಜನ್ಮ ಕೃತಾರ್ಥಂ ಸ್ಯಾದ್ಯಾಜಿಮೇಧಃ ಪದೇ ಪದೇ ॥ ೧೪ 8 
ಸ್ತುತಿಭಿಃ ಪ್ರಣಿಪಾತೈಶ್ಚ ಪುಷ್ಪವೃಷ್ಟಿಭಿರೇವ ಚೆ । 
ನಾನಾನೃತ್ಯೋಪಹಾರೈಶ್ಚ ವ್ಯಜನಚ್ಛೆತ್ರಚಾಮರೈಃ | 

ಉಪಾಯ ಸೈರ್ಬಹುನಿಫೈರುಪತಿಸ್ಕೇದ್ರಥಾಗ್ರತಃ ॥ ೧೫ ॥ 
ನೀಲಾಚಲಂ ಸಮಾಯಾಂತಂ ರಫಸ್ಥಂ ದಕ್ಸಿಣಾಮುಖಂ I 

ಯೇ ಪಶ್ಯಂತಿ ಹೃಷೀಕೇಶಂ ಸುಭದ್ರಾಂ ಲಾಂಗಲಾಯುಧಂ (॥ ೧೬॥ 

೧೨. ಗುಂಡಿಚಾಮಂಟಪದಿಂದ ರಥದಲ್ಲಿ ಕುಳಿತು ದಕ್ಸ್ಮಿಣಾಭಿಮುಖನಾಗಿ 
ಬಿಜಯಂಗೈಯುತ್ತಿರುವ ಶ್ರೀಕೃಷ್ಣನನ್ನೂ, ಬಲರಾಮದೇವನನ್ನೂ ಸುಭದ್ರಾ 
ದೇವಿಯನ್ನೂ ನೋಡುವವರು ಮುಕ್ತಿಭಾಜನರಾಗುವರು. 

೧೩. ಉತ್ತರಾಭಿಮುಖರಾದ ಆ ದೇವತೆಗಳನ್ನು ನೋಡಿ ಯಾವ 
ಫಲವನ್ನು ನಡೆಯುವರೊ, ರಥಗಳನ್ನೇರಿ ದಕ್ಷಿಣಾಭಿಮುಖರಾಗಿ ಮಹೋತ್ಸವ 
ಗಳೊಡನೆ ದಯಮಾಡಿಸುತ್ತಿರುವ ಬಲರಾಮಾದಿಗಳನ್ನು ದರ್ಶನಮಾಡುವುದ 
ರಿಂದಲೂ ಮನುಷ್ಯರು ಆ ಪುಣ್ಯವನ್ನೇ ಪಡೆಯುವರು. 

೧೪. ಯಾವ ಮನುಷ್ಯನು ನರವಾಹನದಿಂದಾಗಲಿ, ರಥದಲ್ಲಿಯಾಗಲಿ 
ದಕ್ಬಿಣಾಭಿಮುಖನಾಗಿ ಬರುತ್ತಿರುವ ಜಗನ್ನಾಥನನ್ನು ನೋಡುವನೊ, ಅವನ 
ಜನ್ಮವೇ ಸಾರ್ಥಕವಾದುದು. ಅವನಿಗೆ ಯಾತ್ರೆಯ ಅಡಿಗಡಿಗೂ ಅಶ್ವಮೇಧ 
ಫಲವು ಲಭಿಸುವುದು. 

೧೫. ಭಗವದ್ಭಕ್ತರು ಸ್ತೋತ್ರಪಾಠಗಳನ್ನೂ, ಸಾಷ್ಟಾಂಗ ಪ್ರಣಾಮ 
ಗಳನ್ನೂ, ಪ್ರಷ್ಟಾಂಜಲಿಗಳನ್ನೂ, ಅನೇಕ ವಿಧಗಳಾದ ನೃತ್ಯಗಳನ್ನೂ, ಉಪಹಾರ 
ಗಳನ್ನೂ, ಬೀಸಣಿಗೆಗಳನ್ನೂ, ಛತ್ರಿಗಳನ್ನೂ; ಚಾಮರಗಳನ್ನೂ, ಬಹು 
ಪ್ರಕಾರಗಳಾದ ನೈವೇದ್ಯಗಳನ್ನೂ ಸಮರ್ಪಿಸುತ್ತ ರಥಗಳ ಮುಂಗಡೆಯಲ್ಲಿ 
ಹೊರಟು ಬರಬೇಕು. 

೧೬-೧೭. ರಥದಲ್ಲಿ ಕುಳಿತು ದಕ್ಷಿಣಾಭಿಮುಖನಾಗಿ ನೀಲಾಚಲಕ್ಕೆ ಬಿಜ 
ಮಾಡಿಸುತ್ತಿರುವ ಶ್ರೀ ಕೃಷ್ಣನನ್ನೂ ಸುಭದ್ರಾಡೇವಿಯನ್ನೂ, ಭಕ್ತರ ಅಭಿಲಾಷೆ 
ಗಳನ್ಸೀಡೇರಿಸುವ ಕಲ್ಪವೃಕ್ಸವಾಗಿ ದರ್ಶನಮಾತ್ರದಿಂದಲೇ ಮೋಕ್ಸವನ್ನು 





ಪಂಚತ್ರಿಂಶೋ9ಧ್ಯಾ ಯಃ ೪೬೫ 


ಕಾಮಕಲ್ಪತರುಂ ಪುಂಸಾಂ ದರ್ಶನಾದೇನ ಮುಕ್ತಿದಂ । 


ತೇ ವ್ರಜಂತಿ ಮಹಾತಾ ಮನೋ ವೈಕುಂಠಭವನಂ ಹರೇಃ ॥ ೧೭॥ 
ರಥೇನ ನವಿಚರಂತಂ ತಂ ಓಂದು ಕೇ ಜನಾರ್ದನಂ । 

ಪಶ್ಯಂತಂ ಕರುಣಾಪಾಂಗೈೈಃ ಪ್ರಜತಾನ್ಪುರತೋ ನರಾನ್‌ ॥ ೧೮ ॥ 
ವಕ್ಷಿಣಾಭಿಮಂಖಂ ಯಾಂತಂ ಪ್ರಾಸಾದಂ ನೀಲಭೂಧರೇ । 
ಸರ್ವತೀರ್ಥನಿಧಿಂ ಸರ್ವದಾನಕಲ್ಪತರುಂ ಹರಿಂ ॥೧೯॥ 
ಸ್ತುವಂತಃ ಪ್ರಣಮಂತಶ್ಚ ಶ್ರದ್ಧಧಾನಾಶ್ಹ ಯೇ ನರಾಃ । 

ನತೇ ಪುನರಿಹಾಯಾಂತಿ ಬ್ರಹ್ಮಲೋಕಸ್ಥಿತಾ ಧ್ರುವಂ ॥೨೦॥ 
ಮುನಯಃ ಕಥಿತೋ ವೋಂಯಂ ಮಹಾವೇದೀಮಹೋತ್ಸವಃ । 

ಯಸ್ಯ ಸಂಕೀರ್ತನಾದೇನ ನಿರ್ಮಲೋ ಜಾಯತೇ ನರಃ H ೨೧॥ 
ಯತಿ ಕ್ವೀದಂ ಕೀರ್ತಯೇಸ್ನಿ ತ್ಯಂ ಪ್ರಾ ತರುತ್ಥಾ ಯ ಮಾನವಃ । 

ಶೃ ಇುಯಾವಸಿ ಬುದ್ಧಿಸ್ಕ ತ ಶಕ ಕ್ರಲೋಕಂ ವ ವ್ರೌಜೀಷಸೌ ॥ ೨೨ ॥ 


ಕೊಡುವ ಇಸಾ ಬಲರಾಮದೇವನನ್ನೂ ಯಾವ ಮಹಾತ್ಮರು 
ನೋಡುವರೊ, ಅವರು ಶ್ರೀಹರಿಯ ನಿವಾಸವಾದ ವೈಕುಂಠವನ್ನು ಸೇರುವರು. 

೧೮. ಇಂತು ಸಮುದ್ರ ತೀರದಲ್ಲಿ ಜನಾರ್ದನನು : ರಥದಲ್ಲಿ ಕುಳಿತು ಸಂಚರಿ 
ಸುತ್ತ, ತನ್ನ ಮುಂದೆ ಪ್ರ ಪ್ರಣಾಮಗಳನ್ನು ಮಾಡುತ್ತಿರುವ ಭಕ್ತರನ್ನು ಕರುಣಾ 
ಜಗಳ ಕಡೆಗಣೊ ್ಲೀಟಿಗಳಿಂದ ನೋಡುತ್ತಿರುವನು. 

೧೯. ದಕ್ಷಿಣಾಭಿಮುಖನಾಗಿ ನೀಲಾಚಲದಲ್ಲಿರುವ ತನ್ನ ಅರಮನೆಗೆ 
ಹೋಗುತ್ತಿರುವ ಶ್ರೀಹರಿಯು ಸಮಸ್ತ ತೀರ್ಥಗಳಿಗೂ ನಿಧಿಯೆನಿಸಿ ಭಕ್ತರ 
ಸಕಲಾಭೀಷ್ಟ ಗಳನ್ನೂ ಅನುಗ್ರಹಿಸುವ ಕಲ ಶು) ವೃಕ್ಸವಾಗಿರುವನು. 

೨೦. pp ಪರಮಾತೆ ನನ್ನು ಶ ಶ್ರದ್ಧಾಭಕ್ತಿ ಗಳಿಂದ ಯಾವ ಮನುಷ್ಯರು 
ನೋಡಿ, ಸೊ ್ಲೀತ್ರ ಮಾಡಿ, ಪ್ರಣಾಮಗಳನ್ನರ್ಪಿಸುವರೊ, ಅವರು ದೇಹಪಾತ 
ವಾದ ಮೇಲೆ ಪುನಃ ಈ ಭೂಲೋಕಕ್ಕೆ ಬರುವುದಿಲ್ಲ. ಶಾಶ್ವತವಾದ ಬ್ರಹ್ಮ 
ಲೋಕದಲ್ಲಿಯೇ ವಾಸಮಾಡುತ್ತಿರುವರು. 

೨೧. ಎಲೈ ಮಹಾಮುನಿಗಳಿರಾ! ಇಂತು ನಿಮಗೆ ಮಹಾವೇದೀ 
ಮಹೋತ್ಸವವನ್ನು ವಿಸ್ತಾರವಾಗಿ ಹೇಳಿರುವೆನು. ಇದನ್ನು ಸಂಕೀರ್ತನಮಾಡು 
ವುದರಿಂದಲೇ ಮಾನವನು ಪರಿಶುದ್ಧನಾಗುವನು. 

೨೨. ಯಾವ ಮನುಷ್ಯನು ಪ್ರತಿಶಿತ್ಯವೂ ಪ್ರಾತಃಕಾಲದಲ್ಲಿ ಹಾಸಿಗೆ 
ಯಿಂದೇಳುವ ಸಮಯದಲ್ಲಿ ಇದನ್ನು ಸಂಕೀರ್ತನ ಮಾಡುವನೊ, ಯಾವನು 
ಚಿತೆ ತ್ರೈಕಾಗ್ರ ತೆಯುಳ್ಳ ವನಾಗಿ ಇದನ್ನುಕೇಳುವನೊ, ಅವರೀರ್ವರೂ ಮಹೇಂದ್ರನ 
ಸ್ವರ್ಗಲೋಕದಲ್ಲಿ ವಾಸಮಾಡುವರು. 


೪೬೬ ಶೀ ಸ್ಯಾಂದಮಹಾಪುರಾಣಂ 


ಪ್ರತ ್ಯರ್ಚಾರೋಪಮಪಿ ವಾ ರಥಮಾಸ್ಥಾ ಪೈ ಯೋ ಹರೇಃ । 


ಕುರ್ಯಾದ್ಯಾ ತ್ರಾಮಿಮಾಂ ಶ್ರದ್ಧಾ ಭಕ್ತಿ 'ಭಾಷೇನ ಮಾನವಃ ॥ ೨೩, ॥ 
ಸೋಪಿ ವಿಷ್ಣೋಃ ಪ್ರ ಸಾಡೀನ ಗುಂಡಿಜೋತ್ಸ ವಜಂ ಫಲಂ । 
ಪ್ರಾಪ್ಯ ವೈಕುಂತಭವನಂ ಯಾತಿ ನಾತ್ರ ವಜ ಹಾ ॥ ೨೪ ॥ 


ಪಶ್ಯ ಶ್ರೀರ್ಯಾವತೀ ವಿಪ್ರಾ ಭಕ್ತಿರ್ವಾ ಶ್ರದ್ಧಯಾಸ್ವಿತಾ | 
ತಾನತೀಯಂ ಮಹಾಯಾತ್ರಾ ಯೋ ಯಥಾ ಕರ್ತುವಿಂಚ್ಛತಿ ॥ ೨೫ ॥ 
ಇದಂ ಪವಿತ್ರಂ ಪರಮಂ ರಹಸ್ಯಂ ನೇಧಸೋದಿತಂ । 

ಕಾರಯಿತ್ವಾಂಥ ವಾ ದೃಷ್ಟ್ವಾ ಯನ್ನರೋ ನಾನಸೀದತಿ ॥ ೨೬ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯ್ಯಾಂ ಸಂಹಿತಾಯಾಂ 
ದ್ವಿತೀಯೇ ನೈಷ್ಣವಖಂಡೇ ಪುರುಷೋತ್ತಮಕ್ಸೇತ್ರಮಾಹಾತ್ಮೆ ಜೆ ಮಿನಿಯಸಷಿ 
ಸಾತ 46 ರಥರಕ್ಸಾ ಕರಣನಿಭಾನರ್ಮಾನಂ ನಮ 
ಪಂಚತಿ ಶ್ರಿಂಶೋಂಧ್ಯಾ ಯಃ 





೨೩-೨೪, ಯಾವನು ಪುರುಷೋತ್ತಮಕ್ಸೇತ್ರದಲ್ಲಿರುವ ಶ್ರೀಹರಿಯ ರಥದ 
ಪ್ರತಿಕೃತಿಯನ್ನು ಮಾಡಿಸಿ ಶ್ರದ್ಧಾಭಕ್ತಿಭರಿತನಾಗಿ ತಾನಿರುವೆಡೆಯಲ್ಲಿಯೇ 
ಈ ರಥೋತ್ಸವವನ್ನು ಮಾಡಿಸುವನೊ, ಆ ಮಾನವನೂ ಸಹ ಮಹಾವಿಷ್ಣು ನಿನ 
ಅನುಗ್ರಹದಿಂದ ಶ್ರೀ ಪುರುಷೋತ್ತಮನ ಗುಂಡಿಚಾಮಂಟಪೋತ್ಸ ವವನ್ನು 

ಪ್ರತ್ಯಕ್ಸವಾಗಿಯೇ ನೋಡಿದ ಪುಣ್ಯಫಲವನ್ನು ಪಡೆದು ವೈಕುಂಕಪದವಿಯನ್ನು 
ಹೊಂದುವನು. ಈ ವಿಷಯದಲ್ಲಿ ಸಂದೇಹಪಡಬಾರದು. 

೨೫. ಎಲೈ ಬ್ರಾಹ್ಮಣೋತ್ತ ಮರಿರಾ! ಯಾವನ ಐಶ ಶ್ರರ್ಯವು ಎಷ್ಟರ 
ಮಟ್ಟಿನದಾಗಿರುವುದೊ, ಶ್ರದ್ಧಾಸ ಸಹಿತವಾದ ಭಕ್ತಿಯು ಎಷ್ಟು ತ ತ್ರಮನಾಗಿರು 
ವುದ, ಯಾರು ಈ ಮಹೋತ್ಸವವನ್ನು ಹೇಗೆ ಮಾಡಲೆಳಸುವರೊ. ಹಾಗೆಯೇ 
ಈ ಮಹಾಯಾತ್ರೆಯು ಎಲ್ಲೆ ಡೆಗಳಲ್ಲಿಯೂ ನಡೆಯುತ್ತಿರುವುದನ್ನು ನೀವು 
ನೋಡಬಹುದು. 

೨೬. ಈ ರಥಯಾತ್ರಾ ರಹಸ್ಯವು ಪರಮಪವಿತ್ರವಾದುದೆಂದು ಬ್ರಹ್ಮ 
ದೇವನೇ ನಿರೂಪಿಸಿರುವನು. ಈ ರಥೋತ್ಸವವನ್ನು ಮಾಡಿಸುವ ಮತ್ತು 
ನೋಡುವ ಮನುಷ್ಯನು ಎಂದಿಗೂ ಸಂಸಾರದಲ್ಲಿ ಬಳಲುವುದಿಲ್ಲ. 


ಇಲ್ಲಿಗೆ ಎಂಬತ್ತೊಂದುಸಾವಿರ ತ್ಲೋಕಗಳ ಸಂಹಿತೆಯೆಂಂದು ಪ ಪ್ರಸಿದ್ದವಾದೆ 
ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಪುರುಷೋತ್ತಮಕ್ಕೆ ಶ್ಸೇತ್ರ 
ಮಾಹಾತ್ಮ ಇದ ಜೈ ಖುನಿಯಷಿ ಸಂವಾದದಲ್ಲಿ ಕಥರಕ್ಟಾ ಕರಣವಿಧಾನವರ್ಣನ ನೆಂಬ 
ಮಂವ್ವತ್ತೈದನೆಯ ಅಧ್ಯಾಯವು ಮಂಗಿದುದು 


1 ಶ್ರೀಃ . 
ಅಥ ಷಟ್‌ತ್ರಿಂಶೋಧ್ಯಾಯಃ 


ಶ್ರೀವಿಷ್ಣು ಶಯನೋತ್ಸವವರ್ಣನಂ 


ಜೈಮಿನಿರುವಾಚ :-- 
ಅತಃ ಪರಂ ಪ್ರವಕ್ಸ್ಟ್ಯಾವಿ: ಶಯನೋತ್ಸವವಂತ್ತಮಂ । 
ಆಷಾಢೀಮವಧಿಂ ಕ ತ್ವಾ ಹರೇಃ ಸ್ಟಾ ಪಸ್ತು ಕರ್ಕಟೇ Hon 
ವಾರ್ಷಿಕಾಂಶ್ಚ ತುಕೋಮಾಸಾನ್ಯಾವತ್ಸ್ಯಾ ತ್ಯಾರ್ತಿಕೀ ದ್ವಿಜಾಃ । 
ಅಯಂ ಪುಣ್ಯತಮಃ ಕಾಲೋ ವರಾ ಪ್ರತಿ NT 


ಕಾಶ್ಯಾಂ ಬಹುಯುಗಂ ನಾಸಾನ್ನಿಯಮವ್ರತಸೆಂಸ್ಥಿತೇಃ ! 

ಫಲಂ ಯದುಕ್ತಂ ತದ್ವಿದ್ಯಾತ್‌ ಕ್ಷೇತ್ರೇ ಶ್ರೀಪುರುಷೋತ್ತಮೇ ॥ ೩॥ 
ಚಾತುರ್ಮಾಸ್ಯಾದಿಸೈಕೇನ ವಸತಃ ಸನ್ನಿಧೌ ಹರೇಃ । 

ವಾರ್ಷಿಕಾಣಾಂ ಚತುರ್ಣಾಂ ತು ಯಾನ್ಯಹಾನಿ ವಸನ್ನಯೇತ್‌ ॥೪॥ 
ಪುಣ್ಯಕ್ಸೇತ್ರೇ ಜಗನ್ನಾಥಸನ್ನಿಧೌ ನಿರ್ಮಲಾಂತರೇ । 

ಪ್ರತ್ಯಕ್ಸಂ ವಾಜಿಮೇಧಸ್ಯ ಸಹಸ್ರಸ್ಯ ಲಭೇತ್ಛಲಂ MEN 





ಕನ್ನಡದ ಅನುವಾದ 
ಶ್ರೀವಿಷ್ಣು ಶಯ ನೋತ್ಸವವರ್ಣನ 


೧. ಜೈಮಿನಿಯು ಹೇಳುತ್ತಾನೆ: ಈಗ ಸರ್ಮೋತ್ತಮವಾದ ವಿಷ್ಣು 
ಶಯನೋತ್ಸವವನ್ನು ವರ್ಣಿಸುವೆನು. ಸೌರಮಾನದ ಕಟಕ ಮಾಸದಲ್ಲಿ ಆಷಾಢ 
ಮಾಸದ ಶುಕ್ಷ ಕ್ಲೈ ದ್ವಾದಶಿಯು ಮೊದಲುಗೊಂಡು ಶ್ರೀ ಹರಿಯ ಶಯನಕಾಲವಾ 
ಗಿರುವುದು. 

೨. ಎಲೈ ವಿಪ್ರರಿರಾ! ಕಾರ್ತಿಕಮಾಸದ ಶುಕ್ಲೆದ್ವಾದಶಿಯವಕೆನಿಗೂ 
ನಡೆಯುವ ವರ್ಷಕಾಲದ ನಾಲ್ಕು ಮಾಸಗಳ ಕಾಲಾವಧಿಯು ಪರಮಾತ್ಮನ 
ಆರಾಧನೆಗೆ ಅತ್ಯಂತ ಪುಣ್ಯತಮವಾದ ಕಾಲವಾಗಿರುವುದು. 

೩-೫. ಕಾಶೀಕ್ಲೇತ್ರದಲ್ಲಿ ನಿಯಮಗಳನ್ನೂ ವ ನ್ರತಗಳೆನ್ನೂ ಪಾಲಿಸುತ್ತ 
ಅನೇಕ ಯುಗಗಳವಳಿನಿಗೂ ವಾಸಮಾಡುವುದರಿಂದ ಯಾತ ಫಲವು ಲಭಿಸುವು 
ದೆಂದು ಶಾಸ್ತ್ರಗಳಲ್ಲಿ ಉಕ್ತವಾಗಿರುವುದೊ, ಅದನ್ನೇ ಪುರುಷೋತ್ತಮಕ್ಸೇತ್ರ ದಲ್ಲಿ 
ಶ್ರೀ ಹರಿಯ ಸಸ್ರಿಧಿಯಲ್ಲಿ ಚಾತುರ್ಮಾಸ್ಯದ ಒಂದು ದಿನದ ವಾಸದಿಂದಲೇ 
ಪಡೆಯಬಹುದೆಂದು ತಿಳಿಯಬೇಕು. ಮನುಷ್ಯನು ವರ್ಷಾಕಾಲದ ನಾಲ್ಕು 
ಮಾಸಗಳಲ್ಲಿ ಈ ಪುಣ್ಯತಮವಾದ ಪುರುಷೋತ್ತಮಕೆ ಕ್ಷೇತ್ರದಲ್ಲಿ ನಿರ್ಮಲ 
ಪ್ರ ದೇಶವಾಗಿರುವ ಜಗನ್ನಾಥನ ಸನ್ನಿಧಿಯಲ್ಲಿ ವಾಸಿಸುತ್ತ ಎಷ್ಟು ದಿವಸಗಳನ್ನು 


೪೬೮ ಶ್ರೀ ಸ್ಕಾಂದಮಹಾಪುರಾಣಂ 


ಸ್ನಾತ್ವಾ ಸಿಂಧುಜಲೇ ಪುಣ್ಯೇ ದೃಷ್ಟ್ವಾ ಶ್ರೀಪುರುಷೋತ್ತಮಂ । 
ಚಾತುರ್ಮಾಸ್ಯವ್ರತೇ ತಿಷ್ಠನ್ನ ಶೋಚತಿ ಕುತಶ್ಚನ ॥೬! 
ಚಾತುರ್ಮಾಸ್ಯೇ ನಿವಸತಿ ಕ್ಷೇತ್ರೇ ಶ್ರೀಪುರುಷೋತ್ತ ಮೇ । 
ಸಾಕ್ಸಾದ್ಹೃಷ್ಟಿರ್ಭಗನತಸ್ತದ್ದ್ಟಯಂ ಮುಕ್ತಿಸಾಧನಂ ud 
ತಸ್ಮಾತ್ಸರ್ವಾಣಿ ಸಂತ್ಯಜ್ಯ ಶ್ರೌತಸ್ಮಾರ್ತಾನಿ ಮಾನವಃ । 

ಪ್ರಯತ್ನೇನ ವಸೇತ್ಪುಣ್ಯೇ ಕ್ಷೇತ್ರೇ ಶ್ರೀಪುರುಷೋತ್ತಮೇ ॥೮॥ 
ಭೋಗಿಭೋಗಾಸನೇ ಸುಪ್ತಶ್ವಾತುರ್ಮಾಸ್ಯೇಷು ವೈ ಪ್ರಭುಃ । 
ಸರ್ವಕ್ಸೇತ್ರೇಷು ಸಾನ್ನಿಧ್ಯಂ ನ ಕರೋತಿ ಜಗದ್ಗುರುಃ Hen 
ಅತ್ರ ಸಾಕ್ಸಾನ್ಸಿನಸತಿ ಯಥಾ ವೈಕುಂಠವೇಶ್ಮನಿ | 

ದ್ವಾವಶಸ್ತೃಪಿ ಮಾಸೇಷು ಭಗವಾನತ್ರ ಮೂರ್ತಿಮಾನ್‌ | 
ಮುಕ್ತಿದಶ್ಚಕ್ಟುಷಾ ದೃಷ್ಟಶ್ವಾತುರ್ಮಾಸೀ ವಿಶೇಷತಃ ॥ ೧೦॥ 





ಕಳೆಯುವನೊ, ಆ ಒಂದೊಂದು ದಿವಸದ ವಾಸಕ್ಕೂ ಪ್ರತ್ಯಕ್ಸವಾಗಿ ಒಂದು 
ಸಹಸ್ರ ಅಶ್ವಮೇಧಗಳನ್ನು ಮಾಡಿದ ಫಲವನ್ನು ಹೊಂದುವನು. 

೬. ಪರಮಪವಿತ್ರವಾದ ಸಮುದ್ರದಲ್ಲಿ ಮಿಂದು ಶ್ರೀಪುರುಷೋತ್ತಮನ 
ದರ್ಶನವನ್ನು ಮಾಡಿ ಚಾತುರ್ಮಾಸ್ಯದ ವ್ರತವನ್ನು ನಿಯಮದಿಂದ ನೆರವೇರಿಸಿದ 
ಮನುಷ್ಯನು ಎಂದೆಂದಿಗೂ ಯಾವ ಕಾರಣದಿಂದಲೂ ದುಃಖಪಡುವುದಿಲ್ಲ. 

೭. ಚಾತುರ್ಮಾಸ್ಯಕ್ಕಾಗಿ ಶ್ರೀಪುರುಷೋತ್ತಮಳ್ಸೇತ್ರದಲ್ಲಿ ವಾಸಮಾಡು 
ವುದು ಮತ್ತು ಭಗವಂತನಾದ ಶ್ರೀಕೃಷ್ಣನ ಸಾಕ್ಸಾದ್ದರ್ಶನ ಈ ಎರಡೇ 
ಮೋಕ್ಬಕ್ಕೆ ಸುಲಭಸಾಧನಗಳಾಗಿರುವುವು. 

೮. ಆದುದರಿಂದ ಮುಮುಕ್ಸುವಾದ ಮಾನವನು ಶ್ರುತಿಸ್ಮೃತಿವಿಹಿತ 
ಗಳಾದ ಸಕಲ ಕರ್ಮಗಳನ್ನು ತ್ಯಜಿಸಿಯಾದರೂ ಚಾತುರ್ಮಾಸ್ಯದ ಸಮಯದಲ್ಲಿ 
ಪುಣ್ಯತಮವಾದ ಶ್ರೀಪುರುಷೋತ್ತಮಕ್ಸೇತ್ರದಲ್ಲಿ ಪ್ರಯತ್ನಪೂರ್ವಕವಾಗಿ 
ವಾಸಮಾಡಬೇಕು. 

೯-೧೦. ಸರ್ವೇಶ್ವರನೂ, ಲೋಕಗುರುವೂ ಆದ ಮಹಾವಿಷ್ಣುವು ಪ್ರ 
ಚಾತುರ್ಮಾಸ್ಯದ ಕಾಲದಲ್ಲಿ ಆದಿಶೇಷನ ಫಣಾಭೋಗದಲ್ಲಿ ಶಯನವನ್ನು 
ಮಾಡುತ್ತಿರುವುದರಿಂದ ಆಗ ಸಕಲಕ್ಟೇತ್ರಗಳಲ್ಲಿಯೊೂ ತನ್ನ ಸಾನ್ನಿಧ್ಯವನ್ನು 
ತೋರುವುದಿಲ್ಲವು. ಆದರೆ ಇಲ್ಲಿ ಮಾತ್ರ ವೈಕುಂಠದಲ್ಲಿರುವಂತೆಯೇ ಪರಮಾತ್ಮನು 
ಯಾವಾಗಲೂ ವಾಸಮಾಡುತ್ತಿರುವನು. ಹನ್ನೆರಡು. ಮಾಸಗಳಲ್ಲಿಯೂ 
ಭಗವಂತನು ಇಲ್ಲಿ ಮೂರ್ತಿಗೊಂಡಿರುವನು. ಸಕಲ ಕಾಲಗಳಲ್ಲಿಯೂ, 
ವಿಶೇಷವಾಗಿ ಚಾತುರ್ಮಾಸ್ಯದಲ್ಲಿಯೂ ಸಾಕ್ಟಾದ್ದರ್ಶನವನ್ನು ಮಾಡುವವರಿಗೆ 
ಮುಕ್ತಿಯನ್ನು ಕೊಡುವನು. 


ಷರಟ್‌ತ್ರಿಂಶೋ9ಧ್ಯಾಯಃ 


ಅಷ್ಟಮಾಸನಿವಾಸೇನ ದೃಷ್ಟ್ಯಾ ವಿಷ್ಣುಂ ದಿನೇದಿನೇ । 

ಯದಾಪ್ಟ್ಫೋತಿ ಫಲಂ ತನ್ನಿ ಚಾತುರ್ಮಾಸ್ಯದಿನೈಕತಃ " OOH 
ಚಾತುರ್ಮಾಸ್ಯನಿವಾಸೇನ ಕ್ಟೇತ್ರೇ ಶ್ರೀಪುರುಷೋತ್ತಮೇ । 

ದಿನಂ ದಿನಂ ಮಹಾಪುಣ್ಯಂ ಸರ್ವಕ್ಸೇತ್ರನಿವಾಸಜಂ । 


ಫಲಂ ದದಾತಿ ಭಗವಾನ್‌ ಕ್ಸೇತ್ರೇ ವರ್ಷನಿವಾಸತಃ ॥ ೧೨॥ 
ಸರ್ವಪಾಪಪ್ರಸಕ್ತೋಪಿ ಸರ್ವಾಚಾರಚ್ಯುತೋಷಪಿಚ । 
ಸರ್ವಧರ್ಮಬಹಿರ್ಭೂತೋ ನಿವಸೇತ್ಸುರುಸೋತ್ತಮೇ ॥ ೧೩॥ 
ಚಾತುರ್ಮಾಸ್ಯಮಥೈಕಂ ಯಃ ಕುರ್ಯಾಜ್ಟೈ ಸಾಪಕೃನ್ನರಃ । 
ನಿಹಾಯ ಸರ್ವಪಾಪಾನಿ ಬಹಿರಂತಶ್ಚ ನಿರ್ಮಲಃ ॥ ೧೪ ॥ 
ನರಸಿಂಹಪ್ರಸಾದೇನ ವೈಕುಂಠಭವನಂ ವ್ರಜೇತ್‌ ॥ ೧೫ ॥ 
ತಸ್ಮಾನ್ನರಃ ಸರ್ವಭಾವೈರ್ಪಿಷ್ಟೋಃ ಶೆಯನ ಭಾವಿತಾನ್‌ । 
ವಾರ್ಷಿಕಾಂಶ್ಚತುರೋ ಮಾಸಾಸ್ನಿವಸೇತ್ಪುರುಷೋತ್ತವಮೇ 1॥ ೧೬॥ 





೧೧. ಮಿಕ್ಕ ಎಂಟು ತಿಂಗಳುಗಳಲ್ಲಿಯೂ ಇಲ್ಲಿ ವಾಸಮಾಡಿ ಪ್ರತಿ ದಿನ 
ದಲ್ಲಿಯೂ ಮಹಾವಿಷ್ಣುವಿನ ದರ್ಶನವನ್ನು ಮಾಡುವುದರಿಂದ ಲಭಿಸುವ ಪುಣ್ಯವೇ 
ಚಾತುರ್ಮಾಸ್ಯದಲ್ಲಿ ಒಂದು ದಿವಸದ ದರ್ಶನಮಾತ್ರದಿಂದ ಲಭಿಸುವುದು. 

೧೨. ಶ್ರೀ ಪುರುಷೋತ್ತಮ ಕ್ಪೇತ್ರದಲ್ಲಿ ಚಾತುರ್ಮಾಸ್ಯದ ನಿವಾಸದಿಂದ 
ದಿನದಿನಕ್ಕೂ ಸಕಲಕ್ಸೇತ್ರಗಳ ವಾಸದಿಂದುಂಟಾಗುವ ಮಹಾಪುಣ್ಯವು ಲಭಿಸು 
ವುದು. ಇಲ್ಲಿ ವರ್ಷಾಕಾಲದಲ್ಲಿ ವಾಸಮಾಡುವುದರಿಂದ ಭಗವಂತನು ಅಮಿತ 
ಫಲವನ್ನು ಕೊಡುವನು. 

೧೩. ಸಕಲಪಾಪಕಾರ್ಯಗಳಲ್ಲಿಯೂ ಪ್ರಸಕ್ತನಾಗಿದ್ದರೂ, ಸಮಸ್ತ ಸದಾ 
ಚಾರಗಳಿಂದ ವರ್ಜಿತನಾಗಿದ್ದರೂ, ಸಕಲ ಸದ್ಭರ್ಮಗಳಿಂದ ವಿಹೀನನಾಗಿದ್ದರೂ 
ಮಾನವನು ಪುರುಷೋತ್ತಮಕ್ಟೇತ್ರದಲ್ಲಿ ವಾಸಮಾಡಬೇಕು. 

೧೪-೧೫. ಎಂತಹ ಪಾಪಿಯಾದ ಮಾನವನಾದರೂ ಒಂದು ಸಲವಾದರೂ 
ಈ ಕ್ಲೇತ್ರದಲ್ಲಿ ಚಾತುರ್ಮಾಸ್ಯವ್ರತವನ್ನು ಮಾಡುವನೊ, ಅವನು ಸಕಲ 
ಪಾತಕಗಳನ್ನೂ ಕಳೆದುಕೊಂಡು ಬಾಹ್ಯಾಭ್ಯಂತರಗಳಲ್ಲಿ ನಿರ್ಮಲನಾಗಿ ನರಸಿಂಹ 
ದೇವನ ಅನುಗ್ರಹದಿಂದ ವೈಕುಂಠದಲ್ಲಿ ವಾಸಮಾಡಲು ಹೊರಟುಹೋಗು 
ವನು. 

೧೬. ಆದಕಾರಣ ಮಹಾವಿಷ್ಣುವಿನ ಶಯನಕಾಲವೆಂದು ಪ್ರಸಿದ್ಧವಾದ 
ಈ ನಾಲ್ಕು ತಿಂಗಳುಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಸರ್ವಪ್ರಕಾರದಿಂದಲೂ 
ಪುರುಷೋತ್ತಮಕ್ಟೇತ್ರದಲ್ಲಿ ವಾಸಮಾಡಬೇಕು. 


೪೭೦ ಶ್ರೀ ಸ್ಥಾಂದಮಹಾಪುರಾಣಂ 


ಕುರ್ಯಾದನ್ಯನ್ನ ವಾ ಕುರ್ಯಾಜ್ಞ ನ್ಮಸಾಫಲ್ಯಮೃಚ್ಛತಿ ॥ ೧೭೫ 
ಆಸಾಢಶುಕ್ಲೈಕಾದಶ್ಯಾಂ ಕುರ್ಯಾತ್ಸಾಪಮಹೋತ್ಸವಂ । 
ಮಂಡಪಂ ರಚಯೇತ್ತತ್ರ ಶೆಯನಾಗಾರಮುತ್ತಮಂ ॥ ೧೮ ॥ 


ದೇವಸ್ಯ ಪುರತಃ ಶಯ್ಯಾಂ ರತ್ನಪಲ್ಯಂಕಿಕೋಪರಿ । 
ಸ್ವಾಸ್ತೀರ್ಯ ಸೋಪಧಾನಾಂ ತು ಮೃದುಚೀನೋತ್ತರಚ್ಛದಾಂ 8೧೯೪ 
ಕರ್ಪೂರಧೂಲಿನಿಕ್ಸಿಷ್ತಾಂ ಸಾಧುಚಂದ್ರಾತಪಾಂ ಶುಭಾಂ । 


ಸರ್ವತೋ ವೇಷ್ಟಿತಾಂ ಛಿದ್ರರಹಿತಾಂ ಚಂದನೋಕ್ಸಿತಾಂ ॥ ೨೦॥ 
ಸಾಧುದ್ಧಾರಾಂ ಸಮಾಂ ಸ್ಲಿಗ್ಧಾಂ ನಾನಾಚಿತ್ರೋಪಶೋಭಿತಾಂ । 
ಏಕಂ ಸ್ವಾಪಗೃಹಂ ಕೃತ್ವಾ ನಿಶೀಥೇ ಪ್ರತಿಮಾತ್ರಯಂ ॥೨೧॥ 


ಸೌವರ್ಣಂ ರಾಜತಂ ವಾಪಿ ರೀತಿಜಂ ದಾರ್ಷದಂ ತಥಾ । 
ಯಥಾಶ್ರದ್ಧಂ ಪ್ರಕುರ್ವೀತ ಪ್ರಶಸ್ತಂ ಚೋತ್ತರೋತ್ತರಂ ॥೨೨॥ 

೧೭. ಆ ಮನುಷ್ಯನು ಇತರ ಸಾಧನಗಳನ್ನು ಮಾಡಲಿ, ಮಾಡದಿರಲಿ, 
ಆತನ ಜನ್ಮವು ಸಾಫಲ್ಯವನ್ನು ಪಡೆಯುವುದು. 

೧೮. ಆಷಾಢಮಾಸದ ಶುಕ್ಲೈಕಾದಶಿಯ ದಿನದಲ್ಲಿ ಪರಮಾತ್ಮನಿಗೆ 
ಶಯನಮಹೋತ್ಸವವನ್ನು ಮಾಡಿಸಬೇಕು. ಶಯನಮಂದಿರಕ್ಕಾಗಿ ಸರ್ಮೋ 
ತ್ರಮವಾದ ಮಂಟಪವೊಂದನ್ನು ನಿರ್ಮಾಣಮಾಡಬೇಕು. 

೧೯. ಬಳಿಕ ದೇವದೇವನ ಮುಂಗಡೆಯಲ್ಲಿ ನವರತ್ಸಖಚಿತವಾದ ಮಂಚದ 
ಮೇಲೆ ತಲೆದಿಂಬುಗಳಿಂದ ಕೂಡಿ ಮೃದುವಾದ ಚೀನಾಂಬರದ ಹೊದಿಕೆಯುಳ್ಳ 
ಹಾಸಿಗೆಯೊಂದನ್ನು ಚೆನ್ನಾಗಿ ಹೆರಡಿರಬೇಕು. 

೨೦. ಆ ಹಾಸಿಗೆಯು ಪಚ್ಚಕರ್ಪೂರದ ಧೂಳಿನಿಂದ ಧೂಸರಿತವಾಗಿ, 
ಪ್ರಶಾಂತನಾದ ಚಂದ್ರನ ಬೆಳದಿಂಗಳಿನಂತೆ ಶುಭ್ರವಾಗಿ, ಸುತ್ತಲೂ ಕಟ್ಟದ 
ಪರದೆಯಿಂದ ಕೂಡಿದುದಾಗಿ, ಛಿದ್ರರಹಿತವೂ ಚಂದನಸಿಕ್ತವೂ ಆಗಿರಬೇಕು. 

೨೧. ಸುಲಭವಾದ ಪ್ರವೇಶಮಾರ್ಗವುಳ್ಳದ್ದಾಗಿ ಸಮವೂ, ಮನೋ 
ಹರವೂ, ಅನೇಕ ಚಿತ್ರಗಳಿಂದಲಂಕೃತವೂ ಆದ ಒಂದು ಶಯನಮಂದಿರವನ್ನು 
ಸಿದ್ಧಗೊಳಿಸಿ ಆ ಏಕಾದಶಿಯ ರಾತ್ರಿಯಲ್ಲಿ ಶ್ರೀ ಕೃಷ್ಣ, ಬಲರಾಮ, ಸುಭದ್ರೆ 
ಯರ ಮೂರು ವಿಗ್ರಹಗಳನ್ನು ಮಾಡಿಸಬೇಕು. 

೨೨. ಅವುಗಳನ್ನು ತನ್ನ ಶ್ರದ್ಧಾನುಕೂಲ್ಯಕ್ಕನುಗುಣವಾಗಿ ಚಿನ್ನದಿಂದಾ 
ಗಲಿ, ಬೆಳ್ಳಿಯಿಂದಾಗಲಿ, ಹಿತ್ತಾಳೆಯಿಂದಾಗಲಿ, ಕಲ್ಲಿನಿಂದಾಗಲಿ ಮಾಡಿಸ 
ಬೇಕು. ಇವುಗಳಲ್ಲಿ ಕಡೆಯದಕ್ಕಿಂತ ಮೊದಲನೆಯದು ಒಂದೊಂದೂ ಉತ್ತಮ 
ವೆನಿಸಿರುವುದು. ಕಲ್ಲಿಗಿಂತ ಹಿತ್ತಾಳೆಯೂ, ಅದಕ್ಕಿಂತ ಬೆಳ್ಳಿಯೂ, ಅದಕ್ಕಿಂತ 
ಚಿನ್ನವೂ ಪ್ರಶಸ್ತವೆಂದು ತಿಳಿಯಬೇಕು. 


ಸರ್ಟತ್ರಿಂಶೋಳಧ್ಯಾಯಃ ೪೭೧ 


ತತ್ತ್ವ್ರ್ರಯಾಣಾಂ ಸುರಾಣಾಂ ವೈ ಸಾದಮೂಲೇ ಯಥಾ ತಥೆಂ 
ಸಿಧಾಯ ಪೂಜಯೇದ್ದೇವಾಂಸ್ತಚ್ಛೇಷಂ ತೇಷು ನಿಕ್ಟಿಪೇತ್‌ ॥೨೩॥ 
ಪೂಜಾಂತೇ ಭಾವಯೇದ್ದೇನಂ ತೇಷಾಂ ಕೃಷ್ಣಾದಿಭಿಃ ಸಹ! 

ಏಹ್ಯೇಹಿ ಭಗವನ್‌ ದೇವ ಸರ್ವಲೋಕೈಕಜೀವನ ॥ ೨೪ ॥ 
ಸ್ವಾಸಾರ್ಥಂ ಚತುರೋ ಮಾಸಾನ್ಸರ್ವಕಲ್ಯಾಣವೃದ್ಧಯೇ | 

ಇತಿ ಸಂಪ್ರಾರ್ಥ್ಯ ದೇವೇಶಾಂಸ್ತದಂಗಾತ್ತತ್ಸ ಜಾಂ ತ್ರಯಂ ॥ ೨೫॥ 
ಪ್ರತ್ಯರ್ಚಾಸು ವಿನಿಕ್ಸಿಷ್ಯ ಮಾಂಗಲ್ಯಸ್ತಾತಿಗೀತಿಭಿಃ । 
ನಯೇಚ್ಛಯ್ಯಾಗೃಹದ್ಧಾರಂ ವಾಸಯೇದ್ವಟಕಾತ್ರಯೇೇ | 
ಪಂಚಾಮೃತೈಃ ಸ್ನಾಪಯೇತ್ತಾನ್‌ ಪೃಥಕ್ಭಲಶತಾಧಿಕೈಃ ॥ ೨೬ ॥ 
ಸುಗೆಂಧಚಂದನೈರ್ಲಿಪ್ತಾನ್ವಸ್ತ್ರಾಲಂಕರಣಾದಿಭಿಃ ! 

ಪೂಜಯಿತ್ವಾ ಯಥಾನ್ಯಾಯಂ ಪ್ರಾಂಜಲಿರ್ಮಂತ್ರಮುಚ್ಚರೇತ್‌ ॥೨೭॥ 
ಜಗದ್ದಂದ್ಯ ಜಗನ್ನಾಥ ಜಗತ್ತ್ವಾಣ ಪರಾಯಣ । 


೨೩. ಆ ಮೂರು ಪ್ರತಿಮೆಗಳನ್ನೂ ದೇವಾಲಯದಲ್ಲಿರುವ ದಾರುಮಯ 
ಮೂರ್ತಿಗಳ ಪಾದಪ್ರದೇಶದಲ್ಲಿಟ್ಟು ಕ್ರಮವಾಗಿ ಪೂಜೆಯನ್ನುಮಾಡಿ 
ನಿರ್ಮಾಲ್ಯವನ್ನು ಆ ಪ್ರತಿಮೆಗಳಿಗೆ ಅಲಂಕರಿಸಬೇಕು. 

೨೪-.೨೭. ಇಂತು ಪೂಜೆಯನ್ನು ಸಮಗ್ರವಾಗಿ ನೆರವೇರಿಸಿ ಆ ಪ್ರತಿಮೆ 
ಗಳಲ್ಲಿ ಶ್ರೀ ಕೃಷ್ಣಾದಿಗಳ ಸಾನ್ನಿಧ್ಯವನ್ನು ಚಿಂತನೆ ಮಾಡಬೇಕು. “ ಸಡ್ಗು 
ಹೈಶ್ವರ್ಯಪೂರಿತನಾದ ದೇವೋತ್ತಮನೆ! ಸಕಲಲೋಕಗಳಿಗೂ ಪ್ರಾಣಸ್ವರೂಪ 
ನಾದವನೆ! ನಮಗೆ ಸಮಸ್ತ ಕಲ್ಯಾಣಗಳನ್ನು ಅಭಿವೃದ್ಧಿ ಗೊಳಿಸಲು ನಾಲ್ಕು 
ತಿಂಗಳವರೆವಿಗೂ ಶಯನಮಾಡುವವನಾಗಿ ಈ ಪ್ರತಿಮೆಯಲ್ಲಿ ನಿನ್ನ ಸಾನ್ನಿಧ್ಯ 
ವನ್ನುಂಟುಮಾಡು.?' ಇಂತೆಂದು ಮೂರು ದೇವತೆಗಳನ್ನೂ ಪ್ರಾರ್ಥನೆಮಾಡಿ 
ಅವರ ದಾರುವಿಗ್ರಹಗಳಿಂದ ಮೂರು ಪುಷ್ಪಹಾರಗಳನ್ನು ತೆಗೆದು ಪ್ರತಿಮೆಗಳಿ 
ಗಲಂಕರಿಸಿ ಮಂಗಳವಾದ್ಯಗಳಿಂದಲೂ, ಸ್ತೋತ್ರಗಳಿಂದಲೂ, ಸಂಗೀತಸೇವೆ 
ಗಳಿಂದಲೂ ಆ ಪ್ರತಿಮೆಗಳನ್ನು ಶಯನಮಂದಿರದ ದ್ವಾರದ ಬಳಿಗೆ ಬಿಜಯ 
ಮಾಡಿಸಬೇಕು. ಅಲ್ಲಿ ಮೂರು ಘಳಿಗೆಗಳವರೆವಿಗೂ ಅವುಗಳನ್ನು ಕೂಡಿಸಬೇಕು. 
ಹಿಂದೊಂದು ವಿಗ್ರಹವನ್ನೂ ನೂರು ಸಲಕ್ಕೆ ಮಾರಿದ ಪಂಚಾಮೃತದಿಂದ ಸ್ನಾನ 
ಮಾಡಿಸಬೇಕು. ದಿವ್ಯಗಂಧ, ಚಂದನ, ಮುಂತಾದುವುಗಳಿಂದ ಅನುಲೇಪನೆ 
ಮಾಡಿ ವಸ್ತ್ರಗಳಿಂದಲೂ ಆಭರಣಗಳಿಂದಲೂ ಸಮಗ್ರವಾದ ಪೂಜೆಯನ್ನು 
ಮುಗಿಸಿ ಕೈಗಳನ್ನು ಮುಗಿದು ಮುಂದೆ ಹೇಳುವ ಮಂತ್ರವನ್ನು ಪಠಿಸಬೇಕು. 

೨೮-೨೯. "" ಲೋಕವಂದ್ಯನೆ! ಜಗದೀಶ್ವರನೆ! ಸಕಲಲೋಕಗಳ ರಕ್ಷಣೆ 


೪೭೨ ಶ್ರೀ ಸ್ಯಾಂದಮಹಾಪುರಾಣಂ 


ಹಿತಾಯ ಜಗತಾಮಾಶ ಚಾತುರ್ಮಾಸಾನ್‌ ಘನಾಗಮಾನ್‌ । ॥ ೨೪ ॥ 
ಸುಪ್ತ್ವಾ ಪ್ರಶಮಯಾರಿಷ್ಟಾನೃಳ್ರೇಣ ಸಹ ಪೂಜಿತಃ । 

ಏಹ್ಯೇಹಿ ಶಯನಾಗಾರಂ ಸುಖಮತ್ರ ಸ್ವಪ ಪ್ರಭೋ ॥೨೯॥ 
ಇತಿ ಸಂಪ್ರಾರ್ಥ್ಯ ದೇವೇಶಂ ಸ್ವಾಪಯೇತ್ಸುರುಷೋತ್ತೆಮೆಂ 0 ೩೦॥ 
ಸುದೃಢಂ ಬಂಧಯೇದ್ದ್ವಾರಂ ವಿಷ್ಣೋಃ ಶಯನನವೇಶ್ಮನಃ । 


ಸ್ವಾಪಯಿತ್ವಾ ಜಗನ್ನಾಥಂ ಲಭತೇ ಸುಖಮುತ್ತಮಂ ॥೩೧॥ 
ವಾರ್ಹಿಕಾಂಶ್ಚತುರೋಮಾಸಾನ್‌ ಪ್ರಸುಪ್ತೇ ವೈ ಜನಾರ್ದನೇ । 
ವೃತ್ತೈರನೇಕೈರ್ನಿಯಮೈರ್ಮಾಸಾನ್ಹೈ ಚೆತುರಃ ಕ್ಲಿಪೇತ್‌ ॥ ೩೨॥ 
ಕಲ್ಪಸ್ಥಾಯಾ ನಿಷ್ಣುಲೋಕೇ ನರೋ ಭಕ್ತೋ ಭವೇಧೃನಂ । 
ನಿಯೆಮವ್ರತಾನಿ ಗದತಃ ಶೃಣುಧ್ವಂ ಮುನಯೋ ಮನು ॥ ೩೩ ॥ 


ಮಂಚೆಖಟ್ಟಾದಿಶಯನಂ ವರ್ಜಯೇದ್ಭಕ್ಷಿ ಮಾನ್ನರಃ | 

ಅನೃತೌ ನವ್ರಜೇದ್ಭಾರ್ಯಾಂ ಮಾಂಸಂ ಮಧು ಪರಾದನಂ ॥ ೩೪॥0 
ಯಲ್ಲಿ ತತ್ಪರನಾದವನೆ! ಹದಿನಾಲ್ಕು ಲೋಕಗಳಿಗೆ ಹಿತವನ್ನುಂಟುಮಾಡುವವ 
ನಾಗಿ ನೀನು ಮೇಘಗಳು ಒಟ್ಟುಗೂಡಿ ಮಳೆಯನ್ನು ಸುರಿಸುವ ಈ ನಾಲ್ಕು 
ಮಾಸಗಳಲ್ಲಿಯೂ ಶಯನವನ್ನು ಮಾಡಿ ಮಹೇಂದ್ರನೊಡನೆ ನಮ್ಮ ಪೂಜೆಯನ್ನು 
ಕೈಕೊಂಡು ನಮ್ಮ ದುಃಖಗಳೆಲ್ಲವನ್ನೂ ಶಮನಮಾಡು, ಸ್ವಾಮಿಯೆ! ಇನ್ನು 
ನಿನ್ನ ಶೆಯನಮಂದಿರವನ್ನು ಪ್ರವೇಶಿಸಿ ಅಲ್ಲಿ ಸುಖವಾಗಿ ನಿದ್ದೆಯನ್ನು ಮಾಡು 
ವವನಾಗು.” 

೩೦-೩೧. ಇಂತೆಂದು ಪ್ರಾರ್ಥನೆಮಾಡಿ ದೇವೇಶ್ವರನಾದ ಪುರುಷೋ 
ತ್ರಮನನ್ನು ಹಾಸಿಗೆಯಮೇಲೆ ಮಲಗಿಸಬೇಕು. ಬಳಿಕ ಮಹಾವಿಷ್ಣುವಿನ 
ಶೆಯನಾಗಾರದ ಬಾಗಿಲುಗಳನ್ನು ದೃಢವಾಗಿ ಬಂಧಿಸಬೇಕು. ಈ ಪ್ರಕಾರ 
ದಿಂದ ಜಗನ್ನಾಥನ ಶಯನೋತ್ಸವವನ್ನು ನಡೆಸಲು ಮನುಷ್ಯನು ಉತ್ತಮ 
ವಾದ ಸುಖಸಂಪದಗಳನ್ನು ಪಡೆಯುವನು. 

೩೨. ಶ್ರೀಮನ್ನಾರಾಯಣನು ಶಯನಮಾಡುವ ವರ್ಷಾಕಾಲದ ನಾಲ್ಕು 
ಮಾಸಗಳಲ್ಲಿಯೂ, ಪ್ರಾಜ್ಞನಾದ ಭಗವದ್ಭಕ್ತನು ಬಹುವಿಧಗಳಾದ ವ್ರತ 
ಗಳಿಂದಲೂ, ಉಪವಾಸಾದಿ ನಿಯಮಗಳಿಂದಲೂ ಕಾಲವನ್ನು ಕಳೆಯಬೇಕು. 

೩೩. ಆ ಮಾನವನು ಭಕ್ಕೋತ್ತಮನಾಗಿ ಬ್ರಹ್ಮಕಲ್ಪಾಂತ್ಯದವರೆವಿಗೂ 
ವಿಷ್ಣುಲೋಕದಲ್ಲಿ ವಾಸಮಾಡುವನು. ಇದು ನಿಶ್ಚಯವು. ಎಲ್ಲೆ ಮಹಾ 
ಮುನಿಗಳಿರಾ! ಆ ಕಾಲದಲ್ಲಿ ಆಚರಿಸಬೇಕಾದ ನಿಯಮಗಳನ್ನೂ ವ್ರತಗಳನ್ನೂ 
ನಿರೂಪಿಸುವೆನು. ಶ್ರದ್ಧೆಯಿಂದ ಕೇಳಿರಿ. 

೩೪. ಭಕ್ತಿಯುಕ್ತನಾದ ಮಾನವನು ಆ ಕಾಲದಲ್ಲಿ ಮಂಚ, ಖಟ್ಟ, 
ಮುಂತಾದ ಉತ್ತಮಾಸನಗಳಲ್ಲಿ ಮಲಗುವುದನ್ನು ತ್ಯಜಿಸಬೇಕು. ಖುತು 








ಸಟ್‌ತ್ರಿಂಶೋರಧ್ಯಾಯಃ ೪೭ತ್ಲಿ 


ಪೆಟೋಲಂ ಮೂಲಕಂ ಚೈನ ವಾರ್ತಾಕಂ ಚನ ಭಕ್ಷಯೇತ್‌ । 
ಅಭಕ್ಸ್ಯ್ಯಂ ವರ್ಜಯೇದ್ನೂ' ರಾನ್ಮಸೂರಂ ಸಿತಸರ್ಷಸಂ ॥ 4೫ ॥ 
ರಾಜಮಾಷಾನ್‌ ಕುಲತ್ನಾ: ಶ್ಚ ಆಶುಧಾನ್ಯಂ ಚೆ ಸಂತ್ಯಜೇತ್‌ । 

ಶಾಕಂ ದಧಿಪಯೋಮಾಷಾನ್‌ಚ್ಛಾ ವಣಾದೌ ಕ್ರಮಾದಿಮಾನ್‌ ॥೩೬॥ 
ರಾಜಗೋಪಯಂತೀನ್‌ ತ್ಯಕ್ತ್ವಾ ನಾರೋಹೇಚ್ಚ ಸುತಿ | 
ವಾರ್ಷಿಕಾಂಶ್ಚತುರೋ ಮಾಸಕಿನ್‌ ವ್ರತೇನ ನ ನಯೇದ್ಯದಿ । 


ತಸ್ಯ ಪಾಪಸ್ಯ ಶಾಂತ್ಯರ್ಥಂ ಕಾರ್ತಿಕೇ ವಾ ವ್ರತೀ ಭವೇತ್‌ ॥ ೩೭॥ 
ನಮಃ ಕೃಷ್ಣಾಯ ಹರಯೇ ಕೇಶವಾಯ ನಮೋನಮಃ । 
ನಮೋಸ್ತು ನಾರಸಿಂಹಾಯ ವಿಷ್ಣನೇ ಸಾಪಜಿಷ್ಠವೇ ॥ ೩೮॥ 


ಸಾಯಂ ಪ್ರಾತರ್ದಿವಾಮಧ್ಯೇ ಕರ್ಮಾಂತೇಷು ಚೆ ಯೋಜಯೇತ್‌ ॥ 





ಕಾಲವಲ್ಲದ ಸಮಯದಲ್ಲಿ ಪತ್ನೀ ಸಂಪರ್ಕವನ್ನೂ, ಮಾಂಸ, ಜೇನುತುಪ್ಪ, 
ಪರಾನ್ನಗಳೆ ಭೋಜನವನ್ನೂ ಬಿಟ್ಟುಬಿಡಬೇಕು. 

ಪಡವಲಕಾಯಿ, ಮೂಲಂಗಿ, ಬದನೆಯ ಕಾಯಿಗಳನ್ನು ಆ ಸಮಯ 
ದಲ್ಲಿ ಸೇವಿಸಬಾರದು. ಅಭಕ್ಸ್ಯ ಪದಾರ್ಥಗಳು, ಕಡಲೆ, ಬಿಳಿಯ ಸಾಸುವೆ 
ಗಳನ್ನು ದೂರದಿಂದಲೇ ತ್ಯಾಗಮಾಡಬೇಕು. 

೩೬-೩೭. ರಾಜಮಾನ (ಉದ್ದು,) ಹುರುಳಿ, ಕಾರು ಧಾನ್ಯಗಳು 
ಇವುಗಳನ್ನು ಸೇವಿಸಬಾರದು. ಮಹಾರಾಜರು, ಗೋಪಾಲಕರು ಮತ್ತು 
ಸನ್ಯಾಸಿಗಳನ್ನುಳಿದ ಎಲ್ಲರೂ ಶ್ರಾವಣವೇ ಮೊದಲಾದ ನಾಲ್ಕು ತಿಂಗಳು 
ಗಳಲ್ಲಿಯೂ ಕ್ರಮವಾಗಿ ಸೊಪ್ಪುಗಳು, ಮೊಸರು, ಹಾಲು ಮತ್ತು ಉದ್ದುಗಳನ್ನು 
ಭೋಜನದಲ್ಲಿ ವರ್ಜಿಸಬೇಕು. ಆ ಸಮಯದಲ್ಲಿ ಚರ್ಮದ ಪಾದರಕ್ಷೆಗಳನ್ನು 
ಉಪಯೋಗಿಸಬಾರದು. ವರ್ಷಾಕಾಲದ ನಾಲ್ಕು ತಿಂಗಳುಗಳನ್ನು ಕಾರಣಾಂ 
ತರಗಳಿಂದಾಗಲಿ ಬುದ್ಧಿ ಪೂರ್ವಕವಾಗಿಯಾಗಲಿ ವ್ರತೋಪವಾಸಾದಿಗಳಿಂದ 
ಕಳೆಯದಿದ್ದರೆ, ಆ ಪಾಪದ ಶಾಂತಿಗಾಗಿ ಕಾರ್ತಿಕದ ಒಂದು ಮಾಸವನ್ನಾದರೂ 
ಸಮಸ ಸ ನಿಯಮಸಹಿತನಾಗಿ ಕಳೆಯಬೇಕು. 

೩೮-೩೯. ಸಕಲ ಜೀವರನ್ನೂ ತನ್ನ ಕಡೆಗೆ ಸೆಳೆದುಕೊಳ್ಳುವವನೂ, 
ಅವರ ಪಾತಕಗಳನ್ನು ಪರಿಹೆರಿಸುವವನೂ, ಆದ ಕೇಶವನಾದ ನಿನಗೆ 
ನಮಸ್ಕಾರವು! ನರಸಿಂಹೆರೂಪನ್ಮೂ ಸರ್ವವ್ಯಾಪಕನೂ, ಪಾಪಗಳನ್ನು ಜಯಿಸಿ 
ದವನೂ ಆದ ನಿನಗೆ ನಮಸ್ಕಾರವಿರಲಿ! > ಎಂಬ ಈ ಮಂತ್ರವನ್ನು ನಿತ್ಯವೂ 
ಸಾಯಂಕಾಲ, ಪ್ರಾತಃಕಾಲ, ಮಧ್ಯಾಹ್ನ ಗಳೆಂಬ ತಿ ತ್ರಿಸಂಧೈಗಳಲ್ಲಿಯೂ, ಪ್ರತಿ 
ಯೊಂದು ಕೆಲಸದ ಸಾಹಿ ಸ್ರಿಯಲ್ಲಿಯೂ ಜಪಿಸುತ್ತಿರಬೇಕು. 


ಮಲ್ಟಿ 
೪೭೪ ಶ್ರೀ ಸ್ಮಾಂದಮೊಹಾಪುರಾಣಂ 


ತಸ್ಯ ಪಾಪಾನಿ ಘೋರಾಣಿ ಚಿತಾನಿ ಬಹುಜನ್ಮಸು । 

ಯದ್ದೆಹತ್ಯೇವ ಸರ್ವಾಣಿ ತೂಲರಾಶಿಮಿವಾನಲಃ ॥೪೦॥ 
ಏಕಾಹಾರೋ ಯತಾಹಾರೋ ವಿಷ್ಣುನಿರ್ಮಾಲ್ಯಭೋಜನಃ । 
ಆಷಾಢೀಮವಧಿಂ ಕೃತ್ವಾ ಕಾರ್ತಿಕ್ಯವಧಿ ಯೋ ಭವೇತ್‌ । 


ನಕ್ತಭೋಜೀ ಭವೇದ್ಧಾಪಿ ಸ್ಪರ್ಗಸ್ತಸ್ಯಾಲ್ಪಕಂ ಪದಂ ॥ ೪೧॥ 
ತೈಲಾಭ್ಯಂಗಂ ದಿವಾಸ್ವಾಸಂ ಮೃಷಾವಾದಂ ಚ ವರ್ಜಯೇತ್‌ । 
ಆಷಾಢಶುಕ್ಲೈಕಾದಶ್ಯಾಂ ಸಂಕ್ರಾಂತೌ ಕರ್ಕಟಸ್ಯ ವಾ ॥ ೪೨ ॥ 
ಆಷಾಢ್ಯಾಂ ವಾ ನರೋ ಭಕ್ತ್ಯಾ ಗೃಹ್ಚೀಯಾಸ್ನಿಯಮಂ ವ್ರತೀ । 
ಸರ್ವಪಾಸಹರಂ ದೇವಂ ಪ್ರಪೂಜ್ಯ ಮಧುಸೂದನಂ ॥ ೪೩॥ 
ತದೆಗ್ರೇ ಪ್ರತಿಸಂಕಲ್ಪ್ಯ ವ್ರತಾರ್ಜನಜಪಾದಿಕಂ ! 
ಪ್ರಾರ್ಥಯೇತ್ಸರಮಾನಂದಂ ಕೃತಾಂಜಲಿಪುಟೋ ವ್ರತೀ ॥ ೪೪॥ 





೪೦. ಈ ಮಂತ್ರರಾಜವು ಭಕ್ತನು ಅನೇಕ ಜನ್ಮಗಳಲ್ಲಿ ಸಂಚಯನಮಾಡಿ 
ರುವ ಘೋರಗಳಾದ ಸಮಸ್ತ ಪಾತಕಗಳನ್ನೂ ಹತ್ತಿಯ ಬೆಟ್ಟದಲ್ಲಿ ಬಿದ್ದ 
ಬೆಂಕಿಯ ಕಿಡಿಯಂತೆ ಕ್ಸಣಮಾತ್ರದಲ್ಲಿಯೇ ನಿರ್ಮೂಲಗೊಳಿಸುವುದು. 

೪೧. ಇಂತು ಆಷಾಢಮಾಸದ ಶುಕ್ಲೈಕಾದಶಿಯು ಮೊದಲುಗೊಂಡು 
ಕಾರ್ತಿಕ ಶುದ್ಧ ದ್ವಾದಶಿಯವರೆವಿಗೂ ದಿವಸಕ್ಕೆ ಒಂದು ಆಹಾರವನ್ನು ಮಾತ್ರ 
ಮಿತವಾಗಿ ತೆಗೆದುಕೊಳ್ಳ ಬೇಕು. ಮತ್ತು ವಿಷ್ಣುವಿನ ಪೂಜೆಯನ್ನುಮಾಡಿ 
ಆತನಿಗೆ ನಿವೇದಿಸಿದ ಪ್ರಸಾದವನ್ನು ಮಾತ್ರ ಸ್ವೀಕರಿಸಬೇಕು. ಇಂತು 
ಯಾವನು ನಿಯಮವನ್ನನುಸರಿಸುವನೊ, ಅಥವಾ ಯಾವನು ರಾತ್ರಿಯಲ್ಲಿ 
ಮಾತ್ರ ಭೋಜನವನ್ನು ಮಾಡುವನೊ, ಅವನಿಗೆ ಸ್ವರ್ಗನಿವಾಸವೂ ಸಹ 
ಅತ್ಯಲ್ಪ ಫಲವೆಂದೇ ತಿಳಿಯಬೇಕು. 

೪೨-೪೪. ಆ ಸಮಯದಲ್ಲಿ ತೈಲಾಭ್ಯಂಜನವನ್ನೂ, ಹಗಲು ನಿಡ್ರೆಯನ್ನೂ, 
ವ್ಯರ್ಥಕಾಲಕ್ಲೇಸವನ್ನೂ, ಸರ್ವಥಾ ಮಾಡಬಾರದು. ಆಷಾಢಮಾಸದ ಶುಕ್ಲೈ 
ಕಾದಶಿಯ ದಿನದಲ್ಲಾಗಲಿ, ಕಟಕಸಂಕ್ರಾಂತಿಯ ದಿನದಲ್ಲಾಗಲಿ, ಆಷಾಢ 
ಮಾಸದ ಹುಣ್ಣಿಮೆಯಲ್ಲಾಗಲಿ ವ್ರತಾಭಿಲಾಷೆಯುಳ್ಳ ನರನು ಈ ನಿಯಮ 
ವನ್ನು ಸ್ವೀಕರಿಸಬೇಕು. ಸಕಲಪಾಪಗಳನ್ನು ಪರಿಹರಿಸುವ ದೇವನಾದ ಮಧು 
ಸೂದನಸ್ವಾಮಿಯನ್ನು ವಿಧ್ಯುಕ್ತರೀತಿಯಿಂದ ಪೂಜಿಸಿ, ಆತನ ಇದಿರಿನಲ್ಲಿ ವ್ರತ, 
ಪೂಜೆ, ಜಪ ಮುಂತಾದುವುಗಳನ್ನು ಮಾಡುವುದಾಗಿ ದೃಢಸಂಕಲ್ಪವನ್ನುಮಾಡಿ 
ಪರಮಾನಂದವಿಗ್ರಹನಾದ ಆತನನ್ನು ಕುರಿತು ಕೈಗಳನ್ನು ಮುಗಿದುಕೊಂಡು. 
ಭಕ್ತನಾದವನು ಪ್ರಾರ್ಥನೆಯನ್ನು ಮಾಡಬೇಕು. 


ಷಟ್‌ತ್ರಿಂಶೋ96ಧ್ಯಾಯಃ ೪೭೫ 


ಚಾತುರ್ಮಾಸ್ಯವ್ರತಂ ದೇವ ಗೃಹೀತಂ ತ್ವೃತ್ಛ್ರಸಾದತಃ | 


ತನ ಪ್ರಸಾದಾನ್ನಿರ್ವಿಫ್ನಂ ಸಿದ್ಧಿಮಾಯಾತು ಕೇಶವನ ॥ ೪೫ ॥ 
ವ್ರತೇಂಸ್ಮಿನ್‌ ಯದ್ಯಸಂಪೂರ್ಣೇ ಪರಲೋಕಗತಿರ್ಭವೇತ್‌ । 
ತನ್ಮೇ ಭವತು ಸಂಪೂರ್ಣಂ ತ್ವತ್ವೃಸಾದಾದಧೋಕ್ಸಜ ॥ ೪೬ ॥ 
ಇತಿ ಸಂಪ್ಪ್ರಾರ್ಥ್ಯ ದೇವೇಶಂ ಪೂರ್ವೋಕ್ತನಿಯನೇ ಸ್ಥಿತಃ । 
ಯಾಪಯೇಚ್ಛೆತುರೋ ಮಾಸಾನ್ವಿಷ್ಟೃರ್ಸಿತಮತಿರ್ವ್ರೃತೀ ॥ ೪೭ ॥ 
ಪಾರಣಂ ಪ್ರತಿಮಾಸಾಂತೇ ಪ್ರೀತ್ಯೈ ಕೃಷ್ಣಸ್ಯ ಕಾರಯೇತ್‌ ॥ ೪೮ ॥ 
ಮಿಷ್ಟಾನ್ನಂ ಭೋಜಯೇದ್ವಿಪ್ರಾನ್ಸೂಜಯಿತ್ವಾ ಜಗತ್ಪತಿಂ । 
ಅಸಮರ್ಥಸ್ತು ಕಾರ್ತಿಕ್ಕಾಂ ವರಯೇದ್ಹ್ರತಮುತ್ತಮಂ ॥೪೯॥ 


ತಸ್ಯಾಂ ಪೂಜ್ಯ ಜಗನ್ನಾಥಂ ನಹ್ಲಿಸ್ನಂ ತರ್ಸಯೇತ್ಸಿತಃ । 
ವ್ವಿಜಾಗ್ರ್ಯಾನ್ಸಾಯಸೈರ್ಮಿಷ್ಟೈರ್ವಿಷ್ಟ್ಣುಭಕ್ತ್ಯಾ ಪ್ರಪೂಜಯೇತ್‌ ॥ ೫೦ ॥ 





೪೫. ದೇವದೇವನಾದ ಕೇಶವನೆ! ನಿನ್ನ ಅನುಗ್ರಹೆದಿಂದ ಈಗ ಜಾತು 
ರ್ಮಾಸ್ಯದ ವ್ರತವನ್ನು ಸ್ವೀಕರಿಸಿರುವೆನು. ನಿನ್ನ ಪ್ರಸಾದದಿಂದಲೇ ಈ ವ್ರತವು 
ನಿರ್ವಿಘ್ನವಾಗಿ ಸರಿಸಮಾಪ್ತಿಯನ್ನು ಹೊಂದಲಿ. 

೪೬. ಎಲ್ಫೈ ಅಧೋಕ್ಸಜನೆ! ಈ ವ್ರತವು ಕೊನೆಗಾಣದೆ ಅಸಂಪೂರ್ಣ 
ವಾಗಿಯೇ ಉಳಿದುಹೋದರೆ ನನಗೆ ಪರಲೋಕನಿವಾಸವು ಮಾತ್ರ ಉಂಟಾಗು 
ವುದು. ಆದುದರಿಂದ ನನ್ನ ಈ ನಿಯಮವು ಸಂಪೂರ್ತಿಯನ್ನು ಹೊಂದುವಂತೆ 
ಪ್ರಸಾದವನ್ನು ಮಾಡು. 

೪೭. ಇಂತೆಂದು ದೇವೇಶ್ವರನಲ್ಲಿ ಪ್ರಾರ್ಥನೆಯನ್ನುಮಾಡಿ ಹಿಂದೆಯೇ 
ಹೇಳಿದ ನಿಯಮಗಳಲ್ಲಿ ನಿರತನಾಗಿ ವ್ರತವನ್ನು ಮಾಡುವವನು ಮಹಾವಿಷ್ಣುವಿ 
ನಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿ ಆ ನಾಲ್ಕು ತಿಂಗಳುಗಳ ಕಾಲವನ್ನೂ 
ಕಳೆಯಬೇಕು. 

೪೮. ಪ್ರತಿಯೊಂದು ತಿಂಗಳ ಕೊನೆಯಲ್ಲಿಯೂ ಶ್ರೀ ಕೃಷ್ಣನ ಪ್ರೀತ್ಯರ್ಥ 
ವಾಗಿ ಪಾರಣೆಯನ್ನು ಮಾಡಿಸಬೇಕು. 

೪೯. ಪಾರಣೆಯ ದಿನಗಳಲ್ಲಿ ಲೋಕೇಶ್ವರನಾದ ಮಹಾವಿಷ್ಣು ವನ್ನು 
ಪೂಜಿಸಿ ಭಳಕ್ತ್ಯಭೋಜ್ಯಸಹಿತವಾದ ಮೃಷ್ಟಾನ್ನದಿಂದ ಬ್ರಾಹ್ಮಣರಿಗೆ ಭೋಜನ 
ವನ್ನು ಮಾಡಿಸಬೇಕು. ಪ್ರತಿಮಾಸದಲ್ಲಿಯೂ ಈ ಕಾರ್ಯವನ್ನು ಮಾಡಲು 
ಅಸಮರ್ಥನಾದರೆ ಕೃತ್ತಿಕಾಪೌರ್ಣಮಿಯ ದಿನದಲ್ಲಿಯಾದರೂ ಈ ಉತ್ತಮ 
ವ್ರತದ ಪಾರಣೆಯನ್ನು ನಡೆಸಬೇಕು. 

೫೦. ಆ ದಿವಸದಲ್ಲಿ ಜಗನ್ನಾಥನನ್ನು ಪೂಜಿಸಿ ಅಗ್ನಿಯಲ್ಲಿ ಅಂತರ್ಯಾಮಿ 
ಯಾಗಿರುವ ಆತನನ್ನು ಆಹುತಿಗಳಿಂದ ಸಂತೋಷಗೊಳಿಸಬೇಕು. ಬ್ರಾಹ್ಮ 


೪೭೬ ಶ್ರೀ ಸ್ಯಾಂದಮ ಹಾಪುರಾಣಂ 


ಯಥಾ ಶಕ್ತ್ಯಾ ಪ್ರದದ್ಯಾಡ್ವಿ ಕನಕಂ ವಸ್ತ್ರಮೇವ ಚ । 

ಅಶಕ್ತಃ ಕಾರ್ತಿಕೇ ಮಾಸಿ ವ್ರತಂ ಕುರ್ಯಾತ್ಪ್ಸುರೋದಿತಂ 1೫೦ 
ವ್ರತಂ ಚ ವಿವಿಧಂ ವಿಷ್ಣೋಃ ಕೃಚ್ಛ_ಚಾಂದ್ರಾಯಣಂ ತಥಾ ॥ ೫೨0 
ಪೆಯಃಪೀತ್ಥಾ ನಯೇದ್ಯಸ್ತು ಶಾಕಾಹಾರೇಣ ವಾ ಪುನಃ । 


ಭುಳ್ತ್ವಾತ್ರ ವಿಪುಲಾನ್‌ ಭೋಗಾನ್ಸರಂ ನಿರ್ವಾಣವೃಚ್ಛತಿ 1 ೫೩॥ 
ತತ್ರಾಪಿ ಚೇದಶಕ್ತಃ ಸ್ಯಾದ್ದ್ಚೀಷ್ಮಸಂಚಕಮುತ್ತಮಂ 1 
ಪ್ರೀತಯೇ ದೇವದೇವಸ್ಯ ವನ್ಯನೃತ್ತಿರ್ಭವೇದ್ದ ತೀ ॥ ೫೪ ॥ 


ಏತೆದ್ವ್ರತಂ ಸಮಾಖ್ಯಾತಂ ಭಗವತ್ರೀತಿಕಾರಕಂ | 
ಸರ್ವಷಾಪಪ್ರಶಮನಂ ನಿಷ್ಣುಲೋಕಗತಿಪ್ರದಂ । 

ಧನ್ಯಂ ಯಶಸ್ಯಮಾಯುಷ್ಯಂ ಸರ್ವಕಾಮಪ್ರಸಾದನಂ ॥ ೫೫ ॥ 
ಣೋತ್ತಮರನ್ನು ಕರೆದು ಅವರಲ್ಲಿ ವಿಷ್ಣುವು ಅಂತರ್ಗತನಾಗಿರುವನೆಂಬ ಭಾವ 
ದಿಂದ ಪಾಯಸ್ಕ ಮೃಷ್ಟಾನ್ನಾದಿಗಳನ್ನಿತ್ತು ಅವರನ್ನು ಪೂಜಿಸಿ ತೃಪ್ತಿಗೊಳಿಸ 
ಬೇಕು. 

೫೧. ತನ್ನ ಶಕ್ತ್ಯನುಸಾರವಾಗಿ ಅವರಿಗೆ ಸ್ವರ್ಣವನ್ನೂ, ವಸ್ತ್ರಾಲಂಕಾರ 
ಗಳನ್ನೂ ಸಮರ್ಪಿಸಬೇಕು. ಅಶಕ್ತನಾದಲ್ಲಿ ಮೇಲೆ ಹೇಳಿದಂತೆ ಕಾರ್ತಿಕ 
ಮಾಸದಲ್ಲಿಯಾದರೂ ವ್ರತವನ್ನು ಮಾಡಬೇಕು. 

೫೨. ಮಹಾವಿಷ್ಣುವಿನ ಪ್ರೀತಿಯನ್ನು ಪಡೆಯಲು ಈ ಕಾಲದಲ್ಲಿ ಮಾಡ 
ಬೇಕಾದ ಕೃಚ್ಛ್ರ, ಚಂದ್ರಾಯಣಗಳೇ ಮೊದಲಾದ ಅನೇಕ ವ್ರತಗಳಿರುವುವು. 

೫೩. ಯಾವ ಮನುಷ್ಯನು ಈ ಚಾತುರ್ಮಾಸ್ಯವನ್ನು ಕೇವಲ ಹಾಲಿನ 
ಸೇವನೆಯಿಂದಾಗಲಿ, ಶಾಕಾಹಾರದಿಂದಾಗಲಿ ಕಳೆಯುವನೊ, ಅವನು ಈ ಲೋಕ 
ದಲ್ಲಿ ಅಪರಿಮಿತಗಳಾದ ಭೋಗಭಾಗ್ಯಗಳನ್ನನುಭವಿಸಿ ವೈರಾಗ್ಯಕ್ಕೆ ಕಾರಣವಾದ 
ಸಮಾಧಾನಸ್ಥಿತಿಯನ್ನು ಹೊಂದುವನು. 

೫೪. ಅದನ್ನು ಮಾಡುವುದಕ್ಕೂ ಶಕ್ಕವಾಗದಿದ್ದರೆ ದೇವದೇವನ ಸಂತೋಷ 
ವನ್ನು ಪಡೆಯಲು ಭೀಷ್ಮಸಂಚಕದ (ಕಾರ್ತಿಕ ಶುದ್ಧೈಕಾದಶಿಯ ಮೊದಲು 
ಪೌರ್ಣಮಿಯವರೆಗಿನ) ಸರ್ವೋತ್ತಮಗಳಾದ ದಿನಗಳಲ್ಲಿಯಾದರೂ ವ್ರತವನ್ನು 
ಮಾಡುವವನು ಅಪಕ್ವಾಹಾರವನ್ನು ಮಾತ್ರ ಸೇವಿಸಬೇಕು. 

೫೫. ಭಗವಂತನ ಪ್ರೀತಿಯನ್ನು ಪಡೆಯಲು ಉತ್ತಮೋಷಾಯವಾದ 
ಈ ವ್ರತವನ್ನು ನಿಮಗೆ ವಿಸ್ತಾರವಾಗಿ ತಿಳಿಸಿರುವೆನು. ಈ ನಿಯಮವು ಮಾನವನ 
ಸಕಲಪಾತಕಗಳನ್ನೂ ಶಮನಮಾಡಿ ವನೈಕುಂಠಲೋಕವೆಂಬ ಸದ್ಗತಿಯನ್ನು 
ಸಂಪಾದಿಸಿಕೊಡುವುದು. ಇದೇ ವಿಪುಲೈಶ್ಶ ಸ್ವರ್ಯವನ್ನೂ, ಕೀರ್ತಿಯನ್ನೂ 
ದೀರ್ಫಾಯುಷ್ಯವನ್ನೂ ಕೊಟ್ಟು ಎಲ್ಲ ಬಯಕೆಗಳನ್ನೂ ಕೈಗೂಡಿಸುವುದು. 


ಸಟ್‌ಶ್ರಿಂಶೋರಿಧ್ಯಾಯಃ ೪೭೭ 


ಮುನಯಃ ಪ್ರೋಕ್ತ ಮೇತದ್ವೋ ರಹಸ್ಯಂ ಶೃಣುತಾತ್‌ ಪರಂ । 

ಏತದ್ವೈ ತಾನಿ ಚಾನ್ಯಾನಿ ವ ್ರೃತಾಫಿ ತುಟ ಟೂ ಚ ॥ ೫೬ ॥ 
ಭಗವದ್ಭಕ್ತಿಹೀನಾನಾಂ ಜಾನೀಧ್ವಂ ವಿಫಲಾನಿ ವೈ । 

ಫಲಂ ಮಹಾಕ್ರತೂನಾಂ ಯತ್ತೀರ್ಥಾನಾಂ ಫೆಲಮುತ್ತಮಂ ॥ ೫೭8 
ದಾನಾನಾಂ ತಸೆಸಾಂ ಚೈವ ಸಾತಿ ಶಿಕಾನಾಂ ಚ ಯತ್ಛಲಂ | 


ಏಕಯಾ ವಿಷು ಭಕ್ತ್ಯಾ ತತ್ಸ ನುಗ್ಗೆ ೦ ಫಲಮಶ್ನುತೇ ॥ ೫೮ ॥ 
ಯೇ ಪಶ್ಯಂತಿ ಮಾ ನಃ ಶಯನೋತ್ಸ ವಮುತ್ತ ಮಂ । 
ಮಾತುಗ್ಗರ್ಟೇ ನಸ್ಟ ಪಠತಿ ಕಾರಯಂತಿ 4 ಯೇ ಮಹಂ ॥೫೯॥ 


ಉತ್ಸವಾಂತೇ ವ್ರ ತಂ. "ಚೀಡಪ್ರ ತಿಜ್ಞ್ಞಾಯ ತದಗ್ರತಃ । 
ಪರ್ಯಾಪ್ತಂ ಪಾರಯಿತ್ವಾ ತುಬ ಹ ಲೋಕೇ. ಮಹೀಯತೇ ॥ ೬೦% 


ಇತಿ ಶ್ರೀ ಸ್ಕಾಂದೇ ES ಏಕಾಶೀತಿಸಾಹಸ್ಕಾ$್ರಂ ಸಂಹಿತಾಯಾಂ 


ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತಮಕ್ಸೇತ್ರಮಾಹಾತ್ಮ್ಯೇ ಜೈನಿನಿಯಷಿ 
ಸಂವಾದೇ ತಿ ಶ್ರೀವಿಷ್ಣು ಶಯಸೋತ್ಸ ವವರ್ಣನಂ ನಾಮ 
ಷಟ್ತ '`ಿಶೋಂಧ್ಯಾ ಯಃ 


೫೬. ಎಲೈ ಮಹಾಮುನಿಗಳಿರಾ! ಈ ರಹಸ್ಯವಿಷಯವನ್ನು ನಿಮಗೆ 
ತಿಳಿಸಿರುವೆನು. ಮತ್ತೊಂದು ವಿಷಯವನ್ನು ಕೇಳಿರಿ. ಈ ವ್ರತವಲ್ಲದೆ ಅಸಂಖ್ಯಾ 
ತಗಳಾದ ಅನೇಕ ಇತರ ವ್ರತಗಳೂ ಶಾಸ್ತ್ರ ಗಳಲ್ಲ ಹೇಳಲ್ಪ ಗ್ರೆ ್ಚಿರುವುವು. 

೫೭-೫೮. ಆದರೆ ಅವುಗಳೆಲ್ಲವೂ ಭಗವಂತನಲಿ “ಭಕಿ ಕ್ರಿಯಿಲ್ಲದವರಿಗೆ 
ನಿಷ್ಟ ಲಗಳೇ ಆಗುವುವು. ಮಹಾಯಜ್ಞ ಗಳಿಂದ ಯಾವ ಫಲವುಂಟೊ, ಸಕಲ 
ತೀರ್ಥಗಳ ಸೇವೆಯಿಂದ ಯಾವ ಉತ್ತ: ಮ ಫಲವು ಲಭಿಸುವುಡೊ, ಸಾತ್ವಿಕ 
ಬುದ್ಧಿ ಪೂರ್ವಕವಾಗಿ ಮಾಡಿದ ದಾನಗಳಿಗೂ, ತಪಸ್ಸುಗಳಿಗೂ ಯಾವ ಸೇವ 
ಲಭಿಸುವುದೊ, ಆ ಸಮಗ್ರ ಫಲಗಳನ್ನೆಲ್ಲವನ್ನೂ ವಿಷ್ಣು ಭಕ್ತಿಯೆಂಬ ಒಂದೇ 
ಉಪಾಯದಿಂದ ಭಕ್ತನು ಪಡೆಯು ಇನೆ, 

೫೯-೬೦. ಯಾವ ಮಹಾತ ರು ಲೋಕೇಶ್ವ ರನ ಶಯನೋತ್ಸವವನ್ನು 
ದರ್ಶನಮಾಡುವರೊ, ಯಾರು ಈ ಉತ್ತಮ ಮಹೋತ್ಸ ವವನ್ನು ಮಾಡಿಸು 
ವರೊ, ಅವರು ದೇಹಪಾತವಾದ ಮೇಲೆ ಪುನಃ ತಾಯಿಯ ಗರ್ಭದಲ್ಲಿ ವಾಸ. 
ಮಾಡುವುದಿಲ್ಲ. ಆ ಪುರುಷೋತ್ತಮನ ಸನ್ನಿಧಿಯಲ್ಲಿ ಈ ವ ವ್ರತನಿಯಮಗಳನ್ನು 
ಪ ಪ್ರತಿಜ್ಞಾ ಪೂರ್ವಕವಾಗಿ ಸ್ವೀಕರಿಸಿ, ಶಯನೋತ್ಸವದ ಅಂತ್ಯದಲ್ಲಿ ಶಾಸ್ತ್ರೊ ಕ್ಷ 
ವಾದ ರೀತಿಯಿಂದ ವ ವ್ರತವನ್ನು ಸಮಾಪ್ತಿ ಗೊಳಿಸಿ, ಸರಿಸಮಾಪ್ತಿಯ ಜಟ್‌ 
ವಾಗಿ ಯಾವನು ಪಾರಣೆಯ ಬ್ರಾಹ್ಮಣಭೋಜನವನ್ನು ಮಾಡಿಸುವನೊ, 
ಅವನು ಬ್ರ ಹ್ಮರೋಕದಲ್ಲಿಯೂ ಮರ್ಯಾದೆಯನ್ನು ಹೊಂದುವನು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರ ಸಿದ್ಧ ವಾದ 
ಶ್ರೀಸಾ ), ೦ದಮಹಾಪುರಾಣದ ಎರೆಡನೆಯ ವೈಷ್ಣವಖಂಡದ ಪುರುಷೋತ್ತೆ ಮಕ್ಷೇತ್ರ 
ಮಾಜಾತೆ ಹ ಜೆ ಕೈಮಿನಿಯ ಷಿಸಂವಾದದಲ್ಲಿ ಇಸ್ಟ (ವಿಷ್ಣು ಶೆಯನೋತ್ಸ ವವರ್ಣನೌವೆಂಬ- 
ಮಾನ ತ್ತಾರನೆಯ ಅಧ್ಯಾಯವು ಮುಗಿದುದು 


1 ಶ್ರಿ 
ಅಥ ಸಪ್ತತ್ರಿಂಶೋಧ್ಯಾಯಃ 
ಶ್ರೇತಮಹಾರಾಜೋಪಾಖ್ಯಾನವರ್ಣನಂ 
ಜೈವಿನಿರುವಾಚ :-- 
ಅತಃ ಪರಂ ಪ್ರವಕ್ಸ್ಯಾನಿ ದಕ್ಸಿಣಾಯನಮುತ್ತಮಂ । 
ಸಂಕ್ರಾಂತೇಃ ಪೂರ್ವಕಾಲೇ ಯಾಃ ಕಲಾ ವೈ ವಿಂಶತಿರ್ಮತಾಃ ॥೧॥ 
ಅಯನಂ ಪುಣ್ಯಕಾಲೋಯಂ ಪುಣ್ಯಕರ್ಮಸು ಕರ್ಮಿಣಾಂ । 


ಪಂಚಾಮೃತೈಸ್ತತ್ರ ದೇವಂ ಸ್ನಾಪಯೇತ್ಸ್ಟಾಸಯೇದ್ದ್ದಿಜಾಃ ॥ ೨॥ 

ಸರ್ವಾಂಗಂ ಲೇಷಯೇದಸ್ಯಾಗುರುಕರ್ಪೂರಚಂದನೈಃ। 

ಸುಗಂಧಮಾಲ್ಯಾಲಂಕಾರೈಶ್ಚಾರುವಸ್ತ್ರೆ ಅಶ್ವ ದೀಪಕೈಃ "4 

ನಾನಾಭಕ್ಸ್ಯ್ಯೋಪಹಾರೈಶ್ಚ ಪೂಜಯೇತ್ಸರಮೇಶ್ವರಂ । 

ಕರ್ಸೂರಾಲತಿಕಾಮುಚ್ಚೈಮ್ಮು ಖಾಭ್ಯಾಶೇ ಹರೇರ್ದಜೇತ್‌ ॥೪॥ 
ಕನ್ನಡದ ಅನುವಾದ 


ಶ್ರೇತಮಹಾರಾಜೋಪಾಖ್ಯಾನವರ್ಣನ 

೧. ಜೈಮಿನಿಯು ಹೇಳುತ್ತಾನೆ: ಇನ್ನು ಮೇಲೆ ಸರ್ವಶ್ರೇಷ್ಠವಾದ 
ದಕ್ಷಿಣಾಯನದಲ್ಲಿ ಮಾಡಬೇಕಾದ ಕರ್ಮವನ್ನು ಹೇಳುವೆನು. ತುಲಾ 
ಸಂಕ್ರಮಣದ ಮೊದಲು ಭಗವಂತನು ಇಪ್ಪತ್ತು ಕಲೆಗಳಿಂದ ಭೂಲೋಕದಲ್ಲಿ 
ರುವನೆಂದು ಹೇಳುವರು. 

೨. ಈ ದಸ್ಸಿಣಾಯನವು ಕರ್ಮನಿಷ್ಯರಾದವರಿಗೆ ಪುಣ್ಯಕಾರ್ಯಗಳನ್ನು 
ಮಾಡಲು ಉತ್ತಮಕಾಲವಾಗಿರುವುದು. ಬ್ರಾಹ್ಮಣರಿರಾ! ಶಯನೋತ್ಸವ 
ಸಮಯದಲ್ಲಿ ಮಾಡಿದಂತೆಯೇ ಈ ಸಮಯದಲ್ಲಿಯೂ ದೇವದೇವನ 
ಮೂರ್ತಿಯನ್ನು ಸಂಚಾಮೃತದಿಂದ ಅಭಿಷೇಕ ಮಾಡಿಸಬೇಕು. 

೩. ಅಗುರು, ಪಚ್ಚಕರ್ಪೂರ ಮತ್ತು ಚಂದನಗಳಿಂದ ವಿಗ್ರಹದ 
ಅದ್ಯಂತವೂ ಲೇಪನಮಾಡಜೇಕು. ಶ್ರೀಗಂಧ, ಪುಷ್ಪಮಾಲೆಗಳು, ಆಭರಣಗಳು, 
ಮನೋಹರ ವಸ್ತ್ರಗಳು, ಚಿತ್ರದೀಪಗಳು ಮುಂತಾದುವುಗಳಿಂದ ಪರಮಾತ್ಮನನ್ನು 
ಸೇವಿಸಬೇಕು. 

೪. ಸರ್ವ ಸ್ವಾಮಿಯಾದ ಆತನಿಗೆ ಬಹು ವಿಧಗಳಾದ ಭಳ್ಸ್ಯೈಭೋಜ್ಯಗಳ 
ಫೈವೇದ್ಯವನ್ನು ಸಮರ್ಪಿಸಿ ಪೂಜಿಸಬೇಕು. ಆ ಶ್ರೀಹರಿಯ ಹಣೆಯಲ್ಲಿ 
ಪಚ್ಚಕರ್ಪೂರದ ತಿಲಕವನ್ನು ಸುಂದರವಾಗಿ ತಿದ್ದಬೇಕು. 


ಸಪ್ತತ್ರಿಂಶೋರಧ್ಯಾಯಃ ೪೭೯ 


ದೂರ್ವಾಂಕುರಾಕ್ಸ ತೈರ್ನೀರಾಜನೇನಾಥ ಪ್ರವಂದಯೇತ್‌ । 


ಮಾಂಗಲ್ಯಗೀತನೃತ್ಯಾ ದೈೈರ್ನಾರೀ ಹುಂಜ ವದೇತ್‌ ॥೫॥ 
ಪೂಜಿತಂ ಸೂಜ್ಯಮಾಸಂ' ಚ ಯಃ ಪಶ್ಯೇತ್ಸುರುಷೋತ್ತಮಂ । 
ಪೂಜಾಶತಗುಣಂ ಪ್ರೆಣ್ಯಂ ತಸ್ಮೆ )ದದ್ಯಾ ಜ್ಜ ಸರ್ವತಃ ॥೬॥ 
ಅಯನೇ ದಕ್ಷಿಣೇ ತಸ್ಮಿನ್ನ ಚೆ ಮಾನಂ ಶ್ರ ಯಃಸಪೆತಿಂ । 

ನಿಹಾಯ ಸರ್ವಪಾಪಾನಿ ವಿಷ್ಣು ಜೋಕು ವ್ರಜಂತಿ ತೇ Hen 
ಸ್ನಲ್ಪಾ ವಾ ಮಹತೀ ಯಾತ್ರಾ "ಸರ್ವಾ ಮುಕ್ತಿಸ ಕ್ರದಾ ಹರೇಃ । 

ತಸ್ಮಿಂಸ್ತ ಸ್ಮಿನ್ನಿನೇ ವೃ ಷ್ಟೊ 6 ಭೆಗವಾನ್ಮುಿ ಕ್ತಿದೋ 'ಥ್ರು ವಂ Hen 
ನಿಶ್ವಾಸಹೇತೋರ್ಮೂರ್ಹಾಣಾಂ ಯಾತ್ರಾ ಹ್ಯೇತಾಃ ಕೃಷಾನತಾ । 
ವಿಷ್ಣುನಾ ಕಥಿತಾ ವಿಪ್ರಾಃ ಪಾಪಿನಾಂ ಕಲ್ಪಿ ಹಾಹಾ nen 


ಆಯಾಸಜನಿತಂ ಪುಣ್ಯಂ ಮನ್ಯಂತೇ ಯೇ ph | 
ಲಕ್ಷ್ಮೀಸತೇರ್ಭೋಜನಾಯ ಸಂಸ್ಕಾರ್ಯೋಂತ್ರ ಮಹಾನಸಃ ॥ ೧೦ ॥ 





೫. ದೊರ್ವಾಂಕುರಗಳಿಂದಲೂ, ಅಕ್ಬತೆಗಳಿಂದಲೂ, ಉತ್ತರಥೀರಾಜ 
ನವನ್ನು ಬೆಳಗಿಸಿ ಬಳಿಕ ಭಕ್ತಿಯಿಂದೆ ನಮಸ್ಕರಿಸಬೇಕು. ಮಂಗಳಸೂಚಕಗಳಾದ 
ಸಂಗೀತಗಳಿಂದಲೂ, ನ ೈತ್ಯಗಳಿಂದಲೂ "ಸ್ತ್ರೀಯರು ಸಂತೋಷದ ಕಲಕಲ 
ಧ್ವನಿಯನ್ನು ಮಾಜ 

೬. ಈ ವಿಧವಾಗಿ ಪೂಜೆಗೊಂಡ, ಪೂಜೆಗೊಳ್ಳುತ್ತಿರುವ ಪುರುಷೋತ್ತಮ 
ಸ್ವಾ ಮಿಯನ್ನು ಯಾರು ನೋಡುವರೊ, ಅವರಿಗೆ ಜನಾರ್ದನನು ಪೂಜೆಯ 
ಪುಣ್ಯಕ್ಕೆ ಶತಗುಣಿತವಾದ ಪುಣ್ಯವನ್ನು ನೀಡುವನು. 

೭-೮. ಯಾವನು ದಕ್ಷಿಣಾಯನದಲ್ಲಿ ಲಕ್ಷ್ಮೀರಮಣನಾದ ಜಗನ್ನಾಥ 
ನನ್ನು ಪೂಜಿಸುವನೋ, ಅವನು ಸಕಲ ಪಾಪಗಳನ್ನೂ ಕಳೆದುಕೊಂಡು ವಿಷ್ಣು 
ಲೋಕಕ್ಕೆ ಹೊರಡುವನು. ಆ ಕಾಲದಲ್ಲಿ ಮಾಡಿದ ಶ್ರೀಹರಿಯ ಉತ್ಸವವು 
ಅಲ್ಪವಾದುದಾಗಲಿ, ಹಿರಿದಾದುದಾಗಲಿ, ಭಕ್ತನಿಗೆ ಮೋಕ್ಬಪ್ರದಾಯಕ 
ವಾದುದು. ಆಯಾ ದಿವಸದ ಪೂಜೆಗಳನ್ನು ಕೈಕೊಂಡ ಸ್ವಾಮಿಯನ್ನು ನೋಡು 
ವುದರಿಂದಲೇ ಭಗವಂತನು ಮುಕ್ತಿಯನ್ನು ಕೊಡುವುದು ದಿಟವು. 

೯. ಎಲ್ಫೈ ಬ್ರಾಹ್ಮಣೋತ್ತಮರಿರಾ! ಮೂರರಲ್ಲಿ ದೈವಭಕ್ತಿಯನ್ನುಂಟು 
ಮಾಡುವುದಕ್ಕಾಗಿಯೇ ಪಾಪಿಗಳ ಕಲ್ಮಷಗಳನ್ನು ಕಳೆಯುವ ಈ ಯಾತ್ರೆಯೇ 
ಮುಂತಾದ ಉತ್ಸವಗಳೆಲ್ಲವೂ ಕೃಪಾಸಮುದ್ರವಾದ ಮಹಾ ವಿಷ್ಣುವಿನಿಂದ 
ನಿರೂಪಿಸಲ್ಪಟ್ಟರುವುವು. 

೧೦-೧೧. ಕೇವಲ ದೇಹಾಯಾಸದಿಂದಲೇ ಪುಣ್ಯವು ಲಭಿಸುವುದೆಂದು 
ತಿಳಿಯುವವರು ಮನುಷ್ಯಾಧಮರು. ಲಕ್ಷ್ಮೀಪತಿ ಯ ಭೋಜನವನ್ನು ಸಿದ್ಧಗೊಳಿ 


೪೮೦ ಶ್ರೀ ಸ್ಯಾಂದಮಹಾಪುರಾಣಂ 


ವೈಷ್ಣವಾಗ್ನಿಂ ಸಮಾಧಾಯ ನಿರೂಪ್ಯ ಚೆರುಮುತ್ತಮಂ | 


ವೈಶ್ವದೇನಂ ಪ್ರಕುರ್ನೀತ ಭಗವತ್ಪಾಕಸಾಧನಂ ॥ ೧೧೫ 
ಬ್ರಹ್ಮಣೇ ವಾಸ್ತುಪತಯೇ ಪ್ರಜಾನಾಂಪತಯೇ ತಥಾ । 

ವಿಷ್ಣವೇ ವಿಶ್ವಕರ್ತ್ರೇ ಚ ಶುಚ್ಯಗ್ಸೌ ಜುಹುಯಾಚ್ಛುಚಿಃ ॥ ೧೨॥ 
ರಾಜ್ಞಾ ನಿಯುಕ್ತ ಆಚಾರ್ಯಃ ಶ್ರೌತಸ್ಮಾರ್ತಕ್ರಿಯಾಪರಃ । 
ದ್ವಾರಪಾಲಸ್ರಚೆಂಡಾಭ್ಯಾಮೈೈಶಾನ್ಯಾಂ ಕ್ಟೇತ್ರಸಾಲಿನೇ ॥ ೧೩ ॥ 
ದಕ್ಷಿಣೇ ಚೆ ನಿರೂಪಾಯ ಖಗಾನಾಂ ಪತಯೇ ತಥಾ । 
ದುರ್ಗಾಸರಸ್ವತೀಭ್ಯಾಂ ಚೆ ನೈರ್ಜುತ್ಯಾಂ ವಿನಿನೇವಯೇತ್‌ ॥ ೧೪ ॥ 
ಮಹಾಲಕ್ಷ್ಮಿ ೬ೀಮಹೇಂದ್ರಾಭ್ಯಾಂ ಪ್ರಾಚ್ಯಾಂ ದಿಶಿ ಬಲಿಃ ಸ್ಮೃತಃ । 
ನಿಷ್ಣುಪಾರಿಷದೇಭ್ಯೋಂಥ ಪೆಶೊನಾಂಪತಯೇ ತಥಾ ॥ ೧೫ ॥ 
ಉದೀಚ್ಯಾಂ ಬಲಿದಾನಂ ತು ನಾರದಾಯಾಥ ಪಶ್ಲಿಮೇ 1 
ಆಗ್ನೇಯ್ಯಾಮಗ್ನಯೇ ದದ್ಯಾವ್ವಾಯವ್ಯಾಂ ವಿಶ್ಚಸಾಕ್ಷಿಣೇ ॥ ೧೬॥ 








ಸುವುದಕ್ಕಾಗಿ ಉತ್ತಮವಾದ ಪಾಕಶಾಲೆಯೊಂದನ್ನು ಸಾರಿಸಿ ಗುಡಿಸಿ 
ಸಿದ್ಧಗೊಳಿಸಬೇಕು. ಮೊದಲು ವೈಷ್ಣವಾಗ್ಟಿಯನ್ನು ನಿರ್ಮಥನಮಾಡಿಕೊಂಡು 
ಅದರಲ್ಲಿ ಉತ್ತಮವಾದ ಚರುದ್ರವ್ಯವನ್ನು ಹೋಮ ಮಾಡಬೇಕು. ಬಳಿಕ 
ಭಗವಂತನ ನೈವೇದ್ಯವನ್ನು ಪಾಕಮಾಡಲು ಅನುಕೂಲವಾದ ವೈಶ್ವದೇವಾಗ್ನಿ 
ಯನ್ನು ಪ್ರಜ್ವಾಲಿತವನ್ನಾಗಿ ಮಾಡಬೇಕು. 

೧೨. ವ್ರತವನ್ನು ಮಾಡುವವನು ಶುಚಿಯಾಗಿ ಪರಿಶುದ್ಧವಾದ ಆ ವೈಶ್ವ 
ಜೀವಾಗ್ನಿಯಲ್ಲಿ ಬ್ರಹ್ಮನಿಗೂ, ವಾಸ್ತುಪುರುಷಧಿಗೂ, ಪ್ರಜಾಸತಿಗೂ, ಲೋಕ 
ಸೃಷ್ಟಿಕರ್ತನಾದ ಮಹಾವಿಷ್ಣುವಿಗೂ ಆಹುತಿಗಳನ್ಸಿತ್ತು ಹೋಮಮಾಡಬೇಕು. 

೧೩-೧೨. ಯಜಮಾನನ ಅಪ್ಪಣೆಯನ್ನು ಪಡೆದು ಸಕಲ ಶ್ರೌತಸ್ಮಾರ್ತ 
ಕರ್ಮಗಳಲ್ಲಿ ನಿಷ್ಠಾತನಾದ ಆಚಾರ್ಯನು ಮೊದಲು ದ್ವಾರಪಾಲಕರಿಗೂ 
ಪ್ರಚಂಡರಿಗೂ ಪಾಕಶಾಲೆಯ  ಈಶಾನ್ಯದಿಕ್ಕಿನಲ್ಲಿ ಕ್ರೇತ್ರಪಾಲಕನಿಗೂ 
ದಿಗೃಲಿಗಳನ್ನು ಕೊಡಬೇಕು. ದಕ್ಷಿಣದಲ್ಲಿ ವಿರೂಪಥಿಗೂ, ಗರುಡನಿಗ್ಗೂ, 
ಕೈರ್ಜುತ್ಯದಲ್ಲಿ ದುರ್ಗಾಸರಸ್ವತಿಯರಿಗೂ ಬಲಿಗಳನ್ನು ನಿವೇದನೆ ಮಾಡಬೇಕು. 

೧೫-೧೬. ಮಹಾಲಕ್ಷ್ಮ್ಮಿಗೂ ಮಹೇಂದ್ರನಿಗೂ ಪೂರ್ವದಿಕ್ಕಿದಲ್ಲಿ 
ಬಲಿಯನ್ನು ಸಮರ್ಪಿಸಬೇಕೆಂದು ಸ್ಮೃತವಾಗಿರುವುದು. ವಿಷ್ಣುಪಾರ್ಷದರಾದ 
ಜಯವಿಜಯರಿಗೂ, ಪಶುಪತಿಯಾದ ಮಹೇಶ್ವರನಿಗೂ ಉತ್ತರದಿಕ್ಕಿನಲ್ಲಿ 
ಬಲಿಯನ್ನೂ, ಪಶ್ಚಿಮದಿಕ್ಕಿನಲ್ಲಿ ನಾರದನಿಗೆ ಬಲಿಯನ್ನೂ, ಆಗ್ನೇಯ 
ಕೋಣದಲ್ಲಿ ಅಗ್ದಿದೇವಬಲಿಯನ್ನೂ ಲೋಕಸಾಕ್ಸಿಯಾದ ಸೂರ್ಯನಿಗೆ 
ವಾಯವ್ಯದಿಕ್ಕಿನಲ್ಲಿ ಬಲಿಯನ್ನೂ ಸಮರ್ಪಿಸಬೇಕು. 


ಸಪ್ತತ್ರಿ೦ಂಶೋಕಧ್ಯಾಯಃ ೪೮೧ 


ಪಂಚಶ್ಚಸನರೂಸೇಭ್ಯೋ ವಿಶ್ವಕರ್ತ್ರೇೇಥ ಮಧ್ಯತಃ । 


ಆದ್ಯಂತಯೋರ್ಜಲಂ ದದ್ಯಾತ್ರತ್ಯೇಕಂ ಬಲಿಕರ್ಮಣಿ ॥ ೧೭॥ 
ದತ್ತಾ ಬಲಿಂ ತದಗ್ನೌ ತು ಕಾರಯೀತ್ಪಾಕಮುತ್ತಮಂ । 
ಸಂಧ್ಯಾತ್ರಯೇ ಭಗವತಃ ಪೂಜಾಯೈ ಚರುಕಾರಣಾತ್‌ ॥ ೧೮ ॥ 


'ಚರಸಂಸ್ಕಾರಕಾಂಗಾನಿ ಭಕ್ಸ 3ಬೋಜ್ಯಾದಿಕಾನಿ ವೈ। 

ನ ದೀಸ್ತಾನ್ಯೋಜಯೇತ್ತತ್ರ ಲೋಕೇ ಶ್ರೈನರ್ಣಿಕೋ ನೃಪಃ ॥೧೯॥ 
ಆರ್ಯಾನ್ಸನಿತ್ರಾನ್‌ ಶೂದ್ರಾನ್ವಾ ವರ್ಣಾಂಶ್ಚ ಪರಿಸೇವಕಾನ್‌ । 
ಲೌಕಿಕನ್ಯವಹಾರೋಂಯಂ ಹಚತಿ ಶ್ರೀಃ ಸ್ವಯಂ ಧ್ರುವಂ ॥೨೦॥ 
ಭುಂಕ್ತೇ ನಾರಾಯಣೋ ನಿತ್ಯಂ ತಯಾ ಪಕ್ತಂ ಶರೀರವಾನ್‌ । 
ಅಮೃತಂ ತದ್ಧಿ ನೈವೇದ್ಯಂ ಪಾಸಫ್ನುಂ ಮೂರ್ಧ್ನಿ ಧಾರಣಾತ್‌ ॥ ೨೧॥ 
ಭಕ್ಸಣಾನ್ಮದ್ಯಸಾನಾದಿಮಹಾದುರಿತನಾಶನಂ । 

ಆಘ್ರಾಣಾನ್ಮಾನಸಂ ಪಾಪಂ ದರ್ಶನಾದ್ದೃಷಸ್ಟಿಜಂ ತಥಾ ॥ ೨೨ ॥ 





೧೭. ಪ್ರಾಣಾಪಾನಾದಿ ಪಂಚರೂಪಗಳುಳ್ಳ ವಾಯುದೇವನಿಗೂ, ವಿಶ್ವಕ 
ರ್ತನಾದ ಬ್ರಹ್ಮನಿಗೂ ಮಧ್ಯದಲ್ಲಿ ಬಲಿದಾನವನ್ನು ಮಾಡಬೇಕು. ಈ ಬಲಿಪ್ರದಾನ 
ಕಾಲದಲ್ಲಿ ಪ್ರತಿಯೊಂದು ಬಲಿಯನ್ನು ಕೊಡುವಾಗಲೂ ಮೊದಲಿನಲ್ಲಿಯೂ 
ಕಡೆಯಲ್ಲಿಯೂ ಜಲವನ್ನು ಅರ್ಪಿಸಬೇಕು. 

೧೮. ಇಂತು ದಿಗ್ಸಲಿಗಳನ್ನಿತ್ತ ಬಳಿಕ ಆ ವೈಶ್ವದೇವಾಗ್ನಿಯಲ್ಲಿ 
ಭಗವಂತನ ಪೂಜೆಗೆ ನೈವೇದ್ಯವನ್ನು ಸಮರ್ಪಿಸಲು ಉತ್ತಮವಾದ ಪಾಕವನ್ನು 
ತ್ರಿಸಂಧ್ಯಗಳಲ್ಲಿಯೂ ಮಾಡಬೇಕು. 

೧೯-೨೦. ಪಾಕಮಾಡಿದ ಭಕ್ಟ್ಯೈಭೋಜ್ಯಗಳೇ ಮೊದಲಾದುವುಗಳೆಲ್ಲವೂ 
ಸಿವೇದನವೆಂಬ ಸಂಸ್ಕಾರಕ್ಕೆ ವಿಷಯಗಳಾಗಿರುವುವು. ಬ್ರಾಹ್ಮಣ, ಕ್ಸತ್ರಿಯ, 
ವೈಶ್ಯ ಜಾತಿಗಳಿಗೆ ಸೇರಿದ ಯಾವ ಯಜಮಾನನೂ ಈ ಕಾರ್ಯದಲ್ಲಿ 
ಶೂದ್ರರನ್ನಾಗಲಿ, ಪರಿಚಾರಿಕೆಯನ್ನು ಮಾಡುವ ಇತರ ವರ್ಣದವರನ್ನಾಗಲಿ 
(ಅವರು ಎಷ್ಟೇ ತೇಜಸ್ವಿಗಳೂ, ವೃದ್ಧರೂ, ಪರಿಶುದ್ಧರೂ ಆಗಿದ್ದರೂ) 
ನಿಯೋಜಿಸಬಾರದು. ಈ ವಿಷಯದಲ್ಲಿ ಲೋಕವ್ಯವಹಾರಾನುಗುಣನಾದ 
ನಡವಳಿಕೆಯು ಹೇಗಿರುವುದೆಂಬುದನ್ನು ತಿಳಿಸುತ್ತೇನೆ. ನಿಜವಾಗಿಯೂ 
ಲಕ್ಷಿ ಟ್ರದೇವಿಯು ತಾನೇ ನೈವೇದ್ಯಪದಾರ್ಥಗಳನ್ನು ಸಿದ್ಧಗೊಳಿಸುವಳು. 

೨೧. ಆಕೆಯು ಪಕ್ರಮಾಡಿದ ಪದಾರ್ಥಗಳನ್ನು ಶ್ರೀಮನ್ನಾರಾಯಣನೇ 
ಸ್ಥೂಲದೇಹವನ್ನು ಧರಿಸಿ ನಿತ್ಯವೂ ಸ್ವೀಕರಿಸುವನು. ಆದುದರಿಂದ ಆ ನೈವೇದ್ಯವು 
ಅಮೃತಕ್ಕೆ ಸಮಾನವಾದುದು. ಅದನ್ನು ತಲೆಯಲ್ಲಿ ಧರಿಸುವುದರಿಂದ ಸಕಲ 
ಪಾತಕಗಳೂ ನಾಶವನ್ನು ಹೊಂದುವುವು. 

೨೨. ಆ ನೈವೇದ್ಯವನ್ನು ಭಕ್ಬಣೆಮಾಡುವುದರಿಂದ ಸುರಾಪಾನವೇ 

36 


೪೮೨ ಶ್ರೀ ಸ್ಮಾಂದೆಮಹಾಪುರಾಣಂ 


ಆಸ್ಚಾದಾತ್ತು ಕೃತಂ ಪಾಪಂ ಶ್ರಾವಣಂ ಚ ವ್ಯಪೋಹತಿ । 
ಸ್ಪರ್ಶನಾತ್ತ ಕೃತಂ ಪಾಪಂ ವಮಿಥ್ಯಾಭಾಷಣಜಂ ತಥಾ 1 ೨೩॥ 
ಗಾತ್ರಲೇಪಾದ್ದಹೇತ್ಪಾಪಂ ಶಾರೀರಂ ವೈ ನ ಸಂಶಯಃ ॥ ೨೪॥ 
ಮಹಾಪವಿತ್ರಂ ಹಿ ಹರೇರ್ನಿವೇದಿತಂ 
ನಿಯೋಜಯೇದ್ಯಃ ಪಿತೃದೇವಕರ್ಮುಸು । 
ತೃಪ್ಯಂತಿ ತಸ್ಮೈ ಪಿತರಃ ಸುರಾಸ್ತಥಾ 
ಪ್ರಯಾಂತಿ ಲೋಕಂ ಮುಧುಸೂದನೆಸ್ಯ ತೇ ॥ ೨೫ ॥ 
ನಾತಃ ಪವಿತ್ರಂ ವಸ್ತ್ಯಸ್ತಿ ಹವ್ಯಕವ್ಯೇಷು ಭೋ ದ್ವಿಜಾಃ । 
ನರಾಣಾಂ ರೂಪಮಾಸ್ಕಾಯ ತದಶ್ಚಂತಿ ದಿವೌಕಸಃ ॥ ೨೬ ॥ 
ಅಭಿಮಾನೋ ಮಹಾಂಸ್ಕೃತ್ರ ದೇನ ದೇವಸ್ಯ ಚಕ್ರಿಣಃ। 
ಶ್ರೇತೋ ನಾಮ ಮಹಾರಾಜಃ ಪುರಾ ತ್ರೇತಾಯುಗೇಂಭವತ್‌ ॥ ೨೭॥ 
ವ್ರತಸ್ಮೋಂಪಿ ಮಹಾಭಕ್ತಿಂ ಚಕಾರ ಪುರುಷೋತ್ತಮೇ। 
ಇಂದ್ರದ್ಯುಮ್ನೇನ ರಚಿತಭೋಗಮಾತ್ರಾನುಸಾರತಃ ॥ ೨೮ ॥ 





ಮುಂತಾದ ಮಹಾ ಪಾತಕಗಳೂ ನಾಶವಾಗುವುವು. ಅದರ ವಾಸನೆಯನ್ನು 
ಸೇವಿಸುವುದರಿಂದ ಮನಸ್ಸಿನ ಪಾಪಗಳೂ, ಅದನ್ನು ನೋಡುವುದರಿಂದ ದೃಷ್ಟಿಯ 
ಪಾಪಗಳೂ ಕಳೆಯುವುವು. 

೨೩. ಅದನ್ನು ಆಸ್ವಾದಿಸುವುದರಿಂದ ನೀಚವಾಕ್ಯಶ್ರವಣರೂಪವಾದ 
ಶ್ರೋತ್ರೇಂದ್ರಿಯದ ಪಾತಕಗಳೂ ಕಳೆದುಹೋಗುವುವು. ಸ್ಪರ್ಶದಿಂದ ಚರ್ಮ 
ಕೃತಪಾಪಗಳೂ, ಅಸತ್ಯ ಭಾಷಣರೂಪ ಪಾತಕಗಳೂ ನಿರ್ಮಲವಾಗುನುವು. 

೨೪. ಅದನ್ನು ಶರೀರಕ್ಕೆ ಲೇಪಿಸಿಕೊಳ್ಳುವುದರಿಂದ ನಿಸ್ಸಂಶಯವಾಗಿಯೂ 
ದೇಹಗತಗಳಾದ ಸಕಲಪಾತಕಗಳೂ ಮಾಯವಾಗುವುವು. 

೨೫. ಶ್ರೀಹರಿಗೆ ನಿವೇದಿಸಿದ ಪದಾರ್ಥವು ಅತ್ಯಂತ ಪವಿತ್ರವಾದುದು. 
ಅದನ್ನು ಯಾವ ಮನುಷ್ಯನು ಪಿತೃಕರ್ಮದಲ್ಲಾಗಲಿ, ದೇವತಾಕಾರ್ಯಗಳ 
ಲ್ಲಾಗಲಿ ಉಸಯೋಗಿಸುವನೊ, ಆತನ ವಿಷಯದಲ್ಲಿ ಪಿತೃಗಳೂ ದೇವತೆಗಳೂ 
ಸಂತೋಷಗೊಂಡು ಮಧುಸೂದನನ ಲೋಕಕ್ಕೆ ತೆರಳುವರು. 

೨೬. ಎಲೈ ಬ್ರಾ ಹ್ಮಣರಿರಾ! ಸಕಲ ಹವ್ಯಕವ್ಯಗಳಲ್ಲಿಯೂ ಈ ನೈವೇದ್ಯಕ್ಕೆ 
ಸಮಾನವಾದ ಪವಿತ್ರವಸ್ತುವು ಮತ್ತೊಂದಿಲ್ಲ. ದೇವತೆಗಳೂ ಸಹ ಮನುಷ್ಯರ 
ರೂಪಗಳನ್ನು ಧರಿಸಿ ಅದನ್ನು ಸ್ವೀಕರಿಸುವರು. 

೨೭. ದೇವದೇವನಾದ ಚಕ್ರಪಾಣಿಗೆ ಆ ನೈವೇದ್ಯದಲ್ಲಿ ಅಪಾರವಾದ 
ಅಭಿಮಾನವಿರುವುದು. ಈ ವಿಷಯವಾಗಿ ಪೂರ್ವದಲ್ಲಿ ನಡೆದ ಚರಿತ್ರೆಯೊಂದನ್ನು 
ಕೇಳಿರಿ. ಮುನ್ನು ತ್ರೇತಾಯುಗದಲ್ಲಿ ಶ್ರೇತನೆಂಬ ಮಹಾರಾಜನೊಬ್ಬನಿದ್ದನು. 

೨೮. ಆತನು ವೈಷ್ಣವವ್ರತದೀಕ್ಸೈೆಯನ್ನು ಸ್ವೀಕರಿಸಿ ಇಂದ್ರದ್ಯುಮ್ಮು 


ಸಪ್ತತ್ರಿಂಶೋಶಧ್ಯಾಯಃ ೪ಲಷ್ಲಿ 


ಭೋಗಾನ್ಪಕಲ್ಪಯಾಮಾಸ ಪ್ರತ್ಯಹಂ ಶ್ರೀಪಕೇರ್ಮುದಾ । 


ಭೆಕ್ಸ್ಯಭೋಜ್ಯಾನ್ಯನೇಕಾನಿ ಷಡ್ರಸಾಂಶ್ಚ ಸುಸಂಸ್ಕೃತಾನ್‌ ॥೨೯॥ 
ಮಾಲ್ಯಾನಿ ಚ ವಿಚಿತ್ರಾಣಿ ಸುಗಂಧಮನುಲೇಪನಂ । 
ಗೀತವಾದಿತ್ರನೃತ್ಯಾನಿ ದಿವ್ಯಾನಿ ಸುಬಹೂನಿ ಚ ॥ ೩೦॥ 
ರಾಜೋಪಚಾರಾ ಬಹುಶೋಂವಸರೇಂವಸರೇ ಹರೇಃ 1 
ಬಹುವಿತ್ತವ್ಯಯಾಯಾಸಭಕ್ತಿಭಾವನಿರೂಪಕಾಃ ॥೩೧॥ 
ತತ್ತದ್ದೆ ಇಷ್ಮನಶಾಸ್ತ್ರೋಕ್ತಚಿತ್ರಭೋಗಾಃ ಸೃಥಗ್ಡಿಧಾಃ । 

ಕಲ್ಪಿತಾಸ್ತೇನ ಭೂಪೇನ ವಿದ್ವತ್ಪಂಕಜಭಾನುನಾ ॥ ೩೨ ॥ 
ಪ್ರಾತಃ ಪೂಜನನೇಲಾಯಾಂ ಹರಿಂ ದ್ರಷ್ಟುಂ ಜಗಾಮ ಸಃ । 
ಕೆಸ್ಮಿನ್‌ಶ್ಲಿದ್ದಿವಸೇ ರಾಜಾ ಪೂಜ್ಯಮಾನಂ ದದರ್ಶ ತಂ ॥ ೩೩ ॥ 
ಪ್ರಣಮ್ಯ ದೇವದೇವಂ ತು ಬದ್ಧಾಂಜಲಿಪುಟೋ ಮುದಾ । 
ಪ್ರಾಸಾದದ್ವಾರನಿಕಟೇ ತಸ್ಥಿ ವಾನ್‌ ನೃಪಸತ್ತಮಃ ॥ ೩೪॥ 


ಹ 


ಮಹಾರಾಜನು ರಚಿಸಿದ ವಿಭವದ ಮಾರ್ಗವನ್ನೇ ಅನುಸರಿಸುತ್ತ ಪುರುಷೋತ್ತ 
ಮನಲ್ಲಿ ಅಸದೃಶವಾದ ಭಕ್ತಿಯನ್ನು ಮಾಡುತ್ತಿದ್ದನು. 

೨೯. ಪ್ರತಿನಿತ್ಯವೂ ಸಂತೋಷದಿಂದ ಬಹುವಿಧಗಳಾದ ಉಪಚಾರಗಳನ್ನು 
ತ್ರೀಪತಿಗೆ ಮಾಡಿಸುತ್ತಿದ್ದನು. ಅನೇಕ ವಿಧಗಳಾದ ಭಕ್ಷ ಕಿಳೋಜ್ಯಗಳನ್ನೂ, 
ಉತ್ತಮ ಸಂಸ್ಕಾರಸಹಿತಗಳಾದ ಷಡ್ರಸಪದಾರ್ಥಗಳನ್ನೂ ನೈವೇದ್ಯಕ್ಕೆ 
ಅಣಿಮಾಡುತ್ತಿದ್ದನು. 

೩೦. ವಿಚಿತ್ರಾಕಾರಗಳುಳ್ಳ ಪುಷ್ಟ ಮಾಲೆಗಳನ್ನೂ, ಸುಗಂಧಸಹಿತವಾದ 
ಲೇಪನದ್ರವ್ಯವನ್ನೂ, ಮನೋಹರಗಳೂ ಬಹು ಪ್ರಕಾರಗಳೂ ಆದ ಸಂಗೀತ, 
ವಾದ್ಯ, ನೃತ್ಯಗಳೇ ಮೊದಲಾದ ಸೇವೆಗಳನ್ನೂ ನಡೆಸುತ್ತಿದ್ದ ನು. 

೩೧. ಪ್ರತಿಯೊಂದು ಸಂದರ್ಭದಲ್ಲಿಯೂ ಶ್ರೀಹರಿಗೆ ಬಹುಶಃ ಬಹಳ 
ಹಣವನ್ನು ವ್ಯಯಮಾಡಿ, ದೇಹಾಯಾಸವನ್ನು ಸಹಿಸಿ ತನ್ನ ಭಕ್ತಿಭಾವದ 
'ಆಧಿಕ್ಯವನ್ನು ಸೂಚಿಸುವ ರಾಜೋಪಚಾರಗಳನ್ನು ನಡೆಸುತ್ತಿದ್ದನು. 

೩೨-೩೩. ಇಂತು ವಿದ್ವಾಂಸರೆಂಬ ಕಮಲಗಳಿಗೆ ಸೂರ್ಯಸಮನಾದ 
ಆ ಮಹಾರಾಜನು ಆಯಾ ವೈಷ್ಣವಶಾಸ್ತ್ರಗಳನ್ಲಿ ಹೇಳಲ್ಪಟ್ಟಿರುವ ಅನೇಕ 
ವಿಧಗಳಾದ ವಿಚಿತ್ರ ಭೋಗಗಳನ್ನೆಲ್ಲಾ ಪುರುಷೋತ್ತಮನ ಪೂಜೆಗೆ ಕಲ್ಪಿಸಿ 
ಕೊಡುತ್ತಿದ್ದನು. ಒಂದಾನೊಂದು ದಿವಸ ಪ್ರಾತಃಕಾಲದಲ್ಲಿ ಪೂಜಾಸಮಯಕ್ಕೆ 
ಸರಿಯಾಗಿ ಆ ಮಹಾರಾಜನು ಶ್ರೀಹರಿಯ ದರ್ಶನವನ್ನು ಮಾಡಲು ಹೊರಟು 
ಪೂಜೆಯನ್ನು ಸ್ವೀಕರಿಸುತ್ತಿದ್ದ ಆತನನ್ನು ನೋಡಿದನು. 

೩೪. ದೇವೇಶ್ವರನಾದ ಆತನಿಗೆ ನಮಸ್ಕಾರವನ್ನು ಮಾಡಿ ಆ ಮಹಾರಾಜನು 





೪೮೪ ಶ್ರೀ ಸ್ಕಾಂದಮಹಾಪುರಾಣಂ 


ದೃಷ್ಟ್ಯಾ ಸ್ವಯಂ ವಿರಚಿತಾನುಪಚಾರಾನನುತ್ತಮಾನ್‌ । 


ಉಪಾಯನಸಹಸ್ರಂ ಚ ಹರೇರಗ್ರೇ ಪ್ರಕಲ್ಪಿತಂ 1 ೩೫೫ 
ಚಿಂತಯಾಮಾಸ ಮನಸಾ ಕಿಂಚಿದ್ದಾ $ನಾಪಲಂಬಿತಃ । 

ಮನುಷ್ಯಕಲ್ಪಿತಂ ಭೋಗಂ ಗ್ರಹೀಷ್ಯತಿ ಹರಿಃ ಕಿಮು ! ೩೬ 
ದೇವೈರ್ದಿವ್ಯೋಪಚಾರೈರ್ಯೋ ಶಕ್ಯತೇ ನಾರ್ಚನಾನಿಧೌ । 
ಮಾನಸೈರುಪಚಾರೈರ್ಯಂ ಪೂಜಯಂತಿ ಯತವ್ರತಾಃ ॥ ೩೭॥ 
ಭಾವದುಷ್ಟೋ ಬಹಿರ್ಯಾಗೋ ನ ಮುದೇ ತಸ್ಯ ನಿಶ್ಚಿತಂ । 

ಇತ್ತಂ ಸಂಚಿಂತೆಯನ್ರಾಜಾ ದಿವ್ಯಾಸನಗತಂ ನಿಭುಂ 1 ೩೮॥ 
ಭುಂಜಾನಮನ್ನಪಾನಾಢ್ಯಂ ಶ್ರಿಯಾ ಸುಪರಿವೇಷಿತೆಂ ! 
ದಿವ್ಯಸ್ತಜಾಲಂಕೃತಯಾ ದಿವ್ಯಗಂಧದುಕೂಲಯಾ 1 ೩೯॥ 
ಅನರ್ಥ್ಯರತ್ನಮಂಜೀರಶಿಂಜಿತೇನ ಸುರಾಲಯಂ । 

ಪೂರಯಂತ್ಯಾ ಸ್ಪರ್ಣದರ್ವ್ಯ್ಯಾ ದದತ್ಕಾ ಸಾದರಂ ರಸಾನ್‌ "vow 


ಸಂತೋಷದಿಂದ ಅಂಜಲಿಬದ್ಧನಾಗಿ ಭಗವಂತನ ಪ್ರಾಸಾದದ ಹೆಬ್ಬಾಗಿಲಿನ 
ಸಮಾಪದಲ್ಲಿಯೇ ನಿಂತುಕೊಂಡಿದ್ದನು. 

೩೫-೩೬. ಅಸದೃಶಗಳಾದ ಉಪಚಾರಗಳನ್ನು ಅರ್ಚಕರು ಮಾಡುತ್ತಿದ್ದು 
ದನ್ನೂ ಶ್ರೀಹರಿಯ ಮುಂಗಡೆಯಲ್ಲಿ ಸಿದ್ಧಗೊಳಿಸಿದ್ದ ಸಹೆಸ್ರವಿಧಗಳಾದ ನೈವೇದ್ಯ 
ಪದಾರ್ಥಗಳನ್ನೂ ರಾಜನು ತಾನೇ ನೋಡುತ್ತಿದ್ದನು. ಈ ವೈಭವವನ್ನು ಕಂಡು 
ಧ್ಯಾನಾಸಕ್ಕನಾಗಿದ್ದ ರಾಜನು ಕೆಲವು ಕಾಲದ ಮೇಲೆ ತನ್ನ ಮನಸ್ಸಿನಲ್ಲಿಯೇ 
ಯೋಚಿಸತೊಡಗಿದನು. “ ಮನುಷ್ಯರು ಸಿದ್ಧಗೊಳಿಸಿರುವ ಈ ಉಪಾಯನಗಳ 
ಕ್ಲ ಶ್ರೀಹರಿಯು ನಿಜವಾಗಿಯೂ ಸ್ವೀಕರಿಸುವನೆ? 

೩೭. " ದೇವತೆಗಳು ತಮ್ಮ ದಿವ್ಯೋಪಚಾರಗಳಿಂದ ಪೂಜಿಸಿ ಯಾವನನ್ನು 
ಕಾಣದಿರುವರೊ, ಅಂತಹ ಪರಮಾತ್ಮನನ್ನು ನಿಯತವ್ರತರಾದ ಕರ್ಮ 
ಸನ್ಯಾಸಿಗಳು ಮಾನಸಿಕೋಪಚಾರಗಳಿಂದಲೇ ಪೂಜೆ ಮಾಡುವರು. 

೩೮. "" ಮನುಷ್ಯರಿಗೆ ಸಹಜವಾದ ದುಷ್ಟ ಭಾವನೆಗಳೂ, ಅಂತಃಶುದ್ಧಿ 
ಯಿಲ್ಲದ ಬಹಿರಾಡಂಬರಗಳೂ ನಿಶ್ಚಯವಾಗಿಯೂ ಆತನಿಗೆ ಸಂತೋಷವನ್ನು 
ಉಂಟುಮಾಡಲಾರವು.?' ಇಂತೆಂದು ಯೋಚಿಸುತ್ತಿರುವಂತೆಯೇ ಆ ಮಹಾ 
ರಾಜನು ಲೋಕೇಶ್ವರನು ದಿವ್ಯಾಸನವನ್ನಲಂಕರಿಸಿ ಕುಳಿತಿದ್ದುದನ್ನು ಕಂಡನು. 

೩೯. ದೇವಲೋಕದ ಪಾರಿಜಾತಗಳ ಮಾಲೆಯಿಂದಲೂ ದಿವ್ಯ 
ಸುಗಂಧಾಢ್ಯವಾದ ವಸ್ತ್ರದಿಂದಲೂ ಅಲಂಕೃತಳಾದ ಲಕ್ಷ್ಮೀದೇವಿಯು 
ಅನ್ನಪಾನಾದಿಗಳನ್ನು ಭೋಜನಮಾಡುತ್ತಿರುವ ಸ್ವಾಮಿಗೆ ಸೇವೆಗೈಯುತ್ತಿದ್ದಳು. 

೪೦. ಆಕೆಯು ಅಮೂಲ್ಯಗಳೂ ರತ್ಸಖಚಿತೆಗಳೂ ಆದ ಕಾಲ್ಲಡಗಗಳ 


ಸಪ್ತತ್ರಿಂಶೋಳ$ಧ್ಯಾಯಃ॥ ೪೮೫ 


ಭಗನತ್ಛ್ರತಿರೂಸೈಶ್ಚ ಭುಂಜಾನೈಃ ಪರಿವೇಷ್ಟಿತಂ । 


ಸೃಷ್ಟಾ ಕೃತಾರ್ಥಮಾತ್ಮಾನಂ ಮನ್ಯಮಾನಸ್ತದದ್ಳುತಂ ॥ ೪೧॥ 
ಪೋಸ್ಮೀಲಿತಾಶ್ಟಃ ಸ ಪುನಃ ಪ್ರಾಗ್ನೃಷ್ಟಂ ಸಮವೈಕ್ಸತ । 

ಅತಃ ಪ್ರಭೃತಿ ರಾಜಾಂಸೌ ಪರಾಂ ನಿರ್ವತಿಮಾಪ್ತವಾನ್‌ ॥ ೪೨ ॥ 
ಶಿವೇದಿತಾಶೀರ್ವ್ರತವಾಂಶ್ಚಚಾರ ಸುಮಹತ್ತಪಃ । 
ಅಕಾಲಮೃತ್ಯುನಾಶಾಯ ಸ್ವರಾಜ್ಯೇಂಮೃತಯುಕ್ತಯೇ ॥ ೪೩॥ 
ಮಂತ್ರರಾಜಂ ಜಪನ್ನಿತ್ಯಂ ಶ್ರಿತಾನಾಂ ಕಲ್ಪಪಾದಪಂ | 

ದದರ್ಶ ಶತವರ್ಸಾಂತೇ ನೃಹರಿಂ ದುರಿತಾಪಹಂ ॥ ೪೪ ॥ 
ಯೋಗಾಸನಾಬ್ಜನಿಲಯಂ ವಾಮಾಂಗಾವಸ್ಥಯಾ ಶ್ರಿಯಾ | 
ದಿವ್ಯಾಲಂಕೃತಸರ್ವಾಂಗಂ ಸ್ಪಟಕಾಮಲವಿಗ್ರಹೆಂ ॥ ೪೫ ॥ 


ರಾರಾ ಜಟಾ 


ಧ್ವನಿಯಿಂದ ದೇವಲೋಕವನ್ನೂ ತುಂಬುತ್ತ ಆದರಪೂರ್ವಕವಾಗಿ ತನ್ನ ಪತಿಗೆ 
ಚಿನ್ನದ ಸೌಟಿನಿಂದ ಷಡ್ರಸೋಪೇತವಾದ ಪದಾರ್ಥಗಳನ್ನು ಬಡಿಸುತ್ತಿದ್ದಳು. 

೪೧. ಭಗವಂತನ ರೂಪಾಂತರಗಳೆಂಬಂತೆ ತೋರುತ್ತಿರುವ ಅನೇಕ 
ಪಾರ್ಷದರು ಸುತ್ತಲೂ ಕುಳಿತು ಪ್ರಸಾದವನ್ನು ಸ್ವೀಕರಿಸುತ್ತಿದ್ದರು. ಈ ಅದ್ಭುತ 
ವ್ಯಾಪಾರವನ್ನು ನೋಡಿ ಶ್ವೇತಮಹಾರಾಜನು ತಾನೇ ಧನ್ಯನಾದೆನೆಂದು 
ಚಿಂತಿಸಿದನು. 

೪೨. ಕಣ್ಣುಗಳನ್ನು ಮುಚ್ಚಿ ತೆರೆಯುವಷ್ಟರಲ್ಲಿಯೇ ಆ ದೃಶ್ಯವು 
ಮಾಯವಾಗಿ ಪುನಃ ಮೊದಲಿನಂತೆ ಪೂಜಾದೃಶ್ಯವನ್ನೇ ನೋಡುತ್ತಿದ್ದನು. 
ಆ ದಿವಸದಿಂದ ಆತನು ಸಂಸಾರದಲ್ಲಿ ತೀವ್ರವಾದ ವೈರಾಗ್ಯವನ್ನು ಹೊಂದಿದನು. 

೪ಪಿ-೪೪. ಬ್ರಾಹ್ಮಣೋತ್ತಮರಿಂದ ಆಶೀರ್ವಾದವನ್ನು ಸ್ವೀಕರಿಸಿ 
ನಿಯಮಸಹಿತನಾಗಿ ಮಹತ್ತರವಾದ ತಪಸ್ಸನ್ನು ಮಾಡಲುಪಕ್ರಮಿಸಿದನು. 
ತನ್ನ ಅಕಾಲಮರಣವನ್ನು ಕಳೆದು ತನ್ನ ದೇಶದಲ್ಲಿ ಮೃತರಾದವರು ಮೋಕ್ಬ್ಸವನ್ನು 
ಪಡೆಯಬೇಕೆಂಬ ಸದುದ್ದೇಶದಿಂದ ಆಶ್ರಿತರಿಗೆ ಕಲ್ಪವೃಕ್ಸದಂತಿರುವ 
ಅಷ್ಟಾಕ್ಸರಿಯೆಂಬ ಮಂತ್ರರಾಜವನ್ನು ನಿತ್ಯವೂ ಜಪಿಸುತ್ತಿದ್ದನು. ಇಂತು 
ಒಂದು ನೂರು ವರ್ಷಗಳು ಕಳೆಯಲು ಆತನು ಸಕಲ ಕಲ್ಮಷನಾಶನನಾದ 
ನರಸಿಂಹೆಸ್ತಾಮಿಯನ್ನು ನೋಡುವವನಾದನು. 

೪೫-೪೬. ದೇವದೇವನು ಯೋಗಾಭ್ಯಾಸಕ್ಕೆ ಅನುಕೂಲವಾದ ಪದ್ಮಾಸನ 
ವನ್ನು ಹಾಕಿಕೊಂಡು ಎಡದೊಡೆಯಲ್ಲಿ ಶ್ರೀದೇವಿಯನ್ನು ಕೂಡಿಸಿಕೊಂಡಿದ್ದನು. 
ಎಲ್ಲ ಅವಯವಗಳಲ್ಲಿಯೂ ದಿವ್ಯಾಲಂಕಾರಗಳನ್ನು ಧರಿಸಿ ಸ್ಪಟಿಕದಂತೆ 
ನಿರ್ಮಲವಾದ ದೇಹದಿಂದೊಪ್ಪುತ್ತಿದ್ದನು. ದೇವತೆಗಳು, ಸಿದ್ಧರು, ಮುಕ್ತರೇ 


೪೮೬ ಶ್ರೀ ಸ್ಯಾಂದಮಹಾಪುರಾಣಂ 


ತ್ರಿಡಕೈಃ ಸಿದ್ಧಮುಳ್ತೈಶ್ಚ ಸೂಯಮಾನಂ ಸ್ಮಿತಾನನಂ । 
ಭ್ರಾಂತೋ ವಿಸ್ಮಯ ಭೀತಿಭ್ಯಾಂ ಹರ್ಷಗದ್ಗ ದಯಾ ಗಿರಾ । 


ಪ್ರಸೀದ ನಾಥೇತಿ ಲಪನ್ಸಸಾತ ಧರಣೀತಲೇ ॥ V೬ 
ತಪಃಕೃಶಂ ತಂ ಪ್ರಣತಂ ದೃಷ್ಟ್ಯಾ ಮನುಜಕೇಸರೀ । 
ಅಕಲ್ಮಹಂ ಕ್ಸಿತಿಪತಿಂ ವಿವಕ್ಬುರ್ಭಕ್ತವತ್ಸಲಃ ॥ ೪೭॥ 


ಶ್ರೀ ಭಗವಾನುವಾಚ :-- 
ಉತ್ತಿಷ್ಠ ವತ್ಸ ಭಕ್ತ್ಯಾ ತೇ ಪ್ರಸನ್ನಂ ವಿದ್ಧಿ ಮಾಂ ಪ್ರಭುಂ । 
ಮಯಿ ಪ್ರಸನ್ನೇ ನಾಲಭ್ಯಂ ವರಂ ತತ್ಪ್ರಾರ್ಥ್ಯತಾಂ ಭವಾನ್‌ ॥ಭ೪೮॥ 
ಶ್ರುತ್ವೇತ್ಮಂ ಭಗವದ್ದಾಕ್ಯಂ ಸಮುತ್ತಸ್ಥೌ ತತೋ ನೃಪಃ । 


ಬದ್ಮಾಂಜಲಿಪುಟೋ ನಮ್ರೋ ಭಕ್ಟ್ಯೋವಾಚೆ ಜನಾರ್ದನಂ ॥೪೯॥ 
ಶ್ವೇತ ಉವಾಚ-- 

ಸ್ವಾಮಿನ್ಯದಿ ಪ್ರಸಾದಸ್ತೇ ಮಯಿ ಜಾತಃ ಸುದುರ್ಲಭಃ । 

ಸಾರೂಪ್ಯಮಥ ಸಂಪ್ರಾಪ್ಯ ಸ್ಥಾಸ್ಯಾಮಿ ತನ ಸನ್ನಿಧೌ ॥ ೫೦ ॥ 


ಮುಂತಾದವರಿಂದ ಸ್ತುತಿ ಪಾಠಗಳನ್ನು ಕೇಳುತ್ತ ಮುಗುಳ್ನಗೆಯಿಂದ ಕೂಡಿದ 
ಆತನ ಮುಖಕಮಲವನ್ನು ಕಂಡು ವಿಸ್ಮಯೆದಿಂದಲೂ, ಭಯದಿಂದಲೂ 
ದಿಗ್ಭ್ರಾಂತನಾಗಿ ಸಂತೋಷದಿಂದ ಕಂಠವು ಗದ್ಗದಿತವಾಗುತ್ತಿರಲು ಆ ಶ್ವೇತ 
ರಾಜನು "" ಸ್ವಾಮಿಯೆ! ನನ್ನಲ್ಲಿ ಪ್ರಸನ್ನನಾಗು?” ಎಂದು ಪ್ರಾರ್ಥಿಸುತ್ತ 
ಆತನ ಮುಂದೆ ಭೂಮಿಯಲ್ಲಿ ಬಿದ್ದನು. 

೪೭. ತಪಸ್ಸಿನಿಂದ ಸ್ಪೀಣಶರೀರನೂ, ಥಿಷ್ಠಲ್ಮಸನೂ ಆದ ಆ ಮಹಾ 
ರಾಜನು ಭೂಮಿಯಲ್ಲಿ ಸಾಷ್ಟಾಂಗನಮಸ್ಕಾರವನ್ನು ಮಾಡುತ್ತಿರುವುದನ್ನು 
ಭಕ್ತವತ್ಸಲನಾದ ನರಹೆರಿಯು ಕಂಡು ಆತನನ್ನು ಕುರಿತು ಹೇಳತೊಡಗಿದನು. 

೪೮. ಭಗವಂತನು ಹೇಳುತ್ತಾನೆ: “ ವತ್ಸ! ಮೇಲಕ್ಕೇಳು. ನಿನ್ನ 
ಭಕ್ತ್ಯತಿಶಯದಿಂದ ಪ್ರಭುವಾದ ನಾನು ಪ್ರಸನ್ನನಾಗಿರುವೆನೆಂಬುದನ್ನು ತಿಳಿ. 
ನಾನು ಪ್ರಸನ್ನನಾಗಿರಲು ನಿನಗೆ ಅಲಭ್ಯವಾದುದು ಯಾವುದೂ ಇರುವುದಿಲ್ಲವು. 
ಆದುದರಿಂದ ನಿನಗೆ ಬೇಕಾದುದನ್ನು ಕೇಳಿಕೊ.” 

೪೯. ಇಂತೆಂದ ಭಗವಂತನ ವಾಕ್ಯವನ್ನು ಕೇಳಿ ಮಹಾರಾಜನು 
ನೆಲದಿಂದ ಮೇಲಕ್ಕೆದ್ದನು. ಆತನು ಅಂಜಲಿಬಂಧವನ್ನು ಮಾಡಿ ವಿನಯದಿಂದಲೂ 
ಭಕ್ತಿಯಿಂದಲೂ ಕೂಡಿದವನಾಗಿ ಜನಾರ್ದನನನ್ನು ಕುರಿತು ಪ್ರಾರ್ಥಿಸಿ 
ಕೊಂಡನು. 

೫೦. ಶ್ವೇತನು ಹೇಳುತ್ತಾನೆ: ಎಲ್ಫೈ ಸ್ವಾಮಿಯೆ! ಅತ್ಯಂತ 
ರ`ರ್ಲಭವಾದ ನಿನ್ನ ಅನುಗ್ರಹವು ನನ್ನ ಮೇಲೆ ಉಂಟಾಗಿರುವುದಾದರೆ ಸಾರೂಪ 


ಸಪ್ತತ್ರಿಂಶೋರ$ಧ್ಯಾಯಃ ೪೮೭ 


ಸ್ಥಾಸ್ಕೇ ಯಾವನ್ನೃ ಸತ್ಚೇಂಹಂ ಮದ್ರಾಜ್ಯೇ ನೋ ಜನಃ ಕ್ವಚಿತ್‌ ! 
ಅಕಾಲೇ ವಿಕ್ರಿಯತಾಂ ಜಂತುಃ ಕಾಲೇ ಚೇನ್ಮುಕ್ರಿಮಾಪ್ಲುಯಾತ್‌ ॥೫೧॥ 


ತಚ್ಛೈತ್ವಾ ಭಗವಾನ್‌ ಪ್ರಾಹ ಶ್ವೇತರಾಜಾನಮುತ್ತಮಂ ॥ ೫೨ ॥ 
ಶ್ವೇತ ತೇ ನಾಂಛಿತಂ ಭೂಯಾತ್ರಿಷ್ಮ ತ್ವಂ ಮಮ ದಕ್ಷಿಣೇ। 

ಭುಕ್ತ್ವಾ ವರ್ಷಸಹಸ್ರಂ ತು ಸ್ವರಾಜ್ಯಂ ಸುಸಮೃದ್ಧಿಮತ್‌ ॥ ೫೩ ॥ 
ಮಮ ನಿರ್ಮಾಲ್ಯಭೋಗೇನ ಕ್ಸೀಣಶೇಷಾಘಸಂಚಯಃ 1 
ಸುನಿರ್ಮಲಾಂತಃಕರಣೋ ಮತ್ಸಾಯಖಜ್ಯಮವಾಸ್ಟ್ಯಸಿ ॥ ೫೪ ॥ 
ವಟಸಾಗರಯೋರ್ಮಧ್ಯೇ ಮುಕ್ತಿಸ್ಥಾನೇ ಸುದುರ್ಲಭೇ । 
ಮದೀಯಾದ್ಯಾವತಾರಸ್ಯ ವಿಷ್ಣೋರ್ಮತ್ಸ 3ಸ್ವರೂಪಿಣಕ ॥ ೫೫ ॥ 
ಸಮ್ಮುಖೀನೋ ವಸ ತ್ವಂ ಹಿ ಸ್ಪಟಿಕಾಮಲನಿಗ್ರಹಃ | 

ಖ್ಯಾತಿಂ ಯಾಸ್ಯಸಿ ಭೂಲೋಕೇ ಶ್ರೇತಮಾಧವಸಂಜ್ಞ ಯಾ ॥ ೫೬ ॥ 





ನಾಮಕವಾದ ಮೋಕ್ಸವನ್ನು ಪಡೆದು ನಾನು ನಿರಂತರವೂ ನಿನ್ನ ಸನ್ನಿಧಿಯಲ್ಲಿಯೇ 
ಇರುವಂತೆ ವರವನ್ನು ಕೊಡು. 

೫೧. ನಾನು ರಾಜನಾಗಿ ರಾಜ್ಯವನ್ನಾಳುತ್ತಿರುವವರೆಗೂ ನನ್ನ ರಾಜ್ಯದಲ್ಲಿ 
ಯಾವ ಜನರೂ ಅಕಾಲಮರಣವನ್ನು ಹೊಂದದಿರಲಿ. ಕಾಲವೃ ತ್ಯುವಿಗೆ ಸಿಕ್ಕಿದ 
ಪ್ರತಿಯೊಂದು ಪ್ರಾಣಿಯೂ ಮೋಕ್ಷಷದವಿಯನ್ನು ಹೊಂದಬೇಕು.” 

೫೨. ಈ ಪ್ರಾರ್ಥನೆಗಳನ್ನು ಕೇಳಿ ಭಗವಂತನು ಉತ್ತಮನಾದ ಶ್ವೇತ 
ಮಹಾರಾಜನನ್ನು ಕುರಿತು ಹೇಳತೊಡಗಿದನು. 

೫೩. “ಅಯ್ಯಾ ಶ್ವೇತರಾಜನೆ! ನಿನ್ನ ಇಷ್ಟಾರ್ಥವೇ ನೆರವೇರಲಿ. ಒಂದು 
ಸಾವಿರ ವರ್ಷಗಳವರೆವಿಗೂ ಸಕಲಸಮೃದ್ಧಿಗಳಿಂದ ಕೂಡಿದ ನಿನ್ನ ರಾಜ್ಯವನ್ನಾಳಿ 
ಬಳಿಕ ವೈಕುಂಠದಲ್ಲಿ ನನ್ನ ಬಲಗಡೆ ಪರಿಚಾರಕನಾಗಿ ನಿಂತಿರುವೆ. 

೫೪. ನಿನ್ನಲ್ಲಿರುವ ಅಲ್ಪಾವಶಿಷ್ಟಗಳಾದ ಪಾಪಗಳ ಸಮೂಹವು ನನ್ನ 
ನಿರ್ಮಾಲ್ಯದ ಸೇವನೆಯಿಂದ ಮಾಯವಾಗುವುದು. ಆದುದರಿಂದ ಅತ್ಯಂತ 
ಪರಿಶುದ್ಧವಾದ ಅಂತಃಕರಣವುಳ್ಳವನಾಗಿ ನೀನು ನನ್ನ ಸಾಯುಜ್ಯವನ್ನು 
ಪಡೆಯುವೆ. 

೫೫-೫೬. ವಟವೃಕ್ಷ ಮತ್ತು ಸಮುದ್ರಗಳ ಮಧ್ಯದಲ್ಲಿರುವ ಪ್ರದೇಶವು 
ಮುಕ್ತಿಸ್ಥಾನವೆಂದು ಪ್ರಸಿದ್ಧವಾಗಿ ಸಾಧಾರಣ ಮಾನವರಿಗೆ ಅತ್ಯಂತ ದುರ್ಲಭ 
ವಾಗಿರುವುದು. ಅಲ್ಲಿ ಮಹಾವಿಷ್ಣುವಾದ ನನ್ನ ಮೊದಲನೆಯ ಅವತಾರವಾದ 
ಮತ್ಸಮೂರ್ತಿಯ ಸಮ್ಮುಖದಲ್ಲಿ ನೀನು ಸ್ಫಟಕನಿರ್ಮಲದೇಹವುಳ್ಳವನಾಗಿ 
ವಾಸಮಾಡು. ಮುಂದೆ ಶ್ವೇತಮಾಧವನೆಂಬ ಹೆಸರಿನಿಂದ ನೀನೂ ಭೂಮಂಡ 
ಲದಲ್ಲಿ ವಿಸ್ತಾರವಾದ ಪ್ರಖ್ಯಾತಿಯನ್ನು ಪಡೆಯುವೆ. 


೪೮೮ ಶ್ರೀ ಸ್ಯಾಂದಮಹಾಪುರಾಣಂ 


ಯುವಯೋರಂತರಾಲೇ ಯೇ ಪ್ರಾಣಾಂಸ್ಕೃಕ್ಟ್ಯಂತಿ ಮಾನವಾಃ । 
ತಿರ್ಯಂಚೋಪಿ ಚ ಕೀಟಾ ವಾ ಧ್ರುವಂ ತೇ ಮುಕ್ತಿ ಮಾಪ್ಪ್ಲುಯಂಃ ॥ 
ಅಮರಾ ಯತ್ರ ಮರಣಮಿಚ್ಛಂತಿ ಕಿಮು ಮಾನವಾಃ । 

ತವೋತ್ತರಸ್ಕಾಂ ದಿಶಿ ಯತ್ಸರಃ ಪಾಪನಿಬರ್ಹಣಂ ॥ ೫೮ ॥ 
ತತ್ರ ಸ್ನಾತ್ವಾ ಉಪಸ್ಸೃಶ್ಯ ತದೀಯೇ ದಕ್ಷಿಣೇ ತಟೇ । 
ಉಭಯೋರ್ಯ್ಯಷ್ಟಿಪೂತಃ ಸಂಸ್ಕೃಕ್ತ್ವಾ ಪ್ರಾಣಾನ್ವಿಮುಚ್ಯತೇ ॥೫೯॥ 
ಆಸಮಂತಾದಿದಂ ಕ್ಷೇತ್ರಂ ಯತ್ರ ತತ್ರಾಪಿ ಮುಕ್ತಿದೆಂ | 


ಮೂಢಾತ್ಮಾನಾಂ ವಿಶ್ವಸಿತುಂ ಪ್ರಧಾನಂ ಸ್ಥಾನವಿತಾರಿತಂ 1 ೬೦॥ 
ತವ ರಾಜ್ಯೇ ತು ಯೇ ಲೋಕಾ ಮಮ ನಿರ್ಮಾಲ್ಯಭೋಜನಾಃ । 
ಮೃತಿರಾಕಾಲಿಕೀ ತೇಷಾಂ ನ ಕದಾಚಿದ್ಭವಿಷ್ಯತಿ ॥೬೧॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸೆಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತ ಮಕ್ಸೇತ್ರಮಾಹಾತ್ಮ್ಯೇ ಜೈಮಿನಿಯಷಿ 
ಸಂವಾದೇ «" ಶ್ವೇತಮಹಾರಾಜೋಪಾಖ್ಯಾನವರ್ಣನಂ* ನಾಮ 
ಸಪ್ತ ತ್ರಿಂಶೋತಧ್ಯಾಯಃ 


೫೭. ನಿಮ್ಮಿಬ್ಬರ ಮಧ್ಯದಲ್ಲಿರುವ ಪುಣ್ಯಭೂಮಿಯಲ್ಲಿ ಪ್ರಾಣವನ್ನು 
ತ್ಯಜಿಸುವ ಮನುಷ್ಯರಾಗಲಿ, ಪಶುಪಕ್ಸಿಗಳೇ ಮುಂತಾದ ತಿರ್ಯಗ್ಹಂತು 
ಗಳಾಗಲಿ, ಕೀಟಗಳೇ ಆಗಲಿ ಖಂಡಿತವಾಗಿಯೂ ಮೋಕ್ಸವನ್ನು ಹೊಂದುವರು. 

೫೮. ಮರಣರಹಿತರಾದ ದೇವತೆಗಳೂ ಸಹ ಅಲ್ಲಿ ಮರಣವನ್ನು 
ಅನೇಕ್ಸಿಸುವರೆಂದಮೇಲೆ ಮನುಷ್ಯರ ಮಾತನ್ನು ಹೇಳಲೇಕೆ? ನಿನಗೆ ಉತ್ತರ 
ದಿಕ್ಕಿನಲ್ಲಿರುವ ಸರೋವರವು ಸಕಲ ಪಾತಕಗಳನ್ನೂ ನಾಶಗೊಳಿಸುವುದು. 

೫೯-೬೦. ಅದರಲ್ಲಿ ಸ್ನಾನವನ್ನು ಮಾಡಿ ಆಚಮನಪೂರ್ವಕವಾಗಿ ಅದರ 
ದಕ್ಷಿಣತೀರದಲ್ಲಿ ಕುಳಿತು ಶ್ವೇತಮಾಧವ-ಮತ್ಸ ಕಿಮೂರ್ತಿಗಳಿಬ್ಬರ ಸನ್ನಿಧಿಯಲ್ಲಿ 
ಯಾವನು ಪ್ರಾಣಗಳನ್ನು ಬಿಡುವನೊ, ಅವನಿಗೆ ಮೋಕ್ಸವು ನಿಶ್ಚಯವು. ಈ 
ಕ್ಷೇತ್ರವು ತುದಿಮೊದಲೆನ್ನದೆ ಎಲ್ಲೆ ಜೆಗಲ್ಲಿಯೂ ಮೋಕ್ಟದಾಯಕವಾಗಿರುವುದು. 
ಆದರೂ ಮೂಢಮಾನವರಿಗೆ ದೇವನಾದ ನನ್ನಲ್ಲಿ ವಿಶ್ವಾಸವನ್ನುಂಟುಮಾಡಲು 
ಈ ಸ್ಥಾನವು ಬಹಳ ಮುಖ್ಯವಾದುದೆಂದು ಹೇಳಲ್ಪಟ್ಟಿರುವುದು. 

೬೧. ನಿನ್ನ ರಾಜ್ಯದಲ್ಲಿರುವ ಯಾವ ಜನರು ನನ್ನ ನೈವೇದ್ಯಶೇಷವನ್ನು 
ಭೋಜನ ಮಾಡುತ್ತಿರುವಕ್ಕೊ ಆವರಿಗೆ ಯಾವಾಗಲೂ ಅಕಾಲಮೃತ್ಯುವು 
ಸಂಭವಿಸುವುದಿಲ್ಲವು.? 


ಇಲ್ಲಿಗೆ ಎಂಬತ್ತೊಂದು ಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ದವಾದ 
ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಠನಖಂಡದ ಪುರುಷೋತ್ತಮಕ್ಸೇತ್ರ 
ಮಹಾತ್ಮೆಯ ಜೈಮಿನಿಯಷಿ ಸಂವಾದದಲ್ಲಿ «“ಶ್ವೇತಮಹಾರಾಜೋಪಾಖ್ಯಾನವರ್ಣನ'? 
ವೆಂಬ ಮಂವ್ವತ್ತೇಳನೆಯ ಅಧ್ಯಾಯವು ಮುಗಿದುದು 


1 ಶ್ರೀಃ ॥ 
ಅಥಾಷ್ಟತ್ರಿಂಶೋ*ಧ್ಯಾಯಃ 
ದಮನಕ ವೃತ್ತಾಂತನಿರೂಪಣಂ 
ಜೈಮಿನಿರುವಾಚ :-- 
ಇತಿ ದತ್ವಾ ವರಂ ತಸ್ಮೈ ಶ್ವೇತರಾಜಾಯ ವೈ ಪುರಾ । 
ಜಗಾಮಾಂತರ್ಹಿತೋ ವಿಪ್ರಾಃ ಪ್ರಾಸಾದಾಂತಃಸ್ಥಿತೋ ಹರಿಃ ॥ ೧॥ 
ಸಮಸ್ತಜಗತಾಂ ಯಾ ಶ್ರೀಃ ಸೃಷ್ಟಿಸ್ಥಿತಿನಿನಾಶಕೃತ್‌ । 
ವೈಷ್ಣವೀ ಶಕ್ತಿರತುಲಾ ಪರಿವೇಷಣಕಾರಿಣೀ Hon 
ಸುಧೋಪಮುಂ ಸುಪಕ್ವಾನ್ನಂ ಭುಂಕ್ತೇ ನಾರಾಯಣಃ ಪ್ರಭುಃ । 
ತದುಚ್ಛಿಷ್ಟೋಪಭೋಗೋ ಹಿ ಸರ್ವಾಘಕ್ಷಯಕಾರಕಃ Han 
ನ ತಾದೃಶಸಮಂ ಪುಣ್ಯಂ ವಸ್ತ್ಯಸ್ತಿ ಪೃಥಿನೀತಲೇ । 
ಪಾಪಸಂಸ್ಕಾರಕರ್ತ್ರೂಣಾಂ ಸಂಪರ್ಕಸ್ತು ನ ದುಸ್ಯತಿ ॥೪॥ 
ಸದ್ಮಾಯಾಃ ಸನ್ನಿಧಾನೇನ ಸರ್ವೇ ತೇ ಶುಚಯಃ ಸ್ಮೃತಾಃ । 
ವಿಷ್ಣ್ವಾಲಯಗತಂ ತದ್ಧಿ ನಿರ್ಮಾಲ್ಯಂ ಪತಿತಾದಯಃ !೫॥ 





ಕನ್ನಡದ ಅನುವಾದ 
ದಮಕನವೃತ್ತಾಂತ ನಿರೂಪಣ 


ಥು; ಚೈಮಿನಿಯು ಹೇಳುತ್ತಾನೆ: ಎಲ್ಫೈ ಬ್ರಾಹ್ಮೆಣರಿರಾ! ಇಂತು 
ಶ್ರೀಮನ್ನಾರಾಯಣನು ಹಿಂದೆ ಶ್ವೇತಮಹಾರಾಜನಿಗೆ ವರವನ್ನು ಕೊಟ್ಟು 
ಅಂತರ್ಧಾನವನ್ನು ಹೊಂದಿ ತನ್ನ ಪ್ರಾಸಾದವನ್ನು ಪ್ರವೇಶಿಸಿ ನಿಂತನು. 

೨. ಹದಿನಾಲ್ಕು ಲೋಕಗಳ ಸೃಷ್ಟಿ, ಸ್ಥಿತಿ, ಲಯಗಳನ್ನುಂಟು 
ಮಾಡುವವಳೂ, ಮಹಾ ವಿಷ್ಣುವಿನ ಅಪಾರವಾದ ಶಕ್ತಿಸ್ವರೂಪಿಣಿಯೂ ಆದ 
ಲಕ್ಸೀ ದೇವಿಯೇ ಆತನ ನೈವೇದ್ಯಕ್ಕೆ ಸಹಾಯಕಳಾಗಿರುವಳು. 

೩. ಸರ್ವೇಶ್ವರನಾದ ಶ್ರೀಮನ್ನಾರಾಯಣನು ಅಮೃತಕ್ಕೆ ಸಮಾನವಾದ 
ಆ ಸುಪಕ್ಕಾನ್ಸವನ್ನು ಸ್ವೀಕರಿಸುವನು. ಆತನ ನೈವೇದ್ಯಶೇಷವನ್ನು ಸ್ವೀಕರಿಸು 
ವುದರಿಂದ ಸಕಲ ಪಾಪಗಳೂ ನಾಶವನ್ನು ಹೊಂದುವುವು. 

೪. ಆ ನೈವೇದ್ಯಶೇಷಕ್ಕೆ ಸಮಾನವಾದ ಪುಣ್ಯವಸ್ತುವು ಭೂಲೋಕದಲ್ಲಿ 
ಮತ್ತೊಂದಿಲ್ಲವು. ತಮ್ಮ ಪಾತಕಗಳನ್ನು ಕಳೆದುಕೊಳ್ಳಲು ಅಪೇಕ್ಷಿಸುವ 
ಪಾಪಿಗಳ ಸಂಪರ್ಕದಿಂದಲೂ ಅದು ಅಪರಿಶುದ್ಧವಾಗುವುದಿಲ್ಲ. 

೫-೮. ಶ್ರೀಮಹಾಲಕ್ಮ್ಮಿಯ ನಿತ್ಯೃಸಾನ್ಸಿಧ್ಯವು ಅಲ್ಲಿರುವುದರಿಂದ ಆ 
ಸದಾರ್ಥಗಳೆಲ್ಲವೂ ಪರಿಶುದ್ಧಗಳೆಂದು ಸ್ಮೃತಿಗಳು ಹೇಳುವುವು. ಆ ನಿರ್ಮಾಲ್ಯವು 

F 


೪೯೦ ಶ್ರೀ ಸ್ಯಾಂದಮಹಾಪುರಾಣಂ 


ಸ್ಪೃಶಂತಿ ಚೇನ್ನ ದುಷ್ಟಂ ತದ್ಯಥಾ ವಿಷ್ಣುಸ್ತಫೈವ ತತ್‌ । 


ವ್ರತಸ್ಥಾ ವಿಧವಾಶ್ಚೈವ ಸರ್ವೇ ವರ್ಣಾಶ್ರಮಾಸ್ತೆಥಾ ॥೬॥ 
ತತ್ರಾಶನೇನ ಪೂಯಂತೇ ದೀಕ್ಷಿತಾಶ್ಹಾಗ್ನಿಹೋತ್ರಿಣಃ । 

ದರಿವ್ರಃ ಕೃಪಣೋ ವಾಪಿ ಗೃಹಸ್ಥಃ ಪ್ರಭುರೇವ ವಾ Han 
ಸ್ವದೇಶ್ಯಾಃ ಪರದೇಶ್ಯಾ ವಾ ಸರ್ವೇ ತತ್ರ ಸಮಾಗತಾಃ । 

ನಾಭಿಮಾನಂ ಪ್ರಕುರ್ನೀರನ್ಸಿಷ್ಟೋರ್ನಿರ್ಮಾಲ್ಯಭಳ್ಪಣೇ HOH 
ಭಕ್ತ್ಯಾ ಲೋಭಾತ್ವೌತುಕಾದ್ವಾ ಕ್ಪುಧಾಸಂಶಮನೇನ ವಾಟ 
ಆಕಂಠಭಕ್ಸಿತಂ ತದ್ಧಿ ಪುನಾತಿ ಸರಲಾಂಹಸಃ "Hen 
ಸರ್ವರೋಗೋಪಶಮನಂ ಪುತ್ರಸೌತ್ರಪ್ರವರ್ಧನಂ । 

ದಾರಿದ್ರ್ಯಹರಣಂ ಶ್ರೇಷ್ಠಂ ವಿದ್ಯಾಯಂಃಶ್ರೀಪ್ರದೆಂ ಶುಭಂ ॥೧೦॥ 
ಪಕ್ಚಪಷಾತೋ ಮಹಾಂಸ್ತೆತ್ರ ವಿಷ್ಣೋರಮಿತತೇಜಸಃ । 

ನಿಂದಂತಿ ಯೇ ತದಮೃತಂ ಮೂಢಾಃ ಪಂಡಿತಮಾನಿನಃ neon 


ವಿಷ್ಣುದೇವಾಲಯಗತವಾಗಿರುವುದರಿಂದ ಪತಿತರೇ ಮೊದಲಾದವರು ಮುಟ್ಟ 
ದರೂ ದುಷ್ಟವಾಗಲಾರದು. ಮಹಾವಿಷ್ಣುವು ಹೇಗೆ ನಿತ್ಯಶುದ್ಧನ್ಕೊ 
ಹಾಗೆಯೇ ಆ ನಿರ್ಮಾಲ್ಯವೂ ನಿತ್ಯಶುದ್ಧವಾದುದು. ವ್ರತೋಪವಾಸನಿರತರೂ, 
ವಿಧವಾಸ್ತ್ರೀಯರ್ಕ, ಸಕಲ ವರ್ಣಾಶ್ರಮಗಳವರೂ, ಯಜ್ಞದೀಕ್ಟೆಯನ್ನು 
ಸ್ವೀಕರಿಸಿದವರೂ, ಅಗ್ನಿಹೋತ್ರನಿರತರೂ, ಸಕಲ ಜನರೂ ಆ ನಿರ್ಮಾಲ್ಯದ 
ಸೇವನೆಯಿಂದ ಪುನೀತರಾಗುವರು. ದರಿದ್ರರು, ಲೋಭಿ, ಗೃಹಸ್ಥ, 
ಮಹಾರಾಜ, ದೇಶನಿವಾಸಿಗಳು, ಪರದೇಶೀಯರು ಮುಂತಾಗಿ ಅಲ್ಲಿಗೆ ಬಂದು 
ಸೇರುವ ಸಕಲರೂ ಆ ಮಹಾ ವಿಷ್ಣುವಿನ ನಿರ್ಮಾಲ್ಯವನ್ನು ಸೇವಿಸುವ 
ವಿಷಯದಲ್ಲಿ ಅಹಂಕಾರವನ್ನಾಗಲಿ ಸಂಕೋಚವನ್ನಾಗಲಿ ಎಂದಿಗೂ 
ಮಾಡಬಾರದು. 

೯. ಭಕ್ತಿಯಿಂದಾಗಲಿ, ಲೋಭದಿಂದಾಗಲಿ, ಕುತೂಹಲದಿಂದಾಗಲಿ, 
ಹಸಿವನ್ನು ಕಳೆಯುವ ಆತುರದಿಂದಾಗಲಿ ಆಕಂಠಪೂರ್ತಿಯಾಗಿ ಸೇವಿಸಿದ 
ಸಿರ್ಮಾಲ್ಯವು ಸಕಲ ಪಾಸಗಳನ್ನೂ ಕಳೆಯುವುದು. 

೧೦. ಆ ನೈವೇದ್ಯವು ಸೇವಿಸಿದವರ ಸಕಲ ರೋಗಗಳನ್ನೂ ಹೋಗಲಾ 
ಡಿಸುವುದು. ಪುತ್ರಪೌತ್ರಾದಿ ಸಂತಾನವನ್ನು ಅಭಿವೃದ್ಧಿಗೊಳಿಸುವುದು. 
ದಾರಿದ್ರ್ಯವನ್ನು ಕಳೆದು ಸರ್ವಶ್ರೇಷ್ಠವೂ ಮಂಗಳಪ್ರದವೂ ಆಗಿ ವಿದ್ಯೆಯನ್ನೂ 
ದೀರ್ಫಾಯುಷ್ಯವನ್ನೂ ಐಶ್ವರ್ಯವನ್ನೂ ದೊರೆಯಿಸುವುದು. 

೧೧. ಆ ನೈವೇದ್ಯದ ವಿಷಯದಲ್ಲಿ ಅಪರಿಮಿತ ತೇಜೋರಾಶಿಯಾದ ಮಹಾ 
ಏಷ್ಣುನಿಗೆ ಅಧಿಕವಾದ ಅಭಿಹಾನವಿರುವುದು. ಅಮೃತೋಸಮವಾದ ಅದನ್ನು 


ಆಷ್ಟತ್ರಿಂಶೋ$ಧ್ಯಾಯಃ ೪೯೧ 


ಸ್ನೈಯಂ ದಂಡಧರಸ್ತೇಷು ಸಹತೇ ನಾಪರಾಧಿನಃ । 
ಯೇಷಾಮತ್ರ ಸೆ ದಂಡಶ್ಲೇಡದ್ದು ಎವಾ ತೇಷಾಂ ಹಿ ದುರ್ಗತಿಃ ॥ ೧೨॥ 
ಕುಂಭೀಪಾಕೇ ಮಹಾಘೋರೇ ಪಚ್ಯಂತೇ ತೇತಿದಾರುಣೇ । 
ನ ವಿಕ್ರಯಃ ಕ್ರಯೋ ವಾಪಿ ಪ್ರಶಸ್ತಸ್ಯ ಭೋ ದ್ವಿಜಾಃ 


॥ ೧೩॥ 
ನಿರ್ಮಾಲ್ಯಂ ಜಗವೀಶಸ್ಯ ನಾಶಿತ್ವಾಶ್ನಾನಿ ಕಿಂಚನ । 

ಇತಿ ಸತ್ಯಪ್ರತಿಜ್ಜೊ € ಯಃ ಪ್ರತ್ಯಹಂ ತಚ್ಚ ಭಕ್ಟಯೇತ್‌ ॥ ೧೪॥ 
ಸರ್ವಪಾಪವಿನಿರ್ಮುಕ್ತಃ ಶುದ್ಧಾಂತಃಕರಣೋ ನರಃ । 

ಸ ಶುದ್ಧಂ ನೈಷ್ಣನಸ್ಥಾನಂ ಕ್ರಮಾದ್ಯಾತಿ ನ ಸಂಶಯಃ ॥ ೧೫ ॥ 


ಚಿರಸ್ಕಮಪಿ ಸಂಶುಷ್ಯಂ ನೀತೆಂ ನಾ ಮೂರದೇಶತಃ । 

ಯಥಾ ಯಥೋಪಯುಕ್ತಂ ತತ್ಸರ್ವಂ ಪಾಪಾಪನೋದನಂ ॥ ೧೬॥ 
ಕುಕ್ಕುರಸ್ಯೆ ಮುಖಾದ್ಭ _ಷ್ಟಂ ತದನ್ನಂ ಪತಿತಂ ಯದಿ । 
ಬ್ರಾಹ್ಮಣೇನಾಪಿ ಭೋಕ್ತೆವ್ಯಮಿಂತರೇಷಾಂ ತುಕಾ ಕಥಾ ॥ ೧೭ ॥ 
ಯಾರು ನಿಂದಿಸುವರೊ, ಅವರು ಗರ್ವದಿಂದ ತಾವೇ ಪಂಡಿತರೆಂದು ಹೇಳಿ 
ಕೊಂಡು ತಿರುಗುವ ಮೂರ್ಯಕೆಂದೇ ತಿಳಿಯಬೇಕು. 

೧೨. ಅಂತಹ ಅಪರಾಧಿಗಳನ್ನು ಯಮಧರ್ಮರಾಜನು ಸಹಿಸಲಾರದೆ 
ತಾನೇ ದಂಡನೆಗೆ ಗುರಿಮಾಡುವನು. ಅಲ್ಲಿ ಯಾರಿಗೆ ದಂಡವಾಗುವುದೋ, 
ಅವರಿಗೆ ನಿಶ್ಚಯವಾಗಿಯೂ ದುರ್ಗತಿಯು ತಪ್ಪುವುದಿಲ್ಲ. 

೧೩. ಆ ಜನರು ಮಹಾ ಘೋರವೂ, ಅತ್ಯಂತ ದುಸ್ಸಹವೂ ಆದ ಕುಂಭೀ 
ಪಾಕವೆಂಬ ನರಕದಲ್ಲಿ ಬಿದ್ದು ಯಾತನೆಗಳನ್ನನುಭವಿಸುವರು. ಎಲ್ಫೈ ಬ್ರಾಹ್ಮಣ 
ರಿರಾ! ಆ ಪ್ರಸಾದವನ್ನು ಹಣಕ್ಕಾಗಿ ಮಾರುವುದಾಗಲಿ ಕೊಳ್ಳು ವುದಾಗಿ 
ಪ್ರಶಸ್ತವಲ್ಲವು. 

೧೪. ಸತ್ಯಪ್ರತಿಜ್ಞನಾದ. ಮಾನವನು "“ ಮೊದಲು ಜಗನ್ನಾಥನ 
ನಿರ್ಮಾಲ್ಯವನ್ನು ಸೇವಿಸದೆ ಮತ್ತೊಂದು ಪದಾರ್ಥವನ್ನು ತಿನ್ನುವುದಿಲ್ಲ” ಎಂಬ 
ಪ್ರತಿಜ್ಞೆಯನ್ನು ಮಾಡಿ ಪ್ರತಿದಿವಸವೂ ಅದನ್ನು ಸ್ವೀಕರಿಸಬೇಕು. 

೧೫. ಆ ಮಾನವನು ಸಕಲ ಪಾಪಗಳಿಂದಲೂ ಪರಿಶುದ್ಧ ನಾಗಿ ಅಂತಃ 
ಕರಣವು ನಿರ್ಮಲವಾಗಲು ಸಕಲ ದೋಷವರ್ಜಿತವಾದ ವೈಷ್ಣವಲೋಕವನ್ನು 
ಕ್ರಮವಾಗಿ ಪಡೆಯುವುದರಲ್ಲಿ ಸಂದೇಹೆವಿಲ್ಲವು. 

೧೬. ಬಹಳ ಕಾಲದ್ದಾಗಲಿ, ಒಣಗಿಹೋದದ್ದಾಗಲಿ, ಬಹಳ ದೂರ 
ದೇಶದಿಂದ ತಂದುದಾಗಲಿ, ಯಾವ ವಿಧದಿಂದ ಲಭಿಸಿದುದಾದರೂ 
ಜಗನ್ನಾಥನ ಸ್ನ ಶೈ ಸಾದವು ಪಾಪಗಳನ್ನು ನಾಶಗೊಳಿಸುವುದು. 

೧೭. ನಾಯಿಯ ಮುಖದಿಂದ ಬಿದ ಎಂಜಲಾದಿರೂ, ಪರಮಾತ್ಮನ 


೪೯೨ ಶ್ರೀ ಸ್ಮಾಂದಮಹಾಪುರಾಣಂ 


ಉಪೋಷ್ಯ ತಿಸ್ಮತಾ ನಾಪಿ ನೋಪವಾಸಂ ಚ ಕುರ್ವತಾ । 
ಆಶುಚಿರ್ವಾಪ್ಯನಾಚಾರೋ ಮನಸಾ ಪಾಪಮಾಚಕೇತ್‌ । 
ಪ್ರಾಪ್ತಮಾತ್ರೇಣ ಭೋಕ್ತವ್ಯಂ ನಾತ್ರ ಕಾರ್ಯಾ ವಿಚಾರಣಾ ॥ ೧೮ ॥ 
ನೈವೇದ್ಯಾನ್ನಂ ಜಗದೃರ್ತುರ್ಗಾಂಗಂ ವಾರಿ ಸಮಂ ದ್ವಯಂ | 


ದೃಷ್ಟೇಃ ಸ್ವರ್ಗಾದಿ ಸಂಪ್ರಾಸ್ತಿರ್ಭಕ್ಷಣಾಚ್ಹಾಘನಾಶನಂ ॥ ೧೯॥ 
ಇಗದ್ಗಾತ್ರ್ಯಾ ಹಿ ಯತ್ಸಕ್ವಂ ವೈಷ್ಣವೇಂಗ್ಸ ಸುಸಂಸ್ಕೃತೇ। 
ಭುಂಕ್ರೇಂನ್ವಹಂ ಚಕ್ರಪಾಣಿರ್ಯುಗಮನ್ನಂತರಾದಿಷು u ೨0 n 
ಸಪ್ತದ್ವೀಪಧರಾಮಧ್ಯೇ ಸಾನ್ಲಿಧ್ಯಂ ನೇದೃಶಂ ಹರೇಃ । 

ಯಾವೃಶಂ ನೀಲಗೋತ್ರೇಸಸ್ಮಿನ್ಹ್ಯಾಜಮಾನುಷಚೇಷ್ಟಿತಂ ॥ ೨೧॥ 


ಷಾರುರೂಪಂ ಪರಂ ಬ್ರಹ್ಮ ಸರ್ವಚಾಕ್ಸುಷಗೋಚರಂ । 
ಪ್ರಕಾಶತೇ ಭೋ ಮುನಯೋ ನ ದೃಷ್ಟಂ ನ ಶೃತಂ ಕ್ವಚಿತ್‌ ॥ ೨೨॥ 








ಪ್ರಸಾದವು ಬ್ರಾಹ್ಮಣೋತ್ತಮರಿಗೂ ಸೇವ್ಯವಾದುದೆಂದ ಮೇಲೆ ಇತರ 
ವರ್ಣದವರನ್ನು ಕುರಿತು ಬೇರೆ ಹೇಳಬೇಕೆ? 

೧೮. ಉಪವಾಸವನ್ನು ಮಾಡುತ್ತಿರುವವನಾಗಲಿ, ಭೋಜನವನ್ನು 
ಮಾಡಿದವನಾಗಲಿ, ಶೌಚಾಚಾರವರ್ಜಿತನಾಗಲಿ, ವರ್ಣಾಶ್ರಮಧರ್ಮಗಳನ್ನು 
ತ್ಯಜಿಸಿದವನಾಗಲಿ, ಮಾನಸಿಕಗಳಾದ ಪಾಸಗಳನ್ನು ಮಾಡಿದವನಾಗಲಿ, 
ಪುರುಷೋತ್ತಮನ ಪ್ರಸಾದವನ್ನು ಸಿಕ್ಕಿದೊಡನೆಯೇ ಸೇವಿಸಬೇಕು. 
ಈ ವಿಷಯದಲ್ಲಿ ಸಂದೇಹೆಸಡಬಾರದು. 

೧೯. ಜಗನ್ನಾಥನ ನೈವೇದ್ಯರೂಪವಾದ ಅನ್ನವೂ, ಗಂಗಾನದಿಯ ಜಲವೂ 
ಸಮಾನಸ್ರಭಾವನುಳ್ಳಿ ವುಗಳಾಗಿರು ವುವು. ದರ್ಶನಮಾತ್ರದಿಂದಲೇ ಸ್ವರ್ಗಾದಿ 
ಸಕಲ ಭೋಗಗಳನ್ನೊದಗಿಸುವುವು. ಸೇವನೆ ಮಾಡುವುದರಿಂದ ಸಕಲ 
ಪಾತಕಗಳೂ ಮಾಯವಾಗುವುವು. 

೨೦. ಸಂಸ್ಕಾರವನ್ನು ಹೊಂದಿದ ವೈಷ್ಣವಾಗ್ನಿಯಲ್ಲಿ ಲೋಕೇಶ್ವರಿಯಾದ 
ಲಕ್ಷ್ಮೀದೇವಿಯು ಸಕ್ತಮಾಡಿದ ಅನ್ನವನ್ನೇ ಯುಗಮನ್ವಂತರಾದಿ ಸಕಲ 
ಕಾಲಗಳಲ್ಲಿಯೂ ಚಕ್ರಪಾಣಿಯಾದ ಶ್ರೀಹರಿಯು ಪ್ರತಿದಿನದಲ್ಲಿಯೂ 
ಸ್ವೀಕರಿಸುವನು. 

೨೧. ಕಾರಣಾಂತರಗಳಿಂದ ಲೀಲಾಮಾನುಷದಾರುದೇಹವನ್ನು ತಳೆದು 
ಈ ನೀಲಾಚಲದಲ್ಲಿ ನೆಲಸಿರುವ ಜಗನ್ನಾಥನ ಸಾಫ್ಲಿಧ್ಯಕ್ಕೆ ಸಮಾನವಾದ ದೇವತಾ 
ಸನ್ನಿಧಿಯು ಸಸ್ತದ್ವೀಸಗಳನ್ನೊಳಕೊಂಡ ಈ ಭೂಮಂಡಲದಲ್ಲಿ ಮತ್ತೆ ಯಾವ 
ಸ್ಸೇತ್ರದೆಲ್ಲಿಯೂ ಇಲ್ಲವು. 

೨೨. ಎಲೈ ಮಹಾಮುನಿಗಳಿರಾ! ಪರಾತ್ಸರವಾದ ಬ್ರಹ್ಮೆವೆಸ್ತುವೇ ಮರದ 


ಅಷ್ಟತ್ರಿಂಶೋಳ$ಧ್ಯಾಯಃ ೪೯೩ 


ತಸ್ಮೈ ಪ್ರವೃತ್ತಿರೂಪಾಯ ಬ್ರಹ್ಮಣೇ ಪರಮಾತ್ಮನೇ! 


ಪ್ರವೃತ್ತಿರೊಪಾ ಶಕ್ತಿಃ ಶ್ರೀಃ ಪ್ರವರ್ತಯತಿ ಯದ್ಭವಿಃ ॥ ೨೩ ॥ 
ತದಶ್ನಾತಿ ಜಗನ್ನಾಥಸ್ತಚ್ಛೇಷಂ ದುರಿತಾಪಹಂ । 

ಕಿಮತ್ರ ಚಿತ್ರಂ ಭೋ ವಿಪ್ರಾ ಯದುಕ್ತಂ ಮುಕ್ತಿಕಾರಣಂ ॥ ೨೪॥ 
ನಾಲ್ಬಪುಣ್ಯವತಾಂ ತತ್ರ ನಿಶ್ವಾಸಶ್ಚ ಪ್ರಜಾಯತೇ । 
ನೇದಾಚಾರಪ್ರಧಾನೇಷು ಯುಗೇ ಹ್ಯೇತತ್ಪ್ರಕೀರ್ತಿತಂ ॥ ೨೫ ॥ 
ಮಹಿಮಾನಂ ನ ವೇದಾಸ್ಯ ನಿಶೇಷಾಚ್ಛ್ರೂಯತಾಂ ಕಲೌ । 

ಘೋರೇ ಕಲಿಯುಗೇ ತಸ್ಮಿಂಸ್ತ್ರಿಪಾದೋ ಧರ್ಮವಿಪ್ಲವಃ ॥ ೨೬॥ 
ಧರ್ಮಃ ಸ್ಯಾದೇಕಪಾದಸ್ತು ಕೃಚಿತ್ತ್ಯಸ್ಯ ಭಯಾಚ್ಚರೇತ್‌ । 
ಸರ್ವೇಂನೃತಪ್ರಧಾನಾ ಹಿ ದಾಂಭಿಕಾಃ ಶಠವೃತ್ತಯಃ ॥೨೭॥ 





ಮೈಯುಳ್ಳುದಾಗಿ ಇಲ್ಲಿ ಸಕಲರಿಗೂ ಸ್ಥೂಲನೇತ್ರಗಳಿಗೇ ಗೋಚರವಾಗಿ 
ಪ್ರಕಾಶಿಸುತ್ತಿರುವುದು. ಇಂತಹ ಅದ್ಭುತವು ಮತ್ತೆಲ್ಲಿಯೂ ನೋಡಿದುದಿಲ್ಲ, 
ಕೇಳಿದುದೂ ಇಬ್ಬ. 

೨೩. ಪ್ರವೃತ್ತಿರೂಪಸನೂ ಸರ್ವವ್ಯಾಪಿಯೂ ಆದ ಪರಮಾತ್ಮನಿಗೆ ಆತನ 
ಪ್ರವೃತ್ತಿ ರೂಪವಾದ ಶಕ್ತಿಯೆನಿಸಿದ ಮಹಾ ಲಕ್ಷ್ಮಿಯೇ ಉಚಿತವಾದ 
ಭೋಜನೋಪಕರಣಗಳನ್ನು ಸಿದ್ಧಗೊಳಿಸುವಳು. 

೨೪. ಅವುಗಳನ್ನೇ. ಲೋಕೇಶ್ವರನಾದ ಜಗನ್ನಾಥನು ಭೋಜನ 
ಮಾಡುವನು. ಎಲೈ ಬ್ರಾಹ್ಮಣರಿರಾ! ಆತನ ಭುಕ್ಕಶೇಷವೇ ಸಕಲಪಾತಕಗಳನ್ನು 
ನಿರ್ಮೂಲಗೊಳಿಸಿ ಮೋಕ್ಬ ಸಾಮ್ರಾಜ್ಯವನ್ನು ಕೈಗೂಡಿಸುವುದೆಂದು ನಾನು 
ಹೇಳಿದುದರಲ್ಲಿ ಆಶ್ಚರ್ಯವೇನಿರುವುದು? 

೨೫. ಸ್ವಲ್ಪವಾದ ಪುಣ್ಯವನ್ನು ಮಾಡಿದವರಿಗೆ ಈ ವಿಷಯದಲ್ಲಿ ವಿಶ್ವಾಸ 
ಉಂಟಾಗುವುದೇ ಇಲ್ಲವು. ವೈದಿಕ ಕರ್ಮಾಚಾರಗಳೇ ಪ್ರಧಾನಗಳಾಗಿದ್ದ 
ಹಿಂದಿನ ಯುಗಗಳಲ್ಲಿ ಈ ವಿಷಯವು ಬಹುವಾಗಿ ಪ್ರಖ್ಯಾತವಾಗಿದ್ದಿತು. 

೨೬. ಆದರೆ ಈ ಕಲಿಯುಗದಲ್ಲಿ ವಿಶೇಷವಾಗಿ ಶ್ರೀಪುರುಸೋತ್ತಮನ 
ಮಹಿಮೆಯನ್ನು ಬಲ್ಲವರೇ ಇಲ್ಲವು. ಭಯಂಕರವಾದ ಈ ಕಲಿಯುಗದಲ್ಲಿ 
ಧರ್ಮದ ಮೂರು ಪಾದಗಳೂ ನಾಶವನ್ನು ಹೊಂದಿರುವುವು. 

೨೭. ಸನಾತನ ಧರ್ಮವು ಒಂದೇ ಕಾಲಿನ ಮೇಲೆ ನಿಂತಿರುವುದಾಗಿ 
ಬಲಶಾಲಿಯಾದ ಅಧರ್ಮಕ್ಕೆ ಹೆದರುತ್ತ ಒಮ್ಮೊಮ್ಮೆ ಸ್ವಲ್ಪವಾಗಿ ನಡೆಯು 
ತ್ತಿರುವುದು. ಈ ಕಲಿಯುಗದಲ್ಲಿ ಸಕಲಮಾನವರೂ ಅನೃತವನ್ನೇ ಮುಂದು 
ಮಾಡಿಕೊಂಡು ಅಹಂಕಾರದಿಂದ ಮೂರ್ಯರಾಗಿಯೂ ಪ್ರವರ್ತಿಸುತ್ತಿರುವರು. 


೪೯೪ ಶ್ರೀ ಸ್ಕಾಂದಮ ಹಾಪುರಾಣಂ 


ಪ್ರಾಯಶ ಧರ್ಮವಿಮುಖಾ ಜಿಹ್ವೋಪಸ್ಥ ಪರಾಯಣಾಃ | 


ನ ಧ್ಯಾಯಂತಿ ತಪಸ್ಯಂತಿ ವ್ರತಯಂತಿ ಕದಾಚನ ॥ ೨೮ ॥ 
ಅಧರ್ಮಬಹುಲಾಃ ಸರ್ವೇ ಹಿಂಸಕಾ ಲೋಲುಪಾಃ ಪರಂ ಚ 

ಪರೇಷಾಂ ಪರಿನಾದೇನ ತುಷ್ಯಂತಿ ಸ್ವಕೃತಂ ವಿನಾ ॥೨೯॥ 
ಪ್ರಸಂಗಾತ್ಕೌತುಕಾದ್ದಾಪಿ ನಿಫ್ನಂತಿ ಪರಕರ್ಮ ವೈ। 
ಕ್ಸುದ್ರಕಾರ್ಯಾಶಯಾತ್ಸ ಎಸ್ಕೆ ಪರಕಾರ್ಯಪ್ರಬಾಧಕಾಃ 1 ೩೦ ॥ 
ಧರ್ಮಲಬ್ಧಾಂ ಸ್ತ್ರಿಯಂ ರಮ್ಯಾಮವಜ್ಞಾ ಯ ಸ್ಹವೇಶ್ಮನಿ । 
ಪರಯೋಷಿತಿ ನಿಂದ್ಯಾಯಾಂ ಪ್ರಸಕ್ತಾಃ ಪಶುಚೇಷ್ಟಿತಾಃ 1 ೩೧॥ 
ಅಗ್ನಿಹೋತ್ಪಾದಿಕಂ ವಾಪಿ ವ್ರತಂ ನಾನ್ಯತ್ಕ್ವಜಿತ್ಕಚಿತ್‌ । 

ಜೀವಿಕಾ ತದ್ದ್ವಿಜಾತೀನಾಂ ಏಷಾಂ ವಾ ಪಾರಲೌ ಕ*ಕಂ ॥ ೩೨ ॥ 





೨೮. ಪ್ರಾಯಿಕವಾಗಿ ಜನರೆಲ್ಲರೂ ಧರ್ಮಕಾರ್ಯಗಳಲ್ಲಿ ವಿಮುಖ 
ರಾಗಿರುವರು. ಜಿಹ್ವೇಂದ್ರಿಯಗುಹ್ಯೇಂದ್ರಿಯಗಳನ್ನು ತೃಪ್ತಿಗೊಳಿಸುವುದರಲ್ಲಿಯೇ 
ನಿರತರಾಗಿರುವರು. 'ಧ್ಯಾನವನ್ನಾಗಲಿ, ತಸಸ್ಸನ್ನಾಗಲಿ, ವ್ರತೋಪಪಾಸಗಳ 
ನ್ಪಾಗಲಿ ಎಂದಿಗೂ ಮಾಡುವುದಿಲ್ಲವು. 

೨೯. ಸರ್ವರೂ ಅಧರ್ಮಭೂಯಿಷ್ಯಗಳಾದ ಕೆಲಸಗಳಲ್ಲಿಯೇ ತೊಡಗಿ 
ಪ್ರಾಣಿಹಿಂಸೆಯಲ್ಲಿಯೂ, ತೀವ್ರವಾದ ಇಂದ್ರಿಯಲೋಲುಪಶೆಯಲ್ಲಿಯೂ 
ನಿರತರಾಗಿ ಇತರರನ್ನು ನಿಂದಿಸುವುದರಿಂದಲೇ ಸಂತೋಷಗೊಳ್ಳುವರಲ್ಲದೆ ತಾವು 
ಮಾತ್ರ ಯಾವ ಕಾರ್ಯವನ್ನು ಮಾಡಲೂ ಮುಂದುವರೆಯುವುದಿಲ್ಲ. 

೩೦. ಪ್ರಾಸಂಗಿಕವಾಗಿಯಾಗಲಿ, ಕೇವಲ ಕುತೂಹೆಲದಿಂದಾಗಲಿ ಪರರ 
ಸತ್ಕರ್ಮಗಳನ್ನು ಕೆಡಿಸುವುದರಲ್ಲಿಯೇ ದೃಷ್ಟಿಯುಳ್ಳವರು. ತಾವು ಕೇವಲ 
ಕ್ಬುದ್ರೆಕಾರ್ಯಗಳಲ್ಲಿಯೇ ನಿರತರಾಗಿರುವುದರಿಂದ ಇತರರು ಕೈಕೊಳ್ಳುವ 
ಮಹತ್ಕಾರ್ಯಗಳಿಗೂ ಅಸೂಯೆಯಿಂದ ಪ್ರತಿಬಂಧಕಗಳನ್ನು ತಂದೊಡ್ಡುವ ವರು. 

೩೧. ಧರ್ಮನಿವಾಹಿತಳೂ ಮನೋಹರಳೂ ಆದ ಪತ್ನಿಯು ಮನೆಯಲ್ಲಿ 
ಅನುಕೂಲಳಾಗಿರಲು ಅವಳನ್ನು ತ್ಯಜಿಸಿ ಪಶುಕ್ರೀಡಾಸಕ್ತರಾಗಿ ನೀಚಳಾದ 
ಪರಸ್ತ್ರೀಯಲ್ಲಿಯೇ ಅಭಿಲಾಷೆಯುಳ್ಳವರಾಗುವರು. 

೩೨. ಅಗ್ನಿಹೋತ್ರಾದಿ ಸತ್ಸರ್ಮವಾಗಲಿ, ವ್ರತನಿಯಮವಾಗಲಿ 
ಒಂದೊಂದುವೇಳೆಯೇ ಅಕಸ್ಮಾತ್ತಾಗಿ ನಡೆಯುವುವಲ್ಲದೆ ಸರ್ವಕಾಲದಲ್ಲಿಯೂ 
ನಡೆಯುವುದಿಲ್ಲ. ಅವುಗಳನ್ನೂ ಸಹ ಜೀವನೋಪಾಯದ ದೃಷ್ಟಿಯಿಂದಲೂ 
ಸರಲೋಕಗಳ ಭಯದಿಂದಲೂ ಕೆಲವು ಬ್ರಾಹ್ಮಣರು ಮಾತ್ರ ಅನುಷ್ಠಿಸುವರೇ 
ಹೊರತು ಇತರರು ಮಾಡುವುದೇ ಇಲ್ಲವು. 


ಅಷ್ಟತ್ರಿಂಶೋಳಧ್ಕಾಯಃ ೪೯೫ 


ಅವ್ರತಾಧೀತನೇದೇನ ಅನ್ಯಾಯಾಪ್ತಧನೇನ ಚೆ । 


ವಿತ್ತಶಾಕ್ಯೇನ ಚ ಕೃತಂ ನ ತಥಾ ಫಲದಾಯಿ ತತ್‌ ॥ ೩೩ ॥ 
ಪ್ರಾಯಃ ಕಲಿಯುಗೇ ಭೂಸಾಃ ಪ್ರಜಾವನಪರಾಜ್ಮುಖಾಃ । 
ಕರಾದಾನಪರಾ ನಿತ್ಯಂ ಸಾಪಿಷ್ಕಾಶ್ಚ್‌ರ್ಯವೃತ್ತಯಃ ॥ ೩೪॥ 
ವರ್ಣಸಂಕರಿಣಃ ಸರ್ವೇ ಶೂದ್ರಪ್ರಾಯಾ ಕಲೌ ಯುಗೇ। 
ಹರ್ತಾರಃ ಪಾರ್ಥಿವಾ ಏನ ಶೂದ್ರಾಶ್ಚ ನೃಪಸೇವಕಾಃ ॥ ೩೫ ॥ 


ಶ್ರೌತಸ್ಮಾರ್ತಾದಿಕಂ ಕರ್ಮ ನ ತಥಾ ಸದನುಷ್ಮಿತಂ । 

ಯುಗೇ ಚತುರ್ಥೇ ಭೋ ವಿಪ್ರಾಃ ಪರಲೋಕಾಯ ಕಲ್ಪಿತೇ ॥ ೩೬॥ 
ದಾನಧರ್ಮಪರೋ ಹ್ಯೇಷ ನಾನ್ಯೋ ಧರ್ಮಃ ಪ್ರಶಸ್ಯತೇ । 

ಕರ್ಮಣಾ ಮನಸಾ ನಾಚಾ ಹಿತಮಿಚ್ಛೇದ್ದಿಜನ್ಮನಾಂ ॥ ೩೭॥ 


೩೩. ವ್ರತನಿಯಮಗಳಿಲ್ಲದೆ ಅಧ್ಯಯನಮಾಡಿದ ವೇದಗಳಿಂದಲೂ, 
ಅನ್ಯಾಯಗಳಿಂದಾರ್ಜಿಸಿದ ಧನದಿಂದಲೂ, ಹಣವಿರುವುದೆಂಬ ಮದದಿಂದಲೂ 
ಮಾಡಿದ ಕಾರ್ಯಗಳೆಂದಿಗೂ ಉತ್ತಮಫಲಗಳನ್ನು ಕೊಡಲಾರವು. 

೩೪. ಕಲಿಯುಗದಲ್ಲಿ ರಾಜರೆಲ್ಲರೂ ಪ್ರಾಯಿಕವಾಗಿ ಪ್ರಜಾರಕ್ಷಣ 
ಕಾರ್ಯಗಳಲ್ಲಿ ವಿಮುಖರಾಗಿರುವರು. ಅವರ ಆಸಕ್ತಿಯೆಲ್ಲವೂ ಸರ್ವೋ 
ಪಾಯಗಳಿಂದಲೂ ಪ್ರಜೆಗಳಿಂದ ಕಪ್ಪಕಂದಾಯಗಳನ್ನು ಸೆಳೆಯುವುದರಲ್ಲಿರು 
ವುದು. ಅವರು ನಿರಂತರವೂ ಪಾಪಕಾರ್ಯಗಳಲ್ಲಿಯೇ ನಿರತರಾಗಿ ಇತರರ 
ಐಶ್ವರ್ಯದ ಚೌರ್ಯವನ್ನೇ ವೃತ್ತಿಯನ್ನಾಗಿ ಅವಲಂಬಿಸಿರುವರು. 

೩೫. ಚಾತುರ್ವರ್ಣ್ಯದವರೂ ಪರಸ್ಪರ ಸ್ತ್ರೀಯರನ್ನು ಸೇರಿ ವರ್ಣ 
ಸಾಂಕರ್ಯಗಳನ್ನುಂಟುಮಾಡುವರು. ಕಲಿಯುಗದಲ್ಲಿ ಸಕಲ ಮನುಷ್ಯರೂ 
ಶೂದ್ರಸಮಾನರಾಗಿರುವರು. ರಾಜರು ಸರಸ್ವಹರಣದಲ್ಲಿ ಉದ್ಯುಕ್ತರಾಗಿರಲು 
ಶೂದ್ರರು ಅವರ ಸೇವಾವೃತ್ತಿಯೆಲ್ಲಿರುವರು. 

೩೬. ಎಲ್ಫೈ ಬ್ರಾಹ್ಮಣರಿರಾ! ಜೀವರಿಗೆ ಪಾರಲೌಕಿಕ ಸುಖದುಃಖಗಳನ್ನು 
ಅನುಭವಕ್ಕೆ ತಂದು ತೋರಿಸುವುದಕ್ಕಾಗಿ ಕಲ್ಪಿತವಾದ ಈ ಕಲಿಯುಗದಲ್ಲಿ 
ವೈದಿಕಗಳಾದ ಯಜ್ಞಾದಿಗಳಾಗಲಿ, ಸ್ಮಾರ್ತಗಳಾದ ಪೂರ್ತಾದಿಕರ್ಮಗಳಾಗಲಿ 
ಶಾಸ್ತ್ರೋಕ್ತರೀತಿಯಲ್ಲಿ ಅನುಷ್ಕಾನಮಾಡಲ್ಪಡಲಾರವು. 

೩೭. ಈ ಕಲಿಯುಗದಲ್ಲಿ ದಾನಮಾಡುವುದೇ ಸರ್ವೋತ್ತಮವಾದ 
ಧರ್ಮನೆನಿಸಿರುವುದು. ಇತರ ಯಾವ ಧರ್ಮಗಳೂ ಪ್ರಶಂಸೆಯನ್ನು ಪಡೆಯ 
ಲಾರವು. ಆದುದರಿಂದ ಮನೋವಾಕ್ಕರ್ಮಗಳಾದ ತ್ರಿ ಕರಣಗಳ ಶುದ್ಧಿಯನ್ನು 
ಹೊಂದಿ ಬ್ರಾಹ್ಮಣರಿಗೆ ಹಿತವನ್ನು ಬಯಸಬೇಕು. 


೪೯೩ ಶ್ರೀ ಸ್ಕಾಂದಮಹಾಪುರಾಣಂ 


ಇತಿ ಹೋವಾಚೆ ಭಗವಾನ್ಪಾ ಏ೨ಹ್ಮಣೋ ಮಾಮಕೀ ತನುಃ । 
ಬ್ರಾಹ್ಮಣಾ ಯಸ್ಯ ಸಂತುಷ್ಟಾಃ ಸಂತುಪ್ಪಸ್ತಸ್ಯ ಚಾಪ್ಯಹೆಂ ॥ ೩೮% 
ಉಭಯತ್ರ ಸಮೋ ಭೂಯಾದ್ಭಾ ಏಹ್ಮಣೇ ಚ ಜನಾರ್ದನೇ । 
ಯದ್ಭದಂತಿ ದ್ವಿಜಾ ವಾಕ್ಯಂ ತತ್ಸ್ಪಯಂ ಭಗವಾನ್‌ ವದೇತ್‌ ॥೩೯॥ 
ಯಥಾ ಯಥಾ ವರ್ತಮಾನೋ ವರ್ಣಾನಾಂ ಬ್ರಾಹ್ಮಣೋ ಗುರುಃ । 


ಭಗವಾನಪಿ ದೇವೇಶಃ ಸ ಸಾಕ್ಸಾವ್ಭಾಹ್ಮಣಪ್ರಿಯಃ 1 ೪೦॥ 
ಸದಾವತಾರಂ ಕುರುತೇ ಬ್ರಾಹ್ಮಣಾರ್ಥಂ ಜನಾರ್ದನಃ । 
ತತ್ಸಾಲನಾರ್ಥಂ ದುಷ್ಟಾನ್ಹೈ ನಿಗೃಹ್ಹಾತಿ ಯುಗೇ ಯುಗೇ ॥೪೧॥ 
ಸಸರ್ಜ ಬ್ರಾಹ್ಮಣಾನಗ್ರೇ ಸೃಷ್ಟ್ಯಾದೌ ಚೆ ಚತುರ್ಮೂಖಃ । 

ಸರ್ವೇ ವರ್ಣಾಃ ಪೃಥಕ್ಪಶ್ವಾತ್ರೇಷಾಂ ನಂಶೇಷು ಜಜ್ಞಿರೇ ॥ ೪೨ ॥ 
ತಸ್ಮಾತ್ಕಲಿಯುಗೇ ತಸ್ಮಿನ್ಪಾಹ್ಮಣೋ ವಿಷ್ಣುರೇವ ಚ । 

ಉಭೌ ಗತಿಶ್ಚ ಸರ್ವೇಷಾಂ ಬ್ರಾಹ್ಮಣಾನಾಂ ಹರಿರ್ಗತಿಃ ॥ ೪೩ ॥ 


೩೮. ಮುನ್ನು ಭಗವಂತನು ಇಂತೆಂದು ಸಂದೇಶವನ್ನು ಸಾರಿರುವನು. 
64 ಬ್ರಾಹ್ಮಣನೇ ನನಗೆ ಶರೀರಭೂತನಾಗಿರುವನು. ಯಾವನಲ್ಲಿ ಬ್ರಾಹ್ಮಣರು 
ಸಂಶುಷ್ಟರಾಗಿರುವರೊ, ಅವನಲ್ಲಿ ನಾನೂ ಸಹ ಸಂತೋಷಗೊಳ್ಳುವೆನು.' 

೩೯. ಸದ್ಭಾಾಹ್ಮಣ ಮತ್ತು ಭಗವಂತ ಇವರಿಬ್ಬರಲ್ಲಿಯೂ ಸಮಾನವಾದ 
ಭಕ್ತಿ ಶ್ರದ್ಧೆ ಗಳನ್ನಿಡಬೇಕು. ಬ್ರಾಹ್ಮಣರು ಯಾವ ಮಾತನ್ನು ಹೇಳುವರೊ, 
ಅದನ್ನೇ ಭಗವಂತನೂ ಅನುಮೋದಿಸುವನೆಂದು ತಿಳಿಯಬೇಕು. 

೪೦. ಹೇಗೆ ಹೇಗೆ ವ್ಯವಹಾರಗಳನ್ನು ನಡೆಸುತ್ತಿದ್ದರೂ ಬ್ರಾಹ್ಮಣನು 
ಸಕಲವರ್ಣದವರಿಗೂ ಪೂಜ್ಯಸ್ಥಾನೀಯನು. ದೇವದೇವೋತ್ತಮನಾದ 
ಭಗವಂತನೂಕೂಡ ಸಾಕ್ಸಾತ್ತಾಗಿ ಬ್ರಾ ಹ್ಮಣಾಭಿಮಾಥಿಯಾಗಿರುವನು. 

೪೧. ಬ್ರಾ ಹ್ಮಣರಿಗೋಸ್ಫರವಾಗಿಯೇ ಜನಾರ್ದನನು ಯಾವಾಗಲೂ 
ಅವತಾರಗಳನ್ನೆತ್ತುತ್ತಿರುವನು. ಅವರನ್ನು ರಕ್ಸಿಸುವುದಕ್ಕಾಗಿಯೇ ಆತನು 
ಪ್ರತಿಯೊಂದು ಯುಗದಲ್ಲಿಯೂ ಹುಟ್ಟ ದುಷ್ಟರನ್ನು ನಿಗ್ರಹಿಸುತ್ತಿರುವನು. 

೪೨, ಜಗತ್ಸೃಷ್ಟಿಯ ಕಾಲದಲ್ಲಿ ಚತುರ್ಮುಖನು ಮೊದಲು ಬ್ರಾಹ್ಮಣ 
ರನ್ರೇ ಸೃಷ್ಟಿ ಮಾಡಿದನು. ಬಳಿಕ ಅವರ ವಂಶಗಳಲ್ಲಿಯೇ ಮಿಕ್ಕ ವರ್ಣಗಳವ 
ರೆಲ್ಲರೂ ಬೇರೆ ಬೇರೆಯಾಗಿ ಹುಟ್ಟಿದರು. 

೪೩. ಆದುದರಿಂದ ಈ ಕಲಿಯುಗದಲ್ಲಿ ಸಕಲ ಮಾನವರಿಗೂ ಬ್ರಾಹ್ಮಣರು 
ಮತ್ತು, ಶ್ರೀಹರಿ ಇವರೀರ್ವರೇ ಗತಿದಾಯಕರಾಗಿರುವರು. ಬ್ರಾಹ್ಮಣರಿಗೂ 
ಶ್ರೀಹರಿಯೇ ಮುಕ್ತಿದಾಯಕನು. 


ಅಸ್ಟತ್ರಿಂಶೋ*ಧ್ಯಾಯಃ 


ಹರಿರೇವಾತ್ರ ಸರ್ವೇಷಾಂ ಗತಿಃ ಪ್ರಾಪ್ತೇ ಕಲೌ ಯುಗೇ। 


ಶಾಲಗ್ರಾಮಾದಿಕೇ ಕ್ಸೇತ್ರೇ ಸ್ಮರ್ಯತೇ ಕೀರ್ತ್ಯತೇಂಪಿ ಚ ॥ ೪೪ ॥ 
ತಸ್ಮಿನ್ನೀಲಾಚಲೇ ಪುಣ್ಯೇ ಕ್ಷೇತ್ರೇ ಕ್ಸೇತ್ರಜ್ಜನರ್ಮ್ಮಣಿ । 
ಜೀವಭೂತಃ ಸ ಸರ್ವೇಷಾಂ ದಾರುವ್ಯಾಜಶರೀರಭೃತ್‌ ॥ ೪೫ ॥ 
ಕಲಿಕಲ್ಮಸನಾಶಾಯ ಪ್ರಾಯೋ ದುಷ್ಕೃತಕವರ್ನಿಣಾಂ । 
ದರ್ಶನಸ್ತನನೋಚ್ಛಿಷ್ಟಭೋಜನೈರ್ಮುಕ್ತಿದಾಯಕಃ ॥ ೪೬ ॥ 


ಉಚ್ಛಿಷ್ಟೇನ ಸರೇಶಸ್ಯ ವ್ಯಾಪ್ತಂ ಯಸ್ಯ ಕಲೇವರಂ । 
ತದಾಹಾರಂ ತದಾತ್ಮಾ ಹಿ ಲಿಪ್ಯತೇ ನ ಸ ಪಾತಕೈಃ 
ನಿನೇದನೀಯಮನ್ಯಾಸು ಮೂರ್ತಿಷ್ಟೀಶಸ್ಯ ವರ್ತತೇ। 
ಪಾವನೆಂ ತದಪಿ ಪ್ರೋಕ್ತಮುಚ್ಛಿಷ್ಟಂ ತು ನಿಯೋಜಕಂ ॥ ೪೮ ॥ 
ಭುಂಕ್ತೇ ತ್ವತ್ರೈವ ಭಗವಾನ್ಪಶ್ಯತ್ಯನ್ಯತ್ರ ಚಕ್ಪುಷಾ। 

ಪುರಾಂಯಂ ಪ್ರಾರ್ಥಿತೋ ದೇವೋ ಯೋಗಿಭಿಃ ಪರಿವೇಷ್ಟಿತೈಃ ॥ ೪೯॥ 


॥ ೪೩೭ ॥ 





೪೪. ಭಯಂಕರವಾದ ಈಕಲಿಯು ಪ್ರಾಪ್ತವಾಗಿರಲು ಶ್ರೀಮನ್ನಾರಾಯಣ 
ನೊಬ್ಬನೇ ಸಕಲಜೀವರಿಗೂ ಸದ್ಗತಿಯನ್ನು ಕೊಡುವವನು. ಸಾಲಗ್ರಾಮ 
ಕ್ಲೇತ್ರವೇ ಮೊದಲಾದ ಪ್ರದೇಶಗಳಲ್ಲಿ ಆತನಿರುವನೆಂದು ಸ್ಮೃತಿಗಳು ಹೇಳು 
ತ್ರಿರುವುವು ಮತ್ತು ಸ್ತೋತ್ರಮಾಡುತ್ತಿರುವುವು. 

೪೫. ಸಕಲರ ದೇಹಾದಿ ಸಂಘಾತಗಳೆಲ್ಲಿ ಅಂತರ್ಯಾಮಿಯಾಗಿ ಕ್ಷೇತ್ರಜ್ಞ 
ನೆನಿಸಿದ ಪರಮಾತ್ಮನಿಗೆ ದೇಹವೆನಿಸಿರುವ ನೀಲಾಚಲವೆಂಬ ಈ ಪುಣ್ಯಕ್ಲೇತ್ರ 
ದಲ್ಲಿಯಾದಕೊ, ಎಲ್ಲರಲ್ಲಿಯೂ ಜೀವಭೂತನಾಗಿರುವ ಆತನೇ ಕಾರಣಾಂತರ 
ದಿಂದ ಮರದ ದೇಹವುಳ್ಳವನಾಗಿ ನೆಲಸಿರುವನು. 

೪೬. ಅನೇಕ ದುಷ್ಕೃತ್ಯಗಳನ್ನು ಮಾಡಿರುವ ಮಾನವರ ಕಲಿಕಲ್ಮಷಗಳನ್ನು 
ಕಳೆಯುವುದಕ್ಕಾಗಿಯೇ ಆತನು ಇಲ್ಲಿ ಸನ್ನಿಹಿತನಾಗಿರುವನು. ಆತನ ದರ್ಶನ 
ದಿಂದಲೂ, ಸ್ತೋತ್ರದಿಂದಲೂ, ನೈವೇದ್ಯಸೇವನೆಯಿಂದಲೂ ಜನರಿಗೆ 
ಮೋಕ್ಸವನ್ನು ಕೊಡುವನು. 

೪೭. ಯಾವನ ದೇಹವು ದೇವೇಶ್ವರನಾದ ಜಗನ್ನಾಥನ ಕೈವೇದ್ಯದಿಂದ 
ಸರ್ವತ್ರದಲ್ಲಿಯೂ ವ್ಯಾಪ್ತವಾಗಿರುವುದ್ಕೊ ಆತನ ಆಹಾರವಾಗಲಿ, ಆತನ 
ಅಂತಃಕರಣವಾಗಲಿ ಎಂದಿಗೂ ಪಾತಕಗಳ ಸಂಪರ್ಕವನ್ನೇ ಹೊಂದಲಾರವು. 

೪೮. ಇತರ ಕೆತ್ರಗಳಲ್ಲಿರುವ ಪರಮಾತ್ಮನ ವಿಗ್ರಹಗಳಿಗೆ ನಿವೇದನೆ 
ಮಾಡಿದ ಪದಾರ್ಥವೇ ಪಾವನವೆಂದು ಆಯಾ ಕ್ಸೇತ್ರಮಹಿಮೆಗಳಲ್ಲಿ ಹೇಳಲ್ಪ 
ಟ್ವರುವುದು. ಆದರೆ ಪುರುಷೋತ್ತಮ ಕ್ಲೇತ್ರದಲ್ಲಿ ಮಾತ್ರ ಉಚ್ಛಿಷ್ಟವೇ 
ಮುಕ್ತಿದಾಯಕವೆಂದು ಪ್ರಸಿದ್ಧವಾಗಿರುವುದು. 

೪೯-೫೦. ಕಾರಣವೇನೆಂದರೆ ಇತರ ಸ್ಥಳಗಳಲ್ಲಿ ಭಗವಂತನು ನೈವೇದ್ಯ 


೪೯೮ ಶ್ರೀ ಸ್ಕಾಂದಮಹಾಪುರಾಣಂ 


ನಿರ್ಮಾಲ್ಕೋಚ್ಛಿಷ್ಟಭೋಗೇನ ತವ ಮಾಯಾಂ ಜಯೇಮಹಿ । 


ಅತ್ಯಂತೆಸ್ತಿನಿಂತಾಕ್ಸ್ಯಾಣಾಮುನಾಯಾಸೇನೆ ಮುಕ್ತಿದಃ ॥೫೦॥ 
ಶಯನಾಸನಭೋಗಾದ್ಯೈ ರಮಶೇ ಚ ಶ್ರಿಯಾ ಸಹ । 

ಅತ್ರ ಚೇಷ್ಟಾ ಭಗವತೋ ನೇದಾರ್ಥ ಇತಿ ಧಾರ್ಯತಾಂ ॥ ೫೧॥ 
ಸಮತಿಕ್ರಾಂತವೇದೋಹಿ ನ ಕದಾಚಿತ್ರ ವರ್ತತೇ | 
ನೇದರಕ್ಸಾರ್ಥಮೇವಾಸ್ಯ ಸಂಭವೋಹಿ ಯುಗೇ ಯುಗೇ ॥ ೫೨ ॥ 
ಪ್ರಮಾಣಭೂತೋ ಭಗವಾಸ್ವಿರುದ್ದಂ ಕೆಥಮಾಚೆಕೇತ್‌ । 

ತಸ್ಮಿನ್ನಿರುದ್ಧಂ ಚರತಿ ಜಗದೇವ ತಥಾ ಭವೇತ್‌ ॥ ೫೩ ॥ 
ಆಚಾರೇಣ ಹಿ ನೇದಾರ್ಥೋ ನಿಯಶೋ ಧಾಮತಾಂ ಗತಃ । 
ಮಧ್ಯದೇಶಭವಃ ಪೂರ್ವಯಾತ್ರಾಗಚ್ಛದ್ದಿಜೋತ್ತಮಃ ॥ ೫೪ ॥ 








ವನ್ನು ಕಣ್ಣುಗಳಿಂದ ಮಾತ್ರ ನೋಡುವನು. ಆದರೆ ಇಲ್ಲಿ ಮಾತ್ರ ತಾನೇ 
ಸಾಕ್ಸಾತ್ತಾಗಿ ಭೋಜನಮಾಡುವನು. ಪೂರ್ವದಲ್ಲಿ ದೇವದೇವನ ಪರಿವಾರ 
ದಲ್ಲಿದ್ದ ಯೋಗಿವರ್ಯಕೆಲ್ಲರೂ ಆತನನ್ನು ಕುರಿತು "" ಈ ಕ್ಸೇತ್ರದಲ್ಲಿ ಮಾತ್ರ ಸಿನ್ಹ 
ನಿರ್ಮಾಲ್ಯವನ್ನೂ ಉಚ್ಚಿಷ್ಟವನ್ನೂ ಸೇವಿಸುವುದರಿಂದ ನಿನ್ನ ಮಾಯೆಯನ್ನು 
ನಾವು ಜಯಿಸುವಂತೆ ಅನುಗ್ರಹಿಸು” ಎಂಬುದಾಗಿ ಪ್ರಾರ್ಥಿಸಿದರು. ಈ ಸ್ಥಳದಲ್ಲಿ 
ಏಕಾಗ್ರಮನಸ್ಸಿನಿಂದ ಸೇವಿಸುವವರಿಗೆ ಪರಮಾತ್ಮನು ಸುಲಭವಾಗಿಯೇ ಮೋಕ್ಸ 
ವನ್ನು ದಯೆಪಾಲಿಸುವನು. 

೫೧. ಶಯನ, ಆಸನ, ಭೋಗ, ಭೋಜನಾದಿಗಳನ್ನು ಮಾಡುತ್ತ ಇಲ್ಲಿ 
ಲಕ್ಷ್ಮೀಸಮೇತನಾಗಿ ಪರಮಾತ್ಮನು ತನ್ನ ಲೀಲೆಗಳನ್ನು ತೋರುತ್ತಿರುವನು. 
ಇಲ್ಲಿ ನಡೆಯುತ್ತಿರುವ ಭಗವಂತನ ವ್ಯಾಪಾರಗಳೆಲ್ಲವೂ ವೇದಗಳ ಅಂತರಾರ್ಥ 
ಗಳೆಂದು ಭಕ್ತರು ತಿಳಿಯಬೇಕು. 

೫೨. ಆತನು ತನ್ನ ಆಜ್ಞಾ ರೂಪಗಳಾದ ವೇದಗಳ ನಿಯಮಗಳನ್ನನುಸರಿಸಿ 
ನಡೆಯುವನಲ್ಲದೆ ಎಂದಿಗೂ ಅತಿಕ್ರಮಿಸಿ ವರ್ತಿಸುವುದಿಲ್ಲ. ಸನಾತನಗಳಾದ 
ಆ ವೇದಗಳನ್ನೂ ದುಷ್ಟರ ಆಕ್ರಮಣದಿಂದ ರಕ್ಷಿಸುವುದಕ್ಕಾಯೇ ಭಗವಂತನು 
ಯುಗಯುಗಗಳಲ್ಲಿಯೂ ಅವತಾರಗಳನ್ನು ತಳೆಯುತ್ತಿರುವನಷ್ಟೆ. 

೫೩. ವೇದಗಳ ಪ್ರಾಮಾಣ್ಯಕ್ಕೆ ಮೂಲಸ್ಕಂಭದಂತಿರುವ ಆತನು ವೇದ 
ಗಳಿಗೆ ವಿರುದ್ಧವಾಗಿ ಹೇಗೆ ನಡೆದುಕೊಳ್ಳ ಬಲ್ಲನು? ಆತನೇ ವೇದವಿರುದ್ಧವಾಗಿ 
ನಡೆಯುವವನಾದರೆ ಲೋಕವೂ ಆತನನ್ನೇ ಅನುಸರಿಸಿ ನಡೆಯುವುದು. 

೫೪-೫೫. ಆಚಾರ ವ್ಯವಹಾರಗಳಿಂದ ನಿಶ್ಚಿತವಾದ ವೇದಾರ್ಥವೇ ಸ್ವರೂಪ 
ವಾಗಿರುವ ಪರಮೇಶ್ವರನೇ ಇಲ್ಲಿ ನೀಲಾಚಲಕ್ಟೇತ್ರವಾಗಿ ನೆಲಸಿರುವನು. 
ಪೂರ್ವಕಾಲದಲ್ಲಿ ಮಧ್ಯದೇಶದಲ್ಲಿ ಜನಿಸಿದ ಬ್ರಾಹ್ಮಣೋತ್ತಮನೊಬ್ಬನು 


ಅಷ್ಟತ್ರಿ೦ಂಶೋ$ಧ್ಯಾಯಃ ೪೯೯ 


ಶಿಷ್ಟಾಚಾರೈಃ ಸುನಿಮಲಃ ಶಾಸ್ಟ್ರಾರ್ಥಪರಿನಿಷ್ಮಿತಃ । 


ಸಜಾ ಶಾಂತಃ ಸದಾ ದಾಂತಃ ಕಾಯವಾಜ್ಮನಸೈರ್ಗೃ್ಯಹೀ ॥ ೫೫ ॥ 
ಸೆ ತೀರ್ಥವಿಧಿನಾ ದೇವಂ ಸಮಭ್ಯರ್ಚ್ಯ ಚ ಸಾಗ್ನಿಕಃ ! 
ತ್ರಿರಾತ್ರಮಾತ್ರೋಷಿತವಾನ್ವಿಷ್ಟ್ಟರ್ಚನಕರಃ ಶುಚಿಃ ॥ ೫೬ ॥ 
ಯಜ್ಞ ಶೇಷಂ ಗೃಹೆಸ್ಥಾನಾಂ ಭೋಕ್ತವ್ಯಮಿತಿ ಶಾಸ್ತ್ರತಃ । 
ದೇವೋಚ್ಛೆಷ್ಟಂ ನ ಜಗ್ರಾಹ ಅನ್ಯಪಾಕಾಭಿಶಂಕಯಾ ! ೫೭ ॥ 


ದೈವಶೈರತ್ರ ಸಂಸ್ಕಾರ್ಯೋ ದೇನಯೋಗ್ಯಃ ಕಥಂ ಭವೇತ್‌ । 
ಅಯೋಗ್ಯತ್ವಾಚ್ಚ ನೈನೇದ್ಯಮಗ್ರಾಹ್ಯಂ ಚೆ ಭವೇದ್ಳು ಎವಂ ॥ ೫೮ ॥ 
ಅಗೃಹೀತೇ ಚ ನೈವೇದ್ಯೇ ಶ್ರೋತ್ರಿಯೇಣ ತದಾ ದ್ವಿಜಾಃ । 


ಸರ್ವೇ ಚ ತಸ್ಯಾನುಚರಾ ನಾಭುಂಜಂತ ನಿವೇದಿತಂ ॥೫೯॥ 
ತತಃ ಸ ವ್ಯಾಧಿಸನ್ಮುಗ್ನೋ ವಿಹ್ವಲೀಭೂತವಿಗ್ರಹಃ । 
ಸಕುಟುಂಬೋಂಭವನ್ಮೂಕೋ ಭಗವದ್ದೋಹಸಂಯುತಃ ॥ ೬೦॥ 





ಯಾತ್ರಾರ್ಥಿಯಾಗಿ ಇಲ್ಲಿಗೆ ಬಂದನು. ಆತನು ಸಕಲಸದಾಚಾರಗಳಲ್ಲಿಯೂ ನಿರತ 
ನಾಗಿ ಪರಿಶುದ್ಧನಾಗಿದ್ದನು. ಸಕಲಶಾಸ್ತ್ರಾರ್ಥಗಳಲ್ಲಿಯೂ ನಿಶ್ಚಯಜ್ಞಾ ನವನ್ನು 
ಪಡೆದಿದ್ದನು. ಯಾವಾಗಲೂ ಅಂತರಿಂದ್ರಿಯ ಬಾಹ್ಯೇಂದ್ರಿಯಗಳನ್ನು 
ನಿಗ್ರಹಿಸಿ ಮನೋವಾಕ್ಕಾಯಗಳನ್ನು ಸ್ವಾಧೀನಗೊಳಿಸಿದ ಗೃಹಸ್ಥ ನಾಗಿದ್ದನು. 

೫೬-೫೭. ಆತನು ಆಹಿತಾಗ್ತಿಯಾಗಿ ಇಲ್ಲಿಗೆ ಬಂದು ತೀರ್ಥಕ್ಷೇತ್ರಗಳಲ್ಲಿ 
ಮಾಡಬೇಕಾದ ಸಕಲಕರ್ಮಗಳಿಂದಲೂ ಜಗನ್ನಾಥನನ್ನಾರಾಧಿಸಿ ಶೌಚಾಚಾರ 
ಪರನಾಗಿ ಮಹಾವಿಷ್ಣುವಿನ ಪೂಜೆಯನ್ನೇ ಮಾಡುತ್ತ ಇಲ್ಲಿ ಮೂರು ರಾತ್ರಿಗಳು 
ವಾಸಮಾಡಿದನು. ಗೃಹಸ್ಥರಾದವರು ಪಂಚಯಜ್ಞಗಳ ಶೇಷವನ್ನು ಮಾತ್ರ 
ಭೋಜನಮಾಡಬೇಕೆಂಬ ಶಾಸ್ತ್ರ ನಿಯಮವನ್ನನುಸರಿಸುತ್ತಿದ್ದ ಆತನು ಸರಾನ್ಸ 
ವೆಂಬ ಅನುಮಾನದಿಂದ ಜಗನ್ನಾಥನ ಉಚ್ಛಿಷ್ಟವನ್ನು ಸೇವಿಸುತ್ತಿರಲಿಲ್ಲ. 

೫೮. “ದೇವತೆಗಳಿಂದ ಇಲ್ಲಿ ಸಂಸ್ಕಾರವನ್ನು ಪಡೆಯಬೇಕಾದ ನೈವೇದ್ಯವು 
ಪರಮಾತ್ಮನ ಸೇವೆಗೆ ಹೇಗೆ ಯೋಗ್ಯವಾದೀತು? ಅಯೋಗ್ಯವಾದ ಈ ನೈವೇ 
ದ್ಯವು ಶಿಷ್ಟರಿಂದ ಪರಿಗ್ರಹಿಸಲ್ಪಡಬಾರದೆಂಬುದು ನಿಶ್ಚಯವು.?` 

೫೯. ಎಲೈ ಬ್ರಾಹ್ಮಣರಿರಾ! ಇಂತು ಯೋಚಿಸಿ ಆ ಬ್ರಾಹ್ಮಣನು ಜಗ 
ನ್ಲಾಥನ ನೈವೇದ್ಯವನ್ನು ಗ್ರಹಣಮಾಡದಿದ್ದುದರಿಂದ ಆತನ ಅನುಚರರೆಲ್ಲರೂ 
ಸಹ ಭಗವಂತನ ನೈವೇದ್ಯವನ್ನು ಭೋಜನಮಾಡುತ್ತಿರಲಿಲ್ಲ. 

೬೦. ಆ ಕಾರಣದಿಂದ ಕುಟುಂಬಸಹಿತನಾದ ಆ ಶಾಂಡಿಲ್ಯನಾಮಕನಾದ 
ಬ್ರಾಹ್ಮಣನು ವ್ಯಾಧಿಪೀಡಿತನಾಗಿ ಆತನ ದೇಹವೆಲ್ಲವೂ ಶಿಥಿಲವಾಗುತ್ತ ಬಂದಿತು. 
ಭಗವಂತನಲ್ಲಿ ದ್ರೋಹವನ್ನೆಣಿಸಿದ ಕಾರಣ ಆತನು ಮೂಗನೂ ಆದನು. 


೫೦೦ ಶ್ರೀ ಸ್ಕಾಂದಮಹಾಪುರಾಣಂ 


ಮನಸಾ ಚಿಂತಯೆತ್ಯೇನಂ ನಿರ್ನಿಮಿತ್ತಂ ಕಥಂ ನು ಮೇ। 


ಕುಟುಂಬಸಹಿತಸ್ಯಾಭೂತ್ಬೀಡಾ ಸರ್ವಾಂಗಭಂಜಿನೀ !1೬೧॥ 
ಏವಂ ಚಿಂತಯಮಾನಸ್ಯ ತ್ರಿರಾತ್ರಾಂತೇಂಭವನ್ಮತಿಃ | 

ನೇದೃಶೀ ವ್ಯಾಧಿಸೀಡಾ ಚ ಸರ್ವೇಷಾಮೇಕದಾ ಭವೇತ್‌ ॥೬೨॥ 
ಕೋ ವಾ ದ್ರೋಹಃ ಕೃತೋಸ್ಮಾಭಿರೇತಸ್ಮಿನ್ಸುರುಷೋತ್ತಮೇ । 

ನ ಬುದ್ಧಿ ಪೂರ್ವಕಃ ಕಿಂ ಸ್ಯಾತ್ತತೋ ಮೇ ವ್ಯಾಧಿಕಾರಣಂ ॥ ಹಿಕ ॥ 
ಮುಹುರಿತ್ಸಂ ಚಿಂತಯಿತ್ತಾ ದಧ್ಕೌ ನಾರಾಯಣಂ ಪ್ರಭುಂ । 
ಧ್ಯಾನಾವಸಾನೇ ತುಷ್ಟಾವ ಶಾಸ್ತ್ರತತ್ತ ರ್ಥ ದರ್ಶಕಃ ॥ ೬೪॥ 


ಶಾಂ ಡಿಲ್ಕ ಉವಾಚ ವ 


ಚತುರ್ದಶಾಸಿ ಯಾ ವಿದ್ಯಾ ಧರ್ಮನಿರ್ಜಯಹೇತವಃ । 

ತಾ ಸರ್ವಾಸ್ತವ ವಾಕ್ಯಾನಿ ಮುಂಖಪದ್ಮವಿನಿರ್ಗತಾಃ ॥ ೬೫॥ 
ತಾಭಿಕೇವಾಚೆರೇದ್ದರ್ಮುಮಿತಿ ಶಾಸ್ತ್ರಾರ್ಥೆನಿರ್ಣಯಃ | 

ತಸ್ಯ ಧರ್ಮಸ್ಯ ರಕ್ಸಾರ್ಥಮುನತಾರೋ ಯುಗೇ ಯುಗೇ। 
ತಮುಲ್ಲಂಘ್ಯ ವರ್ತಮಾನೋ ಭನದ್ಧೋಹಕರೋ ಧ್ರುವಂ ॥೬೬॥ 

೬೧. ಅವನು ಮನಸ್ಸಿನಲ್ಲಿಯೇ ಇಂತು  ಯೋಚಿಸತೊಡಗಿದನು. 
«ಶುಟುಂಬಸಹಿತನಾದ ನನಗೆ ನಿಷ್ಠಾರಣವಾಗಿಯೇ ದೇಹದ ಸಕಲಾವಯವ 
ಗಳನ್ನು ಶಿಥಿಲಗೊಳಿಸುವ ಈ ಉಪದ್ರವವು ಹೇಗೆ ಪ್ರಾಪ್ತವಾಯಿತು?” 

೬೨-೬೩. ಇಂತು ಯೋಚಿಸುತ್ತ ಮೂರು ರಾತ್ರಿಗಳು ಕಳೆದಮೇಲೆ ಆ 
ಬ್ರಾಹ್ಮಣನಿಗೆ ಮನಸ್ಸಿನಲ್ಲಿ ಚಿಂತೆಯುಂಟಾಯಿತು. "" ನನ್ನ ಪರಿವಾರದವರಿಗೆಲ್ಲ 
ಒಮ್ಮೆಯೇ ಈ ವಿಧವಾದ ರೋಗದ ಪೀಡೆಯು ನಿಷ್ಠಾರಣವಾಗಿ ಸಂಭವಿಸಿರ 
ಲಾರದು. ಅಥವಾ ಈ ಪುರುಷೋತ್ತಮನ ವಿಷಯದಲ್ಲಿ ನಾವು ಯಾವುದಾದರೂ 
ದ್ರೋಹವನ್ನು ಮಾಡಿರುವೆವೆ? ಬುದ್ಧಿ ಪೂರ್ವಕವಾಗಿಯಂತೂ ವ್ಯಾಧಿಯನ್ನುಂಟು 
ಮಾಡುವ ಯಾವ ಭಗವದ್ದೊ ಹವನ್ನೂ ನಾವು ಮಾಡಿರುವುದಿಲ್ಲ. 

೬೪. ಪುನಃ ಪುನಃ ಇಂತು ಯೋಚಿಸುತ್ತ ಸರ್ವೇಶ್ವರನಾದ ಜಗನ್ನಾಥ 
ನನ್ನು ಕುರಿತು ಧ್ಯಾನಮಾಡತೊಡಗಿದನು. ಧ್ಯಾನವು ಮುಗಿದ ಮೇಲೆ ಸಕಲ 
ಶಾಸ್ತ್ರಗಳ ಅಂತರಾರ್ಥವನ್ನು ತಿಳಿದ ಆತನು ಮನಸ್ಸಿನಲ್ಲಿಯೇ ಸ್ತೋತ್ರ 
ಮಾಡಿದನು. 

೬೫. ಶಾಂಡಿಲ್ಯನು ಹೇಳುತ್ತಾನೆ:--""ಧರ್ಮಾಧರ್ಮಗಳನ್ನು ನಿರ್ಣಯಿಸು 
ವುದಕ್ಕೆ ಕಾರಣಗಳಾದ ಯಾವ ಚತುರ್ದಶವಿದ್ಯೆಗಳಿರುವುವೊ, ಅವುಗಳೆಲ್ಲವೂ 
ನಿನ್ನ ಮುಖಕಮಲದಿಂದಲೇ ಹೊರಟ ವಾಕ್ಯಗಳ ರೂಪದಿಂದಿರುವುವು. 

೬೬, ಅವುಗಳ ಆಧಾರದಿಂದಲೇ ಧರ್ಮಸೂಕ್ಸ್ಮ್ಮಗಳನ್ನು ತಿಳಿದು ಆಚರಿಸ 


ಅಷ್ಟತ್ರಿಂಶೋಳ$ಭ್ಯಾಯಃ ೫೦೧ 


ಅಂ ತೇ ದೇವದೇವೇಶ ಕರ್ಮಣಾ ಮನಸಾ ಗಿರಾ । 


ಪರ್ಮಶಾಸ್ತ್ರಮತಿಕ್ರವ್ಯು ನ ವರ್ತೇಪ್ಯರ್ಥಕಾಮಂಯೋಃ ॥೬೭॥ 
ಅನೇಕಜನ್ಮಸಾಹಸ್ಸೈಃ ಸಂಚಿತೆಂ ಪಾಪಸಂಚೆಯೆೊಂ । 

ಪಗ್ಗುಮತ್ರಾಗತೋ ದೇವ ತ್ವದ್ಧರ್ಶನದವಾಗ್ನಿನಾ ॥ ೬೮ ॥ 
ಕೋಃಪರಾಧಃ ಕೃತೋ ದೇನ ತ್ವಚ್ಛಾಸ್ತ್ರ ಸಥಿವರ್ತಿನಾ | 

ಸರ್ವಾಂಗಂ ಬಾಧತೇ ಯಸ್ಮಾದುಗ್ರೋ ವ್ಯಾಧಿರಹೇತುಕಃ 1॥೬೯॥ 


ಜಾ ್ಲಾನತೋಜ್ಞಾ ನತೋ ವಾಪಿ ತ್ವತ್ನಾ ದಸರಸೀರುಹೇ | 
ಕ್ಷ ತೋ:ಸರಾಢೋ ಯೋ ದೇನ ಸ್‌ ಕ್ಸಮಸ್ವ ಕೃಪಾಂಬಂಥೇ । 


ಭೂಮಾಸ್ಟ ಲಿತಸಾವಾನಾಂ EOS 1೭೦॥ 
ತ್ವಯಿ ರ ತ್ವಮೇವ ಶರಣಂ ಪ್ರಭೋ । 
ತವಾಪರಾಧಜಂ ಪಾಪಂ ತ್ವಮೇವ ಚೆ ಕ್ಪಮಸ್ವ ಮೇ ॥ ೭೧॥ 





`ಬೇಕೆಂಬುಜೀ ಶಾಸ್ತ್ರಾರ್ಥಗಳ ಸಿದ್ಧಾಂತವಾಗಿರುವುದು. ಆ ಧರ್ಮವನ್ನು 
ಸಂರಕ್ಷಿಸುವುದಕ್ಕಾಗಿಯೇ ನೀನು ಪ್ರತಿಯೊಂದು ಯುಗದಲ್ಲಿಯೂ ಅವತಾರ 
ಗಳನ್ನು ಪಡೆಯುತ್ತಿರುವೆ, ನಿನ್ನ ಆಜ್ಞಾರೂಪವಾದ ಧರ್ಮಶಾಸ್ತ್ರವನ್ನು ಅತಿ 
ಶ್ರಮಿಸಿ ವ್ಯವಹಾರಗಳನ್ನು ನಡೆಸುವವನು ನಿಜವಾಗಿಯೂ ನಿನಗೆ ದ್ರೋಹ 
ವನ್ನೆಣಿಸಿದವನಾಗುವನು. 

೬೭. ದೇವದೇವೋತ್ತಮನೆ! ನಾನಾದರೊ ಕರ್ಮದಿಂದಾಗಲಿ, ಮನಸ್ಸಿ 
ಫಿಂದಾಗಲಿ, ಮಾತಿನಿಂದಾಗಲಿ ಧರ್ಮಶಾಸ್ತ್ರವನ್ನತಿಕ್ರಮಿಸಿಯಾಗಲಿ, ಅರ್ಥ 
ಕಾಮಗಳ ಅಭಿಲಾಷೆಯಿಂದಾಗಲಿ ಎಂದೂ ವರ್ತಿಸಲಿಲ್ಲವು. 

೬೮. ಸ್ವಾಮಿಯೇ! ಅನೇಕ ಸಹಸ್ರ ಪೂರ್ವಜನ್ಮಗಳಲ್ಲಿ ಗಳಿಸಿದ ಪಾಪಗಳ 
'ಹೊರಿಯನ್ನು ನಿನ್ನ ದರ್ಶನವೆಂಬ ಕಾಳ್ಗಿ ಚ್ಚಿನಲ್ಲಿ ಸುಟ್ಟುಹಾಕಬೇಕೆಂಬ ತುತೂ 
`ಹಲದಿಂದ ಇಲ್ಲಿಗೆ ಯಾತ್ರಾರ್ಥಿಯಾಗಿ ಬಂದೆನು. 

೬೯. ನಿನ್ನ್ನ ಶಾಸ್ತ್ರಾಜ್ಞೆಗಳನ್ನನುಸರಿಸಿ ನಡೆಯುತ್ತಿರುವ ನಾನು ನಿನಗೆ 
ಯಾವ ಅಪರಾಧವನ್ನು ಮಾಡಿರುವೆನು? ನಿಷ್ಠಾರಣವಾಗಿಯೇ ಸಂಭವಿಸಿರುವ 
ಈ ಭಯಂಕರವ್ಯಾಧಿಯು ನನ್ನ ಸರ್ವಾಂಗಗಳನ್ನೂ ಪೀಡಿಸುತ್ತಿರುವುದು. 

೭೦. ಕರುಣಾಸಮುದ್ರನಾದ ಸ್ವಾಮಿಯೆ! ಜ್ಞಾನಪೂರ್ವಕವಾಗಿ 
ಯಾಗಲಿ, ಅಜ್ಞಾನದಿಂದಲಾಗಲಿ ನಿನ್ನ ಪಾದಕಮಲಗಳಲ್ಲಿ ಯಾವುದಾದರೂ 
ಅಪರಾಧಗಳನ್ನು ಮಾಡಿದ್ದರೆ ಅವುಗಳೆಲ್ಲವನ್ನೂ ಕ್ಸಮಿಸುವವನಾಗು. 
ಭೂಮಿಯ ಮೇಲೆ ಮುಗ್ಗ ರಿಸಿದವರಿಗೆ ಭೂಮಿಯೇ ಶರಣವಲ್ಲವೆ? 

೭೧-೭೨. ಅಂತೆಯೇ ನಿನಗೆ ಅಪರಾಧವನ್ನು ಮಾಡಿದವರಿಗೂ ಸಹ ನೀನೇ 
ಶರಣ್ಯನಾಗಿರುವೆ. ನಾನು ನಿನ್ನ ವಿಷಯದಲ್ಲಿ ಯಾವ ಅಪರಾಧವನ್ನಾದರೂ 


೫೦೨ ಶ್ರೀ ಸ್ಕಾಂದಮಹಾಪುರಾಣಂ 


ವಹ್ನಿಸಂತಾಪತೋ ನಶ್ಶೇದ್ವಹ್ನಿಸಂತಾಪಜೋ ವ್ರಣಃ । 

ತದಿಮಾಂ ದುರ್ದಶಾಂ ದೇವ ಪ್ರಾರಬ್ಧಾಂ ಪಾಪಬೀಜಜಾಂ । 
ಲೀಲಾಪಾಂಗೇನ ಶಮಯ ಅಪವರ್ಗೈಕಹೆತುನಾ WH 2೨h 
ಮಾಮುದ್ಧರ ಜಗನ್ನಾಥ ಪತಿತಂ ಶೋಕಸಾಗರೇ । 

ತ್ವದ್ಧರ್ಶನಪಥಂ ಯಾತಃ ಕಂ ನು ಶೋಚ್ಯೋ ಭವೇನ್ನರಃ ॥೭೩॥ 
ನಿಸರ್ಗಕರುಣಾಂಬೋಫೇ ಯಸ್ತೆದ್ದ ಎಷ್ಟಿಸಥಂ ಗತಃ । 
ಸದಾನಂದಾಬ್ಧಿಸಂಮಗ್ನೋ ನ ಶೋಚತಿ ನ ಕಾಂಕ್ಸೃತಿ u2vn 
ನಾಲ್ಬಭಾಗ್ಯೋ ಹ್ಯಹಂ ದೇವ ತ್ವಾಮದ್ರಾಕ್ಟಂ ಸ್ವಚಕ್ಸುಷಾ । 
ಅಸವರ್ಗಾಂತರೋ ಯೋ ಮೇ ಧ್ರುವಮೇಷಾ ನಿಭೀಷಿಕಾ ॥ ೭೫॥ 
ತತ್ಪಸೀದ ಜಗನ್ನಾಥ ಸೇವಕಂ ದ್ರೋಹಿಣಂ ಸದಾ । 
ಸೇವ್ಯಸೇನಕಸಂಬಂಧಾದಪರಾಧಂ ಕ್ಸಮಸ್ವನೇ ॥ ೭೬ ॥ 
ಮಾಡಿದ್ದರೆ ಲೋಕೇಶ್ವರನಾದ ನೀನೇ ಅದನ್ನು ಮನ್ಸಿಸಿ ನನ್ನನ್ನು ಕಾಪಾಡಬೇಕು. 
ಅಗ್ತಿಯತಾಪದಿಂದ ದೇಹದಲ್ಲಿ ಉಂಟಾದ ವ್ರಣವು ಅಗ್ನಿಯ ಪ್ರಯೋಗದಿಂದಲೇ 
ನಾಶವನ್ನು ಹೊಂದುವುದಲ್ಲವೆ? ಎಲ್ಫೈ ದೇವನೆ! ಆದುದರಿಂದ ನನ್ನೆ ಪಾಸರಾಶಿ 
ಯೆಂಬ ಬೀಜದಿಂದ ಉತ್ಪನ್ನವಾದ ಈ ದುರವಸ್ಥೆಯನ್ನು ಮೋಕ್ಸಮಾರ್ಗೈಕ 
ಹೇತುವಾದ ನಿನ್ನ ಕೃಪಾಕಟಾಕ್ಸದಿಂದ ಕೊನೆಗಾಣಿಸುವವನಾಗು. 

೭೩. ಜಗನ್ನಾಥನೆ! ದುಃಖಸಮುದ್ರದಲ್ಲಿ ಬಿದ್ದು ಬಳಲುತ್ತಿರುವ ನನ್ನನ್ನು 
ಉದ್ಧರಿಸು. ನಿನ್ನ ಕೃಪಾಕಟಾಕ್ಬವೀಕ್ಬಣಕ್ಕೆ ಪಾತ್ರನಾದ ಯಾವ ಮನುಷ್ಯನು 
ತಾನೆ ಶೋಕನೋಹಗಳಿಗೆ ಸಿಕ್ಕಬಹುದು? 

೭೪. ಸಹಜವಾಗಿಯೇ ಪ್ರವಹಿಸುತ್ತಿರುವ ಕರುಣಾರಸಕ್ಕೆ ಸಮುದ್ರ 
ಪ್ರಾಯನಾದ ನಿನ್ನ ದೃಷ್ಟಿಗೆ ಬಿದ್ದ ಪುಣ್ಯಮಾನನನು ಯಾವಾಗಲೂ ಆನಂದ 
ಸಾಗರದಲ್ಲಿಯೇ ಮುಳುಗಿದ್ದು ಎಂದಿಗೂ ದುಃಖಗೊಳ್ಳುವುದಿಲ್ಲ. ಜೇರೆಯಾವು 
ದನ್ನೂ ಅಪೇಕ್ಬಿಸುವುದಿಲ್ಲ. 

೭೫. ಓ ದೇವೇಶ್ವರನೆ! ಈ ಸ್ಥೂಲನೇತ್ರಗಳಿಂದಲೇ ನಿನ್ನನ್ನು ನೋಡು 
ತ್ಲಿರುವೆನಾದುದರಿಂದ ನಾನು ಭಾಗ್ಯಹೀನನೆಂದಿಗೂ ಆಗಿರಲಾರೆನು. ಆದುದ 
ರಿಂದ ನನ್ನನ್ನು ಭಯಗೊಳಿಸುವುದಕ್ಕಾಗಿ ಪ್ರಾಪ್ತವಾಗಿರುವ ಈ ವ್ಯಾಧಿಯು 
ಮೋಕ್ಸಮಾರ್ಗದ ಮಧ್ಯದಲ್ಲುಂಟಾದ ಆತಂಕವೆಂದೇ ತಿಳಿಯುನೆನು. 

೭೬. ಎಲ್ಫೈ ಜಗನ್ನಾಥನೇ! ನಿನ್ನ ಸೇವಕನಾಗಿ ಅಜ್ಞಾನದಿಂದ ನಿನ್ನ 
ಆಜ್ಞೆಯನ್ನು ಮಾರಿ ನಡೆದಿದ್ದರೆ ನನ್ನನ್ನು ಮನ್ನಿಸಿ ಪ್ರಸನ್ನನಾಗು. ನಿನಗೂ 
ನನಗೂ ಸ್ವಾಮಿ ಭೃತ್ಯಸಂಬಂಧವಿರುವುದರಿಂದ ನನ್ನೆ ಅಪರಾಧವನ್ನು ನೀನು 
ಕ್ಪಮಿಸಬೇಕು.?? 





ಅಷ್ಟತ್ರಿಂಶೋ$ಧ್ಯಾಯೆಃ ೫೦೩. 


ಇತಿ ಸ್ತವಾಂತೇ ತಸ್ಯಾಶು ಜೇಹೆಪೀಡಾಗಮತ್ತದಾ । 


ದದರ್ಶ ಸೋಥ ಗೋವಿಂದಂ ನೃಸಿಂಹಂ ಭಕ್ತವತ್ಸಲಂ ॥೭೭॥ 
ವಿವ್ಯಸಿಂಹಾಸನಾರೂಢಂ ದಿವ್ಯಾಲಂಕಾರಭೂಸಿತಂ । 
ಆದದಾನೆಂ ಶ್ರಿಯಾ ದತ್ತಂ ಪರಮಾನ್ನಂ ಪರಾಂಬುಜೇ ॥ ೭೮8 


ಗ್ರಾಸಾನಶೇಷಂ ಪಾತ್ರೇಷು ಕ್ಸಿಪಂತಂ ಚೆ ಮುಹುರ್ಮುಹುಃ ॥೭೯॥ 
ಯಾವದ್ದತ್ತಂ ವಸ್ತುಜಾತಂ ತಾವದಶ್ನಂತೆಮತ್ವರಂ । 


ವಿಲಾಸಸಸ್ಮಿತಾಪಾಂಗಂ ಹಸ್ತೇ ಲಕ್ಸ್ಮ್ಮಾಪವರ್ಜಿತಂ ॥ ೮೦ ॥ 
ತಂ ದೃಷ್ಟ್ವಾ ನಿಸ್ಮಯಾವಿಷ್ಟಃ ಶಾಂಡಿಲ್ಯಃ ಸ ದ್ವಿಜೋತ್ತಮಃ । 
ಸಸ್ಮಾರಾತ್ಮಕೃತಂ ದ್ರೋಹಂ ನೈವೇದ್ಯಾಗ್ರಹಣೇ ಸ್ಥಿತಂ ॥೮೧॥೪ 
ಕ್ಕಾಹಂ ಪ್ರಾದೇಶಿಕಃ ಪ್ರಾಜ್ಞಃ ಸರ್ವಜ್ಞಾನನಿಧಿರ್ಭವಾನ್‌ । 

ಲ ಲಗ 
ಕೃ ತ್ವಂ ಮಹದಹಂಕಾರಭೂತತತ್ವವಿಸರ್ಜಕಃ ॥ ೮೨॥ 
ತೈನ್ಮಾಯಯಾ ಮೂಢಮನಸೋ ಜಾನೀಯುಃ ಕಥಮಿಾಶ ಶೇ। 
ನಿರಂಕುಶಾಮನಿರ್ವಾಚ್ಯಾವಿಂಚ್ಛಾಂ ಸೃಷ್ಟಿಲಯಾತ್ಮಿಕಾಂ ॥ ೮೩ 


೭೭. ಇಂತೆಂದು ಶಾಂಡಿಲ್ಯಬ್ರಾಹ್ಮಣನು ಸ್ತೋತ್ರಮಾಡುತ್ತಿರಲು ಆತನಿಗೆ 
ರೋಗಪೀಡೆಯು ಅಧಿಕವಾಗಿ ನಿದ್ರಾಸಕ್ತನಾದನು. ಆ ನಿದ್ರಾವಸ್ಥೆಯಲ್ಲಿಯೇ 
ಅವನು ಭಕ್ತವತ್ಸಲನೂ, ಗೋವಿಂದನೂ ಆದ ನರಸಿಂಹಸ್ವಾಮಿಯನ್ನು ಕಂಡನು. 

೭೮. ಆ ಶ್ರೀಮನ್ನಾರಾಯಣನು ದಿವ್ಯಸಿಂಹಾಸನದಲ್ಲಿ ಮಂಡಿಸಿ ದಿವ್ಯಾ 
ಲಂಕಾರಗಳಿಂದ ಭೂಷಿತನಾಗಿ ಮಹಾಲಕ್ಷ್ಮಿಯು ಭಕ್ತಿಯಿಂದ ಸಮರ್ಪಿಸುತ್ತಿ 
ರುವ ಪರಮಾನ್ನ ವನ್ನು ತನ್ನ ಕರಕಮಲಗಳಿಂದ ಸ್ವೀಕರಿಸುತ್ತಿದ್ದನು. 

೭೯-೮೧. ಆಕೆಯು ಯಾವ ಯಾವ ಪದಾರ್ಥಗಳನ್ನು ನೀಡುತ್ತಿದ್ದಳೊ, 
ಅವುಗಳನ್ನೆಲ್ಲ ಲೀಲಾನಿತವಾದ ಮಂದಸ್ಮಿತದಿಂದ ಕೂಡಿದ ಕಡೆಗಣ್ಣುಗಳಿಂದ 
ನೋಡಿ ಯಥಾಸಾವಕಾಶವಾಗಿ ಒಂದು ತುತ್ತನ್ನು ಮಾತ್ರ ಬಿಟ್ಟು ಊಟ 
ಮಾಡುತ್ತ, ಮತ್ತೆ ಮತ್ತೆ ಭುಕ್ತಾವಶೇಷವನ್ನು ಆಯಾ ಪಾತ್ರೆಗಳಲ್ಲಿಯೇ 
ಹಾಕುತ್ತಿದ್ದರು. ಇಂತಹ ಭಗವಂತನನ್ನು ಕಂಡು ಬ್ರಾಹ್ಮಣೋತ್ತಮನಾದ 
ಶಾಂಡಿಲ್ಯನು ಆಶ್ಚರ್ಯದಿಂದ ಕೂಡಿದ ಮನಸ್ಸುಳ್ಳವನಾಗಿ ತಾನು ನೈನೇದ್ಯ 
ವನ್ನು ಸ್ವೀಕರಿಸದೆ ಇದ್ದುದರಿಂದ ಉಂಟಾದ ಮಹಾಪರಾಧವನ್ನು ಸ್ಮರಿಸಿ 
ಕೊಂಡನು. 

೮೨, ಆ ಅಲ್ಪಪ್ರಮಾಣದ ದೇಹವುಳ್ಳ ಕಿಂಚಿಜ್ಞನಾದ ನಾನೆಷ್ಟರಮಾತ್ರ 
-ದವನು? ಸಕಲಜ್ಞ್ವಾನಗಳಿಗೂ ಸಮುದ್ರಪ್ರಾಯನಾಗಿ ಮಹತ್ತು, ಅಹಂಕಾರ, 
ಪಂಚಮಹಾಭೂತಗಳೇ ಮೊದಲಾದ ತತ್ತ್ವಗಳನ್ನು ಇಚ್ಛಾಮಾತ್ರದಿಂದ 
ಸೃಜಿಸುವ ಅಪ್ರತಿಮ ಪರಾಕ್ರಮವಂತನಾದ ನೀನೆಲ್ಲಿ? 

೮೩. ಸರ್ವಸ್ವತಂತ್ರನಾದ ಭಗದಂತತೆ! ನಿನ್ನ ಮಾಯೆಯಿಂದ ಮೋಹ 


೫೦೪ ಶ್ರೀ ಸ್ಕಾಂದಮೆಹಾಪುರಾಣಂ 


ಇತಿ ಸ್ತುವಂತಂ ನೃಹರಿಸ್ತೇನೈವೋಜ್ಛಷ್ಟಪಾಣಿನಾ । 

ಸಿಸೇಚ ಗ್ರಾಸಶಿಷ್ಟಾಂಶ್ಚ ಸರ್ವಾಂಗೇ ದ್ವಿಜಸತ್ತಮಂ ॥ ೮೪ 0 
ತೈಃ ಸಿಕ್ತೈರ್ಬ್ರಾಹ್ಮಣಃ ಸದ್ಯಃ ಸುಧಾಸೇಕೋಪಮೈಮ' ದಾ । 

ಬಭೌ ದಿವ್ಯವಪುಃ ಶ್ರೀಮಾನ್‌ ಜೀವನ್ಮುಕ್ತೋ ಯಥಾ ಮುನಿಃ ॥ ೮೫ ॥ 
ಮಹಿಮಾನಂ ಹಿ ಭಕ್ತೇಸತ್ತಿ ಭಕ್ತಾ ಏವ ವಿಜಾನತೇ । 

ಮಹತೀಂ ಸೊತಿಪೀಡಾಂ ತು ವಂಧ್ಯಾ ನಾನುಭವೇತ್ಯ್ವೃಚಿತ್‌ ॥ ೮೬ ॥ 
ಇತ್ಯುದೀರ್ಯ ಸ್ವಯಂ ಗಾತ್ರಾದುಚ್ಛಿಷ್ಟಂ ಪರಮಾತ್ಮನಃ । 

ಭುಕ್ತ್ವಾ ಕೃತಾರ್ಥಮಾತ್ಮಾನಂ ಮೇನೇ ಶ್ರೋತ್ರಿಯೆಪುಂಗವಃ ॥ ೮೭ ॥ 
ಸಾಧಾರಣಂ ಧರ್ಮಶಾಸ್ತ್ರಂ ಕ್ಸೇತ್ರೇಇಸ್ಮಿನ್ನ ವಿಚಾರ್ಯತೇ । 

ಅಯಂ ತು ಪರಮೋ ಧರ್ಮೋ ಯೋ ದೇವೇನ ಪ್ರಕೀರ್ತಿತಃ ॥ ೮೮೫ 
ಆಚಾರಪ್ರಭವೋ ಧರ್ಮೋ ಧರ್ಮಸ್ಯ ಪ್ರಭುರಚ್ಯುತಃ । 

ಇತ್ಮಂ ಸಂಚಿಂತಯನ್ನಿಪ್ರಃ ಕುಟುಂಬಾರ್ಥೇಂ ವಶೇಷಿತಂ ॥೮೯॥ 





ಗೊಂಡ ಮನಸ್ಸುಳ್ಳ ಅಲ್ಪಮಾನವರು ಥಿರಂಕುಶವೂ, ಅನಿರ್ದೇಶ್ಯವೂ, ಸೃಷ್ಟಿ 
ಸ್ಥಿತಿಲಯಗಳಿಗೆ ಕಾರಣವೂ ಆದ ನಿನ್ನ ಇಚ್ಛಾಶಕ್ತಿಯನ್ನು ಹೇಗೆ ತಿಳಿಯ 
ಬಲ್ಲರು?” 

೮೪. ಇಂತೆಂದು ಭಕ್ತಿಯಿಂದ ಸ್ತೋತ್ರಮಾಡುತ್ತಿದ್ದ ಆ ಬ್ರಾಹ್ಮಣೋ 
ತ್ರಮನನ್ನು ಕಂಡು ನರಸಿಂಹಸ್ವಾಮಿಯು ತನ್ನ ಉಚ್ಛಿ ಷ್ಟಹಸ್ತ ದಿಂದಲೇ 
ಮೇಲಕ್ಕೆತ್ತಿ ಕೈಯ ಎಂಜಲಿಫಿಂದಲೇ ಆತನ ಶರೀರವನ್ನೆಲ್ಲ ತಡವಿದನು. 

೮೫. ಅಮೃತಬಿಂದುಗಳಿಗೆ ಸಮಾನಗಳಾದ ಆ ಉಚಿ ಸ್ಟಕಣಗಳಿಂದ ಆ 
ಬ್ರಾಹ್ಮಣೋತ್ತಮನು ಸಕಲ ರೋಗಗಳನ್ನೂ ಕಳೆದುಕೊಂಡು ದಿವ್ಯವಾದ 
ಶರೀರವುಳ್ಳವನಾಗಿ ಜೀವನ್ಮುಕ್ತೆನಾದ ಮಹಾಮುನಿಯಂತೆ ಸಕಲ್ಫೆಶ್ವರ್ಯ 
ಸಂಪನ್ನನಾಗಿ ಕಂಗೊಳಿಸುತ್ತಿದ್ದನು. 

೮೬. « ಭಕ್ತಿಯ ಮಹಿಮೆಯನ್ನು ಭಗವದ್ಭಕ್ತರು ಮಾತ್ರ ತಿಳಿಯುವರೇ 
ಹೊರತು ಇತರರು ತಿಳಿಯಲಾರರು. ಹೆರಿಗೆಯ ಮಹಾದುಃಖವನ್ನು ಬಂಜೆ 
ಯಾದವಳೆಂದಿಗಾದರೂ ಅನುಭವಿಸಿ ತಿಳಿಯ ಬಲ್ಲಳ? ೨ 

೮೭. ಇಂತೆಂದು ಹೇಳಿ ಬ್ರಾಹ್ಮಣಮುಖ್ಯನಾದ ಆ ಶಾಂಡಿಲ್ಯನು ತನ್ನ 
ದೇಹದಿಂದಲೇ ಪರಮಾತ್ಮನ ಉಚ್ಛಿಷ್ಟವನ್ನು ತೆಗೆದು ಸೇವಿಸಿ ಶ್ರೋತ್ರಿಯನಾದ 
ತನ್ನ ಜನ್ಮವು ಸಾರ್ಥಕವಾಯಿತೆಂದು ತಿಳಿದುಕೊಂಡನು. 

೮೮. ಸಾಧಾರಣವಾದ ಧರ್ಮಶಾಸ್ತ್ರಗಳನ್ನು ಪುರುಷೋತ್ತಮ ಕ್ಲೇತ್ರ 
ದಲ್ಲಿ ಅನುಸರಿಸಬೇಕಾದುದಿಲ್ಲವು. ದೇವ ದೇವನು ನಿರೂಪಿಸಿರುವ ಉಚ್ಛಿಷ್ಟ 
ಭಕ್ಸಣವೇ ಇಲ್ಲಿ ಸರ್ವೋತ್ತಮವಾದ ಧರ್ಮವಾಗಿರುವುದು. 

೮೯-೯೦. “ಸದಾಜಾರಗಳಿಗೆ ಧರ್ಮವೇ ಮೂಲಭೂತವಾಗಿರುವುದು. 


ಅಷ್ಟತ್ರಿಂಶೋಳಧ್ಯಾಯಃ ೫೦೫ 


ಆಜಹಾರ ಸ್ವಯಂ ಮುಷ್ಕ್ಯಾ ಧ್ಯಾನಭಂಗಮವಾಪ ಚ । 


ಪ್ರಬುದ್ಧಶಿ ) ಂತಯಾಮಾಸ ಸ್ವಪ್ನುಂ ತಂ ವಿಸ್ಮಿತಾಶಯಃ u ೯೦॥ 
ಆಯನೇನ ಮನು ದ್ರೋಹೋಹ್ರ ವಜ್ಜಾ ಸಿಷಮಾಶ್ವ ರಂ। 
ನೈನೇದ್ಯಾಶನಮಾಹಾತ್ಮ ್ಸನುಜಾನನ್ಪ ರಮಾದ್ಭು ತಂ ॥೯೧॥ 
ಅಸ್ಟಾಡಶಚತುರ್ದ ಶಬ್ರಃ ಮ ಒಂಡಂ ಯತ ತ ದಾಂಬಿಂಜಂ | 
ಧರ್ಮದ್ರವೇಷು ಪ್ರಕ್ಸಾಲ್ಯ ಅಪುನಾತ್ಸ್ಮಂ ತದಂಬುನಾ ॥೯೨॥ 
ಯಮರ್ಜಯಂತಿ 'ಶಕ್ರಾದ್ಯಾ ದಿವ್ಯಭೊೈರನುತ್ತಮ್ಮಃ 

ಸ ಮಾನುಷ್ಯಕೃತಂ ಭುಂಕ್ತೇ ಕ್ಷೇತ್ರೇ ಸ್ಮಿನ್ಮಹದದ್ಳು ತಂ 1 ೯೩॥ 


ಇತ್ಯಾಶ್ಚರ್ಯಪರಸ್ತೇನ ಸ ೈಪ್ನಲಬ್ಸೆ ೀನನವೈ ದ್ವಿಜಾಃ । 
ಫೈವೇದ್ಧೆ €ನೆ ಕುಟುಂಬಂ ಸ್ವ ೦ ಮ ಸಾದರೆಂ ॥ ೯೪॥ 





ಆ ಧರ್ಮಕ್ಕೆ ಶ್ರೀಮನ್ನಾರಾಯಣನೇ ಪ ಸ್ರವರ್ತಕನೂ, ಸ್ವಾಮಿಯೂ ಆಗಿರು 
ವನು.” ಇಂತೆಂದು ಯೋಚಿಸುತ್ತ ಶಾಂಡಿಲ್ಯನು ತನ್ನ ಟ್ಟ ಭಡವಳಕೆ ಕೊಡು 
ವುದಕ್ಕಾಗಿ ಒಂದು ಹಿಡಿಯಷ್ಟು ಪ್ರಸಾದವನ್ನು ತೆಗೆದುಕೊಂಡು ಬರುತ್ತಿ ದ್ಹನು. 
ಕನಸಿನ ಈ ಪರಿಸ್ಥಿ ಸತಿಯಲ್ಲಿಯೇ ಅತನಿಗೆ ಎಚ್ಚ ರಿಕೆಯಾಯಿತು. ಜಾಗ್ರತನಾದ 
ಮೇಲೆ ಆತನು ತಾನು ಕಂಡ ಸ್ವಪ್ಠ ಪ್ಲವನ್ನೇ ಕತ ಚಿಂತಿಸುತ್ತ ಆಶ್ಚರ್ಯಭರಿತ 
ವಾದ ಮನಸ್ಸುಳ್ಳವನಾದನು. 

೯೧. "ಇದೇ ನನ್ನ ಭಗವದ್ದೊ ಹವು. ಇಂದಿನವರೆವಿಗೆ ನಾನು ಲೋಕೇ 
ರನನ್ನು ಅವಜ್ಞೆ,ಮಾಡಿದ್ದೆನು. ಅದ್ಭುತಮಹಿಮೆಯಿಂದ ಕೂಡಿದ ಆತನ 
ಕೈವೇದ್ಯದ ಸೇವನೆಯ ಮಹತ್ವವನ್ನು ಇಂದಿನವರೆವಿಗೂ ನಾನು ತಿಳಿಯಲಿಲ್ಲ. 

೯೨-೯೩. ಹದಿನೆಂಟು ಪುರಾಣಗಳಲ್ಲಿಯೂ ಹದಿನಾಲ್ಕು ವಿದ್ಯಗಳಲ್ಲಿಯೂ 
ಪ್ರಖ್ಯಾತವಾಗಿರುವ ಬ್ರ ಹಾ ಶಂಡವು ಆತನ ಪಾದಕಮಲಗಳನ್ನು ಧರ್ಮವೆಂಬ 
ಜಲದಿಂದ ತೊಳೆದು ಆ  ಪಾದೋದಕವನ್ನು ತನ್ಪ ಶಿರದಲ್ಲಿ ಧರಿಸಿ ಪಾವನನೆನಿಸಿರು 
ವುದಲ್ಲವೆ. ಇಂದ್ರನೇ ಮೊದಲಾದ ದೇವತೆಗಳೂ ತಮ್ಮ ಅನುಪಮಗಳಾದ 
ದೇವಲೋಕದ ಭೋಗದ್ರವ್ಯಗಳನ್ನರ್ಪಿಸಿ ಯಾವನನ್ನು ಪೂಜಿಸುತ್ತಿರುವರೊ, 
ಆತನೇ ಈ ಕ್ಷೇತ್ರದಲ್ಲಿ ಮನುಷ್ಯರು ಸಮರ್ಪಿಸುವ ಕೆ ಕೈವೇದ್ಯಗಳನ್ನು ಸ್ವತಃ 
ಭೋಜನಮಾಡುವುದು. ಮಹಾದ್ಭು ತವಾದ ಪ್ರಸಂಗವಾಗಿರುವುದು.” 

೯೪. ಇಂತೆಂದು ಆ ಬ್ರಾ ಬ ಹೋತ್ತ ಮನು ವಿಸ ಯಗೊಂಡನು. ಎಲೈ 
ಬ್ರಾಹ್ಮಣರಿರಾ! ಬಳಿಕ ಸ್ವಪ್ನಾವಸ್ಥೆ ಯಲ್ಲಿ ನೋಡಿದೆ ಮಾಹಾತ್ಮ್ಯೆಯನ್ನು 
ಜ್ಞಾಪಿಸಿಕೊಂಡು ಜಗನ್ನಾಥನ ನೈವೇದ್ಯದಿಂದ ಆದರ ಪೂರ್ವಕವಾಗಿ ತನ್ನ 
ಸಂಸಾರದವರೆಲ್ಲರ ದೇಹಗಳನ್ನೂ ಲೇಪಿಸಿದನು. 


dh 


೫೦೬ ಶ್ರೀ ಸ್ಕಾಂದಮ ಹಾಫುರಾಣಂ 


ತತಃ ಸರ್ವೇ ನೀರುಜಾಸ್ತೇ ಸುವಾಕ್ಯಾದ್ಭೃಷಸ್ಟಮಾನೆಸಾಃ । 

ಪುನರ್ಜನ್ಮ ಮನ್ಯಮಾನಾಃ ಶಶಂಸುಃ ಕ್ಲೇತ್ರಮುತ್ತಮಂ ೯೫ 
ನಾಸ್ಕ್ಯಸ್ಯ ಸದೃಶಂ ಕ್ಟೇತ್ರಂ ಸಪ್ತದ್ವೀಪಾವನೀತಲೇ । 

ಯತ್ರ ಸ್ಟೋಚೈಷ್ಟದಾನೇನ ಪಾಷಾನ್ಮೋಚಯತೇ ನರಾನ್‌ ೫ ೯೬ ॥ 
ಪುರುಷೋತ್ತಮಮಾಹಾತ್ಮ್ಮ್ಯಂ ಕ್ಷೇತ್ರಂ ಪರಮದುರ್ಲಭೆಂ । 

ಯತಃ ಸ್ಪರ್ಗಶ್ಚ ಭೋಗ ಶ್ಚ ಮುಕ್ತಿಶ್ಚೈನ ಕರೇ ಸ್ಥಿತಾ ೫ ೯೭॥ 
ಆರ್ತಾನಾಂ ಭವಕಾಂತಾರೇ ಭಾಗ್ಯಾದತ್ರ ಸನಾಾಯುಷಾಂ । 
ನಾನಾಭೋಗೋಪತೃಪ್ತಾನಾಂ ಮುಕ್ತಿಮಾರ್ಗಃ ಸುಖಂ ಭವೇತ್‌ ॥೯೮॥ 
ಇತ್ನಂ ತೇ ಹರ್ಷಮಾಪನ್ನಾಃ ಪ್ರಲಪಂತಃ ಪರಸ್ಪರಂ । 

ಯಥೇಷ್ಟಂ ಭೋಜಯಾಮಾಸುರನ್ಯೋನ್ಯಂ ಚೆ ನಿವೇದಿತಂ ॥೯೯॥ 
ತತಸ್ತೇ ನಿರ್ಮಲಾ ವಿಪ್ರಾಸ್ತರುಣಾದಿತ್ಯವರ್ಚಸಃ । 

ದೇನಾ ಇನ ಬಭುಃ ಸರ್ವೇ ನಿಷ್ಬಾಪಾ ನಿರ್ಗತಜ್ವರಾಃ ॥ ೧೦೦ ॥ 

೯೫. ಅಷ್ಟು ಮಾತ್ರದಿಂಲೇ ಅವರೆಲ್ಲರೂ ಅರೋಗದೃಢಕಾಯರಾದರು. 
ಮೂಗರಾಗಿದ್ದವರೊ ಮಾತನಾಡಲು ಶಕ್ತರಾಗಿ ಸಂತುಷ್ಟಮಾನಸರಾದರು. 
ತಮಗೆಲ್ಲ ಪುನರ್ಜನ್ಮನೇ ಲಭಿಸಿತೆಂದು ತಿಳಿದು ಆ ಉತ್ತಮಕ್ಟೇತ್ರವನ್ನು 
ಬಹುವಾಗಿ ಪ್ರಶಂಸೆಮಾಡಿದರು. 

೯೬. ಸಸ್ತದ್ವೀಪಗಳಿಂಡೊಡಗೂಡಿದ ಸಮಸ್ತೆಭೂಮಂಡಲದಲ್ಲಿಯೂ 
ಈ ಪುರುಷೋತ್ತಮ ಕ್ಷೇತ್ರಕ್ಕೆ ಸಮಾನವಾದ ಮತ್ತೊಂದು ಕ್ಲೇತ್ರವಿಲ್ಲ. 
ಇಲ್ಲಿ ತನ್ನ ಉಚ್ಛಿಷ್ಟವನ್ನು ಕೊಡುವ ಮಾತ್ರದಿಂದಲೇ ಪರಮಾತ್ಮನು ಸೇವನೆ 
ಮಾಡುವವರ ಸಕಲ ಪಾತಕಗಳನ್ನೂ ಕಳೆದು ಸಂರಕ್ಸಿಸುವನು. 

೯೭. ಪುರುಷೋತ್ತಮನ ಮಾಹಾತ್ಮ್ಯದಿಂದ ಪ್ರಖ್ಯಾತಿಯನ್ನು ಪಡೆದಿರುವ 
ಈ ಕ್ಷೇತ್ರದ ಸೇವೆಯು ಜನರಿಗೆ ಅತ್ಯಂತ ದುರ್ಲಭವಾಗಿರುವುದು. ಇಲ್ಲಿ 
ಸ್ವರ್ಗಾದಿ ಆಮುಷ್ಮಿಕ ಭೋಗಗಳೂ, ಪುತ್ರಾದಿ ಐಹಿಕಭೋಗಗಳೂ, ವೈಕುಂಠ 
ರೂಪವಾದ ಮೋಕ್ಸಪದವಿಯೂ ಕರತಲಾಮಲಕಗಳಾಗಿರುವುವು. 

೯೮. ಸಂಸಾರವೆಂಬ ಭಯಂಕರವಾದ ಅರಣ್ಯದಲ್ಲಿ ತೊಳಲಿ ಬಳಲಿ, 
ಪೂರ್ವದಲ್ಲಿ ಮಾಡಿದ ಸ್ವಲ್ಪಪುಣ್ಯ ವಿಶೇಷದಿಂದ ಇಲ್ಲಿಗೆ ಬಂದು ಸೇರಿ, ಬಹು 
ನಿಧಗಳಾದ ಕ್ಲಣಿಕಭೋಗಗಳಿಂದ ನಿವೃತ್ತನಾದ ಮನಸ್ಸುಳ್ಳವರಿಗೆ ಇಲ್ಲಿ 
ಮುಕ್ತಿಯ ಮಾರ್ಗವು ಸುಲಭವಾಗಿ ಲಭಿಸುವುದು. 

೯೯. ಇಂತೆಂದು ಅವರೆಲ್ಲರೂ ಸಂತೋಷವನ್ನು ಹೊಂದಿದವರಾಗಿ ತಮ್ಮ 
ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತ್ತ, ತಮ್ಮ ತಮ್ಮ ನೈವೇದ್ಯಗಳನ್ನು 
ಅನ್ಯೋನ್ಯವಾಗಿ ವಿನಿಮಯಮಾಡಿಕೊಳ್ಳು ತ್ತ ಯಥೇಷ್ಟವಾಗಿ ಸೇವಿಸಿದರು. 

೧೦೦. ಬಳಿಕ ಆ ಬ್ರಾಹ್ಮಣರೆಲ್ಲರೂ ಪರಿಶುದ್ಧರೂ, ಬಾಲಸೂರ್ಯ 


ಅಷ್ಟತ್ರಿಂಶೋ5ಧ್ಯಾಯಃ ೫೦೭ 


ನೈನೇದ್ಯಾಶನಮಾಹಾತ್ಮ್ಯಂ ಕಥಿತಂ ವೋ ದ್ವಿಜೋತ್ತಮಾಃ । 


ಶ್ರುತ್ವಾಪಿ ಮಹತಃ ಪಾಪಾನ್ಮುಚ್ಛತೇ ಪಾಪಕೃತ್ತಮಃ ॥ ೧೦೧॥ 
ನಿರ್ಮಾಲ್ಯಗ್ರ ಹಣಸ್ಯಾಸ್ಯ ಫಲಂ ವಕ್ತುಂ ನ ಶಕ್ನುಮಃ । 
ಸಾಕ್ಸಾದ್ಬ್ರಹ್ಮಸ್ಥರೂಪೇಣ ಧ್ರೀಯತೇ ವಪುಷಾ ಹಿತಂ ॥೧೦೨॥ 
ಪುಷ್ಪಚಂದನಮಾಲ್ಯಾದಿ ಯದಂಗೈರುಪಧಾರ್ಯತೇ । 
ಅಪನೀತಂ ಯಥಾಕಾಲೇ ನಿರ್ಮಾಲ್ಯಂ ತತ್ರ ಕೀರ್ತಿತಂ ॥ ೧೦೩ ॥ 


ಘಾರಣಂ ಶಿರಸಾ ತಸ್ಯ ತೇನಾಂಗೇ ಚಾಪಿ ಮಾರ್ಜನಂ । 
ಸಾರ್ಧಾನಾಂ ಕೋಟ ತೀರ್ಥಾನಾಮಭಿಷೇಕಫಲಪ್ರದಂ | 


ಭಕ್ಸ್ಮಣಂ ಗುರುತಲ್ಪಾದಿಷಾತಕೌ ಘವಿನಾಶನಂ ॥ ೧೦೪ ॥ 
ಲೇಷ್ಯಾ ಮೂರ್ತಿರಿಯಂ ವಿಷ್ಣೋರನ್ಯೇಭ್ಯೋ ಲೇಪ ಉತ್ತಮಃ । 
ಶ್ರೀಖಂಡಾಗುರುಕರ್ಪೂರಕಸ್ಕೂರೀ ಕುಂಕುಮಾದಿಭಿಃ ॥ ೧೦೫ ॥ 


ಸಮಾನತೇಜಸ್ಸಿನಿಂದ ಕೂಡಿದವರೂ, ಪಾಸಲೇಸವಿಲ್ಲದವರೂ, ರೋಗಾದ್ಯುಪ 
ದ್ರವರಹಿತರೂ ಆಗಿ ದೇವತೆಗಳಂತೆ ಪ್ರಕಾಶಿಸುತ್ತಿದ್ದರು. 

೧೦೧. ಬ್ರಾಹ್ಮಣೋತ್ತಮರಿರಾ! ಪುರುಷೋತ್ತಮನ ನೈವೇದ್ಯವನ್ನು 
ಸ್ವೀಕರಿಸುವುದರ ಮಾಹಾತ್ಮ್ಯವನ್ನು ನಿಮಗೆ ವರ್ಣಿಸಿರುವೆನು. ಎಂತಹ 
ಘೋರಪಾತಕಗಳನ್ನು ಮಾಡಿದವನಾದರೂ ಈ ನೈನೇದ್ಯಮಾಹಾತ್ಮ್ಯೆಯನ್ನು 
ಕೇಳಲು ತನ್ನ ಮಹಾ ಪಾತಕಗಳಿಂದ ಮುಕ್ತನಾಗುವನು. 

೧೦೨, ಜಗನ್ನಾಥನ ನಿರ್ಮಾಲ್ಯವನ್ನು ಸೇವಿಸುವುದರ ಫಲವನ್ನು ಸಮಗ್ರ 
ವಾಗಿ ತಿಳಿಸಲು ನಾವು ಶಕ್ತರಲ್ಲ. ನಿರ್ಮಾಲ್ಯನೆಂದರೆ ಸಾಕ್ಸಾತ್ತಾಗಿ ಬ್ರಹ್ಮ 
ಸ್ವರೂಪವಾದ ಪರಮಾತ್ಮವಸ್ತುವೇ ಸ್ಥೂಲರೂಸವನ್ನು ಪಡೆದಿರುವುದೆಂದು 
ತಿಳಿಯಬೇಕು. 

೧೦೩. ಯಾವ ಪುಷ್ಪಗಳು, ಚಂದನ, ಮಾಲೆಗಳೇ ಮೊದಲಾದ ಸದಾರ್ಥ 
ಗಳು ಪರಮಾತ್ಮನ ದೇಹದಲ್ಲಿ ಧರಿಸಲ್ಪಟ್ಟು ಉಚಿತಕಾಲದಲ್ಲಿ ವಿಸರ್ಜಿಸಲ್ಪಡು 
ವುವೋ ಅವುಗಳೆಲ್ಲ ನಿರ್ಮಾಲ್ಯಗಳೆಂದು ಕರೆಯಲ್ಪಡುವುವು. 

೧೦೪. ಅವುಗಳನ್ನು ತಲೆಯಲ್ಲಿ ಧರಿಸುವುದರಿಂದಲೂ, ಶರೀರದಲ್ಲಿ 
ಲೇಪನೆಮಾಡಿಕೊಳ್ಳುವುದರಿಂದಲೂ ಒಂದೂವರೆ ಕೋಟ ತೀರ್ಥಗಳಲ್ಲಿ ಸ್ನಾನ 
ಮಾಡಿದ ಸತ್ಸಲವು ಲಭಿಸುವುದು. ನೈವೇದ್ಯವನ್ನು ಭಕ್ಸಣಮಾಡಲು ಗುರುತಲ್ಪ 
ಗಮನವೇ ಮೊದಲಾದ ಮಹಾ ಪಾತಕಗಳ ಸಮೂಹಗಳು ನಾಶವನ್ನು 
ಹೊಂದುವುವು. 

೧೦೫. ಮಹಾವಿಷ್ಣುವಿನ ಈ ಮೂರ್ತಿಯು ರೇಪ್ಯಮೂರ್ತಿಯೆಂದು 
ಪ್ರಸಿದ್ಧವಾಗಿರುವುದು. ಇತರ ಸೇವೆಗಳಿಗಿಂತಲೂ ಶ್ರೀಖಂಡ, ಅಗುರು, 


೫೦೮ ಶ್ರೀ ಸ್ಮಾಂದಮ ಹಾಪುರಾಣಂ 


ಪ್ರಪಿಷ್ಟಲೇಪಸ್ಸೇಹೇನ ಚಂದನಾಗುರುದಾರುಣಾ । 


ಶರೀರೇ ವಾಸುದೇವಸ್ಯ ಇಂದ್ರದ್ಯುಮ್ನೇನ ಕಾರಿತಃ ॥ ೧೦೬ ॥ 
ಪ್ರತ್ಯಹಂ ಭೋ ದ್ವಿಜಶ್ರೇಷ್ಠಾ ವರ್ಷಾಂತೇ ಚಾಪನೀಯತೇ । 
ಲೇಪ್ಯಾನಾಂ ಲೇಪನಿರ್ನೋಕೇ ದರ್ಶನಂ ನ ಪ್ರಶಸ್ಯತೇ ॥ ೧೦೭ ॥ 
ಅಂತರಾ ಚೇತ್ಬ್ಪತೇಲ್ಲೇಪಃ ಪಿಷ್ಟಂ ಲಿಂಸೇತ್ಪುನಶ್ಚ ತಂ । 

ನಾನ್ಯಲೇಪಃ ಪ್ರಶಸ್ಕೋ ಹಿ ಸ ವಿಷ್ಣೋರಂಗೆಸಂಮತಃ ॥ ೧೦೮ ॥ 


ಚಂದನಾರ್ದ್ರಶರೀರಂ ಚ ದೃಷ್ಟ್ವಾ ವಿಷ್ಣುಂ ಪುರಾ ಕಲ । 
ಸೌಗಂಧ್ಯಾಲ್ಲೋಭಯಾಮಾಸ ನೃಪಪುತ್ರಃ ಸ ಮೂಢಧೀಃ ॥ ೧೦೯॥ 
ತಸ್ಯ ಪ್ರೀತ್ಕೈ ನಿಯುಕ್ತಸ್ತು ಆಕೃಷ್ಯಾಂಗಾತ್ಟ್ರಲೇಪನಂ | 
ದದೌ ನೃಪಕುಮಾರಾಯ ಸ ಲಿಲಿಂಹೇ ಹೃದಿ ಸ್ವಕೇ ॥ ೧೧೦॥ 





ಇ 


ಪಚ್ಚ ಕರ್ಪೂರ, ಕಸ್ತೂರಿ, ಕುಂಕುಮಗಳೇ ಮುಂತಾದ ಸುಗಂಧ ದ್ರವ್ಯಗಳ 
ಲೇಪನವೇ ಪ್ರಶಸ್ತವಾಗಿರುವುದು. 

೧೦೬. ಪೂರ್ವದಲ್ಲಿ ಶ್ರೀ ವಾಸುದೇವನ ದೇಹಕ್ಕೆ ಇಂದ್ರದ್ಯುಮ್ಮು 
ಮಹಾರಾಜನು ಶ್ರೀಗಂಧ, ಅಗುರುಗಳ ಗಂಧಯುಕ್ತವಾದ ಪಿಷ್ಟಲೇಸನನ್ನು 
ಮಾಡಿಸುವವನಾದನು. 

೧೦೭. ಎಲ್ಫೈ ಬ್ರಾಹ್ಮಣಶ್ರೇಷ್ಠರಿರಾ! ಈ ಲೇಪವು ಪ್ರತಿದಿನದಲ್ಲಿಯೂ 
ನಡೆಯುತ್ತಿರುವುದು. ವರ್ಷಾಂತ್ಯದಲ್ಲಿ ಈ ಸಕಲವೂ ವಿಸರ್ಜಿತವಾಗುವುದು. 
ಇಂತು ಲೇಪಗಳನ್ನು ವಿಸರ್ಜಿಸಿರುವ ಸಮಯದಲ್ಲಿ ಪರಮಾತ್ಮನ ದರ್ಶನವು 
ಪ್ರಶಸ್ತ, ವಾದುದಲ್ಲ. 

೧೦೮. ಮಧ್ಯಕಾಲದಲ್ಲಿ ಲೇಸವು ಯಾವಾಗಲಾದರೂ ಕಳಚಿಹೋದರೆ 
ಆ ಸ್ಥಳವನ್ನು ಪಿಷ್ಟಲೇಸದಿಂದ ಪೂರ್ತಿಗೊಳಿಸಬೇಕು. ಇತರ ಪದಾರ್ಥಗಳ 
ಲೇಪವನ್ನು ಮಾಡುವುದು ಯುಕ್ತವಲ್ಲ. ಅದೊಂದೇ ಮಹಾ ನಿಷ್ಣು ನಿಗೆ ಸಮ್ಮತ 
ವಾಗಿರುವುದು. 

೧೦೯. ಪೂರ್ವಕಾಲದಲ್ಲಿ ಚಂದನ ಲೇಪನವು ಆರ್ದ್ರವಾಗಿರಲು ಮಹಾ 
ವಿಷ್ಣುವನ್ನು ಕಂಡು ಒಬ್ಬಾನೊಬ್ಬ ರಾಜಪುತ್ರನು ಮೂಢಬುದ್ಧಿಯುಳ್ಳವನಾಗಿ 
ಸುವಾಸನೆಯ ಲೋಭದಿಂದ ಆ ಗೆಂಧದ್ರವ್ಯವನ್ನಸೇಕ್ಲಿಸಿದನು. 

೧೧೦. ಆತನಿಗೆ ಸಂತೋಷವನ್ನುಂಟುಮಾಡಲು ಅರ್ಚಕನೊಬ್ಬನು 
ಹಸಿಯ ಗಂಧವನ್ನೇ ಭಗವಂತನ ವಿಗ್ರಹದಿಂದ ತೆಗೆದು ಆ ರಾಜಕುಮಾರನಿಗೆ. 
ಕೊಟ್ಟನು. ಆತನೂ ಸಂತೋಷದಿಂದ ಅದನ್ನು ತನ್ನ ಎದೆಯಲ್ಲಿ ಲೇಪಿಸಿ 
ಕೊಂಡನು. 


ಅಷ್ಟ್ರತ್ರಿಂಶೋ6ಧ್ಯಾಯಃ ೫೦೯ 


ತಾವತ್ಪ್ರದೇಶಃ ಕುಷ್ಮಂ ವೈ ಶ್ವೇತಂ ತಸ್ಯಾಭವತ್ಕಣಾತ್‌ । 

ಸ ಆಸೀತ್ಯಷ್ಮಸಾಣಿಸ್ತು ತಸ್ಮೈ ಯೋ ದತ್ತವಾಸ್ಯಿಲ ॥ ೧೧೧॥ 
ತತೋ ನರ್ಷಾವಧಿಸ್ಮಾಯಾ ಲೇಪಃ ಪುಣ್ಯತಮಃ ಸ್ಮೃತಃ । 
ನಿರ್ಮಾಲ್ಯಾನಾಂ ಪ್ರದಾನಂ ತದ್ಭಾ್ರಾಣಾದಂಹೋವಿನಾಶನೆಂ ॥ ೧೧೨ ॥ 


ಪುರಾ ದಮನಕಂ ದೈತ್ಯಂ ಸಮುದ್ರೋದಕಚಾರಿಣಂ । 


ಬಾಧಿತಾರಂ ಜನಾನಾಂ ವೈ ಮಾಯಾಬಲಪರಾಕ್ರಮಂ ॥ ೧೧೩ 
ಭಗವಾನಸಿ ಮಾಯಾವೀ ಪಿತಾಮಹನಿದೇಶತಃ । 
ಮತ್ಸ್ಯಾವತಾರೇಣ ವಿಭುಃ ಪ್ರವಿಶ್ಯ ವರುಣಾಲಯಂ ॥ ೧೧೪ ॥ 


ಅನ್ವಿಷ್ಕಾಕೃಷ್ಯನೇಲಾಯಾಂ ನಿಷ್ಟಿಸೇಷ ಮಹೀತಲೇ । 

ಮಧೋಃ ಶುಕ್ಲ ಚತುರ್ದಶ್ಕಾಂ ಪತಿತೋ ದಾನವೋತ್ತಮಃ ॥ ೧೧೫ ॥ 
ಭಗವತ್ಕರಸಂಸರ್ಕಾತ್ಸುಗಂಧಿರಭನತ್ತೃಣಂ । 

ತಸ್ಕೈನ ನಾಮ್ನಾ ತಂ ಸಮ್ಯಗ್ಹ ಗ್ರಾಹಾಶ್ಚರ್ಯಮಾನಸಃ ॥ ೧೧೬ ॥ 





೧೧೧. ಆ ಕ್ಷಣದಲ್ಲಿಯೇ ಆತನಿಗೆ ಅಷ್ಟು ಪ್ರದೇಶವೂ ಶ್ರೀತಕುಷ್ಠ 
ರೋಗದಿಂದ ಆವೃತವಾಯಿತು. ಯಾವ ಅರ್ಚಕನು ಆತನಿಗೆ ಆರ್ದ್ರಗಂಧವನ್ನು 
ಕೊಟ್ಟದ್ದನೊ, ಆತನ ಕೈಗೂ ಕುಷ್ಠರೋಗವು ಹತ್ತಿಕೊಂಡಿತು. 

೧೧೨. ಆದುದರಿಂದ ಒಂದು ವರ್ಷದವರೆವಿಗೂ ಭಗವಂತನ ವಿಗ್ರಹದ 
ಮೇಲಿರುವ ರೇಪವೇ ಪರಮಪುಣ್ಯತಮವೆಂದು ಹೇಳಲ್ಪಟ್ಟಿರುವುದು. ಅದೇ 
ನಿರ್ಮಾಲ್ಯಗಳಲ್ಲೆಲ್ಲ ಮುಖ್ಯವಾದುದು. ಆಘ್ರಾಣಮಾತ್ರದಿಂದಲೇ ಸಕಲ 
ಪಾತಕಗಳನ್ನೂ ನಾಶಗೊಳಿಸುವುದು. 

೧೧೩-೧೧೫. ಮುನ್ನು ದಮಕನೆಂಬ ರಾಕ್ಸಸನು ಸಮುದ್ರದ ಜಲದಲ್ಲಿ 
ಸಂಚರಿಸುತ್ತ ತನ್ನ ಮಾಯಾಮೂಲಕವಾಗಿ ಬಲಪರಾಕ್ರಮದಿಂದ ಸಕಲ 
ರೋಕಗಳ ಫಿವಾಸಿಗಳನ್ನೂ ಹಿಂಸೆಗೊಳಿಸುತ್ತಿರಲು, ಬ್ರಹ್ಮದೇವನ ಪ್ರಾರ್ಥನೆ 
ಯನ್ನಂಗೀಕರಿಸಿ ಮಾಯಾವಿಯಾದ ಭಗವಂತನೂ ಕೂಡ ಮಹಾ ಮತ್ಸ್ಯದ 
ರೂಪವನ್ನು ತಳೆದು ಸಮುದ್ರವನ್ನು ಪ್ರವೇಶಿಸಿ ಆ ರಾಕ್ಪಸನನ್ನು ಹುಡುಕಿ 
ಹಿಡಿದು ತೀರಕ್ಕೆ ಸೆಳೆದುಕೊಂಡು ಬಂದು ಅವನ ಶರೀರವನ್ನು ನುಗ್ಗುನುಚ್ಚಾಗಿ 
ಮಾಡಿದನು. ಇಂತು ಚೈತ್ರಮಾಸದ ಶುಕ್ಲ ಚತುರ್ದಶಿಯ ದಿನದಲ್ಲಿ 
ಆ ದಮನಕನೆಂಬ ರಾಕ್ಸಸಶ್ರೇಷ್ಠನು ನಿಗ್ರಹಿಸಲ್ಪಟ್ಟನು. 

೧೧೬. ಭಗವಂತನ ಹಸ್ತಗಳ ಸ್ಪರ್ಶದಿಂದ ಆ ಪ್ರದೇಶದಲ್ಲಿದ್ದ ತೃಣವೆಲ್ಲವೂ 
ಸುಗಂಧಸಹಿತವಾದುದಾಯಿತು. ಪರಮಾತ್ಮನು ಆಶ್ಚರ್ಯಭರಿತನಾಗಿ 
ಆ ರಾಕ್ಸಸನ ಹೆಸರನ್ನೇ ಅದಕ್ಕೆ ಕೊಟ್ಟು ಅದನ್ನು ತನ್ನ ಅಲಂಕಾರವಸ್ತುವಾಗಿ 
ಸ್ವೀಕರಿಸಿದನು. 


೫೧೦ ಶ್ರೀ ಸ್ಯಾಂದಮಹಾಪುರಾಣಂ 


ಮಾಲಾಂ ಕೃತ್ವಾ ಹೃತ್ಛ್ರದೇಶೇ ಮಿಲಿತಾಂ ವನೆಮಾಲಯಾ । 
ಅಚಿಂತಯತ ಸ್ಸ Ba ಯಾವದ್ವಸ್ತು ಚಿರಸ್ಥಿ ತಂ 1 ೧೧೭ ॥ 
ತಸ್ಯಾಪಿ ಗಂಧಃ ಸರ್ವೇಷಾಂ ಪುಷ್ಪಾಣಾಂ ಸೌಃ ರಭಾಪಹಃ । 

ವರ್ಣಸ್ತು ಭಗನನೂ ರ್ತೇಸ್ತೂಲ್ಕೊ € ಭೂತ್ಸ ಸಂಶೋಭೆನಃ ॥ ೧೧೮ ॥ 
ತಸ್ಯ ಮಾಲಾ ಭಗವತಃ ಪರಮಪಿ ೀತಿಕಾರಿಣೇ । 

ಶುಸ್ಕ್ರಾ ಪರ್ಯಾಷಿತಾ ವಾಪಿ ನ ದುಷ್ಬಾ ಭವತಿ ಕ್ವಚಿತ್‌ ॥ ೧೧೯ ॥ 
ತಸ್ಯ ಸುಗ್ರಥಿತಾಂ ಮಾಲಾಂ ದತ್ತಾ , ದೆಮನಕಾರಯೇ | 

ಈ ತ್ರ ದಯೇನ್ಮಹಾಪ್ರೀತಿಂ ನಿನ್ನೊಳ ರ್ಯಾ ಮುಕ್ತಿದಾಯಿನೀ॥ ೧೨೦ ॥ 
ಅಗಾ ಪಕರ್ಷೀತಾಗಿ ಲು ಭಕ್ತ್ಯಾ ಯೋ ಧಾರೆಯೇನ್ನರಃ । 
ಹಯಮೇಧಸಹಸ್ರಸ್ಯ ಫಲಂ ಪ್ಲಾ ್ರಿಪ್ಲೋತ್ಯಸಂಶಯಂ ॥ ೧೨೧॥ 
ತುಲಸೀಕಲ್ಪಿತಾಂ ಮಾಲಾಂ ವಿಷ್ಣೋರಂಗಾಪಕರ್ಷಿತಾಂ । 
ಢಾರಯೇನ್ಮೂಧಿ ರಿ ಕಂಠೇ ಚ ಭಕ್ತೊ ೀಯೋ ನಿನ್ಯಸೇಷ್ಠೃ ದಿ। 
ತಾನತ್ಸಂಖ್ಯಂ ವಾಜಿಮೇಧಫಲಮವ್ಯಗ್ಧ ಸಮಶ್ನುತೇ ॥ ೧೨೨ ॥ 





೧೧೭. ಅದರಿಂದ ಮಾಲೆಯನ್ನು ಮಾಡಿ ತನ್ನ ಹೃದಯಪ್ರದಜೇಶದಲ್ಲಿರುವ 

ತುಳಸಿಯ ವನಮಾಲೆಯೊಡನೆ ಅದನ್ನು ಸೇರಿಸಿದನು. ಭೌತಿಕ ವಸ್ತುಗಳು 

ಪ್ರಪಂಚದಲ್ಲಿರುವವರೆನಿಗೂ ಆ ದಮನಕ ಸುಗಂಧವು ಚಿರಸ್ಕ್ಯಾ ಯಿಯಾಗಿರ 
ಬೇಕೆಂದು ತನ್ನ ಮನಸ್ಸಿನಲ್ಲಿಯೇ ಸಂಕಲ್ಪ ಧಿ ಮಾಡಿದನು. 

೧೧೮. ಆ ದಮನಕದ ಸವಗ ಸಕಲ ಪುಷ್ಪಗಳ ಸೌರಭವನ್ನೂ 
ಸೂರೆಗೊಳ್ಳುವುದಾಯಿತು. ಮತ್ತು ಅದರ ಬಣ್ಣವೂ ಭಗವಂತನ ಶರೀರದ 
ಕಾಂತಿಯನ್ನು ಹೋಲುವುದಾಗಿ ಪರಮಶೋಭನನೆನಿಸಿತು. 

೧೧೯. ಆ ದಮನಕದಳಗಳಿಂದ ರಚಿಸಲ್ಪಟ್ಟ ಮಾಲೆಯ ಶ್ರೀ ಪುರುಷೋ 
ತ್ರಮನಿಗೆ ಅತ್ಯಂತ ಸಂತೋಷವನ್ನುಂಟುಮಾಡುವುದು. ಶುಷ್ಟವಾದುದಾದರೂ, 
ಹಿಂದಿನ ದಿವಸದ್ದಾದರೂ ಅದು ಎಂದಿಗೂ ದೋಷಯುಕ್ತವಾಗಲಾರದು. 

೧೨೦. ದಮನಕಾಸುರವೈರಿಯಾದ ಭಗವಂತನಿಗೆ ದಮನಕದಿಂದಲೇ 
ಚೆನ್ನಾಗಿ ರಚಿಸಲ್ಪಟ್ಟ ಮಾಲೆಯನ್ನು ಸಮರ್ಪಿಸಲು, ಭಕ್ತನಿಗೆ ಮೋಕ್ಲೆವನ್ನು 
ಕೊಡುವಂತಹ ಸಂತೋಷವನ್ನು ಮಹಾ ವಿಷ್ಣುವಿನಲ್ಲಿ ಉಂಟುಮಾಟುವುದು. 

೧೨೧. ಭಗವಂತನ ದೇಹದಿಂದ ತೆಗೆದ ನಿರ್ಮಾಲ್ಯಮಾಲೆಯನ್ನು 
ಯಾವ ಮನುಷ್ಯನು ಭಕ್ತಿಯುಕ್ತನಾಗಿ ಧರಿಸುವನೊ, ಅವನು ಒಂದು 
ಸಾವಿರ ಅಶ್ವಮೇಧ ಯಜ್ಞಗಳನ್ನು ಮಾಡಿದ ಪುಣ್ಯವನ್ನು ಪಡೆಯುವುದರಲ್ಲಿ 
ಸಂದೇಹವಿಲ್ಲ. 

೧೨೨. ಮಹಾವಿಷ್ಣುವಿನ ವಿಗ್ರಹದಿಂದ ತೆಗೆದ. ತುಳಸೀದಳಗಳ 


ಅಸ್ಪತ್ರಿಂಶೋತಧ್ಯಾಯೆಃ ೫೧೧ 


ನಿರ್ಮಾಲ, ಸ ತುಲಸೀಪತ್ರ ೦ ಯಾನವದ್ಭ ಫೆ ಕ್ಸೈೆಯತೇ ಹರೇಃ! 


ತಾನಜ್ಜ ನ ಸಹಸ್ರಂ ತ ವಿಷ್ಣು ರೊಕ್ಕ ಮಹೀಯತೇ ॥ ೧೨೩ ॥ 
ಹರೇರ್ನೈನೇಷ್ಯ ಮನ್ನ ಚ ತುಲಸೀಡಲನಿಶ್ರಿ ತೆಂ 1 
ಪ್ರತಿಗ್ರಾಸಂ ಸನ ಚಕ ಫಲಂ ತತ್ಸಮಮಶ್ನುತೇ ॥ ೧೨೪ ॥ 


ಯಾವಜ್ಜಿ €ವಂ ತು ಭುಂಜಾನೋ ಧ್ರುನಂ ಮನೋಕ್ಸಮವಾಪ್ರ್ನಯಾತ್‌ ॥ 
ಅರ್ಥ್ಯಶೇಷಾದಿಕಂ ವಿಷ್ಣೊ (ಸ್ತಥಾ ಚಾಚನಮುನೋದಕಂ । 


ಪಾದೋದಕಂ ಸ್ನಾನವಾರಿ ಪ್ರತ್ಯೇಕಂ ಪಾಪನಾಶನಂ ॥ ೧೨೬ ॥ 
ಸರ್ವತೀರ್ಥಾಭಿಷೇಕಾಣಾಂ ಫಲದಂ ಗ್ರಹನಾಶನಂ । 
ಅಲಕ್ಸ್ಮೀಷಾಪರಕ್ಸೋಫ್ನುಂ ಚೂತವೇತಾಲನಾಶನಂ ॥ ೧೨೭ ॥ 
ಶವಾದ್ಯಮೇಧ್ಯಸಂಸ್ಪರ್ಶದೋಷನಾಶನಮುತ್ತಮಂ | 
ಸರ್ವದೀಕ್ಪಾವ್ರತಫಲಪ್ರ ದಮೈಶ್ಚರ್ಯನರ್ಧನಂ ॥ ೧೨೮ ॥ 


i 


ಮಾಲೆಯನ್ನು ತಲೆಯಲ್ಲಿಯಾಗಲಿ, ಕಂಠದಲ್ಲಿಯಾಗಲಿ, ವಕ್ಸಸ್ಥಳದಲ್ಲಿಯಾಗಲಿ 
ಯಾವ ಭಕ್ತನು ಧರಿಸುವನ್ಕೊ ಆ ಮಾಲೆಯಲ್ಲಿರುವ ದಳಗಳ ಸಂಖೆ ಗಮ 
ಗುಣವಾದ ಅಶ ಮೇಧಗಳನ್ನು ಮಾಡಿದ ಪುಣ್ಯ ನನ್ನು ಅವನು ಶಾಶ್ವ ks 
ಸಡೆಯುವನು. 

೧೨೩. ಭಾಗವತೋತ್ತಮನಾದವನು ಶ್ರೀಹರಿಯ ನಿರ್ಮಾಲ್ಯದ ಎಷ್ಟು 
ತುಲಸೀದಳಗಳನ್ನು ಭಕ್ತೆಸುವನೊ, ಅಷ್ಟು ಸಹಸ್ರವರ್ಷಗಳವರೆವಿಗೂ ವಿಷ್ಣು 
ಲೋಕದಲ್ಲಿ ಮಹಾ ವೈಭವಯುಕ್ತನಾಗಿ ವಾಸಮಾಡುವನು. 

೧೨೪. ಶ್ರೀಹರಿಗೆ ನಿವೇದನೆಮಾಡಿದ ಅನ್ರವನ್ನು ತುಲಸೀದಳಗಳೊಡನೆ 
ಸ್ವೀಕರಿಸಲು, ಒಂದೊಂದು ಕವಳವೂ ಒಂದು ಯಜ್ಞದಲ್ಲಿ ಸೋಮಪಾನವನ್ನು 
ಮಾಡಿದುದಕ್ಕೆ ಸಮಾನವಾದ ಫಲವನ್ನು ದೊರಕಿಸುವುದು. 

೧೨೫. ಆಜೀವಪರ್ಯಂತವೂ ಶ್ರೀಹರಿಯ ನೈವೇದ್ಯನನ್ನೇ ಭೋಜನ. 
ಮಾಡುವವನು ನಿಶ್ಚಯವಾಗಿಯೂ ಶಾಶ್ವತವಾದ ಮೋಕ್ಸನದನಿಯನ್ನು 
ಪಡೆಯವನು. 

೧೨೬. ಮಹಾವಿಷ್ಣುವಿನ ಅರ್ಚನೆಯಲ್ಲಿ ಉಪಯೋಗಿಸಿದ ಅರ್ಫೋದಕೆದ 
ಶೇಷವೂ, ಆಚಮನೋದಕವೂ, ಪಾದೋದಕವೂ, ಸ್ನಾನಜಲವೂ ಬೇರೆಬೇರೆ 
ಯಾಗಿಯೇ ಸಕಲ ಪಾತಕಗಳನ್ನೂ ನಾಶಗೊಳಿಸುವ ಮಹಿಮೆಯುಳ್ಳ ವುಗಳಾ 
ಗಿರುವುವು. 

೧೨೭-೧೨೯. ಈ ಒಂದೊಂದು ನಿರ್ಮಾಲ್ಯವೂ ಸಕಲ ತೀರ್ಥಸ್ಪಾನಗಳ 
ಪುಣ್ಯವನ್ನು ಕೊಡುವುದು. ಸಕಲ ಗ್ರಹಪೀಡೆಗಳನ್ನೂ ನಾಶಗೊಳಿಸುವುದು. 


೫೧೨ ಶ್ರೀ ಸ್ಕಾಂದೆಮಹಾಪುರಾಣಂ 


ಅಕಾಲಮೃತ್ಯುಹರಣಂ ವ್ಯಾಧಿವ್ಯೂಹನಿಬರ್ಹಣಂ | 


ಸುರಾಪಮಾಂಸಭಕ್ಸ್ಯಾದಿಷಾಪಸಂಘವಿನಾಶನಂ ॥ ೧೨೯॥ 
ಏತೈರಾಪ್ಲುತಜೀಹಸ್ತು ಶೃಣುಯಾದ್ಯದಿ ಸೂತಕಂ । 
ನಾಶೌಚಂ ವಿದ್ಯತೇ ತಸ್ಯ ಸರ್ವಕರ್ಮಾಧಿಕಾರಿಣಃ ॥ ೧೩೦ ॥ 


ಯಾವಜ್ಜೀವಂ ಪ್ರತಿಜ್ಞಾಯ ಯಸ್ಸ್ಟೇತಾನ್ಯೇಕಮೇನ ವಾ। 
ಗೃಹ್ಚೀಯಾದ್ಫೂರಿ ವಾಸ್ಟಲ್ಪಂ ಮುಜ್ಯೇದ್ವಿಷ್ಟೋಃ ಪ್ರಸಾದತಃ॥ ೧೩೧॥ 
ಏನಂ ತತ್ರ ವಸನ್‌ ದೇವೋ ಲೋಕಾನುಗ್ರಹಕಾಂಕ್ಷಯಾ । 
ರಮಮಾಣಃ ಶ್ರಿಯಾ ಸಾರ್ಧಮನಾಯಾಸನಿಮೋಚಕಃ ॥ ೧೩೨ ॥ 





ದಾರಿದ್ರ್ಯ, ಪಾಪ, ರಾಕ್ಸಸ ಬಾಧೆಗಳನ್ನೂ ಕಳೆಯುವುದು. ಭೂತ ಭೇತಾಳಾದಿ 
ದುಷ್ಟರನ್ನು ನಾಶಗೊಳಿಸುವುದು. ಶವ ಮುಂತಾದ ಅಶುಚಿ ಪದಾರ್ಥಗಳ 
ಸಂಸ್ಪರ್ಶದಿಂದುಂಟಾದ ದೋಷಗಳನ್ನು ದೂರಮಾಡಲು ಉತ್ತಮೋಪಾಯ 
ವಾಗಿರುವುದು. ಸಕಲ ದೀಕ್ಷೆಗಳನ್ನೂ ವ್ರತಗಳನ್ನೂ ಸಮಗ್ರಗೊಳಿಸಿದ 
ಫಲವನ್ನು ಕೊಡುವುದು. ಪುತ್ರಪೌತ್ರಾದಿ ಸಕಲೈಶ್ಚರ್ಯಗಳನ್ನೂ ಕೈಗೂಡಿ 
ಸುವುದು. ಅಕಾಲಮೃತ್ಯುವನ್ನು ಪರಿಹರಿಸುವುದು. ರೋಗಗಳ ಸಮೂಹವನ್ನು 
ಚೆದರಿಸುವುದು. ಸುರಾಪಾನ, ಮಾಂಸಭಕ್ಸ್ಮಣ ಮುಂತಾದ ಮಹಾ ಪಾಪ 
ಕೋಟಗಳನ್ನು ನಾಶಮಾಡುವುದು. ಎಲೈ ವಿಪ್ರರೇ! ಶ್ರೀಜಗನ್ನಾಥಸ್ವಾಮಿಯ 
ನಿರ್ಮಾಲ್ಯ ಪುಷ್ಪ ಸೇವನೆಯ ಮಹಾತ್ಮ $ಿನಿಂತಹುದು. 

೧೩೦. ಈ ನಿರ್ಮಾಲ್ಯೋದಕಗಳಿಂದ ಪ್ರೋಕ್ಸಿಸಲ್ಪಟ್ಟ ದೇಹವುಳ್ಳ 
ಭಗವದ್ಭಕ್ತನು ಬಂಧುಮರಣಾದಿವಾರ್ತೆಯನ್ನು ಕೇಳಿದರೂ ಆತನಿಗೆ ಆಶೌಚ 
ವೆಂಬದಿರುವುದಿಲ್ಲವು. ನಿತ್ಯದಂತೆಯೇ ಆತನು ಸಮಸ್ತ ಶ್ರೌತಸ್ಮಾರ್ತಕರ್ಮ 
ಗಳಿಗೂ: ಅಧಿಕಾರಿಯಾಗಿರುವನು. ಅಂತಹವನು ಮೃತಾಶೌಚ, ಜಾತಾಶೌಚ 
ದೋಷಗಳಿಂದ ದೂರನಾಗಿ ನಿತ್ಯಶುದ್ಧನಾಗುತ್ತಾನೆ. 

೧೩೧. ಯಾವನು ಪ್ರತಿಜ್ಞಾ ಪೂರ್ವಕವಾಗಿ ಪ್ರತಿನಿತ್ಯವೂ ಇವುಗಳೆಲ್ಲ 
ವನ್ನಾಗಲಿ, ಯಾವುದಾದರೊಂದನ್ನಾಗಲಿ, ಹೆಚ್ಚಾಗಿಯೊ, ಸ್ವಲ್ಪವಾಗಿಯೊ, 
ಆಜೀವಪರ್ಯಂತವೂ ಸೇವಿಸುತ್ತಿರುವನ್ಕೊ ಆತನು ಮಹಾ ವಿಷ್ಣುವಿನ 
ಅನುಗ್ರಹದಿಂದ ಮುಕ್ತನಾಗುವನು. 

೧೩.೨. ಎಲ್ಫೈ ಬ್ರಾಹ್ಮಣರಿರಾ! ಇಂತು ಲೋಕಾನುಗ್ರಹೆವನ್ನು 
ಮಾಡಬೇಕೆಂಬ ಕುತೂಹಲದಿಂದ ದೇವೋತ್ತಮನಾದ ಜಗನ್ನಾಥನು ಪುರುಷೋ 
ತ್ರಮಕ್ಸೇತ್ರದಲ್ಲಿ ವಾಸಮಾಡುತ್ತ ಲಕ್ಷ್ಮೀದೇವಿಯೊಡನೆ ರಮಿಸುತ್ತಿರು 
ವವನಾಗಿ ಸಕಲ ಭಕ್ತರಿಗೂ ಅನಾಯಾಸವಾಗಿಯೇ ಮೋಕ್ಬವನ್ನು ಅನುಗ್ರಹಿ 
ಸುತ್ತಿರುವನು. 


ಅಸ್ಟತ್ರಿಂಶೋರಿಧ್ಯಾಯಃ ೫೧೩ 


ನಿರ್ಮಾಲ್ಯಪಾದಾಂಬುನಿವೇದನೀಯ 
ದಾನೈಸ್ತದಾಲೋಕನತತ್ತ್ರಣಾಮೈಃ । 
ಪೂಜೋಪಹಾರೈಶ್ಚ ನಿಮುಕ್ತಿದಾತಾ 


ಕ್ಸೇತ್ರೋತ್ತಮೇಂಸ್ಮಿನ್ಸುರುಷೋತ್ತಮಾಖ್ಯೇ ॥ ೧೩೩ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತಮಕ್ಸೇತ್ರವರಾಹಾತ್ಮ್ಯೇ ಜೈವಿಎನಿಯಸಿ 


ಸಂವಾದೇ 4" ದಮನಕವೃತ್ತಾಂತ ನಿರೂಪಣಂ' ನಾಮ 
ಅಷ್ಟತ್ರಿಂಶೋ$ಧ್ಯಾಯಃ 





೧೩೩. ಸರ್ವೋತ್ಕಮವಾದ ಈ ಪುರುಷೋತ್ತಮಕ್ಸೇತ್ರದಲ್ಲಿ ನಿರ್ಮಾಲ್ಯ, 
ಪಾದೋದಕ, ನೈವೇದ್ಯ ದಾನದಿಂದಲೂ, ದರ್ಶನದಿಂದಲೂ, ಸಮಸ್ಕಾರ 
ಗಳಿಂದಲೂ, ಪೂಜಾದ್ರವ್ಯಸಮರ್ಪಣೆಯಿಂದಲೂ ಭಗವಂತನು ತನ್ನ ಭಕ್ತರಿಗೆ 
ಮೋಕ್ಸಪದವಿಯನ್ನು ಕೊಡುತ್ತಿರುವನು. 

ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 

ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಸ್ಥವಖಂಡದ ಪುರುಷೋತ್ತಮಕ್ಸೇತ್ರ 


ಮಹಾತ್ಮ್ಯದ ಜೈವಿಂನಿಯ ಸಿಸಂವಾದದಲ್ಲಿ 44 ದಮನಕ ವೃತ್ತಾಂತ ನಿರೂಪಣ? ವೆಂಬ 
ಮುವ್ವತ್ಲೆಂಟಿನೆಯ ಅಧ್ಯಾಯವು ಮಂಗಿದುದು 


17 


! ಶ್ರೀಃ ॥ 


ಅಥೈ ಕೋನಚತ್ವಾರಿಂಶೋಧ್ಯಾಯಃ 
ಚತಿತುರ್ಮೂಸ್ಯಪಿಧಿವರ್ಣನಂ 
ಮುನಯ ಊಚುಃ: 
ಮುನೇ ತ್ವತ್ತಃ ಶ್ರುತಂ ಸಮ್ಯಜ್ಮಾಹಾತ್ಮ್ಯಂ ಜಗದೀಶಿತುಃ । 
ನಿರ್ಮಾಲ್ಯಪ್ರಭೃತೀನಾಂ ಚೆ ಯಥಾವದನುಪೂರ್ವಶಃ "on 
ಶ್ರೋತುಮಿಚ್ಛಾಮಹೇ ಬ್ರಹ್ಮನ್ಯಾತ್ರಾಂತರಫಲಾನಿ ವೈ । 
ಶೃಣ್ವತಾಂ ತತ್ತ್ವ್ಯತೋ ಬ್ರೂಹಿ ಯಥೋದ್ದೇಶಃ ಕೃತಃ ಪುರಾ ॥೨॥ 
ಜೈವಿಂನಿರುವಾಚ :-- 
ಸರ್ವಥಾ ವರ್ತತೇ ಲೋಕಹಿತಾಯ ಪುರುಷೋತ್ತಮಃ ! 


ನಾನಾಗುಣವಿಕಾಸ್ಕೈಶ್ಚ ನಾನಾರೂಪನಿಚೇಷ್ಟಿತೈಃ Han 
ನಾನಾರೂಪವಿಲಾಸೇನ ನಾನಾತ್ಮಾ ಚೆ ಜಗನ್ಮಯಃ I 
ಅಹಂಕಾರಂ ವಿನಾ ಕರ್ಮಫಲಂ ನೋ ದ್ವಿಜಸತ್ತಮಾಃ “Yn 





ಕನ್ನಡದ ಅನುವಾದ 
ಚಾತುರ್ಮಾಸ್ಯವಿಧಿವರ್ಣನ 

೧. ಮುನಿಗಳು ಪ್ರಶ್ನೆಮಾಡುತ್ತಾರೆ:-- ಜೈಮಿನಿಮಹರ್ಷಿಯೆ! ನಿಪ್ಲಿಂದ 
ನಾವೆಲ್ಲರೂ ಜಗನ್ನಾಥನ ಮಾಹಾತ್ಮ್ಯವನ್ನು ವಿಸ್ತಾರವಾಗಿ ಕೇಳಿರುವೆವು. ಮತ್ತು 
ನಿರ್ಮಾಲ್ಯವೇ ಮೊದಲಾದ ಪದಾರ್ಥಗಳನ್ನು ಸೇವಿಸುವುದರಿಂದ ಲಭಿಸುವ 
ಫಲಗಳನ್ನೂ ಕ್ರಮವಾಗಿಯೂ ಯಥಾವತ್ತಾಗಿಯೂ ತಿಳಿದುಕೊಂಡೆವು. 

೨. ಈಗ ನಾವು ಪರಮಾತ್ಮನ ಯಾತ್ರಾದಿ ಸೇವೆಗಳ ಕ್ರಮಗಳನ್ನೂ 
ಅವುಗಳ ಫಲಗಳನ್ನೂ ಕೇಳಲು ಕುತೂಹಲವುಳ್ಳವರಾಗಿರುವೆವು. ಬ್ರಾಹ್ಮಣೋ 
ತ್ರಮನೆ! ಪೂರ್ವದಲ್ಲಿ ಈ ವಿಷಯದಲ್ಲಿ ಯಾವ ನಿರ್ಣಯವಾಗಿರುವುಜಿಂಬುದನ್ನು 
ಕೇಳಲಿಚ್ಛಿಸುತ್ತಿರುವ ನಮಗೆ ಯಥಾರ್ಥವಾಗಿ ನಿರೂಪಿರುವವನಾಗು. 

೩-೪. ಜೈಮಿನಿಯು ಹೇಳುತ್ತಾನೆ:-ಸರ್ವಪ್ರಕಾರದಿಂದಲೂ ಪುರುಷೋ 
ತ್ರಮನು ಲೋಕಹಿತಕ್ಕಾಗಿಯೇ ಸಕಲ ವ್ಯವಹಾರಗಳನ್ನೂ ನಡೆಸುತ್ತಿರುವನು. 
ಸತ್ವರಜಸ್ತಮೋಗುಣಗಳಿಂದಲೂ, ಅವುಗಳ ಸಂಕರದಿಂದಲೂ, ಅನೇಕ 
ವಿಧಗಳಿಂದ ವ್ಯಾಪಾರಗಳನ್ನು ಮಾಡುತ್ತ ಜಗನ್ಮಯ ನಾದ ಪರಮಾತ್ಮನು. 
ಸರ್ವಾಂತರ್ಯಾಮಿಯಾಗಿ ನಾನಾ ರೂಪಗಳಾದ ಲೀಲೆಗಳನ್ನು ತೋರಿಸು 
ತ್ರಿರುವನು. ಬ್ರಾಹ್ಮೆಣಶ್ರೇಷ್ಮರಿರಾ! ಅಹಂಕಾರವಿಲ್ಲದೆ ಮನುಷ್ಯನಿಗೆ ಕರ್ಮ 
ಫಲದ ಲೇಪನಿರುವುದಿಲ್ಲವಷ್ಟೆ. 


ಏಕೋನಚತ್ವಾರಿಂಶೋಧ್ಯಾಯಃ ೫೧೫ 


ಅಹಂಕಾರೇಣ ಬಧ್ಯನ್ತೇ ಕಾರಾಗಾರೇ ಭವಾಭಿದೇ । 


ಬುದ್ಧ್ಯಹಂಕಾರಯುಕ್ತಸ್ತು ಯತ್ನ ೈರ್ಮಾರಭತೇ ನರಃ ॥೫॥ 
ತಸ್ಯ ಇಡು ) ಬಮಾಪ್ಟೋತಿ ಫಲಂ ನ I 

ಬುದ್ಧಿ ಸ್ತು ತ್ರಿನಿಧಾ ತೇಷಾಂ ಗುಣಭೇದೇನ ಭಾವಿತಾ ॥೬॥ 
ತತ್ರ "ಯೇ ಸಾತ್ಮಿಕಾಃ ಸಂತಃ ಫಲಾವಾಪ್ತಿ ಹರಾಜ್ಮುಖಾಃ । 
ಛಗವಶ್ರೀತಯೇ ಕರ್ಮ ಕುರ್ವತೇ ತೇ ಮುಮುಕ್ಳೆ ಮಃ Wen 
ಹರಸ್ಯ ಸ್ಪರ್ಧಯಾ ಕೀರ್ತ್ರ್ಸೈ ಫಲಮುದ್ದಿಶ್ಯ ವಾ ಸಃ 

ಖಹುವಿತ ತ, ವ್ಯಯಾಯಾಸ್ಯೈೈಃ ರಾಜಸಂ ತ ತನ್ನತೇ ॥೮॥ 
ಗತಾನುಗತಿಕಾಯೇಚದ ೈಷ್ಟಾರ್ಥೈಕಪರಾಯಣಾಃ । 

ಪ್ರ ಸಂಗಾತ್ಸ ಲಮಿಚ್ಛ ಂತಸ್ತಾಮಸಂ ಕರ್ಮ ಕುರ್ವತೇ ue 


ಸಾತ್ವಿ ಕಾನಾಂ ಜನ್ನ ಥಃ ಸರ್ವದಾ ಸರ್ವಭಾನನಃ । 
ಧ್ಯಾ ತೊ ದೃಷ್ಠ ಸತೋ ವಾಪಿ ಮುಕ್ತಿದಾತಾನ ಸಂಶಯಃ ॥ ೧೦ ॥ 


~~ 





೫-೬. ಅಹೆಂಕಾರದಿಂದಲೇ ಸಕಲ ಜಂತುಗಳೂ ಸಂಸಾರವೆಂಬ 
ಕಾರಾಗೃಹದಲ್ಲಿ ಬಂಧಿಸಲ್ಪಟ್ಟರುವುವು. ಬುದ್ಧಿ ಮತ್ತು ಅಹಂಕಾರಗಳಿಂದ 
ಕೂಡಿದ. ಮನುಷ್ಯ ನು ಜೂ ಕರ್ಮವನ್ನು ಪ್ರಾರಂಭಿಸುವನೊ, ಅದಕ್ಕನು 
ಗುಣವಾದ ತು ಭಟ ಫಲಗಳನ್ನೇ ಅಬ JS ಸಕಲ 
ಮನುಷ್ಯರಿಗೂ ಪ್ರ ಪ್ರಕೃತಿಯ ತ್ರಿಗುಣಗಳ ಭೇದವನ್ನನುಸರಿಸಿ ಬುದ್ಧಿಯೂ ಸಹ 
ಮೂರು ವಿಧವಾನಿರುವುದೆಂದು. 'ಹೇಳಲ ಟ್ಟಿ ಸಿರುವುದು. 

೭. ಅವರಲ್ಲಿ ಯಾರು ಸಾತ್ವಿಕರಾಗಿರುವರೊ, ಅವರು ಫಲಸಂಪಾದನೆಯಲ್ಲಿ 
ಅಭಿಲಾಷೆಯನ್ನಿಡದೆ ಮೋಕ ಸ್ಸಮೊಂದನ್ನೇ ಧ್ಯೇಯವನ್ನಾ ಗಿಟ್ಟು ಕೊಂಡು 
ಭಗವಂತನ ಪ್ರೀತಿಗಾಗಿಯೇ ಸಕಲ ಕರ್ಮಗಳನ್ನೂ ಮಾಡುತ್ತಿ ನೈವ. 

೮. ಇತರರೊಡನೆ ಸ ಸ್ಪರ್ಧಿಸಿಯಾಗಲಿ, ಕೀರ್ತಿಸಂಪಾದನೆಗಾಗಲಿ, ಫಲಾಭಿ 
ಸಂಧಿಯಿಂದಲಾಗಲಿ, ಅಪರಿಮಿತವಾದ ಧನವ್ಯಯದಿಂದಲೂ, ದೇಹಾಯಾಸ 
ದಿಂದಲೂ ಕರ್ಮಗಳನ್ನು ಮಾಡುವವರೇ ರಾಜಸರು. 

೯. ಯುಕ್ತಾ ಯಕ ಕೃವಿವೇಚನೆಯಿಲ್ಲದವರಾಗಿ ಮೂಢಾಗ್ರ ಹಂದ 
ಪರರನ್ನೇ ಅನುಕರಿಸುತ್ತ, ಕಣ್ಣಿಗೆ ಕಾಣುವ ಐಹಿಕ ಫ್ರಲಗಳಲ್ಲಿಯೇ ಆಸ 
ಯನ್ಸಿಟ್ಟು ಕೊಂಡು, ಪ್ರಸಂಗವಶದಿಂದ ಫಲಗಳನ್ನೂ MS 
ತಾಮಸ ಕರ್ಮಗಳನ್ನು ಮಾಡುವವರಾದ ಮೂರನೆಯ ಬಗೆಯವರು. 

೧೦. ಸಾತ್ತಿಕರಾದ ಪುರುಷರು ನಿರಂತರವೂ ಜಗನ್ನಾಥನನ್ನೇ 
ಧ್ಯಾನಿಸುತ್ತಲೂ, ನೋಡುತ್ತಲೂ, ಸ್ಮರಿಸುತ್ತಲೂ, ಇರುವುದರಿಂದ ಸಕಲರ 
ಅಂತರ್ಹ್ಯದಯಗಳನ್ನು ಬಲ್ಲ ಆತನು ಅವರಿಗೆ ಮೋಕ್ಬವನ್ನು ಕೊಡುವನೆಂಬು 
ದರಲ್ಲಿ ಸಂದೇಹವಿಲ್ಲ. 


೫೧೬ ಶ್ರೀ ಸ್ಯಾಂದಮ ಹಾಪುರಾಣಂ 


ರಾಜಸಾಸ್ತಾಮಸಾ ಯೇ ವೈ ಮೂಢಾತ್ಮಾನಃ ಫಲೈಷಿಣಃ । 


ಉತ್ಸವಾದಿಕೃತಂ ಕರ್ಮ ಮನ್ಯಂತೇ ಫಲದಾಯಿ ತೇ Hook 
ಸಂಭೂಯ ಬಹವೋ ವಿಪ್ರಾ ಆರಭಂತೇಲ್ಬಕಂ ವಿಧಿಂ । 
ಬಹುಲಾಯಾಸದುಃಖಂ ಯತೃರ್ಮ ತೇಷಾಂ ಫಲಪ್ರದಂ fi ೧೨ ೫ 


ತೇಷಾಮುದ್ಧರಣಾರ್ಥಾಯ ವಿಶ್ವಾಸಾಯ ಮರಾತ್ಮನಾಂ । 
ಯಾತ್ರಾ ನಾನಾವಿಧಾ ವಿಪ್ರಾ ನರ್ಷೇ ವರ್ಷೇ ಪ್ರ ವರ್ತಯೇತ್‌ ॥ ೧೩ ॥ 
ಜನ್ಮಸ್ನಾನಂ ನುಹಾವೇದ್ಯಾ ಉತ್ಸನಶ್ಚ ಪ್ರಕೀರ್ತಿತಃ I 


ಮಹಾಯಾತ್ರಾಡ್ಕಯಂ ಪುಂಸಾಂ ಕೀರ್ತನಾತ್ಪಾಪನಾಶನಂ ॥ ೧೪ ॥ 
ದರ್ಶನಂ ದಕ್ಷಿಣಾಮೂರ್ತೇಸ್ತಫಾ ಚ ಶಯನೋತ್ಸವಃ । 
ಸರ್ವಪಾಪಹರಶ್ಚೈಷಾನುತ್ಸವೋ ದಕ್ಷಿಣಾಯನೇ ॥ ೧೫ ॥ 
ಅತಃ ಸರಂ ಪ ನೆಕ್ಟಾ ಕಿಮಿ ಹಾರ್ಶ್ವಸ್ಯ ಪರಿವರ್ತನೆಂ ! 

ಶಯಿತಸ್ಯ ಜಗದ್ಭ ತಃ ಸರಿನರ್ತಯಾತುರ್ಯುಗಂ ॥ ೧೬ ॥ 








೧೧. ಮೂಢಾತ್ಮರೂ ಫಲಾಸೇಕ್ಸೆಯುಳ್ಳವರೂ ಆದ ರಾಜಸತಾಮಸ 
ಜನರು ಪರಮಾತ್ಮನ ಯಾತ್ರಾಮ್ಯತ್ಸವಗಳಲ್ಲಿ ಭಾಗವಹಿಸಿದ ಮಾತ್ರದಿಂದಲೇ 
ಫಲಗಳನ್ನಸಷೇಕ್ಟಿಸುತ್ತಿರುವರು. 

೧೨. ಬ್ರಾಹ್ಮಣರಿರಾ! ಅನೇಕ ಜನರು ಕೂಡಿಕೊಂಡು ಅಲ್ಪವಿಧಿ 
ಯುಳ್ಳ ದ್ಹಾದರೂ ಬಹಳ ಆಯಾಸದುಃಖಗಳಿಂದ ಕೂಡಿರುವ ಯಾವ 
ಕರ್ಮವನ್ನು ಮಾಡುವರೊ, ಅದು ಮಾತ್ರ ಅವರಿಗೆ ಸತ ಸ್ಸೈಲಗಳನ್ನು ಕೊಡುವುದು. 

೧೩. ವಿಪ್ರಾಗ್ರಣಿಗಳಿರಾ! ಅಂತಹ ಸಾತಿ ಕಭತ್ತ ರ ಉದ್ದಾ ರೋಪಾಯ 
ವಾಗಿಯೂ, ದುರ್ಬು ದ್ಧಿಯುಳ್ಳ ರಾಜಸತಾಮಸ ಜನರಲ್ಲಿ ಭಗವದ್ಭ ಕ್ವ ಕ್ರಿಯನ್ನುಂಟು 
ಮಾಡುವುದಕ್ಕಾಗಿಯೂ ಪ್ರತಿ ವರ್ಷದಲ್ಲಿಯೂ ಬಹು" ವಿಧಗಳಿಂದ 
ಯಾತ್ರೆಗಳನ್ನು ನಡೆಸುತ್ತಿರಬೇಕು. 

೧೪-೧೫. ಜನ್ಮಸ್ಮಾನವು ಮತ್ತು ಮಹಾವೇದಿಯ ಉತ್ತ ಶೃವವು ಇವುಗ 
ಳೆರಡೂ ಪ್ರಶಸ್ತೆಗಳೆಂದು ಹೇಳಲ್ಲ )ಟ್ಟಿರುವುವು. ಈ ಎರಡು ಮಹಾಯಾತ್ರೆ 
ಗಳನ್ನು ಮನುಷ್ಯನು ಸಂಕೀರ್ತಿಸಿದ ಮಾತ್ರದಿಂದಲೇ ಸಕಲ ಪಾತಕಗಳೂ 
ವನ್ನು * ಹೊಂದುವುವು. ದಕಿ ರ್ರಿಣಾಮೂರ್ತಿಯ ದರ್ಶನವು, ಮತ್ತು ಪರಮಾತ ನ 
ಶಯನೋತ್ಸವವೆಂಬ ಉತ್ಸ ವದ ಸ್ವಯವೂ ದಕ್ಷಿಣಾಯನದಲ್ಲಿ ನಡೆದು ಭಕ್ತರಿಗೆ 
ಸಕಲ ಪಾಪಗಳನ್ನೂ ಪರಿಹರಿಸುತ್ರದು. 

೧೬. ಬಳಿಕ ಪರಮಾತ ನ ಪಾರ್ಶ್ವಪರಿವರ್ತನವೆಂಬ ಉತ್ತ ಶವವನ್ನು 
ವರ್ಣಿಸುವೆನು. ಜಗನ್ನಾಥನು ತೂತ: ರಲು ಇತಿಗಾಬ ಜೂ 
ಸಮಯದಲ್ಲಿ ಈ ಉತ್ಸವವನ್ನು ನಡೆಸಬೇಕು. 


ಏಕೋನಚತ್ವಾರಿಂಶೋ$ಧ್ಯಾಯೆಃ ೫೧೭ 


ನಭಸ್ಯ ನಿಮಲೇ ಪಕ್ಸೇ ಸಂಪ್ರಾಪ್ತೇ ಹರಿವಾಸರೇ । 


ವಿಷ್ಣೋಃ ಸ್ಮಾಪಗೃಹದ್ಧಾಕೇ ಶನೈರ್ಗತ್ನಾ ಪ್ರವಿಶ್ಯ ಚ ॥ ೧೭೫ 
ನಮಸ್ಕೃತ್ವ್ಯಾ ಜಗನ್ನಾಥಂ ಪರ್ಯಂಕೇ ಶಯಿತೆಂ ಮುದಾ । 
ಅವಚ್ಛದ್ಯ ಶನೈರ್ಗತ್ವಾ ಸೂಜಯೇದುಪಚಾರಕ್ಕೆಃ ॥ ೧೮ ॥ 


ಪ್ರಣಮ್ಯ ಭಕ್ತ್ಯಾ ತತ್ಪಾದೌ ಗುಹ್ಯೋಪನಿಷದೈಃ ಸ್ತುವನ್‌ । 
ಮಂತ್ರಂ ಚೇಮಂ ಪಠನ್‌ ದೇವಂ ಸ್ವಾಪಯೇದುತ್ತರಾಮುಖಂ ॥ ೧೯॥ 
ದೇವದೇವ ಜಗೆನ್ನಾಥೆ ಕಲ್ಬಾನಾಂ ಪರಿವರ್ತಕ । 


ಪರಿವೃತ್ತಮಿದಂ ಸರ್ವಂ ಯೇನ ಸ್ಥಾನರಜಂಗಮಂ ॥ ೨೦ ॥ 
ಯದಿಚ್ಛಾಜೇಷ್ಟಿತೈರೇವ ಜಾಗ್ರತ್ಸ್ಯೃಸ್ನಸುಷುಪ್ತಿಭಿಃ । 
ಜಗದ್ಧಿತಾಯ ಸುಪ್ರೋಸಿ ಪಾರ್ಶೈೇನ ಪರಿವರ್ತಯ u ೨೧॥ 
ಪರಿವರ್ತನಕಾಲೋ ಯಂ ಜಗತಃ ಪಾಲನಾಯ ತೇ । 
ತವಾಜ್ಞಯಾಂಯಂ ಶಕ್ರೋಪಿ ಧ್ವಜೇ ತಿಷ್ಕನ್ಸಮುತ್ಸುಕಃ ॥೨೨॥ 


7೨೨ ೫೨ 3. 





೧೭-೧೮. ಶ್ರಾವಣಮಾಸದ ಕೃಷ್ಣಪಕ್ಸದ ಏಕಾದಶಿಯು ಪ್ರಾಸ್ತ್ಯವಾಗಲು 
ಮಹಾ ವಿಷ್ಣುವಿನ ಶಯನಮಂದಿರದ ಬಾಗಿಲಿನ ಬಳಿಗೆ ಬಂದು ಮೆಲ್ಲಗೆ 
ಒಳಹೊಕ್ಕು ಸರ್ಯಂಕದಲ್ಲಿ ಸಂತೋಷದಿಂದ ಪವಡಿಸಿರುವ ಜಗನ್ನಾಥನಿಗೆ 
ನಮಸ್ಕರಿಸಿ ಮಂದಗತಿಯಿಂದ ಆತನ ಹೊದಿಕೆಯನ್ನು ತೆಗೆದು ಪೂಜೋಪಚಾರ 
ಗಳಿಂದ ಸೇವಿಸಬೇಕು. 

೧೯. ಭಕ್ತಿಯುಕ್ತನಾಗಿ ನಮಸ್ಕಾರವನ್ನು ಮಾಡಿ ಉಪನಿಷದ್ವಾಕ್ಯಗಳಿಂದ 
ಸ್ಲುತಿಸುತ್ತ ಆತನ ಪಾದಗಳನ್ನು ಹಿಡಿದುಕೊಂಡು ಮುಂದೆ ಹೇಳುವ 
ಮಂತ್ರವನ್ನು ಪಠಿಸುತ್ತ ಉತ್ತರಾಭಿಮುಖನನ್ನಾಗಿ ಮಾಡಿ ಮಲಗಿಸಬೇಕು. 

೨೦. ದೇವದೇವನೆ! ನೀನೇ ಕಲ್ಪಗಳನ್ನು ಯಥಾಕ್ರಮವಾಗಿ ಪರಿವರ್ತನೆ 
ಮಾಡುವವನು. ನಿನ್ನಿಂದಲೇ ಸ್ಥಾವರಜಂಗಮಾತ್ಮಕವಾದ ಸಕಲ ಬ್ರಹ್ಮಾಂಡವೂ 
ಸಹ ಸರ್ವತ್ರದಲ್ಲಿಯೂ ಆವೃತವಾಗಿರುವುದು. 

೨೧. ನಿನ್ನ ಇಚ್ಛಾರೂಪಗಳಾದ ಚೇಷ್ಟೆಗಳಿಂದಲೇ ಜಾಗ್ರತ್ಸ್ವಪ್ನಸುಷು 
ಫ್ರಿಗಳೆಂಬ ಮೂರು ಅವಸ್ಲೆಗಳೂ ಉಂಬಾಗುತ್ತಿರುವುದರಿಂದ ನೀನು ಲೋಕ 
ಹಿತದ ದೃಷ್ಟಿಯಿಂದಲೇ ಮಲಗಿಕೊಂಡಿರುವೆ. ಈಗ ಪಾರ್ಶ್ವವನ್ನು ಪರಿವರ್ತಿಸಿ 
ಕೊಳ್ಳುವವನಾಗು. 

೨೨-೨೩. ಲೋಕಪಾಲನ ಕಾರ್ಯಕ್ರಮದಲ್ಲಿ ನೀನು ಪಕ್ಕಕ್ಕೆ ಹೊರಳುವ 
ಸಮಯವು ಪ್ರಾಪ್ತವಾಗಿರುವುದು. ನಿನ್ನ ಅಪ್ಪಣೆಯಂತೆ ಮಹೇಂದ್ರನೂ ಸಹ 
ಧ್ವಜದಲ್ಲಿ ಕಿಂತು ಔತ್ಸುಕೃದಿಂದ ನಿನ್ನ ಪಾದಕಮಲಗಳನ್ನು ನೋಡಲೆಳಸು 


೫೧೮ ಶ್ರೀ ಸ್ಯಾಂದಮಹಾಪುರಾಣಂ 


ದ್ರಷ್ಟುಂ ತ್ವತ್ಪಾದಕಮಲಂ ವಿಮುಂಚನ್ನ ಲದೈರ್ಜಲಂ ! 


ಮಹೀತಲಂ ಪ್ಲಾನಯತತಿ ಪ್ರಜಾಪಾಲನಹೇತುಕಂ ॥ ೨೩ ॥ 
ಇತಿ ಸಂಪ್ರಾರ್ಥ ದೇವೇಶಂ ನೀಪ್ಸಯಾ ತೋಷಯೋೇತ್ತತಃ । 
ವ್ಯಜನೈಶ್ಚಾ ಮರೈಶ್ಚೈವ ವೀಜಯೇದನುಕಲ್ಪಕೃತ್‌ ॥ ೨೪ ॥ 
ಸುಗಂಧಚಂದನೈರಸ್ಯ ಸರ್ವಾಂಗಂ ಪರಿಲೇಸಯೇತ್‌ । 
ಸ್ವಾದೂನಿಕ್ಟುವಿಕಾರಾಂಶ್ಚ ವಿಕೃತೈಃ ಷಾಯಸೈಸ್ತಥಾ ॥ ೨೫ ॥ 


ಯಾವಕಾನಿ ಚ ಹೃದ್ಯಾನಿ ಫಲಾನಿ ವಿವಿಧಾನಿ ವೈ। 
ಸ್ವಾಮೂಪದಂಶಾನನ್ಯಾಂಶ್ಚ ಫೃತಾಪೂಷಾನ್‌ ಸಪಾಯಸಾನ್‌ ॥ ೨೬॥ 
ಪಕ್ಕ ತಾಂಬೂಲಪತ್ರಾಣಿ ಸೋಪಸ್ವಾರಾಣಿ ಚ ದ್ವಿಜಾಃ । 
ಶಯ್ಯಾಗೃಹದ್ವಾರಿ ನಿಭೋಃ ಶನೈರ್ಭಕ್ಕ್ಯಾ ನಿನೇದಯೇತ್‌ u 2೭ ॥ 
ತಸ್ಮಿನ್‌ ದಿನೇ ಹರೇ ರೂಪಂ ಭನೇದ್ಯದಿ ನುಹಾಫಲಂ । 

ದೇವಮುದ್ದಿಶ್ಯ ಯಃ ಕುರ್ಯಾತ್ಸರ್ವಮಕ್ಸಯತಾಂ ವ್ರಜೇತ್‌ ॥ ೨೮ ॥ 
ತ್ತಿರುವನು. ಮತ್ತ, ಪ್ರಜೆಗಳ ಜೀವನ ಯಾತ್ರೆಗೆ ಕಾರಣವಾದ ಜಲವನ್ನು 
ಮೇಘಗಳಿಂದ ಸುರಿಸುತ್ತ ಭೂಮಿಯೆಲ್ಲವನ್ನೂ ನೆನೆಯಿಸುತ್ತಿರುವನು. 

೨೪. ಇಂತೆಂದು ಪ್ರಾರ್ಥನೆಯನ್ನು ಮಾಡಿ ಪುನಃ ಪುನಃ ಸ್ತೋತ್ರಗಳಿಂದ 
ಆತನನ್ನು ಸಂತೋಷಗೊಳಿಸಬೇಕು. ಮತ್ತು ಕಲ್ಪೋಕ್ತವಿಧಿಯನ್ನನುಸರಿಸಿ 
ಬೀಸಣಿಗೆಗಳಿಂದಲೂ, ಚಾಮರಗಳಿಂದಲೂ ಗಾಳಿಯನ್ನು ಹಾಕಬೇಕು. 

೨೫-೨೭. ಸುಗಂಧಯುಕ್ತಗಳಾದ ಚೆಂದೆನಾದಿ ದ್ರವ್ಯಗಳಿಂದ ಪರಮಾತ್ಮನ 
ಸರ್ವಾಂಗಗಳನ್ನೂ ಚೆನ್ನಾಗಿ ಲೇಪಿಸಬೇಕು. ರುಚಿಕರಗಳಾದ ಕಬ್ಬಿನ 
ರಸಗಳಿಂದಲೂ, ವಿವಿಧಗಳಾದ ಪಾಯಸಗಳಿಂದಲ್ಕೂ ಹೃದ್ಯಗಳಾದ ಶಾಲ್ಯನ್ನ 
ಗಳಿಂದಲೂ, ಬಹು ವಿಧಗಳಾದ ಫಲಗಳಿಂದಲೂ, ಇತರ ವಿಧಗಳಾದ ಉಪ್ಪಿನ 
ಕಾಯಿಗಳೇ ಮುಂತಾದ ಸ್ವಾದೂಪದಂಶಗಳಿಂದಲೂ, ಪಾಯಸದಲ್ಲಿ ನೆನೆಯಿಸಿದ 
ಫೃ ತಾಪೂಪಗಳಿಂದಲೂ, ಸುಗಂಧಾಢ್ಯಗಳಾದ ಅಡಿಕೆ, ಸುಣ್ಣಗಳೊಡನೆ 
ನೀಳೆಯದೆಲೆಗಳಿಂದಲೂ ಕೂಡಿದ ನೈವೇದ್ಯವನ್ನು ಸಿದ್ಧಗೊಳಿಸಬೇಕು. ಎಲ್ಫೈ 
ಬ್ರಾಹ್ಮಣೋತ್ತಮರಿರಾ! ಇವುಗಳೆಲ್ಲವನ್ನೂ ಮೆಲ್ಲಮೆಲ್ಲಗೆ ಶಯನಾಗಾರದ 
ಬಾಗಿಲಿಗೆ ತೆಗೆದುಕೊಂಡು ಹೋಗಿ ಭಕ್ತಿಯಿಂದ ಪರಮಾತ್ಮನಿಗೆ ನಿವೇದಿ 
ಸಬೇಕು. 

೨೮. ಆ ದಿನದಲ್ಲಿ ಶ್ರೀ ಹೆರಿಯ ದರ್ಶನವುಂಟಾದರೆ ಮಹಾ ಫಲವು 
ಲಭಿಸುವುದು. ದೇವೋತ್ತಮನನ್ನು ಉದ್ದೇಶಿಸಿ ಯಾವ ಮನುಷ್ಯನು ಅಂದು 
ಯಾವ ಸೇವೆಯನ್ನೇ ಮಾಡಿದರೂ ಅದು ಅಕ್ಸಯಫಲದಾಯಕವಾಗಿ 
ಪರಿಣಮಿಸುವುದು. 





ಏಕೋನಚತ್ವಾರಿಂಶೋಧ್ಯಾಯೆಃ ೫೧೯ 


ಸ್ನಾನಂ ದಾನಂ ಜಪೋ ಹೋಮಸ್ತಪೋ ಜಾಗರಣಂ ತಥಾ । 
ಉಪವಾಸಶ್ವ ನಿಯಮೋ ವ್ರತಾಂತೇ ದ್ವಿಜತರ್ಪಣಂ ॥ ೨೯ ॥ 
ಸಾಂಗಂ ವ್ರತನಿವಂ ಕೃತ್ವಾ ನಿಷ್ಲುಲೋಕಮುವಾಪ್ಪುಯಾತ್‌ । 

ಯಂ ಯಂ ಕಾಮಯತೇ ಚಿತ್ತೇ ತಂ ತಮಾಪ್ನೋತ್ಯಸಂಶಯಂ ॥ ೩೦ ॥ 
ಅಯಂ ವಃ ಕಥಿತೋ ವಿಪ್ರಾಃ ಪಾರ್ಶಪರ್ಯಾಯಣೋತ್ಸವಃ । 


ಅನಾಯಾಸೇನ ಲೋಕಾನಾಮಕ್ಪಯಃ ಸುಖದಾಯತಕಃ 1 ೩೧॥ 
ಅತಃ ಪರಂ ವೈ ಶೃಣುತ ಉತ್ಕಾ ಸನಮಹೋತ್ಸವಂ | 
ಪೂಜಯಿತ್ವಾ ಜಗನ್ನಾಥಂ ಕೌ ಮುದ್ಯಾಖ್ಯೇ ಮಹೋತ್ಸವೇ ॥ ೩೨॥ 


ಅಕ್ಸ_ಕ್ರೀಡಾದಿಭಿಃ ಪುಷ್ಪವಸ್ಥ್ರಮಾಲ್ಯಾನುಲೇಪನೈಃ । 
ತತೋಂಸ್ಮಿನರ್ಲಮಾಸ್ಯಾಯಾಂ ರಾತ್ರಾವುತ್ಸವಸಂಯುತಂ ॥ ೩೩॥ 
ನಾರಿಕೇಲಾದಿಭಿದನ್ರವ್ಯೈಃ ಪಿಷ್ಟಕೈರರ್ಚಯೇದ್ಧರಿಂ । 
ತತಃ ಪ್ರಭಾತೇ ಸಂಕಲ್ಪ ಕಾರ್ತಿಕೇ ವ್ರತಮುತ್ತಮಂ ॥ ೩೪॥ 





೨೯-೩೦. ಈ ವ್ರೃತದನ್ಲಿ ಮಾಡಬೇಕಾದ ಮುಖ್ಯ ಕಾರ್ಯಗಳೆಂದರೆ 
ಪ್ರಾತಃಸ್ನಾನ, ದಾನ, ಜಸ, ಹೋಮ, ತಪಸ್ಸು, ರಾತ್ರಿಯಲ್ಲಿ ಜಾಗರಣೆಯು. 
ಉಪವಾಸವು ಮತ್ತು ವ್ರತಸಮಾಪ್ತಿಯಾದಮೇಲೆ ಬ್ರಾಹ್ಮಣ ಭೋಜನವು. ಈ 
ವ್ರತವನ್ನು ಸಾಂಗವಾಗಿ ಮಾಡಿದ ಮಾನವನು ವಿಷ್ಣುಲೋಕವನ್ನು ಹೊಂದು 
ವನು. ಮತ್ತು ಮನಸ್ಸಿನಲ್ಲಿ ಯಾವ ಯಾವ ಅಭಿಲಾಷೆಗಳನ್ನು ಇಟ್ಟುಕೊಂಡಿ 
ರುವನೊ, ಅವುಗಳನ್ನೆಲ್ಲ ನಿಸ್ಸಂದೇಹವಾಗಿಯೂ ಪಡೆಯುವನು. 

೩೧. ಎಲ್ಫೈ ವಿಪ್ರರಿರಾ! ಇಂತು ನಿಮಗೆ ಮಹಾ ವಿಷ್ಣುವಿನ ಪಾರ್ಶ್ವ 
ಪರಿವರ್ತನದ ಮಹೋತ್ಸವವನ್ನು ಕಥನಮಾಡಿರುವೆನು. ಅನಾಯಾಸದಿಂದಲೇ 
ಸಕಲ ಮಾನವರಿಗೂ ನಾಶರಹಿತವಾದ ಸೌಖ್ಯವನ್ನು ಈ ಮಹೋತ್ಸವವು 
ದರ್ಶನಮಾತ್ರದಿಂದಲೇ ಕೈಗೂಡಿಸುವುದು. 

೩೨-೩೩. ಬಳಿಕ ನಿರೂಪಿಸುವ ಉತ್ಪಾಪನ ಮಹೋತ್ಸವವನ್ನು ಕೇಳಿರಿ. 
ಕೌಮುದಿಯೆಂಬ ಮಹೋತ್ಸವದಲ್ಲಿ ಲೋಕೇಶ್ವರನನ್ನು ಪೂಜಿಸಬೇಕು. 
ಈ ಉತ್ಸವವನ್ನು ಆಶ್ವಯುಜ ಮಾಸದ ಪೌರ್ಣಮಿಯಲ್ಲಿ ದ್ಯೂತಕ್ರೀಡೆ, ಪುಷ್ನ 
ವಸ್ತ್ರ, ಮಾಲ್ಯ, ಅನುಲೇಪನಾದಿಗಳಿಂದ ಪ್ರಾರಂಭಿಸಿ ಆ ಹುಣ್ಣಿಮೆಯ ದಿನದ 
ರಾತ್ರಿಯಲ್ಲಿ ಭಗವಂತನಿಗೆ ಉತ್ಸವವನ್ನು ವೈಭವದಿಂದ ನಡೆಸಬೇಕು. 

೩೪. ತೆಂಗಿನಕಾಯಿಯೇ ಮುಂತಾದ ಪದಾರ್ಥಗಳಿಂದಲೂ ಪಿಷ 
ಗಳಿಂದಲೂ ಶ್ರೀಹರಿಯ ಪೂಜೆಯನ್ನು ಮಾಡಬೇಕು. ಬಳಿಕ ಸೂರ್ಯೋದಯ 
ವಾಗಲು ಕಾರ್ತಿಕಮಾಸದಲ್ಲಿ ಉತ್ತಮ ವ್ರತವನ್ನು ನೆರವೇರಿಸುವಂತೆ 
ಪರಮಾತ್ಮನಲ್ಲಿ ಸಂಕಲ್ಪ ಮಾಡಬೇಕು. 


೫೨೦ ಶ್ರೀ ಸ್ಕಾಂದೆಮೆಹಾಫುರಾಣಂ 


ವ್ರತೇನ ತೇನೈವ ನಯೇದ್ಯಾನದೇಕಾದಶೀ ಸಿತಾ । 


ತಸ್ಯಾ ಮುಂತಾ ್ಲಿಪಯೇದ್ದೆ €ವಂ ಸುಸುಪ್ತಂ ಜಗದೀಶ್ವ ರಂ 1೩೫ 
ಪೂರ್ವವತ್ಟೂ ಜಯಿತ್ವಾ ತು ನಿಶಾಮಧ್ಯೇ ಜಗದ್ಗು ಸಾ 1 

ಉತಾ ) ಪಯೇದಿಮಂ ಮಂತ್ರ ಮಾಹ ಸಯನ್ಸ ನಕೈ ರ್ಮುದಾ ॥ ೩೬ ॥ 
ಉತಿ ಸ್ಟ ದೇವದೇವೇಶ Pp ಜಗತ್ತ ತೇ। 

ವೀಕ್ಷ ಸ್ಪ ಸಕಲಂ ದೇವ ಪ್ರಸುಪ್ತಂ ತನ ಮಾಡುಯಾ ॥ ೩೭ ॥ 
ಪ ಕಿಪುಲ್ಲಪುಂಡರೀಕ್ತಿ (ಹಾರಿಣಾ ನಯನೇನ ವೈ । 

ತ್ವಯಾ ದೃಷ್ಟಂ ಜಗದಿದಂ ಪಾವಿತ್ರ್ಯಂ ಪರಮೇಸ್ಯತಿ ॥ ೩೪॥ 
ಶ್ರ ತಸ್ಮಾರ್ತಾಃ ಕ್ರಿಯಾಃ ಸರ್ವಾಃ ಪ್ರವರ್ತನ್ನೇ ತತೋ ಧೃವಂ 
ಇತ್ಯುತ್ಮಾ ಸ್ಯ ಜಗನ್ನಾಥಂ ವೇಣುವೀಹಾದಿಕಸ್ವ ಶೈ ॥೩೯॥ 
ಸನ ಸ್ತುತಿಭಿರ್ಮಂಗಲಸ್ಸನೈಃ । 
Wi ಗೀತಕ್ಯೆಃ ॥೪೦॥ 


೩೫. ಮತ್ತು .ಆ ಪೂಜಾವ್ರ ತಗಳಿಂದರೇ ಕಾರ್ತಿಕ ಶುಕ್ಲ ್ಯಕಾದಶಿಯ 
ಪರ್ಯಂತವೂ ದಿವಸಗಳನ್ನು ಕಳೆಯಬೇಕು. ಅಂದಿನ ದಿವಸ ನಿದ್ರಿಸುತ್ತಿರುವ 
ಲೋಕೇಶ್ವರನನ್ನು ಯೋಗಮಾಯಾರೂಪವಾದ ನಿದ್ರೆಯಿಂದಲೇ ಎಚ್ಚರ 
ಗೊಳಿಸಬೇಕು. 

೩೬. ಮೇಲೆ ಹೇಳಿದಂತೆಯೇ ಮಧ್ಯರಾತ್ರಿಯಲ್ಲಿ ಜಗನ್ನಾಥನಿಗೆ 
ಪೂಜೆಯನ್ನು ಮಾಡಿ ಮುಂದೆ ಹೇಳುವ ಮಂತ್ರವನ್ನು ಮೆಲ್ಲಗೆ ಪಠಿಸುತ್ತ 
ಸಂತೋಷದಿಂದ ಆತನನ್ನು ಸುಖ ನಿದ್ರೆಯಿಂದ ಎಚ್ಚರಗೊಳಿಸಬೇಕು. 

೩೭. ದೇವದೇವೇಶ್ವರನೆ! ತೇಜೋರಾಶಿಯೆ ! ಲೋಕೇಶ್ವರನೆ! 
ಮೇಲಕ್ಕೇಳುವವನಾಗು. ಸ್ವಾಮಿಯೆ! ನಿನ್ನ ಮಾಯೆಯಿಂದ ಮೋಹಿತನಾಗಿ 
ನಿದ್ರಿ ಸುತ್ತಿ ರುವ ಸಕಲ ಬ ಬ್ರಹ್ಮಾಂಡವನ್ನೂ ಕೃ ಪಾದೃಷ್ಟಿ ಯಿಂದ ನೋಡು. 

೩೮-೩೯. ಅರಳಿದ ಕೆಂಡಾವರೆಯನ್ನು ಧಿಕ್ಕರಿಸುವ ನಿನ್ನ ಕಣ್ಣುಗಳಿಂದ 
ನೋಡಲ್ಪ್ಬಡಲು ಈ ಸಕಲ ಪ್ರಪಂಚವೂ ಅತ್ಯಧಿಕವಾದ ಪವಿತ್ರತೆಯನ್ನು 
ಪಡೆಯುವುದು. ಅದರಿಂದ ಲೋಕದಲ್ಲಿ ಸಕಲ ಶ್ರೌತಸ್ಮಾರ್ತಕರ್ಮಗಳೂ 

ಅಭಿವೃ ದ್ವಿಯನ್ನು ಹೊಂದುವುದು ನಿಶ್ಚಯವು. ಇಂತೆಂದು ಜಗನ್ನಾಥನನ್ನು 
ವೇಣು, ವೀಣಾದಿ ವಾದ್ಯಗಳ ಇಂಚರಗಳಿಂದ ಪ್ರಬೋಧಗೊಳಿಸಬೇಕು. 

೪೦. ವಂದಿ ಮಾಗಧರ ಸ್ತೋತ್ರಪಾಠಗಳಿಂದಲೂ ಸೂತರ ಮಂಗಳಾ 
ಶಾಸನಗಳಿಂದಲೂ, ಶಂಖ, ಕಹಳೆ ಮುರಜಗಳೇ ಮುಂತಾದ ವಾದ್ಯಗಳ 
ಧ್ವನಿಗಳಿಂದಲ್ಕೂ ನೃತ್ಯಸಹಿತಗಳಾದ ಸಂಗೀತಗಳಿಂದಲೂ ಆತನನ್ನು 
ನಿದ್ರೆಯಿಂದ ಎಚ್ಚರಿಸಬೇಕು. 





ಏಕೋನಚತ್ವಾರಿಂಶೋಳಧ್ಯಾಯಃ 


ಜಯಶಬ್ದೈಸ್ತಥಾ ಸ್ತೋತ್ಸೈರ್ನಯೇತ್ತಂ ನೃತ್ಯಮಂಡಪಂ । 
ಸುಗಂಧತೈಲೇನಾಭ್ಯಜ್ಯ ಸ್ನಾಪಯೇತ್ಪುರುಷೋತ್ತಮಂ 
ಪಂಚಾಮೃತೈರ್ನಾರಿಕೇಲರಸೈಃ ಫಲರಸೈಸ್ತಫಾ। 
ಸುಗಂಧಾಮಲಕೇನಾಥ ಯವಕಲ್ಪೇನ ಲೇಪಯೇತ್‌ ॥೪೨॥ 
ಘರ್ಷಯೇತ್ತಾಲಸೀಚೊರ್ಣೈರ್ಲೇಪಯೇದ್ಗಂಧಚಂದನೈಃ | 
ಪುಷ್ಪಾಧಿವಾಸಿತೈೆಸ್ತೋಯ್ಯೈಸ್ತಥಾ ಕರ್ಪೂರವಾಸಿತೈಃ 
ಕುಶೋದಕ್ಕೆ ರತ್ನತೋಯೈಸ್ತಥಾ ಗಂಧೋದಕ್ಕೆಸ್ತಥಾ । 
ಸ್ನಾಪ್ಯಮಾನಂ ತಥಾ ದೇವಂ ಯೇ ಪಶ್ಯಂತಿ ಮುದಾನ್ವಿತಾಃ ॥ ೪೪॥ 
ಕ್ಸಾಲಯಂತಿ ದೃಢಂ ಪಂಕಂ ಬಹುಜನ್ಮೋಪಪಾದಿತಂ । 


॥ VON 


HAN 


ತತಃ ಶ್ರೀಜಗದೀಶಸ್ಯ ಕ್ರೋಡೇ ಸಂವಾಸಯೇದ್ದ್ವಿಜಃ 1 ೪೫ ॥ 
ಆಸಾದಾನ್ಮೂರ್ಧಪರ್ಯಂತಂ ಸರ್ವಾಂಗಂ ಪರಿಲೇಪಯೇತ್‌ । 
ಕುಂಕುಮಾಗುರುಕಸ್ತೂರೀಕರ್ಪೂರೈಶ್ಚ ೦ದನಾನ್ವಿತೈಃ ॥ ೪೬ ॥ 


ಪಾಟಿಲೋದಕಸಂಪಿಷ್ಟೈಃ ಕಾಲಾಗುರುರಸಾಪ್ಲು ತೈಃ । 
ದತ್ತ್ವಾ ಚ ಮಾಲತೀಮಾಲಾಂ ಚಂದ್ರಚೂರ್ಣೇನ ಸಂಯುತಾಂ ॥ ೪೭॥ 





೪೧. ಜಯಕಾರಗಳಿಂದಲೂ ಸ್ತೋತ್ರಗಳಿಂದಲೂ ಜಗನ್ನಾಥನನ್ನು ನೃತ್ಯ 
ಮಂಟಪಕ್ಕೆ ಕರೆದುಕೊಂಡು ಬಂದು ಸುಗಂಧಯುಕ್ತವಾದ ತೈಲದಿಂದ 
ಅಭ್ಯಂಜನಸ್ಪಾನವನ್ನು ಮಾಡಿಸಬೇಕು. 

೪೨. ಪಂಚಾಮೃತ, ಎಳನೀರು, ಫಲರಸಗಳಿಂದಲೂ, ಸುಗಂಧಸಹಿತವಾದ 
ಆಮಲಕತೈಲದಿಂದಲೂ ದೇಹವನ್ನು ತೊಡೆದು ಯವಕಲ್ಕದಿಂದ ಅವುಗಳನ್ನುಜ್ಜಿ 
ಕಳೆಯಬೇಕು. 

೪೩-೪೫. ತುಲಸೀಕಾಷ್ಕಗಳ ಚೂರ್ಣದಿಂದ ಮೈಯನ್ನುಜ್ಜಿ ಶ್ರೀಗಂಧ 
ಚಂದನಗಳನ್ನು ಲೇಪನೆಮಾಡಿ ಪುಷ್ಪ ಸಾರಗಳಿಂದಲೂ, ಕರ್ಪೂರಚೂರ್ಣ 
ದಿಂದಲೂ, ಕುಶಾಗ್ರಗಳಿಂದಲೂ, ರತ್ತೋದಕಗಳಿಂದಲೂ ಕೂಡಿದ ಪರಿಮಳೋ 
ದಕಗಳಿಂದ ಭಗವಂತನಿಗೆ ಉತ್ತರ ಸ್ನಾನವನ್ನು ಮಾಡಿಸಬೇಕು. ಈ ವಿಧವಾಗಿ 
ಸ್ಥಾನವನ್ನು ಮಾಡುತ್ತಿರುವ ಪುರುಷೋತ್ತಮನನ್ನು ಯಾವ ಮಾನವರು 
ಸಂತೋಷಗೊಂಡು ನೋಡುತ್ತಿರುವರೊ, ಅವರು ಹಿಂದಿನ ಅನೇಕ ಜನ್ಮಗಳಲ್ಲಿ 
ಸಂಪಾದಿಸಿದ ಅಪ್ರಕ್ಷಾಳ್ಯಗಳಾದ ದೋಷಗಳನ್ನೂ ಕಳೆದುಕೊಳ್ಳುವರು. ಬಳಿಕೆ 
ಜಗದೀಶ್ವರನಿಗೆ ನಡುವಿನಲ್ಲಿ ಉತ್ತಮವಾದ ಪೀತಾಂಬರವನ್ನುಡಿಸಬೇಕು. 

೪೬-೪೭. ಕುಂಕುಮ, ಅಗುರು, ಕಸ್ತೂರಿ, ಚಂದನಾದಿ ದ್ರವ್ಯಗಳನ್ನು 
ಕೇಸರಿಯ ನೀರಿನಲ್ಲಿ ಅರೆದು ಕಾಲಾಗುರುವಿನ ರಸದಲ್ಲಿ ಬೆರಸಿ ಅದನ್ನು 
ಪರಮಾತ್ಮನ ಕಾಲುಗಳಿಂದ ತಲೆಯವರಿವಿಗೂ ಸರ್ವಾಂಗಗಳಿಗೂ ಲೇಪನೆ 

F 


೫೨೨ ಶ್ರೀ ಸ್ಯಾಂದಮಹಾಪುರಾಣಂ 


ಮಹೋಪಚಾಕೈಃ ಸಂಪೂಜ್ಯ ವಿಷ್ಣುಂ ನೀರಾಜಯೇತ್ತತಃ । 
ಕೃತಾಂಜಲಿಪುಟೋ ಭೂತ್ವಾ ಪ್ರಾರ್ಥಯೇತ್ಸರಯಾ ಮುದಾ ॥ ೪೮ ॥ 
ಚರಾಚರಮಿದಂ ಸರ್ವಂ ತ್ವದೇಕಶರಣಂ ವಿಭೋ ॥ 


ಅನುಗ್ರಹಾಮೃತಾಲೋಕೈಃ ಪಾವಯಸ್ವ ಜಗದ್ಗುರೋ HVE 
ನೃತ್ಯಗೀತೈಃ ಸ್ರೇಕ್ಸಣಕ್ಕೆಃ ರಾತ್ರಿಶೇಷಂ ಸಮಾಪಯೇತ್‌ । 
ಶಯನಾದುತ್ತಿ ತಂ ದೇವಂ ಯಃ ಪಶ್ಯತಿ ಗದಾಧರಂ 7೫೦॥ 
ನಿದ್ರಾಂ ನೋಹಮಯಿಂ ಭಿತ್ವಾ ಜ್ಯೋತಿಃ ಶಾಂತಂ ವ್ರಜೇತ ಸಃ । 
ಸರ್ವಾನ್ಯಾಮಾನವಾಪ್ಟೋತಿ ಯಾನ್ಯಾನ್ಯಾಮಯತೇ ಪೃದಿ ॥ ೫೦ ॥ 
ಅಶ್ವನೇಧಸಹಸ್ರಸ್ಯ ಫಲಂ ಸಾಗ್ರಂ ಲಭೇತ ವೈ । 
ಕಹಿಲಾಲಂಕೃತಾಥೇನುಕೋಟಿದಾನಫಲಂ ತಥಾ ॥ ೫೨ ॥ 


ಮಾಡಬೇಕು. ಮತ್ತು ಕರ್ಪೂರಚೂರ್ಣದಿಂದೆ ಸುವಾಸಿತವಾದ ಮಾಲತೀ 
ಪುಷ್ಪಗಳ ವನಮಾಲೆಯನ್ನು ಸಮರ್ಪಿಸಬೇಕು. 

೪೮. ಬಳಿಕ ಬಹು ವಿಧಗಳಾದ ನೈವೇದ್ಯಗಳಿಂದ ಪೂಜೆಯನ್ನು ಮಾಡಿ 
ಮಹಾವಿಷ್ಣುವಿಗೆ ಮಂಗಳಾರತಿಯನ್ನು ಬೆಳಗಬೇಕು. ಸಂತೋಷದಿಂದ 
ದೇವದೇವನ ಮುಂದುಗಡೆಯಲ್ಲಿ ನಿಂತು ಅಂಜಲಿಬಂಧವನ್ನು ಮಾಡಿಕೊಂಡು 
ಪ್ರಾರ್ಥನೆಯನ್ನು ಮಾಡಬೇಕು. 

ರ್ಳ, ಸರ್ವವ್ಯಾಪಿಯಾದ ಸ್ವಾಮಿಯೆ! ಚರಾಚರಾತ್ಮಕವಾದ 
ಈ ಬ್ರಹ್ಮಾಂಡವೆಲ್ಲವೂ ನಿನ್ನೊಬ್ಬನ ಅಧೀನದಲ್ಲಿರುವುದಲ್ಲವೆ. ಆದುದರಿಂದ 
ಲೋಕಗುರುವಾದ ನೀನೇ ಅನುಗ್ರಹೋನ್ಮುಖವಾದ ನಿನ್ನ ಅಮೃತದೃಷ್ಟಿಯಿಂದ 
ಅದನ್ನು ಪಾವನಗೊಳಿಸು. 

೫೦-೫೧. ಇಂತೆಂದು ಬೇಡಿಕೊಂಡು ಆ ರಾತ್ರಿಯ ಶೇಷವನ್ನು ನೃತ್ಯ, 
ಗೀತ, ನಾಟಕಾದಿಗಳಿಂದ ಜಾಗರಣೆಯನ್ನು ಮಾಡಿ ಕಳೆಯಬೇಕು. ಇಂತು 
ಚಾತುರ್ಮಾಸ್ಯದ ಶಯನದಿಂದ ಏಳುವ ದೇವೋತ್ತಮನ ಉತ್ಕ್ಥಾಸನೋತ್ಸವ 
ವನ್ನು ಯಾವನು ನೋಡುವನೊ, ಅವನು ಮೋಹಮೂಲಕವಾದ ಸಂಸಾರವೆಂಬ 
ನಿದ್ರೆಯನ್ನು ಕಳೆದುಕೊಂಡು ಶಾಂತರೂಪವೂ ತೇಜಸ್ಸಂಪನ್ನೆವೂ ಆದ ವೈಕುಂಠ 
ವನ್ನು ಸೇರುವನು. ಮತ್ತು ಯಾವ ಯಾವ ಅಪೇಕ್ಷೆಗಳನ್ನು ಮನಸ್ಸಿನಲ್ಲಿ 
ಶಲ್ಪಿಸಿಕೊಳ್ಳುವನೊ, ಅವುಗಳೆಲ್ಲವನ್ನೂ ಪಡೆಯುವನು. 

೫೨, ಆ ಮಾನವನು ಒಂದು ಸಹಸ್ರ ಅಶ್ವಮೇಧಗಳನ್ನು ಸಮಗ್ರವಾಗಿ 
ಮಾಡಿದ ಫಲವನ್ನೂ, ಒಂದು ಕೋಟಿ ಕಪಿಲೆ ಗೋವುಗಳನ್ನು ಅಲಂಕಾರ 
ಸಹಿತವಾಗಿ ದಾನಮಾಡಿದ ಪುಣ್ಯವನ್ನೂ ಸಡೆಯುವನು. 


ಏಕೋನಚತ್ವಾರಿಂಶೋ$ಧ್ಯಾಯಃ ೫೨೩ 


ಪುಣ್ಯಂ ಚಜಾಪ್ಲೋತಿ ಸರಮಂ ಸರ್ವತೀರ್ಥಾಭಿಸೇಕಜಂ । 
ಕಾರ್ತಿಕ್ಯಾಂ ಸಾರಣಂ ಕುರ್ಯಾಚ್ಹಾತುರ್ಮಾಸ್ಯವ್ರತಸ್ಯ ವೈ ॥ ೫೩ ॥ 
ದೌನೋದರಸ್ಯ ಪ್ರತಿಮಾಂ ಸ್ವರ್ಣನಿಷ್ಟೇಣ ನಿವಿರ್ವಿತಾಂ । 


ಯಥಾಶಕ್ತಿಕೃತಾಂ ವಾಪಿ ಶಾಲಗ್ರಾಮಶಿಲಾಸ್ಥಿತಾಂ ! ೫೪ ॥ 
ಚಕ್ರಮೂರ್ತಿಂ ಭಗವತಃ ಪೂಜಯೇತ್ರ್ರಯತಾತ್ಮವಾನ್‌ । 
ರಚಯೇನ್ಮಂಡಪಂ ಶುಭ್ರಮೇಕದೇಶಂ ಗೃಹಸ್ಯ ವಾ ॥ ೫೫ ॥ 
ಅಲಂಕುರ್ಯಾತ್ಸುಷ್ಸದಾಮುಚಾಮರೈಃ ಸವಿತಾನಕೈಃ । 

ಭೂಮಿಭಿತ್ತೀಃ ಸುಧಾಲೇಷಪೈಃ ಸ್ತಂಭಾಂಶ್ಚಿತ್ರದುಕೂಲಕಃ ॥ ೫೬ ॥ 


ಕಾಲಾಗುರೂಣಾಂ ಧೂಪೈಶ್ನ ಧೂಸಯೇತ್ತದ್ದೃಹಂ ಶುಭಂ। 
ತನ್ಮಧ್ಯೇ ಮುಂಡಲಂ ಕುರ್ಯಾತ್ಸೃಸ್ತಿಕಂ ವರ್ಣಕೈಃ ಶುಭೈಃ ॥ ೫೭॥ 
ತದನ್ನಃ ಸ್ಥಾಸಯೇತ್‌ ಖಹ್ಟಾಂ ಕರಿದಂತಮಯಿಾಂ ಶುಭಾಂ | 
ಪಟ್ಟತೂಲೀಂ ತದುಪರಿ ವಾಸಯೇತ್ಸುರುಷೋತ್ತಮಂ i ೫೮ ॥ 





೫೩. ಮತ್ತು ಸಕಲ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಿದ ಮಹತ್ತರವಾದ 
ಪುಣ್ಯವನ್ನೂ ಪಡೆಯುವನು. ಈ ಚಾತುರ್ಮಾಸ್ಯ ವ್ರತದ ಪಾರಣೆಯನ್ನು 
ಕಾರ್ತಿಕಮಾಸದ ಹುಣ್ಣಿಮೆಯ ದಿವಸದಲ್ಲಿ ಮಾಡಬೇಕು. 

೫೪-೫೫. ನಿಷ್ಠಪ್ರಮಾಣದ ಚಿನ್ನದಿಂದಲಾಗಲಿ, ಶಕ್ತ್ಯನುಸಾರವಾಗಿ 
ಇತರ ಲೋಹಗಳಿಂದಲಾಗಲಿ ಮಾಡಿದ ದಾಮೋದರನ ಪ್ರತಿಮೆಯನ್ನು 
ಸಾಲಗ್ರಾಮಶಿಲೆಯಲ್ಲಿ ಸ್ಥಾಪಿಸಿ ಇಂದ್ರಿಯಸಂಯಮಸಹಿತನಾಗಿ ಭಗವಂತನ 
ಆ ಚಕ್ರಮೂರ್ತಿಯನ್ನು ಆ ದಿವಸದಲ್ಲಿ ಪೂಜಿಸಬೇಕು. ಅದಕ್ಕಾಗಿ ಬೇರೆ 
ಮಂಟಪವನ್ನು ರಚಿಸಬೇಕು. ಅಥವ ಮನೆಯ ಒಂದು ಭಾಗವನ್ನೇ ಪೂಜೆಗಾಗಿ 
ಪರಿಶುದ್ಧಗೊಳಿಸಬೇಕು. 

೫೬-೫೭. ಅದನ್ನು ಹೂವುಗಳ ದಂಡೆಗಳಿಂದಲೂ, ಚಾಮರಗಳಿಂದಲೂ, 
ಪತಾಕೆಗಳಿಂದಲೂ ಅಲಂಕಾರ ಮಾಡಿ ನೆಲವನ್ನೂ ಗೋಡೆಗಳನ್ನೂ ಸುಣ್ಣದಿಂದ 
ತೊಡೆದು ಕಂಬಗಳನ್ನೆಲ್ಲ ಬಣ್ಣ ಬಣ್ಣಗಳ ವಸ್ತ್ರಗಳಿಂದ ಆಚ್ಛಾದಿಸಿ ಶೃಂಗರಿಸ 
ಬೇಕು. ಆ ಪವಿಶ್ರಗೃಹಕ್ಕೆ ಕಾಲಾಗುರುಗಳಿಂದ ಹೊಗೆಯನ್ನು ಹಾಕಿ ಅದರ 
ಮಧ್ಯದಲ್ಲಿ ವಿವಿಧ ವರ್ಣಗಳ ತಂಡುಲಾದಿಗಳಿಂದ ಸ್ವಸ್ತಿಕಮಂಡಲವನ್ನು 
ರಚಿಸಬೇಕು. 

೫೮. ಆ ಮಂಡಲದ ಮಧ್ಯದಲ್ಲಿ ಆನೆಯ ದಂತದಿಂದ ಮಾಡಲ್ಪಟ್ಟು 
ಸರ್ವಾಂಗ ಸುಂದರವಾದ ಮಂಚವನ್ನು ಸ್ಥಾಪಿಸಬೇಕು. ಅದರ ಮೇಲೆ 
ಹಂಸತೂಲಿಕಾತಲ್ಪವನ್ನು ವಿಸ್ತರಿಸಿ ಅದರಲ್ಲಿ ' ಶ್ರೀ ಪುರುಷೋತ್ತಮನನ್ನು 
ಕೂಡಿಸಬೇಕು. 


೫೨೪ ಶ್ರೀ ಸ್ಕಾಂದಮ ಹಾಪುರಾಣಂ 


ದಾಮೋದರಾಕೃತಿಂ ಶಂಖಪದ್ಮಪಾಣಿಂ ಚೆತುರ್ಮೂಖಿಂ । 
ಲಕ್ಷ್ಮಿ ೬ೀಮಾಲಿಂಗ್ಯ ಪದ್ಮಸ್ಥಾಂ ಕ್ರೋಡಸ್ಥಾಂ ವಾಮಪಾಣಿನಾ ॥ ೫೯॥ 
ಭಕ್ತೇಭ್ಯೋ ದಾತುಮುದ್ಯಂತಂ ವರಂ ದಕ್ಷಿಣಪಾಣಿನಾ । 


ಸುನಾಸಂ ಸುಲಲಾಟಂ ಚ ಸುನೇತ್ರಂ ಸುಶೃತಿದ್ವಯಂ 1 ೬೦(| 
ವಿಶಾಲವಕ್ಸ ಸಂ ದೇವಂ ಸರ್ವಲಾವಣ್ಯಸಂಯುತಂ | 
ಸರ್ವಾಲಂಕಾರರುಜಿರಂ ದಿವ್ಯ ಪೀತನಿಚೋಲಿನಂ H ೬0H 


ಲಕ್ಷ್ಮೀಂ ಪದ್ಮಕರಾಂ ವಾಪಿ ತಾಂಬೂಲಂ ದೆದತೀಂ ತಥಾ । 
ಪಂಚಾಮೃತೈಃ ಸ್ನಾಪಯಿತ್ವಾ ನಾಸೋಯುಗ್ಮೇನ ನೇಷ್ಟಯೇತ್‌ ॥೬೨॥ 
ಪೂಜಯೇಡುಪಚಾರೈಸ್ತಂ ಯಥಾವಿಭವವಿಸ್ತರೈಃ । 

ತಾಮ್ರದೀಷಾನ್ಮ ಎಣ್ಮಯಾನ್ವಾ ಜ್ವಾಲಯೇದ್ದೆವ್ಯಸರ್ಪ್ಸಿಷಾ ॥ ೬೩ ॥ 
ತೈಲೇನ ವಾ ಶತಂ ದೀಪವೃಕ್ಸಾಂಶ್ಚೈವ ಪ್ರದಾಷಯೇತ್‌ । 

ಬ್ರಹ್ಮಾಣಂ ನಾರದಾದೀಂಶ್ಚ ದೇವರ್ಹೀಂಸ್ತತ್ರ ಪೂಜಯೇತ್‌ ॥ ೬೪॥ 





೫೯-೬೦. ಆ . ದಾಮೋದರನ ವಿಗ್ರಹವು ನಾಲ್ಕು ಭುಜಗಳುಳ್ಳುದಾಗಿ 
ಮೇಲಿನ ಎರಡು ಕೈಗಳಲ್ಲಿ ಶಂಖ ಪದ್ಮಗಳನ್ನು ಧರಿಸಿ ಮತ್ತೊಂದು 
ಎಡಗೈಯಿಂದ ಪದ್ಮಾಲಯೆಯಾಗಿ ತೊಡೆಯಮೇಲೆ ಕುಳಿತಿರುವ ಲಕ್ಷ್ಮೀ 
ದೇವಿಯನ್ನು ಆಲಿಂಗಿಸಿಕೊಂಡು ಬಲಗೈಯಲ್ಲಿ ಭಕ್ತರಿಗೆ ವರಗಳನ್ನು ನೀಡಲು 
ಎತ್ತಿದ ವರದ ಮುದ್ರೆಯಿಂದ ಕೂಡಿದುದಾಗಿರಬೇಕು. ಮತ್ತು ಸುಂದರಗಳಾದ 
ನಾಸಿಕ, ಲಲಾಟ, ನೇತ್ರಗಳು ಮತ್ತು ಕಿವಿಗಳಿಂದ ಕಂಗೊಳಿಸುತ್ತಿರುವ 
ಮುಖವುಳ್ಳದುದಾಗಿರಬೇಕು. 

೬೧. ಸ್ವಾಮಿಯು ವಿಶಾಲವಾದ ವಕ್ಸೃಸ್ಥೃಳವುಳ್ಳವನಾಗಿ ಸರ್ವಾಂಗ 
ಸೌಂದರ್ಯಯುತನಾಗಿ, ಸಮಸ್ತಾಭರಣಗಳನ್ನು ಧರಿಸಿ ಶೋಭಿಸುತ್ತ 
ದಿವ್ಯವಾದ ಪೀತಾಂಬರವನ್ನುಟ್ಟು ಮೆರೆಯುತ್ತಿರಬೇಕು. 

೬೨, ಬಳಕ ಪದ್ಮಹಸ್ತೆಯಾಗಿ ಸ್ವಾಮಿಗೆ ತಾಂಬೂಲವನ್ನು ಅರ್ಪಿಸುತ್ತ 
ಇರುವಂತೆ ಮಹಾಲಕ್ಷ್ಮಿಯ ವಿಗ್ರಹವನ್ನು ಮಾಡಿ ಸಂಚಾಮೃತಗಳಿಂದ 
ಸ್ಪಾನವನ್ಫುಮಾಡಿಸಿ ವಸ್ತ್ರಯುಗ್ಮನನ್ನು ಕೊಡಿಸಬೇಕು. 

೬೩. ಇಂತು ಭಗವಂತನನ್ನು ಸ್ವಶಕ್ಕ್ಯೈನುಸಾರವಾದ ವಿಭವದಿಂದ 
ಉಪಚಾರಮಾಡಿ ಪೂಜಿಸಬೇಕು. ದೇವರ ಮುಂದುಗಡೆಯಲ್ಲಿ ತಾಮ್ರ ಅಥವ 
ಮಣ್ಣಿನ ಹಣತೆಗಳಲ್ಲಿ ಹಸುವಿನ ತುಪ್ಪದಿಂದ ದೀಪಗಳನ್ನು ಹಚ್ಚಿ ಡಬೇಕು. 

೬೪. ಅಥವ ಎಣ್ಣೆಯ ನೂರು ನೂರು ದೀಪಗಳ ವೃಕ್ಸಗಳನ್ನು ಮಾಡಿ 
ಅರ್ಪಿಸಬೇಕು. ಬಳಿಕ ಬ್ರಹ್ಮೆದೇವನನ್ನೂ ನಾರದನೇ ಮೊದಲಾದ 
ಜೀವರ್ಷಿಗಳನ್ನೂ ಪೂಜಿಸಬೇಕು. 


ಏಕೋನಚತ್ವಾರಿಂಶೋಳ$ಧ್ಯಾಯಃ ೫೨೫ 


ದಾಮೋದರಸ್ವರೂಪಾನ್ಸ್ಯೈ ಬ್ರಾಹ್ಮಣಾನನಿ ಪೂಜಯೇತ್‌ । 


ವಸ್ತ್ರಯುಗ್ಮೆ *ರ್ಮಾಲ್ಯಗಂಥೈರ್ಭಕ್ಟ $ಜೋಜ್ಯಫಲೈಸ್ತಥಾ "೬&೫ 
ತೀರ್ಥರಾಜಾಭಿಸೇಕಾಂಗಂ ಪೂಜಾಕರ್ಮ ಯಥೋಚಿತಂ । 
ಜಾಮೋದರಸ್ಯ ತೇನೈನ ವಿಧಿನೇಹಾರ್ಚನಂ ಭವೇತ್‌ ॥ ೬೬ ॥ 
ತದ್ದಿಷ್ಟೋರಿತಿ ಮಂತ್ರೇಣ ಬ್ರಹ್ಮಾದೀನೆಪಿ ಪೂಜಯೇತ್‌ । 
ವೇಣುವೀಣಾದಿಕೈರ್ಗೀತೈಃ ಪುರಾಣಪಠನೇನ ಚ ॥೬೭॥ 
ಮುಹೋತ್ಸವಂ ಪ್ರಕುರ್ವೀತ ತತೋ ಜಾಗರಣೇನ ಚ । 

ತತಃ ಪ್ರಭಾತೇ ನಿಮಲೇಂಗ್ನಿಕಾರ್ಯಂ ಚ ಸಮಾಚರೇತ್‌ ॥೬೮॥ 
ಅಷ್ಟಾಕ್ಸರೇಣ ಮಂತ್ರೇಣ ಸಮಿದಾಜ್ಯಚರೂನಸಿ । 
ಲಾಜಾನ್ಮಧುಸಮಿನ್ಮಿಶ್ರಾನ್‌ ಜುಹುಯಾಚ್ಚ ತತಃ ಶ್ರಿಯೇ ॥೬೯॥ 
ಸೂಕ್ತೇನಾಷ್ಟೋತ್ತರಶತಂ ಬ್ರಹ್ಮಾದೀನಾಂ ತದಂತತಃ । 
ಅಷ್ಟಾಹುತೀರ್ವೈ ಜುಹುಯಾತ್ಮ್ರಮಾದೇಕೈಕಶಸ್ತಿಲೈಃ ॥೭೦॥ 


೬೫, ಬ್ರಾಹ್ಮಣೋತ್ತಮರನ್ನು ಬರಮಾಡಿಕೊಂಡು ಅವರನ್ನು ಪರಮಾತ್ಮ 
ಸ್ವರೂಪರೆಂದೇ ಭಾವಿಸಿ ವಸ್ತ್ರದ್ವಯಗಳಿಂದಲೂ, ಪೂಮಾಲೆಗಳಿಂದಲೂ, 
ಸುಗಂಧದ್ರವ್ಯಗಳಿಂದಲೂ, ಭಕ, ಭೋಜ್ಯ, ಫಲಸಹಿತಗಳಾದ ಭೋಜನ 
ಗಳಿಂದಲೂ ತೃಪ್ತಿಗೊಳಿಸಬೇಕು. 

೬೬, ಮತ್ತು ದಾಮೋದರನಿಗೆ ಗಂಗೋದಕದ ಅಭಿಸೇಕವೇ 
ಮುಖ್ಯಾಂಗವಾದ ಪೂಜೆಯನ್ನು ಯಥೋಚಿತರೀತಿಯಲ್ಲಿ ಮಾಡಬೇಕು. 
ಈ ಅರ್ಚನೆಯೇ ವಿಧ್ಯುಕ್ತವಾದುದಾಗುವುದು. 

೬೭. 6" ತದ್ವಿಸ್ಣೋಃ ಪರಮಂ ಪದಂ” ಇತ್ಯಾದಿ ಮಂತ್ರದಿಂದ 
ಬ್ರಹ್ಮಾದಿ ದೇವತೆಗಳನ್ನೂ ಪೂಜೆಮಾಡಬೇಕು. ವೇಣ್ಮು ವೀಣಾದಿ ವಾದ್ಯ 
ಶ್ರವಣದಿಂದಲೂ. ಸಂಗೀತಗಳಿಂದಲೂ, ಪುರಾಣಪಠನಗಳಿಂದಲೂ ಪೂಜೆಯನ್ನು 
ಸಮಗ್ರಗೊಳಿಸಬೇಕು. 

೬೮-೬೯. ಇಂತು ಜಾಗರಣೆಯನ್ನು ಮಾಡಿ ರಾತ್ರಿಯನ್ನು ಕಳೆಯುತ್ತ 
ಮಹೋತ್ಸವವನ್ನು ನಡೆಸಿ ನಿರ್ಮಲವಾದ ಸೂರ್ಯೋದಯವಾಗಲು ಔಪಾಸನೆ 
ಹೋಮಾದಿಗಳನ್ನು ಮಾಡಬೇಕು. ಮಹಾವಿಷ್ಣುವಿನ ಅಷ್ಟಾಕ್ಸರೀಮಂತ್ರದಿಂದ 
ಸಮಿತ್ತುಗಳು, ಆಜ್ಯ, ಚರು, ಲಾಜಾಕ್ಸತೆಗಳು, ಮಧುಲೇಪಿತಗಳಾದ ಸಮಿತ್ತು, 
ಗಳಿಂದ ಐಶ್ವರ್ಯಕಾಮನಾದ ಮನುಷ್ಯನು ಅಗ್ನಿಯಲ್ಲಿ ಹೋಮಮಾಡಬೇಕು. 

೭೦. ವಿಷ್ಣು ಸೂಕ್ತದಿಂದ ನೂರೆಂಟು ಆಹುತಿಗಳನ್ನು ಕೊಟ್ಟು ಬಳಿಕ 
ಬ್ರಹ್ಮನೇ ಮೊದಲಾದ ದ್ವಾದಶ ವೈಷ್ಣವರಿಗೆ ಒಬ್ಬೊಬ್ಬರಿಗೂ ತಿಲದಿಂದ 
ಶ್ರಮವಾಗಿ ಎಂಟಿಂಟು ಆಹುತಿಗಳನ್ನು ಕೊಡಬೇಕು. 


೫೨೬ ಶ್ರೀ ಸ್ಮಾಂದೆಮ ಹಾಪುರಾಣಂ 


ಬ್ರಹ್ಮಾಣಂ ನಾರದಂ ದಕ್ಷೆಂ ವಶಿಷ್ಠಂ ಗೌತಮಂ ತಥಾ । 


ಸನತ್ಯುಮಾರಮತ್ರಿಂ ಚ ಭರದ್ವಾಜಂ ಚೆ ಕಶ್ಯಪಂ 20೧ 
ದೂರ್ವಾಸಸಮಗಸ್ವ್ಯಂ ಚ ಮಹಾದೇವಂ ತತಃ ಪರಂ । 
ವಿಖ್ಯಾತಾ ವೈಷ್ಣವಾ ಹ್ಯೇತೇ ನಿಷ್ಣುರೂಪಾ ನ ಸಂಶೆಯಃ ॥ ೭೨ 0 


ಏತಾನ್ಸೆಂಪೂಜಯನ್ನಿಪ್ಪಾನ್ಹಿಷ್ಟುಃ ಪ್ರೀಣಾತಿ ತತ್‌ಕ್ಸೈಣಾತ್‌ । 
ಹೋಮಾನ್ರ್ತೇ ಪ್ರಾಶನಂ ಕೃತ್ವಾ ದದ್ಯಾವಾಚಾರ್ಯದಕ್ಸಿಣಾಂ ॥ ೭೩ ॥ 
ಸುವರ್ಣಭೂಷಿತಾಂ ಧೇನುಂ ವಸ್ತ್ರಂ ಧಾನ್ಯಂ ಚ ಭಕ್ತಿತಃ। 

ಪ್ರೀತಯೇ ವಾಸುದೇವಸ್ಯ ಭೋಜಯೇದ್ದ್ವಿಜಪುಂಗವಾನ್‌ ॥ ೭೩೪8 
ಸರ್ವೋಪಚಾರಸೆಹಿತಂ ದದ್ಯಾದ್ಹಾಮೋದರಂ ತತಃ ॥ ೭೫ ॥ 
ಓಂ ದಾನೋದರ ಜಗನ್ನಾಥ ತ್ವನ್ಮಯಂ ವಿಶ್ವಮೇವ ಹಿ । 
ತೈದಾಧಾರನಿಂದಂ ಸರ್ವಂ ತ್ವಂ ಧರ್ಮಃ ಸರ್ವಭಾವನಃ । 
ತೈತ್ರೈಸಾದಾದ್ವ ತಂ ಚೀರ್ಣಂ ಸುಸಂಪೂರ್ಣಂ ತದಸ್ತು ಮೇ ॥ ೭೬॥ 





೭೧-೭೨. ಬ್ರಹ್ಮದೇವನು, ನಾರದನು, ದಕ್ಸನು, ವಸಿಷ್ಠನು, ಗೌತಮನು, 
ಸನತ್ಪುಮಾರನು, ಅತ್ರಿಯು, ಭರದ್ವಾಜನು, ಕಶ್ಯಪನು, ದೂರ್ವಾಸ 
ಮಹರ್ಷಿಯು, ಅಗಸ್ತ್ಯನು, ಮಹೇಶ್ವರನು ಈ ಹೆನ್ನೆರಡು ಜನರೂ ಮೈಷ್ಟ್ಯವರೆಂಬ 
ಪ್ರಖ್ಯಾತಿಯನ್ನು ಪಡೆದಿರುವರು. ಇವರೆಲ್ಲರೂ ಮಹಾವಿಷ್ಣುವಿನ ರೂಪಗಳೇ 
ಎಂಬುದರಲ್ಲಿ ಸಂದೇಹವಿಲ್ಲ. 

೭೩. ಈ ಬ್ರಾಹ್ಮಣೋತ್ತಮರನ್ನು ಪೂಜಿಸಲು ಮಹಾವಿಷ್ಣುವು ಕಣ 
ಮಾತ್ರದಲ್ಲಿ ಸಂತೋಷವನ್ನು ಪಡೆಯುವನು. ಇಂತು ಹೋಮವನ್ನು ಮಾಡಿ 
ಹೋಮಶೇಷವನ್ನು ಪ್ರಾಶನಮಾಡಿ ಬಳಿಕ ಆಚಾರ್ಯದಕ್ಸಿಣೆಯನ್ನು 
ಕೊಡಬೇಕು. 

೭೪. ಕೊಂಬು ಗೊರಸುಗಳಲ್ಲಿ ಚಿನ್ನದ ಆಭರಣಗಳುಳ್ಳ, ಆಕಳನ್ನೂ, 
ವಸ್ತ್ರವನ್ನೂ, ಧಾನ್ಯರಾಶಿಯನ್ನೂ ಪುರೋಹಿತನಿಗೆ ಭಕ್ತಿಯಿಂದ ಸಮರ್ಪಿಸಿ 
ಶ್ರೀ ವಾಸುದೇವನು ಸುಪ್ರೀತನಾಗುವುದಕ್ಕಾಗಿ ಬ್ರಾಹ್ಮೆಣಶ್ರೇಷ್ಮರಿಗೆ ಉತ್ತಮ 
ಭೋಜನವನ್ನು ಮಾಡಿಸಬೇಕು. 

೭೫. ಮತ್ತು ಸಕಲ ವಸ್ತ್ರಾಲಂಕಾರಗಳಿಂದ ಭೂಷಿತವಾದ ದಾಮೋದರನ 
ಪ್ರತಿಮೆಯನ್ನು ಬಳಿಕ ದಾನಮಾಡಬೇಕು. 

೭೬. ದಾನ ಮಂತ್ರವು ಈ ರೀತಿಯಾಗಿರುವುದು. ದಾಮೋದರನೆ ! 
ಲೋಕೇಶ್ವರನೆ! ನಿಶ್ವವೆಲ್ಲವೂ ನಿನ್ನಿಂದ ವ್ಯಾವಿತವಾಗಿಯೇ ಇರುವುದಲ್ಲವೆ. 
ಇದೆಲ್ಲವೂ ನಿನ್ನ ಆಧಾರದಮೇಲೆಯೇ ನಿಂತಿರುವುದು. ನೀನೇ ಸಕಲ ಪ್ರಪಂಚದ 


ಭಾವನೆಗೆ ಆಧಾರಸ್ತಂಭವಾಗಿರುವ ಧರ್ಮದ ಸ್ವರೂಪನಾಗಿರುವೆ.  ನಿನ್ಸ 


ಖಕೋನಚತ್ವಾರಿಂಶೋತಧ್ಯಾಯಃ ೫೨೭ 


ದಾಮೋದರಃ ಪ್ರದಾತಾ ಚ ಗೃಹೀತಾ ಚ ವೃಷಧ್ವಜಃ । 

ಪ್ರದೀಯತೇ ಜಗನ್ನಾಫಃ ಪ್ರೀಯತಾಂ ಮೇ ಜಗದ್ಗುರುಃ ॥೭೭॥ 
ಇತಿ ಮಂತ್ರಂ ಜಪನ್‌ ದದ್ಯಾವಾಚಾರ್ಯಾಯ ಸುರೋತ್ತಮಂ | 
ಸಮಾಪ್ಯ ಪೂಜಯೇದ್ಭಕ್ತ್ಯಾ ಸ್ತೂಯಾತ್ತಂ ಚ ಪ್ರಸಾದಯೇತ್‌ ॥೭೮॥ 
ಆಜಚಾರ್ಯೇ ಪರಿತುಷ್ಟೇ ತು ತುಷ್ಟೋ ಭವತಿ ಮಾಧವಃ । 


ತತ್ತದ್ದ್ರವ್ಯಾಣಿ ಚ ತತೋ ದದ್ಯಾದ್ದಿಪ್ರೇಭ್ಯ ಏವ ಹಿ ॥೭೯॥ 
ತತಃ ಸ್ವಯಂ ವೈ ಭುಂಜೀತ ಇಷ್ಟೈಃ ಶಿಷ್ಟೈಃ ಸ್ವಬಂಧುಭಿಃ । 
ಚಾತುರ್ಮಾಸ್ಯವ್ರತಂ ಚೇದಂ ಪ್ರತಿಷ್ಠಾಪ್ಯ ನಿಧಾನತಃ ॥೮೦॥ 
ಯಥೋಕ್ತಫಲಸಂಪನ್ನೋ ನಿಷ್ಣುಲೋಕಮವಾಪ್ಪುಯಾತ್‌ । 
ಶ್ರುತಿಸ್ಥೃತಿಪುರಾಣೇಷು ನಾತಃ ಪರತರಂ ವ್ರತಂ ॥ ೮೧॥ 
ಯೇನಾನುಸ್ಮಿತಮಾತ್ರೇಣ ಕೃತಕೃತ್ಯೋ ಭವೇನ್ನರಃ । 

ನಿಷ್ಠೋಃ ಪ್ರೀತಿಕರಂ ಯಾದೃಜ್ನ ತಥಾನ್ಯದ್ವ ತಂ ದ್ವಿಜಾಃ ॥ ೮೨॥ 





ಅನುಗ್ರಹದಿಂದ ನನ್ನ ಚಾತುರ್ಮಾಸ್ಯ ವ್ರತವು ಮುಗಿಯಿತು. ಅದು ನನಗೆ 
ಸಂಪೂರ್ಣ ಫಲದಾಯಕವಾಗಲಿ. 

೭೭. ದಾನಮಾಡುವವನು ದಾಮೋದರನು. ಪರಿಗ್ರಹಿಸುವವನು ಮಹಾ 
ದೇವನು. ಈ ಭಾವದಿಂದ ಜಗನ್ನಾಥನ ವಿಗ್ರಹವನ್ನು ದಾನಮಾಡುತ್ತಿರುವೆನು. 
ಲೋಕಗುರುವಾದ ಆತನು ನನ್ನಲ್ಲಿ ಪ್ರಸನ್ನನಾಗಲಿ. 

೭೮. ಇಂತೆಂಬ ಮಂತ್ರವನ್ನು ಜಪಿಸುತ್ತ ಆಚಾರ್ಯನಿಗೆ ದಾಮೋದರ 
ಪ್ರತಿಮೆಯನ್ನು ಅರ್ಪಿಸಬೇಕು. ವ್ರತವು ಸಾಂಗವಾಗಿ ಹೆರವೇರಲು 
ಆಚಾರ್ಯನನ್ನು ಭಕ್ತಿಯಿಂದ ಪೂಜಿಸಿ, ಸ್ತೋತ್ರಮಾಡಿ ಆತನ ಅನುಗ್ರಹವನ್ನು 
ಪಡೆಯಬೇಕು. 

೭೯. ಆಚಾರ್ಯನು ಸಂತೋಷಗೊಳ್ಳಲು ಶ್ರೀಮನ್ನಾರಾಯಣನೊ 
ಸಂತುಷ್ಟನಾಗುವನು. ಬಳಿಕ ಉಳಿದ ಬ್ರಾಹ್ಮಣರಿಗೂ ಯಥೋಚಿತವಾಗಿ 
ದ್ರವ್ಯವನ್ನು ವಿನಿಯೋಗಿಸಬೇಕು. 

೮೦-೮೧. ಆಮೇಲೆ ಇಷ್ಟ, ಶಿಷ್ಟ, ಮಿತ್ರ, ಬಂಧುಗಳೊಡನೆ ತಾನೂ 
ಭೋಜನವನ್ನು ಮಾಡಬೇಕು. ಇಂತು ಚಾತುರ್ಮಾಸ್ಯ ವ್ರತವನ್ನು ವಿಧ್ಯುಕ್ತ 
ರೀತಿಯಿಂದ ಸಮಾಪ್ತಿಗೊಳಿಸಲು ಶಾಸ್ತ್ರೋಕ್ತ್ಕಗಳಾದ ಫೆಲಗಳನ್ನೆಲ್ಲ ಇಲ್ಲಿ 
ಅನುಭವಿಸಿ ಕೊನೆಯಲ್ಲಿ ವಿಷ್ಣು ಲೋಕವನ್ನು ಮಾನವನು ಸಡೆಯುವನು. ಸಕಲ 
ಶ್ರುತಿ, ಸ್ಮೃತಿ, ಪುರಾಣಗಳಲ್ಲಿ ಹುಡುಕಿದರೂ ಇದಕ್ಕಿಂತ ಉತ್ತಮವಾದ 
ವ್ರತವು ಮತ್ತೊಂದಿಲ್ಲವು. 

೮೨. ಈ ವ್ರತವನ್ನು ಅನುಷ್ಮಾನಮಾಡಿದ ಮಾತ್ರದಿಂದಲೇ ಮನುಷ್ಯನು 


೫೨೮ ಶ್ರೀ ಸ್ಮಾಂದೆಮೆಹಾಪುರಾಣಂ 


ತಿಲಪಾತ್ರಸಹಸ್ಸೈೆಸ್ತು ಗೆನಾಂ ಚೈವಾಯಖುತಾಯಂತೈಃ । 


ಕೃಷ್ಣಾಜಿನಶತೇನಾಪಿ ಕನ್ಯಾನಾನುಯು ತೇನ ಚೆ 1 ೮೩॥ 
ದತ್ತ್ವಾ ಯತ್ಛಲಮಾಪ್ಟೋತಿ ಕೃತ್ವೈತೆದ್ವ ತವಂುತ್ತಮಂ | 
ಸಾರ್ಧತ್ರಿಕೋಟಿತೀರ್ಥಾನಾಮಭಿಷೇಕಫಲಂ ತಥಾ ॥ ೮೪ ॥ 


ಪ್ರಾಪ್ಲೋತಿ ತತ್ಸಲಂ ವಿಪ್ರಾ ಯಂ ಯಂ ಕಾಮಯತೇ ನರಃ ॥ ೮೫ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವೆಖಂಡೇ ಪುರುಷೋತ್ತಮತಕ್ಸೇತ್ರಮಾಹಾತ್ಮ್ಯೇ ಜೈಮಿನಿಯಸಿ 
ಸಂವಾದೇ 4" ಚಾತುರ್ಮಾಸ್ಯವಿಧಿವರ್ಣನಂ?' ನಾಮ 
ಏಕೋನಚತ್ವಾರಿಂಶೋ€ಧ್ಯಾಯಃ 





ಕೃತಕೃತ್ಯನಾಗುವನು. ಎಲ್ಫೈ ದ್ವಿಜವರ್ಯರಿರಾ! ಈ ವ್ರತವು ಮಹಾವಿಷ್ಣುವಿಗೆ 
ಪ್ರೀತಿಯನ್ನುಂಟುಮಾಡುವಂತೆ ಮತ್ತೆ ಯಾವ ವ್ರತವೂ ಮಾಡಲಾರದು. 

೮೩-೮೫. ಬ್ರಾಹ್ಮಣೋತ್ತಮರಿರಾ! ಒಂದು ಸಾವಿರ ತಿಲಪಾತ್ರಗಳನ್ನೂ, 
ಒಂದು ಲಕ್ಷ ಕಪಿಟೆಗೋವುಗಳನ್ನೂ, ನೂರಾರು ಕೃಷ್ಣಾಜಿನಗಳನ್ನೂ, ಹತ್ತು 
ಸಾವಿರ ಕನ್ಶೈಯರನ್ನೂ ದಾನಮಾಡುವುದರಿಂದಲೂ ಮೂರೂವರೆ ಕೋಟ 
ತೀರ್ಥಗಳಲ್ಲಿ ಸ್ನಾನ ಮಾಡುವುದರಿಂದಲೂ ಯಾವ ಫಲವನ್ನು ಮಾನವನು 
ಪಡೆಯುವನೊ, ಈ ವ್ರತವನ್ನು ಮಾಡುವುದರಿಂದ ಆ ಫಲವನ್ನೈ ಪಡೆಯುವ 
ಸಲ್ಲದೆ ಇತರ ಯಾವ ಯಾವ ಅಭಿಲಾಷೆಗಳನ್ನು ಮನಸ್ಸಿನಲ್ಲಿ ತೋರಿಸುವನೊ, 
ಅವುಗಳನ್ನೂ ಹೊಂದುವನು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಪುರುಷೋತ್ತಮಕ್ಸೇತ್ರ 
ಮಾಹಾತ್ಮ್ಯದ ಜೈಮಿನಿಯಷಿಸಂವಾದದಲ್ಲಿ 86 ಚಾತುರ್ಮಾಸ್ಯವಿಧಿವರ್ಣನ''ವೆಂಬ 
ಮುಂವ್ವಶ್ತೊಂಬತ್ತನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ ॥ 
ಅಥ ಚತಾ ರಿಂ ಶೋಧ್ಯಾಯಃ 
ಪ್ರಾನರಣೋಶ್ಸವವರ್ಣನಂ 
ಜೈಮಿನಿರುವಾಚ :- 
ಮಾರ್ಗಶೀರ್ಷೇ ಸಿತೇ ಪಕ್ಸೇ ಷಷ್ಕ್ಯಾಂ ಪ್ರಾವರಣೋತ್ಸವಂ । 
ಕೃತ್ವಾ ದೃಷ್ಟ್ಯಾ ನರೋ ಭಕ್ತ್ಯಾ ವೈಷ್ಣವಂ ಲೋಕಮಾಪ್ಪುಯಾತ್‌ ॥೧॥ 
ವಿಧಾನಂ ತಸ್ಯ ನಕ್ಸ್ಯಾನಿ ಶ್ರಣಂಧ್ವಂ ಮವನಂಯೋಧುನಾ । 
ವನಾಸೋಂಧಿವಾಸಂ ಕುರ್ನೀತ ಪಂಚಮ್ಯಾಂ ನಿಶಿ ಕರ್ಮವಿತ್‌ ॥೨॥ 
ದೇವಾಗ್ರೇ ಮಂಡಸೇ ಕುರ್ಯಾತ್ಸದ್ಮಮಷ್ಟದಲಾಸ್ಚಿತಂ। 


ದಿಕ್ಸಾಲಾನ್ಪೂಜಯೇದ್ದಿಕ್ಸು ಕ್ಲೇತ್ರಸಾಲಂ ಗಣಾಧಿಪಂ Han 

ಚಂಡಪ್ರಚಂಡೌ ಚ ಬಹಿಶ್ಚತುರ್ದಿಕ್ಟು, ಪ್ರಪೂಜಯೇತ್‌ । 

ಮಧ್ಯೇ ಪಾತ್ರಂ ಸಮಾಧಾಯ ಪ್ರೋಕ್ಸಯೇದ್ವಸ್ತ್ರವಾರಿಣಾ u 9 

ಮ್ಯುತಾನಸ್ಟೇತಿ ಮಂತ್ರೇಣ ಚ್ಛಾದಯೇದ್ದಿವ್ಯವಾಸಸಾ । 

ಸುಧೂಪಿತೆಂ ವಸ್ತ್ರಜಾತಮೇಶವಿಂಶತಿಸಂಖ್ಯಕಂ ॥೫॥ 
ಕನ್ನಡದ ಅನುವಾದ 


ಪ್ರಾವರಣೋತ್ಸವ ವರ್ಣನ 

೧. ಜೈಮಿನಿಯು ಹೇಳುತ್ತಾನೆ:--ಮಾರ್ಗಶೀರ್ಷಮಾಸದ ಶುಕ್ಲ ಪಕ್ಸದ 
ಷಷ್ಮಿ ತಿಥಿಯ ದಿವಸದಲ್ಲಿ ಭಗವಂತನಿಗೆ ಪ್ರಾವರಣೋತ್ಸವವನ್ನು 
ಮಾಡಿಸಿದವನೂ, ಅದನ್ನು ನೋಡಿದವನೂ ಭಕ್ತಿಯುಕ್ತನಾಗಿ ವಿಷ್ಣು 
ಲೋಕವನ್ನು ಹೊಂದುವನು. 

೨. ಮಹಾಮುನಿಗಳಿರಾ! ಅದರ ವಿಧಾನವನ್ನು ಹೇಳುವೆನು, ಶ್ರದ್ದೆಯಿಂದ 
ಕೇಳಿರಿ. ಹಿಂದಿನ ಪಂಚಮಿಯ ದಿನ ಕರ್ಮಜ್ಞನಾದ ಮನುಷ್ಯನು ಕೇವಲ 
ವಸ್ತ್ರಗಳನ್ನೇ, ಹಾಸಿಗೆ ಹೊದಿಕೆಗಳನ್ನಾಗಿ ಮಾಡಿಕೊಂಡಿರಬೇಕು. 

೩. ದೇವದೇವನ ಮುಂದುಗಡೆಯಲ್ಲಿ ಒಂದು ಮಂಟಪವನ್ನು ನಿರ್ಮಾಣ 
ಮಾಡಿ ಅದರಲ್ಲಿ ಎಂಟು ದಳಗಳ ಪದ್ಮವೊಂದನ್ನು ಚಿತ್ರಿಸಬೇಕು. ಎಂಟು 
ದಿಕ್ಕುಗಳಲ್ಲಿ ದಿಕ್ಟಾಲಕರನ್ನೂ, ಕ್ಲೇತ್ರಪಾಲಕರನ್ನೂ, ಗಣಪತಿಯನ್ನೂ ಕ್ರಮ 
ವಾಗಿ ಪೂಜಿಸಬೇಕು. 

೪. ಆವರಣದ ಹೊರಗೆ ನಾಲ್ಕು ದಿಕ್ಕುಗಳಲ್ಲಿಯೂ ಚಂಡಪ್ರಚಂಡರೆಂಬ 
ದ್ವಾರಪಾಲಕರನ್ನು ಪೂಜಿಸಿ ಮಂಡಲದ ಮಧ್ಯದಲ್ಲಿ ಕಳಶವನ್ನು ಸ್ಥಾಪಿಸಿ 
ಅದನ್ನು ವಸ್ರ್ರೋದಕದಿಂದ ಪ್ರೋಕ್ಸಣೆ ಮಾಡಬೇಕು. 

೫. "" ದ್ಯುತಾನಸ್ತ್ವ'' ಎಂಬ ಮಂತ್ರದಿಂದ ಆ ಕಳಶವನ್ನು ದಿವ್ಯ 


೫೩೦ ಶ್ರೀ ಸ್ಕಾಂದೆಮ ಹಾಪುರಾಣಂ 


ತನ್ಮಧ್ಯೇ ಸ್ಥಾಪಯೇನ್ಮೆಂತ್ರಂ ವೈಷ್ಣವಂ ಚೆ ಸಮುಚ್ಚರನ್‌ । 


ಅನ್ಯೇನ ನಾಸಸಾ ತದ್ದಿ ಸಮಾಚ್ಛಾದ್ಯ ಪ್ರಯತ್ನತಃ ॥೬॥ 
ಸ್ಪೃಷ್ಟ್ವಾ ಜಪೇನ್ಮಂತ್ರನಿಮಂ ಸಂಸ್ಕರನ್ಪುರುಷೋತ್ತಮಂ । 
ಆಚ್ಛಾದಕೋ ಯೋ ಜಗತಾಂ ತೇಜಸಾ ನಿಷ್ಣುರವ್ಯಯಃ Hen 
ವಸೆನಾತ್ತಸ್ಯ ವಸ್ತ್ರ ತ್ವಂ ವಸ ವಾಸೇ ಜಗತ್ಪತೇ । 

ಇಂದ್ರಘೋಷಸ್ಟ್ವೇತಿ ರಕ್ಸಾಂ ವಿದಧ್ಯಾತ್ತಸ್ಯ ಸರ್ವತಃ Hen 
ಪೂಜಯೇದ್ದಂಫಪುಷ್ಟಾಭ್ಯಾಂ ತತೋ ದೇವಂ ಪ್ರಪೂಜಯೇತ್‌ । 
ಸರ್ವಲೇಪಂ ಪ್ರಕುರ್ನೀತ ನೃತ್ಯಗೀತೈರ್ನಯೇನ್ನಿಶಾಂ Hen 
ತತೋ$ರುಣೋದಯೇ ಕಾಲೇ ಪ್ರಾತಃಸಂಧ್ಯಾಸಮಾಪತಃ । 

ಪುನಃ ಪ್ರಪೂಜಯೇದ್ದೇವಂ ಪೂರ್ವವತ್ಸುಸಮಾಹಿತಃ Hoon 
ತತಸ್ತಂ ಪೂಜಿತಂ ವಸ್ತ್ರಸಮೂಹಂ ಬಹಿರಾನಯೇತ್‌ । 
ಕಾರ್ಸಾಸಪಟ್ಟಕ್ಟೌ ಮಾಢ್ಯಂ ತಥೈವಾಚ್ಛಾನಿತಂ ದ್ವಿಜಾಃ ॥೧೧॥ 





ವಸ್ತ್ರದಿಂದ ಆಚ್ಛ್ರಾದಿಸಬೇಕು. ಬಳಿಕ ಧೂಪದ ಸುವಾಸನೆಯಿಂದ ಕೂಡಿದ 
ಇಪ್ಪತ್ತೊಂದು ವಸ್ತ್ರಗಳನ್ನು ಆ ಕಳಶಕ್ಕೆ ತೊಡಿಸಬೇಕು. 

೬. ಅದರ ಮಧ್ಯದಲ್ಲಿ ಶ್ರೀ ನೃಸಿಂಹಮೂರ್ತಿಯನ್ನು ವಿಷ್ಣುಸೂಕ್ತ 
ಮಂತ್ರಗಳನ್ನುಚ್ಚರಿಸುತ್ತ ಸ್ಥಾ ಸನೆಮಾಡಬೇಕು. ಆ ವಿಗ್ರಹವನ್ನೂ ಸಹ 
ಪ್ರಯತ್ನಪೂರ್ವಕವಾಗಿ ಬೇರೊಂದು ವಸ್ತ್ರದಿಂಪ ಆಚ್ಛ್ರಾದಿಸಬೇಕು. 

೭-೮. ಬಳಿಕ ಆ ವಿಗ್ರಹವನ್ನು ಕೈಯಲ್ಲಿ ಮುಟ್ಟ ಪುರುಷೋತ್ತಮನನ್ನೇ 
ಸ್ಮರಿಸುತ್ತ ಮಂತ್ರವನ್ನುಚ್ಚರಿಸಬೇಕು. "ಯಾವ ಅವ್ಯಯನಾದ ಮಹಾ 
ವಿಷ್ಣುವು ತನ್ನ ತೇಜಸ್ಸಿನಿಂದ ಸಕಲ ಲೋಕಗಳನ್ನೂ ಆಚ್ಛಾದಿಸಿರುವಕ್ಕೊ 
ಆತನನ್ನೂ ನೀನು ಆಚ್ಛಾದಿಸಿರುವೆ. ಎಲ್ಫೈ ವಸ್ತ್ರವೆ! ಆದುದರಿಂದ ನೀನು 
ಲೋಕೇಶ್ವರನಾದ ಮಹಾವಿಷ್ಣುವಿನ ಲೋಕದಲ್ಲಿ ವಾಸಮಾಡು.?” ಬಳಿಕ 
“ ಇಂದ್ರಘೋಷಸ್ತ್ಸ್ವ''ಎಂಬ ಮಂತ್ರದಿಂದ ಆ ಕಳಶಕ್ಕೆ ಸಕಲ ದಿಕ್ಕುಗಳಲ್ಲಿಯೂ 
ರಕ್ಷಣೆಯನ್ನು ಮಾಡಬೇಕು. 

೯. ಕಳಶವನ್ನು ಗಂಧಪುಷ್ಪಗಳಿಂದ ಪೂಜಿಸಿ ಬಳಿಕ ದೇವನನ್ನು 
ಪೂಜಿಸಬೇಕು. ಸರ್ವಸುಗಂಧಗಳಿಂದ ಪರಮಾತ್ಮನಿಗೆ ಲೇಪವನ್ನು ಮಾಡಿ 
ಆ ರಾತ್ರಿಯನ್ನು ನೃತ್ಯಗೀತಾದಿ ಕಲಾಪಗಳಿಂದ ಜಾಗರಣೆಯಲ್ಲಿ ಕಳೆಯಬೇಕು. 

೧೦. ಅರುಣೋದಯ ಕಾಲದಲ್ಲಿ ಎದ್ದು ಸ್ಪಾನಸಂಧ್ಯಾವಂದನಾದಿಗಳನ್ನು 
ಪೂರೈಸಿಕೊಂಡು ಮುನ್ನಿನಂತೆಯೇ ಪ್ರಶಾಂತಚಿತ್ತನಾಗಿ ಶ್ರೀನೃಸಿಂಹಸ್ವಾಮಿಗೆ 
ಪುನಃ ಪೂಜೆಯನ್ನು ಮೇಲೆ ಹೇಳಿವ ವಿಧಾನದಿಂದ ಮಾಡಬೇಕು. 

೧೧. ಬ್ರಾಹ್ಮಣರಿರಾ! ಬಳಿಕ ವಸ್ತ್ರ ಸಮೂಹದಿಂದಾಚ್ಛಾದಿತವಾದ 


ಚತ್ವಾರಿಂಶೋ$ತಧ್ಯಾಯಃ ೫೩೧ 


ಛತ್ರಧೈಜಪತಾಕಾಭಿಶ್ಲಾಮರಾಂದೋಲನೈಸ್ತಥಾ 1 


ಗೀತವಾದಿತ್ರನೃತ್ಯೈಶ್ನ ಪ್ರಸೂನೋತ್ಠಿರಣೇನ ಚ ॥ ೧೨ ॥ 
ಪ್ರಾಸಾದಂ ತ್ರಿಃ ಪರಿಭ ಎಷ್ಯು ದೇವಂ ತ್ರಿರ್ಭ್ರಾಮುಯೇತ್ರತಃ । 
ಆಚ್ಛಾದಿತಂ ತದಾಕೃಷ್ಯ ಸಂಸ್ಕ್ಯರ್ಯಾದ್ವೀಕ್ಬಣಾದಿಭಿಃ ॥ ೧೩॥ 
ಸಪ್ತಭಿಃ ಸಪ್ತಭಿರ್ದೇವಾನ್ವಾಸೋಭಿಃ ಪರಿವೇಷ್ಟಯೇತ್‌ ! 
ಮುಖವರ್ಜಂ ತು ಸರ್ವಾಂಗಂ ಶೀತಪ್ರಾವರಣೈರ್ದ್ವಿಜಾಃ ॥ ೧೪॥ 


ತಾಂಬೂಲಂ ಚ ನಿವೇದ್ಯಾಥ ಕರ್ಪೂರಲತಿಕಾಂ ತಥಾ । 

ದೂರ್ವಾಕ್ಷತೈಃ ಪ್ರಪೂಜ್ಯಾಥ ಕುರ್ಯಾನ್ಸೀರಾಜನಂ ವಿಭೋ ॥ ೧೫ ॥ 
ಹಿಮಾಗಮೇ ನೃಸಿಂಹಂ ಯೇ ಪ್ರಾವೃಣ್ವಂತಿ ಸುಚೇಲಕೈಃ । 

ಪಶ್ಯಂತಿ ಪ್ರಾವೃತಿಂಯೇ ವಾನ ತೇಷಾಂ ಮೋಹಸಂವೃತಿಃ 1 

ತೇ ದ್ವಂದ್ವವಾತಶೀತೋತ್ಸ್ಥ ಭಯಂ ನಾಪ್ಲುನತೇ ಕ್ವಚಿತ್‌ ॥ ೧೬ ॥ 





ಕಳಶವನ್ನೂ, ಹತ್ತಿ, ರೇಷ್ಮೆ, ಉಣ್ಣೆಗಳ ವಸ್ತ್ರಗಳಿಂದಾವೃತನಾದ ನೃಸಿಂಹ 
ಸ್ವಾಮಿಯ ವಿಗ್ರಹವನ್ನೂ ಮಂಟಪದ ಹೊರಗಿನ ಪ್ರಾಸಾದಕ್ಕೆ ಬಿಜ 
ಮಾಡಿಸಬೇಕು. 

೧೨. ಛತ್ರ, ಧ್ವಜ, ಪತಾಕೆಗಳು, ಚಾಮರ, ಪಲ್ಲಕ್ಕಿಗಳಿಂದಲೂ, ಸಂಗೀತ, 
ವಾದ್ಯ, ನೃತ್ಯಗಳಿಂದಲೂ, ಪುಷ್ಪಗಳನ್ನೆರಚುವುದರಿಂದಲೂ ಮಹೋತ್ಸವವನ್ನು 
ನಡೆಸಬೇಕು. 

೧೩. ಇಂತು ಪ್ರಾಸಾದವನ್ನು ಮೂರುಸಲ ಪ್ರದಕ್ಸಿಣೆಗೈದು ಬಳಿಕ 
ಮೂಲವಿಗ್ರಹದ ದೇವಾಲಯವನ್ನೂ ಮೂರುಸಲ ಪ್ರದಕ್ಷಿಣೆ ಮಾಡಿಸಬೇಕು. 
ಬಳಿಕ ವಸ್ತ್ರಾಚ್ಛಾದಿತವಾದ ನೃಸಿಂಹ ವಿಗ್ರಹವನ್ನು ಕಳಶದಿಂದ ಹೊರಕ್ಕೆ 
ತೆಗೆದು ನೀಕ್ಸಣಾದಿಕ್ರಿಯೆಗಳಿಂದ ಸಂಸ್ಕಾರಮಾಡಬೇಕು. 

೧೪. ಆವಾಹಿತರಾದ ದೇವತೆಗಳಲ್ಲಿ ಪ್ರತಿಯೊಬ್ಬರನ್ನೂ ಏಳು ಏಳ?) 
ವಸ್ತ್ರಗಳಿಂದ ಆಚ್ಛಾದಿಸಬೇಕು. ದ್ವಿಜಶ್ರೇಷ್ಠರಿರಾ! ದೇವತೆಗಳಿಗೆ ಶೀತಬಾದೆ 
ಯಾಗದಂತೆ ಮುಖವೊಂದನ್ನು ಬಿಟ್ಟು ಉಳಿದ ಸರ್ವಾಂಗಗಳನ್ನೂ ವಸ್ತ್ರಗಳಿಂದ 
ಹೊದ್ದಿ ಸಬೇಕು. 

೧೫. ಬಳಿಕ ತಾಂಬೂಲವನ್ನೂ ಕರ್ಪೂರಲತೆಯನ್ನೂ ಸಮರ್ಪಿಸಿ. 
ದೂರ್ವಾಕ್ಸತೆಗಳಿಂದ ನಾಮಪೂಜೆಯನ್ನುಮಾಡಿ ಕೊನೆಯಲ್ಲಿ ಪರಮಾತ್ಮನಿಗೆ 
ಉತ್ತರನೀರಾಜನವನ್ನು ಮಾಡಬೇಕು. 

೧೬. ಈ ವಿಧವಾಗಿ ಹೇಮಂತರ್ತುವಿನ ಪ್ರಾರಂಭದಲ್ಲಿ ನೃಸಿಂಹ 
ವಿಗ್ರಹವನ್ನು ಯಾರು ದಿವ್ಯ ವಸ್ತ್ರಗಳಿಂದಾಚ್ಛಾದಿಸುವರೊ, ಮತ್ತು ಯಾರು 
ಆಚ್ಛಾದಿತನಾದ ಪರಮಾತ್ಮನನ್ನು ನೋಡುವರೊ, ಅವರಿಗೆ ಪುನಃ ಮೋಹ 


೫ಪ್ಲಿ೨ ಶ್ರೀ ಸ್ಕಾಂದಮ ಹಾಪುರಾಣಂ 


ನಿಷ್ಣೋರ್ದೇವಾಧಿದೇವಸ್ಯ ಇಮಂ ಪ್ರಾವರಣೋತ್ಸವಂ । 
ಭಕ್ತ್ಯಾಯೇ ವೈ ಪ್ರಪಶ್ಯಂತಿ ಸರ್ವಾನ್ಕಾಮಾನವಾಪ್ಲ್ನೇಯುಃ ॥ ೧೭॥ 
ಭಗವಂತಂ ಸಮುದ್ದಿಶ್ಯ ಬ್ರಾಹ್ಮಣೇಭ್ಯಃ ಪ್ರದಾಪಯೇತ್‌ ! 


ಗುರುಭ್ಯಶ್ಹಾನ್ಯದೇವೇಭ್ಯೋ ದೀನಾನಾಥೇಭ್ಯ ಏವ ಚೆ ॥ ೧೮ ॥ 
ಶೀತೆಪ್ರಾನರಣಂ ದದ್ಯಾತ್ಸತೃತ್ಯ ಹರಯಾ ನಂದಾ । 
ದದಾತಿ ಭಗವಾಸ್ಟ್ರೀತಸ್ಮಸ್ಮೈ ನರಮನಂತ್ತಮಂ ॥೧೯॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಶಿತಾಯಾಂ 
ದ್ವಿತೀಯೇ ನೈಷ್ಣವಖಂಡೇ ಪುರುಷೋತ್ತಮಕ್ಸೇತ್ರವಕಾಹಾತ್ಮ್ಯೇ ಜೈಮಿನಿಯಷಿ 
ಸಂವಾದೇ " ಪ್ರಾವರಣೋತ್ಸವವರ್ಣನಂ'' ನಾಮ ಚತ್ವಾರಿಂಶೋಧ್ಯಾಯಃ 








ಪಾಶದಲ್ಲಿ ಬಂಧನವುಂಬಾಗುವುದಿಲ್ಲ. ಅವರೆಂದಿಗೂ ಸುಖದುಃಖಾದಿ 
ದ್ವಂದ್ವಗಳನ್ನೂ, ಶೀತವಾತಗಳಿಂದುಂಬಾಗುವ ಭಯವನ್ನೂ ಎಲ್ಲಿಯೂ 
ಹೊಂದುವುದಿಲ್ಲ. 

೧೭. ದೇವತೆಗಳಿಗೆ ಅಧಿದೇವನಾದ ಮಹಾವಿಷ್ಣುವಿನ ಈ ವಿಧವಾದ 
ಪ್ರಾವರಣೋತ್ಸವವನ್ನು ಯಾರು ಭಕ್ತಿಭಾವಸಮಸ್ತಿತರಾಗಿ ನೋಡುವರ್ಕೊ 
ಅವರು ಸಕಲ ಇಷ್ಟಾರ್ಥಗಳನ್ನೂ ಪಡೆಯುವರು. 

೧೮. ಭಗವಂತನ ಪ್ರೀತಿಯನ್ನು ಪಡೆಯುವ ಸದುದ್ದೇಶದಿಂದ 
ಆಚಾರ್ಯನಾದವನು ಕರ್ತೃವಿನ ಕೈಗಳಿಂದ ಬ್ರಾಹ್ಮಣರಿಗೂ, ಗುರುಗಳಿಗೂ, 
ಇತರ ದೇವತೆಗಳಿಗೂ, ದೀನಾನಾಥರಿಗೂ ವಸ್ತ್ರದಾನಗಳನ್ನೂ ಮಾಡಿಸಬೇಕು. 

೧೯. ಭಗವದ್ಭಕ್ತನಾದವನು ಅವರೆಲ್ಲರನ್ನೂ ಆದರದಿಂದ ಬರಮಾಡಿ 
ಕೊಂಡು ಅತ್ಯಂತ ಸಂತೋಷದಿಂದ ಸತ್ಕಾರವನ್ನು ಮಾಡಿ ಶೀತಕಾಲಕ್ಕೆ ತಕ್ಕ 
ವಸ್ತ್ರಗಳನ್ನು ಸಮರ್ಪಿಸಬೇಕು. ಇದರಿಂದ ಸುಪ್ರೀತನಾದ ಭಗವಂತನು 
ಅತನಿಗೆ ಅಲಭ್ಯವಾದ ವರವನ್ನೂ ಸಹ ಕೊಡುವನು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದೆ ಪುರುಷೋತ್ತಮಕ್ಸ್ಟೇತ್ರ 
ಮಾಹಾತ್ಮ್ಯ ದ ಜೈನಿಂನಿಯಸಿಸಂವಾದದಲ್ಲಿ "" ಪ್ರಾವರಣೋತ್ಸವವರ್ಣನೆ?೨ವೆಂಬ 
ನೆಲವತ್ತನೆಯ ಅಧ್ಯಾಯವು ಮಂಗಿದುದು 


1] ಶ್ರೀಃ 1 


ಅಥ ಕಚತ್ವಾರಿಂತೆ ೋಧ್ಯಾಯಃ 
ಪುಷ್ಕಾಭಿಷೇಕವಿಧಿನರ್ಣನಂ 


ಜೆ ಮಿನಿರುವಾಚ : ಹ 


ಪುಷ್ಯ ಸ್ನಾನೋತ್ಸನಂ ವಳ್ಬ್ಚ್ಚೇ ಯಥೋಕ್ತಂ ಬ್ರಹ್ಮಣಾ ಪುರಾ । 
ಪುಷ್ಪಕ್ಚೆ, ೯೧ ಚ ಸಂಯುಕ್ತಾ ಸೌರ್ಣಮಾಸೀ ಯದಾ ಭವೇತ್‌ ॥ ೧ 
ಪೌಷೇ ಮಾಸಿ ತಥಾ ಕುರ್ಯಾತ್ಸುಷ್ಯಸ್ನಾನೋತ್ಸನಂ ಹರೇಃ । 
ಏಕಾದಶ್ಯಾಂ ಪ್ರಕುರ್ನೀತ ಐಶಾನ್ಯಾಮಂಕುರಾರ್ಪಣಂ 


॥೨॥ 
ತತಃ ಪ್ರತಿದಿನಂ ಕುರ್ಯಾತ್ಟ್ರೃತಿಮಾಯಾಂ ಹರೇರ್ಗ್ಯಹೇ । 
ನೃತ್ಯಗೀತೋಪಹಾರೈಶ್ಚ ಪ್ರತಿರಾತ್ರಂ ಬಲಿಂ ಹರೇತ್‌ H&M 
ಚತುರ್ದಶೀನಿಶಾಯಾಂ ತು ಕುಂಭಾನಾಮಧಿವಾಸನಂ | 
ಏಕಾಶೀತಿಪ್ರಮಾಣಾನಾಂ ತಥಾ ಸ್ವರ್ಣಮಯಾನ್ಸುಭಾನ್‌ ॥೪॥ 





ಕನ್ನಡದ ಅನುವಾದ 
ಪುಷ್ಯಾಭಿಷೇಕವಿಧಿವರ್ಣನ 

೧. ಜೈಮಿನಿಯು ಹೇಳುತ್ತಾನೆ :--ಪೂರ್ವದಲ್ಲಿ ಬ್ರಹ್ಮದೇವನು ನಿರೊಪಿ 
ಸಿರುವ ಪ್ರಕಾರದಿಂದ ಪುಷ್ಯಸ್ನಾನವನ್ನು ಮಾಡಿಸುವ ಮಹೋತ್ಸವವನ್ನು ಈಗ 
ವಿವರಿಸುವೆನು. ಈ ಉತ್ಸವವನ್ನು ಪುಷ್ಯ ನಕ್ಸತ್ರದಿಂದ ಕೂಡಿರುವ ಹುಣ್ಣಿಮೆಯ 
ದಿನದಲ್ಲಿ ಮಾಡಬೇಕು. 

೨. ಆದುದರಿಂದ ಪುಷ್ಯಮಾಸದಲ್ಲಿಯೇ ಶ್ರಿ ಶ್ರೀಹರಿಗೆ ಪ್ರಷ್ಯಾಭಿಷೇಕೋತ್ಸ 
ವವನ್ನು ಮಾಡಿಸಬೇಕು. ಶುಕ್ಲೆ ಫಿಕಾದಶಿಯ `'ದಿನವೇ ಮಂಟಪದ ಈಶಾನ್ಯ 
ದಿಗ್ಭಾ ಗದಲ್ಲಿ ಅಕಕ ಬಾರ ಮಾಡಬೇಕು. 

ya ಅಂದು ಮೊದಲುಗೊಂಡು ಪ್ರತಿ ದಿವಸವೂ ಶ್ರೀಹೆರಿಯ ಮಂಟಪದಲ್ಲಿ 
ನೃತ್ಯ, ಗೀತ, ನೈವೇದ್ಯಗಳಿಂದ ಪೂಜೆಯನ್ನು ಮಾಡಿ ಪ್ರತಿ ರಾತ್ರಿ ತ್ರಿ ಯಲ್ಲಿಯೂ 
ನಿಶೇಷವಾದ ಬಲಿಯನ್ನು ಅರ್ಪಿಸಬೇಕು. 

೪-೫. ಚತುರ್ದಶಿಯ ರಾತ್ರಿಯಲ್ಲಿ ಕಳಶಗಳ ಸ್ಥಾಪನೆಯನ್ನು 
ಮಾಡಬೇಕು. ಎಂಭತ್ತೊಂದು ಪಲ ಪ್ರಮಾಣದಿಂದ ಒಂದೊಂದು ಚಿನ್ನದ 


೫೩೪ ಶ್ರೀ ಸ್ಕಾಂದಮಹಾಪುರಾಣಂ 


ಗವ್ಯಸರ್ಪಿಃಪ್ರಪೂರ್ಣಾಂಶ್ಚ ಸ್ಮಾಪಯೇದೇಕನಿಂಶತಿಂ । 


ಕಾರಯೇತ್ಸರ್ವತೋಭದ್ರಂ ಮಂಡಲಂ ಪುರತೋ ಹರೇಃ "sn 
ತನ್ಮಥ್ಯೇ ಬೃಹದಾಧಾರಂ ಸ್ಮಾಪಯೇದ್ದರ್ಪಣಂ ಶುಭಂ । 

ರಾತ್ರೌ ಜಾಗರಣಂ ಕುರ್ಯಾದ್ದೀತನೃತ್ಯಾದಿವಿಸ್ತಕೈಃ ॥೬॥ 
ಪ್ರಭಾತೇ ವಹ್ನಿಕಾರ್ಯಂ ಚ ಕುರ್ಯಾತ್ತದ್ದೈನತಂ ದ್ವಿಜಾಃ । 
ಪಾಲಾಶೀಭಿಃ ಸಮಿದ್ಧಿಸ್ತು ಚರುಣಾ ಸರ್ಪಿಷಾ ತಥಾ ॥೭॥ 
ಬ್ರಹ್ಮನಿಷ್ಣುಶಿನೇಭ್ಯಸ್ತು ಪ್ರತ್ಯೇಕಂ ತು ಸಹಸ್ರಕಂ । 
ಸ್ವಲಿಂಗಮಂತ್ರೈರ್ಜುಹುಯಾತ್ತದಂತೇ ಪುರುಷೋತ್ತಮಂ Hen 
ಪೂಜಯೇಮಪಚಾರೈಸ್ತೈರಾದರ್ಶಪ್ರತಿಬಿಂಬಿತಂ । 

ತತಃ ಪುರುಷಸೂಕ್ತೇನ ಕುಂಭಾಂಸ್ತಾನಭಿಮಂತ್ರಯೇತ್‌ ॥೯॥ 
ತೇನೈನಾಚ್ಛಿ ದ್ರಧಾರೇಣ ಸ್ನಾಪಯೇತ್ಪುರುಷೋತ್ತಮಂ । 
ಸಾವಮಾನೀಯಕೈರ್ಜಿೀವಾನ್ಫೀಸೂಕ್ತೇನ ತತಃ ಪರಂ ॥೧೦॥ 





ಕಳಶವನ್ನು ಸುಂದರವಾಗಿ ಮಾಡಿಸಿ ಅಂತಹ ಇಪ್ಪತ್ತೊಂದು ಕಳಶಗಳನ್ನು 
ಆಕಳಿನ ತುಪ್ಪದಿಂದ ತುಂಬಿ ಸ್ಥಾಪನೆಯನ್ನು ಮಾಡಬೇಕು. ಬಳಿಕ ಶ್ರೀಹರಿಯ 
ಮುಂಗಡೆಯಲ್ಲಿ ಸರ್ವತೋಭದ್ರವಾದ ಮಂಡಲವನ್ನು ಮಾಡಿಸಬೇಕು. 

೬. ಆಮಂಡಲದ ಮಧ್ಯದಲ್ಲಿ ದೊಡ್ಡ ವಿಸ್ತಾರವುಳ್ಳ ಒಂದು ದರ್ಪಣವನ್ನು 
ಸ್ವಾಮಿಗೆ ಅಭಿಮುಖವಾಗಿ ನಿಲ್ಲಿಸಬೇಕು. ಆ ರಾತ್ರಿಯನ್ನು ಗೀತನೃತ್ಯಾದಿ 
ಸೇವೆಗಳನ್ನು ನಡೆಸುತ್ತ ಜಾಗರಣೆಯಲ್ಲಿಯೇ ಕಳೆಯಬೇಕು. 

ಫಿ ಎಲೈ ಬ್ರಾಹ್ಮಣರಿರಾ! ಸೂರ್ಯೋದಯ ಸಮಯದಲ್ಲಿ ಪಲಾಶ 
ವೃಕ್ಷದ ಸಮಿತ್ತುಗಳಿಂದಲೂ, ಚರುವಿನಿಂದಲ್ಕೂ ಆಜ್ಯದಿಂದಲೂ ಅಗ್ನಿಯಲ್ಲಿ 
ನಿಷ್ಣುದೇವತೆಗೆ ಸಂಬಂಧಿಸಿದ ಹೋಮಗಳನ್ನು ಮಾಡಬೇಕು. 

೮-೯. ಬ್ರಹ್ಮ, ವಿಷ್ಣು, ಮಹೇಶ್ವರರಾದ ತ್ರಿಮೂರ್ತಿಗಳಿಗೂ ಅವರವರಿ 
ಗುಚಿತಗಳಾದ ಮಂತ್ರಗಳಿಂದ ಒಬ್ಬೊಬ್ಬರಿಗೂ ಒಂದುಸಾವಿರ ಆಹುತಿಗಳನ್ನಿತ್ತು 
ಹೋಮಗಳನ್ನು ಮಾಡಿ, ಬಳಿಕ ಕನ್ನಡಿಯಲ್ಲಿ ಪ್ರತಿಬಿಂಬಿಸಿರುವ ಪುರುಷೋ 
ತ್ರಮನ ರೂಪವನ್ನೇ ಸರ್ವೋಪಚಾರಗಳಿಂದ ಪೂಜಿಸಬೇಕು. ಆಮೇಲೆ ಪುರುಷ 
ಸೂಕ್ತದ ಮಂತ್ರಗಳಿಂದ ಕಳಶಗಳನ್ನು ಅಭಿಮಂತ್ರಣ ಮಾಡಬೇಕು. 

೧೦. ಆ ಕಳಶಗಳ ಫೈತದ ಸಂತತ ಧಾರೆಯಿಂದಲೇ ಶ್ರೀ ಪುರುಷೋ 
ತ್ತ್ರಮನಿಗೆ ಸ್ನಾನವನ್ನು ಮಾಡಿಸಬೇಕು. ಪವಮಾನಸೂಕ್ಕಗಳಿಂದಲೂ 
ಶ್ರೀಸೂಕ್ತಗಳಿಂದಲೂ ಮೊದಲು ಸಕಲ ದೇವತೆಗಳಿಗೂ ಅಭಿಷೇಕವನ್ನು 
ಮಾಡಬೇಕು. 


ಏಕಚತ್ವಾರಿಂಶೋ5ಧ್ಯಾಯ॥ ೫ಜಿ 


ಸರ್ಪಿಃಕುಂಭ್ಳೈಃ ಸ್ನಾಪೆಯೇಚ್ಞೆ ಗಾಯತ್ರಾ ಸ್ನ ಚ ತತಃ ಪರಂ । 
ವೈಷ್ಣವ್ಯಾ ಗಂಧತೋಯೇನ ಶ್ರೀಸೂಕ್ತೇನ ಸಮುರ್ಚಯೇತ್‌ ॥ ೧೧೫ 
ಸಹೆಸ್ತ್ರಧಾರಯಾ ದೇನಂ ತತೋ ನಿರ್ಮಾಲ್ಯಮುತ್ಸೃಜೇತ್‌ । 


ದೇವಾಂಗೆಂ ಲೇಷಯೇದ್ಗಂಧೈಶ್ಚಂದನೇನ ಚ ನಿಗ್ರಹೇ ॥೧೨॥ 
ಯಥಾಸ್ಥಾನಂ ಯಥಾಶೋಭಮುಲಂಕಾರಾಂಶ್ಚಯೋಜಯೇತ್‌ । 
ಸುಗಂಧಸುಮನೋಮಾಲ್ಯೈರ್ಭೂಷಯೇತ್ತದನಂತರಂ ॥ ೧೩॥ 
ಅಷ್ಟ್ರಾಯುಧಾನಿ ದೇನಸ್ಕ ಚಕ್ರಾದೀನಿ ನ್ಯಸೇತ್ಪುರಃ । 

ಕತ್ನಚ್ಛತ್ರಂ ಸಮುಚ್ಛಿ್ರಿತ್ಯ ಪೂಜಯೇತ್ಸುರುಷಹೋತ್ತನುಂ ॥ ೧೪॥ 
ಅಕ್ಸಾ, ಯುಕ್ತಂ ಪುನರ್ನಿಪ್ರಾ ಉಪಹಾರೈಃ ಸಮೃದ್ಧಿ ನುತ್‌ । 
ಶಂಖೇಷು ಸೂರ್ಯಮಾಣೇಷು ಸ್ಲಿಗ್ಗೆಗಂಭೀರನಾದಿಷು ॥ ೧೫ ॥ 
ಚಾಮರಾಂದೋಲನ್ಯಗ್ರಾಸು ವೇಶ್ಯಾಸು ರುಚಿರಾಸು ಚ । 
ಮಾಂಗಲ್ಯಗೀತನೃತ್ಯಾದ್ಯೈಃ ಸ್ತುತಿಪಾಶೇಷು ನಂದಿನಾಂ ॥ ೧೬॥ 


೧೧. ಬಳಿಕ ವಿಷ್ಣು ಗಾಯತ್ರಿಯ ಮಂತ್ರಗಳನ್ನುಚ್ಚರಿಸುತ್ತ ಭಗವಂತನಿಗೆ 
ಆಜ್ಯಸ್ವಾನವನ್ನು ಮಾಡಿಸಿ  ಶ್ರೀಸೂಕ್ತಮಂತ್ರಗಳಿಂದ ಗಂಧೋದಕವನ್ನು 
ಅರ್ಪಿಸಿ ಪೂಜಿಸಬೇಕು. 

೧೨. ಇಂತು ಸಹಸ್ರ ಧಾರೆಗಳಿಂದ ದೇವದೇವನಿಗೆ ಅಭಿಷೇಕವನ್ನು 
ಮಾಡಿಸಿದ ಮೇಲೆ ನಿರ್ಮಾಲ್ಯವನ್ನು ತೆಗೆದುಹಾಕಬೇಕು. ಸುಗಂಧಗಳಿಂದಲೂ 
ಚಂದನದಿಂದಲೂ ವಿಗ್ರಹದ ಸರ್ವಾಂಗಗಳನ್ನೂ ಲೇಪಿಸಬೇಕು. 

೧೩. ಅನಂತರದಲ್ಲಿ ವಿಗ್ರಹವು ಶೋಭಿಸುವಂತೆ ಅನೇಕ ಆಭರಣಗಳನ್ನು 
ಉಚಿತ ಅಂಗಗಳಲ್ಲಿ ತೊಡಿಸಿ ಸೌಗಂಧ್ಯಯುಕ್ತಗಳಾದ ಪುಷ್ಪಮಾಲಿಕೆಗಳಿಂದ 
'ಪುರುಷೋತ್ತಮನನ್ನು ಅಲಂಕರಿಸಬೇಕು. 

೧೪. ಶಂಖಚಕ್ರಗಳೇ ಮುಂತಾದ ಮಹಾವಿಷ್ಣುವಿನ ಎಂಟು ಆಯುಧ 
ಗಳನ್ನೂ ಆತನ ಮುಂದುಗಡೆ ಇರಿಸಬೇಕು. ನವರತ್ನಮಯವಾದ ಛತ್ರವನ್ನೆತ್ತಿ 
ಹಿಡಿದು ಪುರುಷೋತ್ತಮನನ್ನು ಪೂಜೆಮಾಡಬೇಕು. 

೧೫. ಬ್ರಾಹ್ಮಣೋತ್ತಮರಿರಾ! ಸ್ನಿಗೃವಾಗಿಯೂ ಗಂಭೀರವಾಗಿಯೂ 
ನಾದವನ್ನು ಕೊಡುವ ಶಂಖಗಳನ್ನು ಪಾರ್ಶ್ವಗತರಾದವರು ಧ್ವನಿಗೈ ಯುತ್ತಿರಲು 
ಲಕ್ಷ್ಮೀಸಮೇತನಾದ ಸ್ವಾಮಿಯನ್ನು ಸಮೃದ್ಧವಾದ ನೈವೇದ್ಯದಿಂದ ಸಂತೋಷ 
ಗೊಳಿಸಬೇಕು. 

೧೬. ಸುಂದರಿಯರಾದ ವೇಶ್ಯಾಸ್ತ್ರೀಯರು ಚಾಮರಗಳನ್ನಿಕ್ಟುವುದ 
ರಲ್ಲಿಯೇ ಆಸಕ್ತರಾಗಿರಲು, ವಂದಿಮಾಗಧರು ಮಂಗಳಾಶಾಸನಗಳನ್ನೂ, 


೫೩೬ ಶ್ರೀ ಸ್ಕ್ಯಾಂದೆಮ ಹಾಫುರಾಣಂ 


ಜಯಶಬ್ದ 0 ಪ್ರಕುರ್ವತ್ತು ್ಸ ದ್ವಿಜಾತಿಷು ಮುಹುರ್ಮುಹುಃ । 


ದೂರ್ವಾಕ್ಸತಾಂಬಲಿಭಿಸ್ತ್ರಿ ಭಿಃ ಸಂಪೂಜ್ಯ ಕೇಶವಂ H ೧೭ 1 
ಗೋಸರ್ಷಿರ್ದೀಪಕ್ಕೆಃ ಸ್ಪರ್ಣಪಾತ್ರಕೈರತಿನಿರ್ಮಲೈಃ 1 

ನೀರಾಜಯೇಜ್ಜ ಗನ್ಫಾಥಂ ಕರ್ಪೂರಯುತವರ್ತಿಭಿಃ ॥ ೧೮ ॥ 
ಸ್ಪರ್ಣಪಾತ್ರಸ್ಥಿತಂ ಚಾರು ತಾಂಬೂಲಂ ಸುಹರಿಷ ತಂ । 
ಶನೈಃಶನೈರ್ಮುಖಾಭ್ಯಾಶೇ ಪ್ರತ್ಯೇಕಂ ನಿನಿನೇದಯೇತ್‌ 1೧೯॥ 


ಆಚಾರ್ಯೇ ದಕ್ಷಿಣಾಂ ವದ್ಯಾದ್ಸಾಾಹ್ಮಣಾಂಶ್ಚೈವ ಪೂಜಯೇತ್‌ ॥ ೨೦ ॥ 
ಪುಷ್ಯಸ್ನಾನೋತ್ಸವಂ ಪುಣ್ಯಂ ಯೇ ಪಶ್ಯಂತಿ ನುದಾನ್ವಿತಾಃ । 
ಸಂಪೂರ್ಣಸರ್ವಕಾಮಾಸ್ತೇ ವ್ರಜೇಯುರ್ವೈಷ್ಣನಂ ಪದಂ ॥ ೨೧॥ 
ರಾಜ್ಯಭ್ರಷ್ಟೋ ಲಭೇದ್ರಾಜ್ಯಂ ಸಾರ್ವಭೌ ಮುಂ ಚೆ ವಿಂದತಿ । 
ಅಪುತ್ರಾ ಮೃತವತ್ಸಾ ನಾ ಪುತ್ರಂ ದೀರ್ಫಾಯಂಷೆಂ ಲಭೇತ್‌ ॥ ೨೨ 








ಸಂಗೀತಗಳನ್ನ್ಯೂ ನೃತ್ಯಗಳನ್ನೂ, ಸ್ತೋತ್ರಪಾಠಗಳನ್ನೂ ಸಮರ್ಪಿಸು 
ತ್ಲಿರಬೇಕು. 

೧೭. ಅಲ್ಲಿ ನೆರೆದ ಬ್ರಾಹ್ಮಣೋತ್ತಮರೆಲ್ಲರೂ ಅಡಿಗಡಿಗೆ ಜಯಕಾರಗಳನ್ನು 
ಮಾಡುತ್ತಿರಲು ಭಕ್ತನಾದವನು ಅಂಜಲಿಯಲ್ಲಿ ಮೂರುಸಲ ದೂರ್ವಾಕ್ಬತೆ 
ಗಳನ್ನು ತೆಗೆದುಕೊಂಡು ಕೇಶವನಿಗೆ ಪೂಜೆಯನ್ನು ಮಾಡಬೇಕು. 

೧೮. ಅತಿಸ್ವಚ್ಛಗಳಾದ ಚಿನ್ನದ ಹಣತೆಗಳಲ್ಲಿ ಹಸುಗಳ ತುಪ್ಪದ 
ದೀಪಗಳನ್ನು ಹಚ್ಚಿ ಕರ್ಪೂರದಿಂದಲೂ ವರ್ತಿಗಳಿಂದಲೂ ಜಗನ್ನಾಥನಿಗೆ 
ನೀರಾಜನವನ್ನು ಬೆಳಗಿಸಬೇಕು. 

೧೯. ಸುವರ್ಣದ ತಟ್ಟೆಯಲ್ಲಿ ಸರ್ವೋಪಸ್ಥರಗಳಿಂದ ಕೂಡಿದ ತಾಂಬೂಲ 
ವಸ್ಸಿರಿಸಿ ಒಂದೊಂದೆಲೆಯನ್ನು ಪ್ರತ್ಯೇಕವಾಗಿ ಮೆಲ್ಲಮೆಲ್ಲಗೆ ಪರಮಾತ್ಮನ 
ಮುಖದ ಹತ್ತಿರಕ್ಕೆ ತೋರಿಸಿ ನೈವೇದ್ಯವನ್ನು ಮಾಡಬೇಕು. 

೨೦. ಬಳಿಕ ಆಚಾರ್ಯನಿಗೆ ದಕ್ಷಿಣೆಯನ್ಸಿತ್ತು ಬ್ರಾಹ್ಮಣರನ್ನು ಉಚಿತ 
ಸತ್ಯಾರಗಳಿಂದ ಪೂಜಿಸಬೇಕು. 

೨೧. ಪುಷ್ಯ ಪೌರ್ಣಮಿಯ ದಿವಸದ ಈ ಅಭಿಷೇಕದ ಮಹೋತ್ಸವವನ್ನು 
ಯಾರು ಸಂತೋಷಗೊಂಡು ನೋಡುವರೊ, ಅವರು ಸಕಲ ಮನೋರಥಗಳನ್ನೂ 
ಪಡೆದವರಾಗಿ ನಿಷ್ಣುಲೋಕವನ್ನು ಕುರಿತು ತೆರಳುವರು. 

೨೨. ರಾಜ್ಯಭ್ರಷ್ಟನಾದ ದೊರೆಯು ಈ ವ್ರತದ ಆಚರಣೆಯಿಂದ 
ರಾಜ್ಯವನ್ನು ಹಿಂದಕ್ಕೆ ಪಡೆದು ಸಾರ್ವಭೌಮ ಪದವಿಯನ್ನೂ ಹೊಂದುವನು. 
ಪುತ್ರಹೀನಳಾದ ಸ್ತ್ರಿಯಳ್ಕೂ ಮೃತಪುತ್ರಳಾದವಳೂ, ದೀರ್ಫಾಯುಷ್ಯ 
ವಂತರಾದ ಪುತ್ರರನ್ನು ಪಡೆಯುವರು. 


ಏಕಚತ್ವಾರಿಂಶೋಳಧ್ಯಾಯಃ ೫೩೭೭ 


ಜಾರಿದ್ರ್ಯನಾಶನಂ ಧನ್ಯಂ ಬ್ರಹ್ಮವರ್ಚೆಸಕಾರಣಂ । 
ಪುಷ್ಕಸ್ನಾನಂ ಕೀರ್ತಿತಂ ವಃ ಶ್ರುಣುಧ್ವಂ ಚೋತ್ತರಾಯಣಂ ॥ ೨೩॥ 


ಇತಿ ಶ್ರೀ ಸ್ಕಾಂಜೀ ಮಹಾಪುರಾಣೇ ಏಕಾಶೀತಿಸಾಹಸ್ರಾಜಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತಮಕ್ಸೇತ್ರಮಾಹಾತ್ಮ್ಯೇ ಜೈವಿಂನಿಯಹಿ 
ಸಂವಾದೇ «" ಪುಷ್ಕಾಭಿಷೇಕವಿಧಿವರ್ಣನಂ'? 
ನಾಮ ಏಕಚತ್ವಾರಿಂಶೋಂಧ್ಯಾಯಃ 


೨೩. ಈ ವ್ರತವು ದಾರಿದ್ರ್ಯನಾಶಕವೂ, ಧನಪ್ರಾಪಕವೂ, ಬ್ರಹ್ಮ 
ವರ್ಚಸ್ಸನ್ನು ವೃದ್ಧಿಗೊಳಿಸುವುದೂ ಆಗಿರುವುದು. ಇಂತಹ ಸರ್ವೋತ್ತಮವಾದ 
ಪುಷ್ಯಾಭಿಷೇಕ ವ್ರತವನ್ನು ನಿರೂಪಿಸಿರುವೆನು. ಮುಂದೆ ಉತ್ತರಾಯಣ ಪುಣ್ಯ 


ಕಾಲದಲ್ಲಿ ಮಾಡಬೇಕಾದ ಕಾರ್ಯವನ್ನು ನಿರೂಪಿಸುವೆನು. 


ಇಲ್ಲಿಗೆ ಎಂಬತ್ತೊಂದುಸಾಪವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಯಾಂದಮ ಹಾಪುರಾಣದ ಎರಡನೆಯ ವೈಷ್ಣನಖಂಡದ ಪುರುಷೋತ್ತಮುಕ್ಸೇತ್ರ 
ಮಾಹಾತ್ಮ್ಯದ ಜೈನಿಂನಿಯಸಿಸಂವಾದದಲ್ಲಿ "" ಪುಷ್ಕಾಭಿಸೇಕವಿಧಿವರ್ಣನ'' ವೆಂಬ 
ನಲನತ್ತೊಂದನೆಯ ಅಧ್ಯಾಯವು ಮುಗಿದುದು 


[| ಶ್ರೀಃ 1 


೨೧ ೧ ಕ © 
ಅಥ ದ್ವಿಚತ್ನಾ ರಿ ಶೋಧ್ಯಾಯಃ 


ಮಕರಸಂಕ್ರಮವಿಧಿವರ್ಣನಂ 
ಜೈನಿನಿರುವಾಚ 2 
ಮೃಗರಾಶಿಂ ಸಂಕ್ರಮತಿ ಯದಾ ಭಾಸ್ಟಾನ್ಜ್ಹಿಜೋತ್ತಮಾಃ ! 
ಉತ್ತರಾಶಾಂ ಜಿಗಮಿಷುಸ್ತದಾ ಸ್ವಾದುತ್ತರಾಯಣಂ ॥೧॥ 
ತಸ್ಯ ಸಂಕ್ರಮಣಾರ್ಥಂ ಚ ಯಾವತ್ಸುರ್ವಿಂಶತಿಃ ಕಲಾ । 
ಮಹಾಪುಣ್ಯತಮಃ ಕಾಲಃ ಪಿತೃದೇನದ್ಧಿಜಪ್ರಿಯಃ un 


ತತ್ರ ಸ್ನಾತ್ವಾ ನಿಧಾನೇನ ತೀರ್ಥರಾಜಜಲೇ ನರಃ । 


ನಾರಾಯಣಂ ಸಮಭ್ಯರ್ಚ ಕಲ್ಪವೃಕ್ಸಂ ಪ್ರಣವ್ಯೂ ಚ 4 
ಪ್ರವಿಶ್ಯ ದೇವತಾಗಾರಂ ಕೃತ್ವಾ ತಂ ತ್ರಿಃ ಪ್ರದಕ್ಸಿಣಾಂ । 
ಮಂತ್ರರಾಜೇನ ಸಂಪೂಜ್ಯ ದೇವಂ ಶ್ರೀಪು ರುಷೋತ್ತಮಂ ॥೪॥ 


ತಥಾ ಬಲಂ ಸುಭದ್ರಾಂ ಚ ಸ್ವಮಂತ್ರೇಣ ಪ್ರ ಪೂಜಯೇತ್‌ | 


ದೃಷ್ಟ್ಟೊತ್ತರಾಯಣೇ ದೇವಂ ಮುಚ್ಯತೇ ದೇಹೆಬಂಧನಾತ್‌ ೫೫॥ 





ಕನ್ನಡದ ಅನುವಾದ 
ಮಕರಸಂಕ್ರಾಂತಿವಿಧಿವರ್ಣನ 

೧. ಜೈಮಿನಿಯು ಹೇಳುತ್ತಾನೆ:--ಬ್ರಾಹ್ಮಣಾಗ್ರಣಿಗಳಿರಾ! ಸೂರ್ಯನು 
ತನ್ನ ಸಂಚಾರ ಕ್ರಮದಲ್ಲಿ ಯಾವಾಗ ಮಕರರಾಶಿಯನ್ನು ದಾಟುವವನಾಗಿ 
ಉತ್ತರದಿಕ್ಕಿಗೆ ಹೋಗಲು ಪ್ರಾರಂಭಿಸುವನೊ, ಆ ಸಮಯಕ್ಕೆ ಉತ್ತರಾಯಣ 
ವೆಂದು ಹೆಸರು. 

೨. ಆ ಸಂಕ್ರಮಣಕಾಲದ ಪೂರ್ವ ಅರ್ಧವಾದ ಇಪ್ಪತ್ತು ಕಲೆಗಳ 
ಕಾಲವೇ ಮಹಾಪುಣ್ಯಪ್ರದವಾದ ಕಾಲವೆನಿಸಿ ಪಿತೃಗಳಿಗೂ, ದೇವತೆಗಳಿಗೂ, 
ಬ್ರಾಹ್ಮಣರಿಗೂ ಅತ್ಯಂತ ಪ್ರಿಯವಾಗಿರುವುದು. 

೩-೫. ಆ ಕಾಲದಲ್ಲಿ ಸಮುದ್ರದಲ್ಲಿ ಸ್ನಾನವನ್ನು ವಿಧ್ಯುಕ್ತ ವಿಧಾನದಿಂದ 
ಮಾಡಿ ಮನುಷ್ಯನು ಶ್ರೀಮನ್ನಾರಾಯಣನನ್ನು ಪೂಜಿಸಿ, ಕಲ್ಪವೃಕ್ಪಕ್ಕೆ 
ನಮಸ್ಕರಿಸಿ, ಪುರುಷೋತ್ತಮನ ದೇವಾಲಯವನ್ನು ಪ್ರವೇಶಿಸಿ, ಆತನಿಗೆ 
ಮೂರು ಸಲ ಪ್ರದಕ್ಸಿಣೆಯನ್ನು ಮಾಡಿ, ದೇವೇಶ್ವರನಾದ ಆತನನ್ನು ಮಂತ್ರ 
ರಾಜದಿಂದ ಸಮರ್ಚಿಸಿ, ಬಳಿಕ ಬಲಭದ್ರದೇವನನ್ನೂ ಸುಭದ್ರಾದೇವಿಯನ್ನೂ 
ಅವರವರ ಮಂತ್ರಗಳಿಂದ ಪೂಜಿಸಬೇಕು. ಉತ್ತರಾಯಣ ಪುಣ್ಯಕಾಲದಲ್ಲಿ 
ಶ್ರೀ ಜಗನ್ನಾಥನನ್ನು ನೋಡಲು ಶರೀರ ಬಂಧನಗಳೆಲ್ಲವೂ ಮನುಷ್ಯಸಿಗೆ ಕಳೆದು. 
ಹೋಗುವುವು. 


ದ್ವಿಚತ್ವಾರಿಂಶೋ$ಧ್ಮಾಯಃ ಜರ 


ವಿಧಾನಂ ತಸ್ಯ ವಕ್ಸಾ 3೨ ಶ್ರುಣುಧ್ವಂ ಪಾವನಂ ಮಹತ್‌ । 
ಸಂಕ್ರಾಂತೇಃ ಪೂರ್ವದಿವಸೇ ನವಾಂ ಶಾಲಿಂ ಸುಕುಟ್ಟತಾಂ । 


ಪ್ರಾಸಾದಪೂರ್ವಜೀಶೇ ಚ ಸ್ಥಾಪಯಿತ್ವಾಧಿವಾಸಯೇತ್‌ 1೬॥ 
ನವೇನ ವಾಸಸಾವೇಷ ಶ್ಯ ದೂರ್ವಾಸರ್ಷಪಪುಷ್ಪಕ್ಕೈಃ । 

ಪೂಜಯಿತ್ಸಾ ಮಂತ್ರಯೇಜ್ವೈ ಕೃಷ್ಣಸ್ಟ್ಯಾಮಭಿರಕ್ಸೃತು nan 
ತಸ್ಮಿನ್ನೇವ ನಿಶಾಯಾಮೇ ವ್ಯತೀತೇ ಜಗದೀಶಿತುಃ । 

ಪ್ರತ್ಯರ್ಚಾಂ ಸನ್ನಿಧೌ ನೀತ್ವಾ ಭಾನಯೇದೇಕತಾಧಿಯಾ Hen 
ಉಪಚಾರಾವಶಿಷ್ಟಾಭ್ಯಾಂ ಪೂಜಯೇದ್ಹೈ ಸಮಾಹಿತಃ । 

ತತೋ ನಿರ್ಮಾಲ್ಯವಸನಮಾಲಾನುಸ್ಕಾಂ ನಿಧಾಷಯೇತ್‌ un 


ಮಹಾಸಮೃದ್ಧಾ $ ತಾಮುರ್ಚಾಂ ತ್ರಿರ್ದೇವಾನ್ಭಾ ಮಯೇತ್ತತಃ । 
ಆಂದೋಲಿಕಾಯಾಮಾರೋಪ್ಯ ಪ್ರಾಸಾದದ್ಧಾರಮಾನಯೇತ್‌ ॥ ೧೦॥ 
ತ್ರಿನಿಕ್ರಮಂ ತ್ರಿಕ್ರಮೇಣ ತ್ರೈಲೋಕ್ಯಕ್ರಮಣಂ ವಿಭುಂ । 
ವಿಡಂಬಯಂತಂ ತಾಂ ಲೀಲಾಂ ಪ್ರಾಸಾದಂ ಭ್ರಾಮಯೇಚ್ಚೆ ತಂ॥ ೧೧ ॥ 





೬, ಆ ಕರ್ಮಕ್ಕೆ ವಿಧಾನವನ್ನು ತಿಳಿಸುವೆನು.  ಸರಮ ಪಾವನವೂ 
ಮಹತ್ತ್ವಪ್ರಾಪಕವೂ ಆದ ಅರ್ಚನ ವಿಧಿಯನ್ನು ಕೇಳಿರಿ ಮಕರ ಸಂಕ್ರಮಣಕ್ಕೆ 
ಪೂರ್ವದಿವಸದಲ್ಲಿ ಕೈಯಿಂದ ಕುಟ್ಟ ಶುದ್ಧವಾದ ಹೊಸ ಅಕ್ಕಿಯನ್ನು ತೆಗೆದು 
ಕೊಂಡು ಪ್ರಾಸಾದದ ಪೂರ್ವ ದಿಗ್ಭಾಗದಲ್ಲಿ ರಾಶಿಯನ್ನು ಹಾಕಿ ಅದನ್ನು 
ಉತ್ತಮವಾದ ವಸ್ತ್ರದಿಂದ ಆಚ್ಛಾದಿಸಬೇಕು. 

೭. ಇಂತು ನೂತನವಸ್ತ್ರದಿಂದ ಅದನ್ನು ಹೊದಿಸಿ ಎಳೆಯ ಗರಿಕೆ, ಸಾಸುವೆ 
ಮತ್ತು, ಹೂವುಗಳಿಂದ ಪೂಜಿಸಿ “ ಶ್ರೀ ಕೃಷ್ಣನು ನಿನ್ನನ್ನು ಸಂರಕ್ಸಿಸಲಿ””ಎಂಬು 
ದಾಗಿ ಮಂತ್ರವನ್ನುಚ್ಚರಿಸಬೇಕು. 

೮. ಆ ದಿನದಲ್ಲಿಯೇ ರಾತ್ರಿಯ ಒಂದು ಯಾವವು ಕಳೆಯಲು ಜಗನ್ನಾಥನ 
ವಿಗ್ರಹವನ್ನು ಜಗನ್ನಾಥನ ಸಮಾಪಕ್ಕೆ ತೆಗೆದುಕೊಂಡು ಹೋಗಿ ಮೂರ್ತಿಗಳೆರ 
ಡನ್ನೂ ಏಕತ್ವಬುದ್ಧಿಯಿಂದಲೇ ಭಾವಿಸಬೇಕು. 

೯. ಬಳಿಕ ಸಮಾಹಿತಮನಸ್ವನಾಗಿ ಉಳಿದ ಉಪಚಾರಗಳಿಂದ ಅವುಗಳೆರ 
ಡನ್ನೂ ಪೂಜೆಮಾಡಬೇಕು. ಮತ್ತು ಪರಮಾತ್ಮನ ನಿರ್ಮಾಲ್ಯ ವಸ್ತ್ರವನ್ನೂ 
ಪುಷ್ಪ ಮಾಲೆಯನ್ನೂ ಆ ವಿಗ್ರಹಕ್ಕೆ ಹೊದಿಸಬೇಕು. 

೧೦. ಅತ್ಯಂತ ವೈಭವದಿಂದ ಇತರ ದೇವತೆಗಳನ್ನೂ ಆ ನಿಗ್ರಹಕ್ಕೆ 
ಪ್ರದಕ್ಸಿಣೆಮಾಡಿಸಬೇಕು, ಮತ್ತು ಜಗನ್ನಾಥನ ವಿಗ್ರಹವನ್ನು ಉತ್ತಮವಾದ 
ಪಲ್ಲಕ್ಕಿಯಲ್ಲಿರಿಸಿ ಪ್ರಾಸಾದದ ಮಹಾದ್ವಾರದ ಬಳಿಗೆ ಕರೆದುತರಬೇಕು. 

೧೧. ಹಿಂದೆ ವಾಮನಾವತಾರವನ್ನೆತ್ತಿ ಮೂರು ಪಾದಗಳಿಂದ ಮೂರು 


೫೪೦ ಶ್ರೀ ಸ್ಯಾಂಬಿಮಹಾಪುರಾಣಂ 


ತ್ರಿರಂತೇ ಪುನರಂಕೇ ಚ ಸುಸಮೃದ್ಧ್ಯ್ಯಾ ಶನೈಃ ಶನೈಃ ॥ ೧೨ ॥ 
ದೀಪಿಕಾಶತಸಂರುದ್ಧ ತನುಸೋ95ವನರೆಣಾಂತರೇ ॥ 
ಛತ್ರವ್ಹಜಪತಾಕಾಭಿರ್ಸ್ಯತ್ಯವಾದಿತ್ರಗೀತಕ್ಕೆಃ ! ೧೩ 
ತದ್ದರ್ಶನಪರಿಕ್ಸೀಣಸಾತಕಾನಾಂ ಮಹಾತ್ಮನಾಂ | 

ನ ಚೆ ಜಿಹ್ನಂ ಶರೀರೇಂಸ್ಕ ನವಾಂಗೇ ಭ್ರಮಣಂ ತತಃ ! ೧೪ ॥ 
ಅನುಯಾಂತಿ ತದಾ ಯೇ ತಂ ಮಹೇ ಯಾಂತಂ ತ್ರಿವಿಕ್ರಮಂ । 
ಲಭಂತೇ ವಾಜಿಮೇಧಸ್ಯ ಫಲಂತೇ ವೈ ಪದೇ ಪದೇ ॥ ೧೫ ॥ 
ಪ್ರಥಮಭ್ರಮಣಂ ದೃಷ್ಟ್ಯಾ ಮುಚ್ಯತೇ ಪಂಚಪಾತಕೈಃ । 
ಮಲಿನೀಕರಣೈರ್ಮುಚ್ಯೇದ್ದಿ aತೀಯಂ ಭ್ರಮಣಂ ದ್ವಿಜಾಃ ॥ ೧೬ ॥ 
ಅಪಾತ್ರೀಕರಣೈರ್ದ್ಯಷ್ಟ್ಯ್ಯಾ ತೃತೀಯಂ ಭ್ರಮಣಂ ಧ್ರುವಂ | 
ಉಪಪಾತಕಪಾಪೈಶ್ಚ ಚತುರ್ಥಂ ಮುಚ್ಯತೇ ತತಃ 1 ೧೭ ॥ 





ಲೋಕಗಳನ್ನೂ ಆಕ್ರಮಣಮಾಡಿದ ಸರ್ವವ್ಯಾಪಿಯಾದ ಆತನ ಲೀಲೆಯನ್ನೇ 
ವಿಡಂಬನೆ ಮಾಡುತ್ತಿರುವಂತೆ ಆ ವಿಗ್ರಹವನ್ನು ಪ್ರಾಸಾದದಲ್ಲಿ ಪ್ರದಕ್ಷಿಣೆ 
ಮಾಡಿಸಬೇಕು. 

೧೨-೧೩. ಇಂತು ಪಲ್ಲಕ್ಕಿಯಲ್ಲಿ ಮೂರು ಪ್ರದಕ್ಸಿಣೆಗಳನ್ನು ಮಾಡಿಸಿದ 
ಮೇಲೆ ಭಕ್ತನು ತಾನೇ ಆ ಪ್ರತಿಮೆಯನ್ನು ಕೈಗಳಲ್ಲಿ ತೆಗೆದುಕೊಂಡು ಮೆಲ್ಲ 
ಮೆಲ್ಲನೆ ಹೆಜ್ಜೆಗಳನ್ನು ಹಾಕುತ್ತ, ನೂರಾರು ದೀಪಗಳಿಂದ ಹೋಗಲಾಡಿಸಲ್ಪಟ್ಟ 
ಅಂಧಕಾರವುಳ್ಳ ಆ ಆವರಣದೊಳಗೆ ಛತ್ರ, ಧ್ವಜ, ಪತಾಕೆಗಳು, ಕೃತ್ಯ, 

ಾದ್ಯಘೋಷಗಳು, ಸಂಗೀತಗಳು ಮುಂತಾದ ವೈಭವಗಳಿಂದ ನಾಲ್ಕನೆಯ 
ಪ್ರದಕ್ಷಿಣೆಯನ್ನು ಮಾಡಿಸಬೇಕು. 

೧೪. ಈ ಮಹೋತ್ಸವದ ದರ್ಶನದಿಂದ ಸಕಲ ಪಾತಕಗಳನ್ನೂ ಕಳೆದು 
ಕೊಂಡ ಮಹಾತ್ಮರಿಗೆ ಲಿಂಗದೇಹವಾಗಲಿ ನವಾಂಗಸಹಿತವಾದ ಸ್ಥೂಲದೇಹದಲ್ಲಿ 
ಭ್ರ ಮಣವಾಗಲಿ ಇರುವುದಿಲ್ಲವು. 

೧೫. ಈ ಮಹೋತ್ಸವದಲ್ಲಿ ಪ್ರದಕ್ಷಿಣೆಯನ್ನು ಮಾಡುತ್ತಿರುವ ತ್ರಿವಿಕ್ರಮ 
ಸ್ವಾಮಿಯನ್ನು ಯಾರು ಹಿಂಬಾಲಿಸುವರೊ, ಅವರು ಒಂದೊಂದು ಹೆಜ್ಜೆಗೂ 
ಅಶ್ವಮೇಧಯಜ್ಞದ ಫಲವನ್ನು ಗಳಿಸುವರು. 

೧೬. ಮೊದಲನೆಯ ಪ್ರದಕ್ಸಿಣೆಯನ್ನು ನೋಡಲು ಮನುಷ್ಯನು ಪಂಚ 
ಮಹಾ ಪಾತಕಗಳಿಂದಲೂ ಬಿಡುಗಡೆಯನ್ನು ಹೊಂದುವನು. ಬ್ರಾಹ್ಮಣರಿರಾ! 
ಎರಡನೆಯದನ್ನು ನೋಡಲು ದೇಹೆಚಿತ್ತಗಳನ್ನು ಮಲಿನಮಾಡುವ ಪದಾರ್ಥಗಳ 
ಸಹವಾಸವು ಕಳೆದುಹೋಗುವುದು. 

೧೭. ಮೂರನೆಯ ಪ್ರದಕ್ಷಿಣೆಯ ದರ್ಶನದಿಂದ ಖಂಡಿತವಾಗಿಯೂ 


ದ್ವಿಚತ್ವಾರಿಂಶೋ$ಭ್ಯಾಯಃ ೫೪೧ 


ಪುನಃ ಪ್ರಭಾತೇ ದೇನೇಶಂ ಪ್ರಲಿಂಸೇದ್ಗಂಧಚಂದನೈಃ | 


ವಸ್ವ್ರಾಲಂಕಾರಮಾಲೈೈಶ್ಚ ಭೂಷಯಿತ್ವಾ ಯಥಾವಿಧಿ ॥ ೧೮ ॥ 
ಪೂಜಯೇದು ಪಚಾರೈಸ್ತಂ ಯಥಾಶಕ್ತಿ ಸನೃದ್ಧಿಮತ್‌ । 
ನೀರಾಜಯಿತ್ವಾ ದೇನೇಶೆಂ ತಂದುಲಾನಧಿವಾಸಿತಾನ್‌ ॥ ೧೯॥ 
ಸ್ಥ್ಫಾಲೀಷು ಶಾತಕುಂಭಾಸು ದಧಿಖಂಡಾಜ್ಯಮಿಶ್ರಿತಾನ್‌ । 
ಸನಾರಿಕೇಲಶಕಲಾನ್ಸ ಎ೦ಗಬೇರದಲಾನ್ವಿತಾನ್‌ ॥ ೨೦॥ 
ಪ್ರಾಸಾದಂ ತ್ರಿಃ ಪ್ರರಿಭ್ರವ್ಯು ನಯೇದ್ದೇನಸಮಿಾಪತಃ । 
ಪಜ್ತಿಶಃ ಸ್ಥಾಪಯೇದಗ್ರೇ ಗಂಧಪುಷ್ಪಾಕ್ಪತಾಸ್ಮಿತಾನ್‌ ॥ ೨೧! 


ಜೀವನಂ ಸರ್ವಭೂತಾನಾಂ ಜನಕಸ್ತ 3೦ ಜಗತ್ತ ಭೋ | 
ತ್ವನ್ಮಯಾಃ ಶಾಲಯೋ ಹ್ಯೇತೇ ತ್ವಯೈೈವ ಜನಿತಾಃ ಪ್ರಭೋ ॥ ೨೨ ॥ 
ಲೋಕಾನುಗ್ರಹಣಾರ್ಥಾಯ ಗೃಹೀತೋಚಿತವಿಗ್ರಹ । 
ತನ ಪ್ರೀತ್ಯೈ ಕೃತಾನೇತಾನ್ಸೃಹಾಣ ಪರಮೇಶ್ವರ ॥ ೨೩ ॥ 





ಅಪಾತ್ರರಲ್ಲಿ ದಾನಧರ್ಮಗಳನ್ನು ಮಾಡಿದ ಪಾತಕವು ನಾಶವಾಗುವುದು. 
ನಾಲ್ಕನೆಯ ಪ್ರದಕ್ಷಿಣೆಯನ್ನು ನೋಡುವುದರಿಂದ ಮನುಷ್ಯನು ಉಪಪಾತಕ 
ಗಳೇ ಮೊದಲಾದ ಸಕಲ ಕಲ್ಮಷಗಳಿಂದಲೂ ದೂರನಾಗಿ ಮೋಕ್ಷವನ್ನು 
ಪಡೆಯುವನು. 

೧೮. ಮಾರನೆಯ ದಿನದ ಸೂರ್ಯೋದಯವಾಗಲು ದೇವೇಶ್ವರನನ್ನು 
ದಿವ್ಯಗಂಧಚಂದನಾದಿಗಳಿಂದ ಲೇಪನೆಮಾಡಿ ಯಥಾವಿಧಿಯಾಗಿ ವಸ್ತ್ರಗಳಿಂದಲೂ 
ಆಭರಣಗಳಿಂದಲೂ, ಪುಷ್ಪಮಾಲೆಗಳಿಂದಲೂ ಪೂಜಿಸಬೇಕು. 

೧೯-೨೨, ಮತ್ತು ತನ್ನ ಶಕ್ತ್ಯನುಸಾರವಾಗಿ ಸಲಕರಣೆಗಳಿಂದ ಉಪಚಾ 
ರಗಳನ್ನುಮಾಡಿ ದೇವದೇವನ ಪೂಜೆಯನ್ನು ಮಾಡಬೇಕು. ಬಳಿಕ ಆತನಿಗೆ 
ಉತ್ತರನೀರಾಜನವನ್ನು ಬೆಳಗಿಸಿ ಚಿನ್ನದ ಪಾತ್ರೆಗಳನ್ನು ಅಕ್ಕಿಯ ತಟ್ಟಿಗಳಲ್ಲಿರಿಸಿ 
ಅವುಗಳಲ್ಲಿ ಮೊಸರು, ಬೆಣ್ಣೆ, ತುಪ್ಪ, ಮುಂತಾದುವುಗಳನ್ನೂ, ತೆಂಗಿನಕಾಯಿಯ 
ಹೋಳುಗಳನ್ನೂ, ಶೊಂಠಿಯ ಚೂರುಗಳನ್ನೂ ತೆಗೆದುಕೊಂಡು ಪ್ರಾಸಾದಕ್ಕೆ 
ಮೂರು ಪ್ರದಕ್ಷಿಣೆಗಳನ್ನುಮಾಡಿ ದೇವನ ಸನ್ನಿಧಿಗೆ ಹೋಗಿ ಅವುಗಳನ್ನು ಗಂಧ, 
ಪುಷ್ಪ, ಅಕ್ಬತೆಗಳಿಂದ ಪೂಜಿಸಿ ದೇವರ ಮುಂದೆ ಸಾಲು ಸಾಲಾಗಿ ಸ್ಥಾಪನೆ 
ಮಾಡಬೇಕು. ಲೋಕೇಶ್ವರನೆ! ನೀನೇ ಸಕಲ ಪ್ರಾಣಿಗಳಿಗೂ ಪ್ರಾಣನೂ, 
ಸಿತಾಮಹನೂ ಆಗಿರುವೆ. ಈ ಶಾಲಿಧಾನ್ಯಗಳೂ ನಿನ್ನ ಅಂಶದಿಂದ ಕೂಡಿದುವೇ 
ಆಗಿರುವುವು. ಸರ್ವಸ್ವಾಮಿಯಾದ ನಿನ್ನಿಂದಲೇ ಇವುಗಳೂ ಜನಿಸಿರುವುವು. 

೨೩-೨೫. ನೀನು ಲೋಕಗಳನ್ನು ಉದ್ಧ್ಭರಿಸುವುದಕ್ಕಾಗಿಯೇ ಕಾಲೋಚಿತ 
ಗಳಾದ ಅವತಾರಗಳನ್ನು ತಳೆಯುತ್ತಿರುವೆ. ನಿನ್ನನ್ನು ಸಂತೋಷಗೊಳಿಸು. 


೫೪೨ ಶ್ರೀ ಸ್ಯಾಂದಮಹಾಪುರಾಣಂ 


ತ್ವಯಿ ತುಷ್ಟೇ ಜಗತ್ಸರ್ವಮನೇನ ಪ್ರಭವಿಷ್ಯತಿ । 


ಸ್ವಾಹಾಕಾರಸ್ವಧಾಕಾರವಷಟ್ಯಾರಾ ದಿವೌಕಸಾಂ ॥ ೨೪॥ 
ಆಪ್ಕಾಯೆನಾ ಭವಿಷ್ಯಂತಿ ತೈರೇವಾಷ್ಯಾಯಿತಂ ಜಗತ್‌ । 

ರಕ್ಷ ಸರ್ವಂ ಜಗನ್ನಾಥ ತ್ವನ್ಮಯಂ ಸಚರಾಚರಂ ॥ ೨೫ ॥ 
ಇತಿ ಸಂಪ್ಪ್ರಾರ್ಥ್ಯ ದೇವೇಶಂ ಶಾಲಿಸ್ತಂಬಾನ್ನಿನೇದಯೇತ್‌ ! 
ತನ್ಮಯಾನ್ಸಕ್ಸ 4 ಹೋಜ್ಯಾಂಶ್ಥ ದಧಿಕುಂಭಾನ್ಸುಗಂಧಿನಃ ॥ ೨೬ ॥ 
ಕರ್ಪೂರಖಂಡನುರಿಜಚೂರ್ಣಯುಕ್ತಾನ್ನಿವೇವಯೇತ್‌ । 
ಬ್ರಾಹ್ಮಣಾನ್ಸೂಜಯೇದ್ಭಕ್ತ್ಯಾ ದೇವದೇವಪುರಃಸ್ಥಿ ತಾನ್‌ ॥ ೨೭ ॥ 
ತೇಭ್ಯಃ ಪ್ರದದ್ಯಾದ್ಭಕ್ತ್ಯಾ ತಾನ್ಸಾಲ್ಯಾದೀನ್ಸೈಗವದ್ಧಿಯಾ | 

ಇಮಂ ಮಹೋತ್ಸವಂ ವಿಪ್ರಾಃ ಪುರಾಕಲ್ಪೇ ಚೆ ಕಶ್ಯಸಃ ॥ ೨೮ ॥ 
ಸ ಚ ಸೃಷ್ಟಿಂ ನಿನಿರ್ಮಾಯ ಭಗವತ್ಚ್ರೀತಯೇಂಕರೋತ್‌ [ 

ಯೇ ಪಶ್ಯಂತ್ಯುತ್ಸನಂ ಚೈನಂ ಕಶ್ಯಹೇನ ನಿನಿರ್ನಿತಂ ॥೨೯॥ 


ವುದಕ್ಕಾಗಿಯೇ ಮಾಡಿರುವ ಈ ಪರಿಚರ್ಯೆಗಳೆಲ್ಲವನ್ನೂ ಪರಮೇಶ್ವರನಾದ 
ನೀನು ಸ್ವೀಕರಿಸು. ನೀನೊಬ್ಬನು ಸಂತುಷ್ಟನಾಗಲು ನಿನ್ನ ಸಂತೋಷದಿಂದ ಈ 
ಜಗತ್ತೆಲ್ಲವೂ ಸಂತೋಷಗೊಳ್ಳುವುದು. ಫಿನ್ನ ಅನುಗ್ರಹೆದಿಂದಲೇ ದೇವಲೋಕ 
ವಾಸಿಗಳಾದ ದೇವತೆಗಳಿಗೂ ಪಿತೃಗಳಿಗೂ ಸ್ವಾಹಾಕಾರಗಳೂ, ಸ್ವಧಾಕಾರ 
ಗಳೂ, ವಷಟ್ಕಾರಗಳೂ ಮನಸ್ಸಮಾಧಾನವನ್ನುಂಟುಮಾಡುವುವು. ಅವರಿಂದಲೇ 
ಲೋಕನೆಲ್ಲವೂ ತೃಪ್ತಿಯನ್ನು ಹೊಂದುವುದು. ಜಗನ್ನಾಥನೆ! ನಿನ್ನ ವಿಭೂತಿ 
ರೂಪವಾದೆ ಚರಾಚರಾತ್ಮಕವಾದ ಸಕಲ ಬ್ರಹ್ಮಾಂಡವನ್ನೂ ಸಂರಕ್ಸಿಸು. 

೨೬. ಇಂತೆಂದು ಭಗವಂತನನ್ನು ಪ್ರಾರ್ಥಿಸಿ ಆತನಿಗೆ ಭತ್ತದ ತೆನೆಗಳನ್ನೂ, 
ಅಕ್ಕಿಯಿಂದ ಮಾಡಿದ ಭಕ್ಷ್ಯಭೋಜ್ಯಗಳನ್ನೂ ಸುಗಂಧಸಹಿತಗಳಾದ ಮೊಸರಿನ 
ಭಾಂಡಗಳನ್ನೂ ನೈವೇದ್ಯಮಾಡಬೇಕು. 

೨೭. ಪಚ್ಚಕರ್ಪೂರಚೂರ್ಣವು, ಮೆಣಸು, ಮುಂತಾದುವುಗಳಿಂದ ಕೂಡಿದ 
ಪದಾರ್ಥಗಳನ್ನೂ ಪರಮಾತ್ಮನಿಗರ್ಪಿಸಿ ದೇವದೇವನಾದ ಆತನ ಸಮ್ಮುಖ 
ದಲ್ಲಿಯೇ ಕುಳಿತಿರುವ ಬ್ರಾಹ್ಮಣೋತ್ತಮರಿಗೆ ಭಕ್ತಿಯಿಂದ ಭೋಜನವನ್ನು 
ಉತ್ತಮ ರೀತಿಯಿಂದ ಮಾಡಿಸಬೇಕು. 

೨೮-೩೦. ಅವರಲ್ಲಿಯೇ ಭಗವಂತನು ಅಂತರ್ಯಾಮಿಯಾಗಿರುವನೆಂಬ 
ದೃಢನಿಶ್ಚಯದಿಂದ ಆ ಅಕ್ಕಿಯೇ ಮೊದಲಾದ ಸಕಲ ಸಂಭಾರಗಳನ್ನೂ ಆ 
ಬ್ರಾಹ್ಮಣರಿಗೇ ವಿಭಾಗಮಾಡಬೇಕು. ಎಲ್ಫೈ ಬ್ರಾಹ್ಮಣರಿರಾ! ಈ ಮಹೋ 
ತ್ಸವವನ್ನು ಪೂರ್ವಕಲ್ಪದಲ್ಲಿ ಕಶ್ಯಪಬ್ರಹ್ಮನು ಜಗತ್ಸೃಷ್ಟಿಯನ್ನುಮಾಡಿದ 


ಖ 


ಕಾಲದಲ್ಲಿ ಶ್ರೀಮನ್ನಾರಾಯಣನನ್ನು ಸಂತೋಷಗೊಳಿಸಲು ಮಾಡಿದನು. 





ದ್ವಿಚತ್ವಾರಿಂಶೋ96ಧ್ಯಾಯಃ ೫೪೩ 


ಸರ್ವದಾ ಸರ್ವಕಾಮೈಸ್ತೇ ಪೂರ್ಣಾಃ ಶೋಚಂತಿ ನ ದ್ವಿಜಾಃ । 
ಉಷಿತ್ತಾ ತ್ರಿದಶೈಸ್ಸಾರ್ಧಂ ಕಲ್ಬಾಂತೇ ನೋಕ್ಸಮಾಪ್ಭ್ನಯುಃ ॥ ೩೦॥ 
ಮಹಾನಸಸ್ಯ ಸಂಸ್ಕಾರಂ ವಹ್ನೇಃ ಸಂಸ್ಕಾರಮೇವ ಚ । 


ಅತ್ರಾಪಿ ಕುರ್ಯಾನ್ಮುನಯೋ ವೈಶ್ವದೇನಂ ದಿನೇ ದಿನೇ ॥೩೧॥ 
ಆಧಾನಸಂಸೃತೇ ವಹ್ನೌ ಭಗವದ್ಭುಕ್ತಯೇ ರಮಾ । 

ಪ್ರತ್ಯಹಂ ಪಾಕಮಾಥತ್ತೇ ದಿವ್ಯರೂಪಾ ತಿರೋಹಿತಾ WH ೩೨ ॥ 
ಅಸ್ಮಿನ್ಮಹಾಪುಣ್ಯತಮ ಉತ್ಸವೇ ಪರಮಾತ್ಮನಃ । 
ತುಲಾಪುರುಷದಾನಾದಿ ಕೋಟಕೋಟಗುಣಂ ಭವೇತ್‌ ॥ ೩೩॥ 
ಸ್ನಾನಂ ದಾನಂ ತಪೋ ಹೋಮ ಸ್ವಾಧ್ಯಾಯಃ ಪಿತೃತರ್ಪಣಂ । 
ಸರ್ವಮಕ್ಸಯತಾಂ ಯಾತಿ ಹ್ಯುತ್ಸವೇ ಚೋತ್ತರಾಯಣೇ ॥ ೩೪ ॥ 


ಇತಿ ಹೀ € ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣನಖಂಡೇ ಪುರುಷೋತ್ತಮಕ್ಟೇತ್ರ ಮಾಹಾತೆ ಮೋ ಜೈವಿಂಿನಿಯನಿ 
ಸಂವಾದೇ 4«ಮಕರಸಂಕ ೫ ಮವಿಧಿರ್ವಾನಂ >ನಾಮ 
ದ್ವಿಚತ್ವಾರಿಂತೋಂಧ್ಯಾಯಃ 





ಕಶ ೈಪನಿಂದ ಪ್ರ ಸ್ರಚಾರಕ್ಕೆ ತರಲ್ಪಟ್ಟ ಈ ಉತ್ಸವವನ್ನು ಯಾರು ಭಕ್ತಿಯಿಂದ 
ಇಡುತ. ಅವರು ಯಾವಾಗಲೂ ಸಕಲಾಭೀಷ್ಟಗಳನ್ನು ಪಡೆದು ಎಂದಿಗೂ 
ದುಃಖಗಳಿಗೊಳಗಾಗುವುದಿಲ್ಲ. ಮತ್ತು ದೇವತೆಗಳೊಡನೆ ಸ್ವರ್ಗಲೋಕದಲ್ಲಿ 
ವಾಸಮಾಡಿ ಕಲ್ಪದ ಅಂತ್ಯದಲ್ಲಿ ಮೋಕ್ಸವನ್ನು ಪಡೆಯುವರು. 

೩೧. ಎಲೈ ಮಹಾ ಮುನಿಗಳಿರಾ! ಈ ವ್ರತದಲ್ಲಿಯೂ ಪಾಕಶಾಲೆಯ 
ಶುದ್ದಿ ಯನ್ನೂ, ಅಗ್ನಿಯ ಸಂಸ್ಕಾರವನ್ನೂ ಪ್ರ ಸ್ರತಿನಿತ್ಯವೂ ವೈಶ್ವ ದೇವಾಗ್ನಿಯ 
ಪರಿಚರ್ಯೆಯನ್ನೂ ದೀಕಿ ಸ್ಸಿತನು ಸಾಂಗವಾಗಿ ಮಾಡುತ್ತಿ ರಬೇಕು. 

೩೨. ಇಂತು ಆಧಾನಸಂಸ್ಕಾರವನ್ನು ಪಡೆದ ಅಗಿ ಸಿಯಲ್ಲಿ ದಿವ್ಯ ಸುಂದರಿ 
ಯಾದ ಶ್ರೀ ಮಹಾ ಲಕ್ಷ್ಮಿಯು ಭಗವಂತನ ಉಪಹಾರಕ್ಕಾಗಿ ಅಂತರ್ಹಿತ 
ಳಾಗಿಯೇ ಪ್ರತಿದಿನವೂ ಪಾಕವನ್ನು ಸಿದ್ಧಗೊಳಿಸುತ್ತಿರುವಳು. 

೩೩-೩೪. ಉತ್ತರಾಯಣ ಪುಣ್ಯಕಾಲದ ಪರಮಪಾವನವಾದ ಈ ಮಹೋ 
ತ್ಸವದ ಸಮಯದಲ್ಲಿ ಭಗವತ್ಪೀತಿಗಾಗಿ ಮಾಡಲ್ಪಟ್ಟ ಪುರುಷತುಲಾಭಾರ 
ದಾನನೇ ಮೊದಲಾದ ಸತ್ಯರ್ಮಗಳೆಲ್ಲವೂ ಕೋಟಕೋಟಗುಣಿತವಾದ ಫಲವನ್ನು 
ಕೊಡುವುವು... ಮಕರಸಂಕ್ರಮಣೋತ್ಸವದ ಕಾಲದಲ್ಲಿ ಮಾಡಿದ ಸ್ನಾನ. 
ದಾನ, ತಪಸ್ಸು, ಹೋಮ, ವೇದಾಧ್ಯಯನ, ಪಿತೃತರ್ಪಣಗಳು ಮುಂತಾದ 
ಕರ್ಮಗಳೆಲ್ಲವೂ ಅಕ್ಷಯಫಲದಾಯಕಗಳಾಗುವುದರಲ್ಲಿ ಸಂದೇಹವಿಲ್ಲ. 

ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 

ಶ್ರೀ ಸ್ಥಾಂದಮಹಾಪುರಾಣದ ಎರಡನೆಯ ವೈಷ್ಠ ವಖಂಡದ ಪುರುಷೋತ್ತಮಕ್ಟೇತ, 
ಮಾಹಾತ್ಮ್ಯದ ಜೈಮಿನಿಯಷಿಸಂವಾದದಲ್ಲಿ « ಮಕರಸಂಕ್ರಾಂತಿವಿಧಿವರ್ಣನ ವೆಂಬ 
ನಲವತ್ತೆರೆಡನೆಯ ಅಧ್ಯಾಯವು ಮಂಗಿದುದು 


n ಶ್ರೀಃ ॥ 


ಅಥ ತ್ರಿಚತ್ವಾರಿಂಶೋಧ್ಯಾಯಃ 


ದೋಲಾರೋಹಣವರ್ಣನಂ 

ಜೈನಿನಿರುವಾಚ ದಾ 
ಫಾಲ್ಲುನೇ ಮಾಸಿ ಕುರ್ನೀತ ದೋಲಾರೋಹಣಮುತ್ತಮಂ । 
ಯತ್ರ ಕ್ರೀಡತಿ ಗೋವಿಂದೋ ಲೋಕಾನುಗ್ರಹಣಾಯ ವೈ Hon 
ಪ್ರತ್ಯರ್ಜಾಂ ದೇವದೇವಸ್ಯ ಗೋವಿಂದಾಖ್ಯಾಂ ತು ಕಾರಯೇತ್‌ । 
ಪ್ರಾಸಾದಪುರತಃ ಕುರ್ಯಾತ್ಸೋಡಶಸ್ತಂಭಮುಂಚೈ ತಂ ॥೨॥ 
ಚತುರಸ್ರಂ ಚತುರ್ದ್ವಾರಂ ಮಂಡಪಂ ವೇದಿಕಾನ್ವಿತಂ | 
ಚಾರುಚಂದ್ರಾತಪಂ ಮಾಲ್ಯಚಾಮುರಧ್ವಜಶೋಭಿತಂ Han 
ಭದ್ರಾಸನಂ ವೇದಿಕಾಯಾಂ ಶ್ರೀಪರ್ಜೇಕಾಷ್ಮನಿರ್ಮಿತಂ | 
ಫಲ್ಲೂತ್ಸವಂ ಪ್ರಕುರ್ನೀತ ಪೆಂಚಾಹಾನಿ ತ್ರ್ಯಹಾನಿ ವಾ "Yn 
ಫಾಲ್ಲುನ್ಯಾಂ ಪೂರ್ವತೋ ವಿಪ್ರಾಶ್ಚತುರ್ಪಶ್ಯಾಂ ನಿಶಾಮುಖೇ । 
ವಹ್ಮ್ಯ್ಯುತ್ಸವಂ ಪ್ರಕುರ್ನೀತ ದೋಲಾಮಂಡಪಪೂರ್ವತಃ ॥೫॥ 


ಕನ್ನಡದ ಅನುವಾದ 
ಡೋಲಾರೋಹಣೋತ್ಸವ ವರ್ಣನ 

೧. ಜೈಮಿನಿಯು ನಿರೂಪಿಸುತ್ತಾನೆ :-ಫಾಲ್ಗುನಮಾಸದಲ್ಲಿ ಸರ್ವೋತ್ತಮ 
ವೆನಿಸಿದ ದೋಲಾಹರಣ ಮಹೋತ್ಸವವನ್ನು ನಡೆಸಬೇಕು. ಆ ಕಾಲದಲ್ಲಿ 
ಗೋವಿಂದನು ಲೋಕಾನುಗ್ರಹಕ್ಕೋಸ್ಟರ ಕ್ರೀಡಿಸುತ್ತಿರುವನು. 

೨. ಗೋವಿಂದರೂಪಿಯಾದ ದೇವೋತ್ತಮನ ಪ್ರತಿಮೆಯೊಂದನ್ನು 
ಉತ್ತಮ ರೀತಿಯಿಂದ ಮಾಡಿಸಿ ಜಗನ್ನಾಥನ ಪ್ರಾಸಾದದ ಮುಂದುಗಡೆಯಲ್ಲಿ 
ಹದಿನಾರು ಕಂಬಗಳನ್ನೊಳಗೊಂಡ ಉನ್ನತವಾದ ಮಂಟಪವನ್ನು ನಿರ್ಮಾಣ 
ಮಾಡಬೇಕು. 

೩. ಆ ಮಂಟಪವು ಜೌಕವಾಗಿದ್ದು ನಾಲ್ಕು ದಿಕ್ಕುಗಳಿಗೂ ನಾಲ್ಕು 
ಹೆಬ್ಬಾಗಿಲುಗಳಿಂದಲೂ ಕೂಡಿ ಮಧ್ಯದಲ್ಲಿ ಜಗುಲಿಯುಳ್ಳ ದ್ದಾಗಿ ಚಂದ್ರಕಾಂತ 
ಶಿಲೆಯಲ್ಲಿ ಕಟ್ಟಲ್ಪಟ್ಟು ಪೂಮಾಲೆಗಳಿಂದಲೂ, ಚಾಮರಗಳಿಂದಲೂ, ಧ್ವಜ 
ಪತಾಕೆಗಳಿಂದಲೂ ಶೋಭಿಸುತ್ತಿರಬೇಕು. 

೪. ಮಧ್ಯೆಯಿರುವ ವೇದಿಕೆಯಮೇಲೆ ಕಮಲಕಾಷ್ಠಗಳಿಂದ ನಿರ್ಮಿತವಾದ 
'ಭದ್ರಾಸನವಫ್ರಿರಿಸಿ ಐದು ದಿನಗಳಾಗಲಿ ಮೂರು ದಿನಗಳಾಗಲಿ ಫಾಲ್ಲುನೋ 
ತ್ಸವವನ್ನು ನೆರವೇರಿಸಬೇಕು. 

೫. ಬ್ರಾಹ್ಮೆಣರಿರಾ! ಫಾಲ್ಗುನಮಾಸದ ಪೌರ್ಣಮಿಯ ಹಿಂದಿನ 


ತ್ರಿಚತ್ವಾರಿಂಶೋ5ಧ್ಯಾಯಃ ೫೪೫ 


ಗೋವಿಂದಾನುಗೃಹೀತಂ ತು ಯಾತ್ರಾಂಗಂ ತತ್ಪ್ರಕೀರ್ತಿತಂ । 


ಆಚಾರ್ಯವರಣಂ ಕೃತ್ವಾ ನಹ್ನಿಂ ನಿರ್ಮಥನೋದ್ಭವಂ ॥೬॥ 
ಭೂಮಿಂ ಸಂಸ್ಕೃತ್ಯ ವಿಧಿನತ್ತೃಣರಾಶಿಂ ಮಹೋಚ್ಛ್ರಯಂ । 
ಸುಸಮಂ ಕಾರಯಿತ್ವಾತು ವಶ್ನಿಂ ತತ್ರ ವಿನಿಕ್ಸಿಸೇತ್‌ Hn 


ಪೂಜಯಿತ್ವಾ ವಿಧಾನೇನ ಕೂಶ್ಮಾಂಡವಿಧಿನಾ ಹುನೇತ್‌ । 

ಗೋವಿಂದಂ ಪೂಜಯಿತ್ವಾ ತು ಭ್ರಾಮಯೇತ್ಸ ತತೋ ವಿಭುಂ । 
ಯತ್ನಾತ್ತಂ ರಕ್ಷ್ಮಯೇದ್ದಹ್ನಿಂ ಯಾವದ್ಯಾತ್ರಾ ಸಮಾಷ್ಯತೇ ॥೮॥ 
ಪ್ರಾತರ್ಯಾಮೇ ಚತುರ್ದಶ್ಯಾಂ ಗೋವಿಂದಪ್ರತಿಮಾಂ ಶುಭಾಂ ॥೯॥ 
ವಾಸಯಿತ್ತಾ ಹರೇರಗ್ರೇ ಪೂಜಯೇತ್ಪುರುಷೋತ್ತನಂಂ | 
ಉಪಚಾರಾವಶಿಷ್ಟೈಸ್ತು ಪ್ರತ್ಯರ್ಚಾಮಪಿ ಪೂಜಯೇತ್‌ ॥ ೧೦॥ 
ತತೋಂಃನರೋಪ್ಯ ನಸೆನಂ ಮಾಲಾಂ ಚೆ ದ್ವಿಜಸತ್ತಮಾಃ । 

ಅರ್ಚಾಯೂಂ ವಿನ್ಯಸೇನ್ಮಂತ್ರೀ ಪರಂ ಜ್ಯೋತಿರ್ನಿಭಾವಯನ್‌ ॥ ೧೧॥ 








ಚತುರ್ದಶಿಯ ಸಾಯಂಕಾಲದಲ್ಲಿ ದೋಲಾಮಂಟಪದ ಪೂರ್ವದಿಕ್ಕಿನಲ್ಲಿ ಅಗ್ನಿ 
ದೇವನ ಉತ್ಸವವನ್ನು ಮಾಡಬೇಕು. 

೬. ಈ ಆಗ್ಬ್ಯಾಧಾನ ಕಾರ್ಯವೂ ಗೋವಿಂದನಿಗೆ ಪ್ರೀತಿಕಾರಕವಾಗಿ 
ಉತ್ಸವದ ಅಂಗವಾಗಿ ಪರಿಗಣಿಸಲ್ಪಟ್ಟರುವುದು. ಮೊದಲ ಉತ್ತಮನಾದ 
ಬ್ರಾಹ್ಮಣನೊಬ್ಬನನ್ನು ಆಚಾರ್ಯನಾಗಿ ಸ್ವೀಕರಿಸಿ ಆತನ ಕೈಯಲ್ಲಿ ಅರಣಿ 
ಕಾಷ್ಕಗಳ ನಿರ್ಮಥನದಿಂದ ಅಗ್ನಿಯನ್ನು ಸಂಪಾದಿಸಬೇಕು. 

೭-೮. ಕಲ್ಪದಲ್ಲಿ ಹೇಳಿರುವಂತೆ ಭೂಮಿಯನ್ನು ಸಂಶೋಧಿಸಿ ಅದರಲ್ಲಿ 
ಮಹಾ ಪವಿತ್ರವಾದ ಹುಲ್ಲಿನ ರಾಶಿಯನ್ನು ಸಮವಾಗಿ ವಿಸ್ತರಿಸಿ ಬಳಿಕ ಅಗ್ನಿ 
ಯನ್ನು ಅದರಲ್ಲಿಡಬೇಕು. ವಿಧಾನೋಕ್ತವಾಗಿ ಅಗ್ತಿಯನ್ನು ಪೂಜಿಸಿ ಕೂಶ್ಮಾಂಡ 
ಸೂಕ್ತಾದಿಗಳಿಂದ ವಿಧಿಹೋಮಗಳನ್ನು ಮಾಡಬೇಕು. ಬಳಿಕ ಗೋವಿಂದನನ್ನು 
ಪೂಜಿಸಿ ಸ್ವಾಮಿಯನ್ನು ಅಲ್ಲಿಂದ ಕದಲಿಸಬೇಕು. ಮತ್ತು ಮಹೋತ್ಸವವು 
ಸಂಪೂರ್ಣವಾಗುವವರೆವಿಗೂ ಜಾಗರೂಕತೆಯಿಂದ ಆ ಯಜ್ಞೇಶ್ವರನನ್ನು 
ರಕ್ಸಿಸುತ್ತಿರಬೇಕು. 

೯-೧೦. ಚತುರ್ದಶೀ ದಿವಸದ ಪ್ರಾತಃಕಾಲದ ಮೊದಲನೆಯ 
ಯಾಮದಲ್ಲಿ ಸರ್ವಲಕ್ಷಣಲಕ್ಸಿತವಾದ ಗೋವಿಂದ ಪ್ರತಿಮೆಯನ್ನು ಉತ್ತಮ 
ವಸ್ತ್ರದಿಂದಲಂಕರಿಸಿ ಜಗನ್ನಾಥನ ಸಮ್ಮುಖದಲ್ಲಿರಿಸಿ ಪುರುಷೋತ್ತಮನನ್ನು 
ಷೋಡಶೋಪಚಾರಗಳಿಂದ ಪೂಜಿಸಬೇಕು. ಪೂಜೆಮಾಡಿ ಮಿಕ್ಕ ದ್ರವ್ಯಗಳಿಂದ 
ಆ ಪ್ರತಿಮೆಯನ್ನೂ ಪೂಜಿಸಬೇಕು. 

೧೧. ಬಳಿಕ ಪುರೋಹಿತನು ಪುರುಷೋತ್ತಮನ ವಿಗ್ರಹದಿಂದ ವಸ್ತ್ರ 

18 


೫೪೬ ಶ್ರೀ ಸ್ಯಾಂದಮಹಾಪುರಾಣಂ 


ತತಃ ಸಾ ಪ್ರತಿಮಾ ಸಾಕ್ಸಾಜ್ಜಾಯತೇ ಪುರುಷೋತ್ತಮಃ । 
ರತ್ನಾಂದೋಲಿಕಯಾ ತಾಂ ವೈ ನಯೇತ್ಸಾ ನಸ್ಯ ಮಂಡಪೆಂ ॥ ೧೨೫ 
ತತ್ರ ನಾನಾತೂರ್ಯನಾದೈಃ ಶಂಖಧ್ವನಿಪುರಃಸರಂ । 


ಜಯಶಬ್ದೈಸ್ತಥಾ ಸ್ತೋತ್ರೆಃ ಪುಷ್ಪವೃಷ್ಟಿಭಿರೇವ ಚ ॥ ೧೩ 8 
ಛತ್ರಧ್ಹಜಪತಾಕಾಭಿಶ್ಚಾಮರೈರ್ವ್ಯಜನೈಸ್ತಥಾ | 
ನಿರಂತರಂ ದೀಪಿಕಾಭಿಸ್ತದಾ ಕುರ್ಯಾನ್ಮಹೋತ್ಸವಂ ॥ ೧೪ ॥ 


ಆಗಚ್ಛಂತಿ ತದಾ ದೇವಾಃ ಪಿತಾಮಹಪುರೋಗಮಾಃ 

ದ್ರಷ್ಟುಂ ಚರ್ಷಿಗಣೈಃ ಸಾರ್ಧಂ ಗೋವಿಂದಸ್ಯ ಮಹೋತ್ಸವಂ ॥ ೧೫ ॥ 
ಭದ್ರಾಸನೇಂಧಿವಾಸ್ಯೆ 4ನೆ ಪೂಜಯೇದುಪಚಾರಕ್ಕೆಃ I 

ಮಹಾಸ್ನಾನಸ್ಕ ವಿಧಿನಾ ಸ್ನಪನಂ ತಸ್ಯ ಕಾರಯೇತ್‌ ॥ ೧೬ ॥ 
ಪಂಚಾಮೃತೈಶ್ಚ ಸರ್ವೈಶ್ನ ತೇಷಾಮುನ್ಯತಮೇನ ವಾ 

ಸ್ನಾನಾಂತೇ ಗಂಧತೋಯೇನ ಶ್ರೀಸೂಕ್ತೇನಾಭಿಷೇಚಯೇತ್‌ ॥ ೧೭ ॥ 
ವೊಂದನ್ನೂ ಪುಷ್ಪ ಮಾಲೆಯೊಂದನ್ನೂ ತೆಗೆದುಕೊಂಡು ಪರಂಜ್ಯೋತಿಯಾದ 
ಶ್ರೀ ಹರಿಯನ್ನೇ ಸ್ಮರಿಸುತ್ತ ಅವುಗಳನ್ನು ಆ ಪ್ರತಿಮೆಗೆ ಅಲಂಕರಿಸಬೇಕು. 

೧೨. ಅದರಿಂದ ಆ ಪ್ರತಿಮೆಯು ಸಾಕ್ಟಾತ್ತಾಗಿ ಪುರುಷೋತ್ತಮನ 
ನಿವಾಸವೇ ಆಗುವುದು. ಅದನ್ನು ರತ್ನಮಯವಾದ ಪಲ್ಲಕ್ಕಿಯಲ್ಲಿ ಕೂಡಿಸಿ 
ಸ್ನಾನಮಂಟಪಕ್ಕೆ ಕರೆದುಕೊಂಡು ಹೋಗಬೇಕು. 

೧೩-೧೪. ಅಲ್ಲಿ ಬಹು ವಿಧಗಳಾದ ಮಂಗಳವಾದ್ಯಗಳು ಮೊಳಗುತ್ತಿರಲು 
ಶಂಖಗಳು ಧ್ವನಿಗೈ ಯ್ಯುತ್ತಿರಲು, ನೆರೆದಿರುವ ಬ್ರಾಹ್ಮಣರು ಜಯಕಾರಗಳನ್ನೂ, 
ಸ್ತೋತ್ರಪಾಠಗಳನ್ನೂ ಹೇಳುತ್ತ ಪುಷ್ಪಾಂಜಲಿಗಳನ್ನೆರಚುತ್ತಿರಲು, ಛತ್ರ, 
ಧ್ವಜ, ಪತಾಕೆಗಳು ಚಾಮರಗಳು, ಬೀಸಣಿಗೆಗಳಿಂದಲೂ ಅಖಂಡದೀಪ 
ಗಳಿಂದಲೂ ಮಂಟಪದಲ್ಲಿ ವೈಭವದ ಮಹೋತ್ಸವವನ್ನು ನೆರವೇರಿಸಬೇಕು. 

೧೫. ಈ ಗೋವಿಂದ ಮಹೋತ್ಸವವನ್ನು ನೋಡಲು ಬ್ರಹ್ಮದೇವನೇ 
ಮೊದಲಾದ ಸಕಲ ದೇವತೆಗಳೂ ಮಹರ್ಷಿ ಸಮೂಹಗಳೊಡನೆ ಆ ಸಮಯದಲ್ಲಿ 
ಅಲ್ಲಿ ಬಂದು ನೆರೆದಿರುವರು. 

೧೬-೧೭. ಬಳಿಕ ಗೋವಿಂದನನ್ನು ಪಲ್ಲಕ್ಕಿಯಿಂದಿಳಿಸಿ ಉತ್ಕಮಾಸನದಲ್ಲಿ 
ಕುಳ್ಳಿರಿಸಿ ಸಸಲೋಪಚಾರಗಳಿಂದಲೂ ಪೂಜೆಯನ್ನು ಮಾಡಿ ಮಹಾಭಿಷೇಕದ 
ವಿಧಾನದಿಂದ ಆತನಿಗೆ ಸ್ನಾನವನ್ನು ಮಾಡಿಸಬೇಕು. ಮೊದಲು ಪಂಚಾಮೃತದ 
ಸಕಲ ದ್ರವ್ಯಗಳಿಂದಾಗಲಿ, ಅವುಗಳಲ್ಲಿ ಲಭ್ಯಗಳಾದ ಹಲವಿಂದಲಾಗಲಿ ಅಭಿ 
ಷೇಕವನ್ನು ಮಾಡಿ ಸ್ನಾನವಾದ ಮೇಲೆ ಶ್ರೀಸೂಕ್ತ ಮಂತ್ರಗಳನ್ನು ಪಠಿಸುತ್ತ 
ಗಂಥೋದಕದಿಂದ ಅಭಿಷೇಕವನ್ನು ಮಾಡಬೇಕು. 


ತ್ರಿಚತ್ವಾರಿಂಶೋ9ಧ್ಯಾಯಃ ೫೪೭ 


ಸಂಪ್ರೋಶ್ಸ್ಯ ಭೂಷಯೇದ್ದೇವಂ ವಸ್ಟ್ರಾಲಂಕಾರಮಾಲ್ಯಕ್ಕೆಃ । 
ನೀರಾಜಯಿತ್ವಾ ಸಂಪೂಜ್ಯ ಪ್ರಾಸಾದಂ ಪರಿನೇಷ್ಟಯೇತ್‌ ॥ ೧೮॥ 
ಸಸ್ತಕೃತ್ವಸ್ತತೋ ದೇವಂ ದೋಲಾಮಂಡಪಮಾನಯೇತ್‌ । 
ಸುಸಂಸ್ಕತಾಯಾಂ ರಥ್ಯಾಯಾಂ ಪತಾಕಾತೋರಣಾದಿಭಿಃ । 
ಅಧೋದೇಶೇ ಮಂಡಪಂ ತಂ ಸಪ್ತಶೋ ಭ್ರಾಮಯೇತ್ಪುನಃ ॥ ೧೯॥ 
ಊರ್ಥ್ಯದೇಶೇ ಪುನಃ ಸಪ್ತ ಸ್ವಂಭವೇದ್ಯಾಂ ಚ ಸಪ್ತ ವೈ | 


ಯಾತ್ರಾವಸಾನೇ ಚ ಪುನರ್ಭಾಮುಯೇದೇಕನಿಂಶತಿಂ ॥ ೨೦॥ 
ಇಯಂ ಲೀಲಾ ಭಗವತಃ ಪಿತಾಮವುಹಮುಖೇರಿತಾ । 
ರಾಜರ್ಹಿಣೇಂದ್ರದ್ಯುಮ್ನೇನ ಕಾರಿತಾ ಪೂರ್ವಮೇವ ಹಿ ॥ ೨೧॥ 
ಫಲಪುಸ್ಬೋಪನಮ್ಮೈಶ್ಚ ಶಾಖಭಿಃ ಪರಿಕಲ್ಪಿತೇ । 

ವೃಂದಾವನಾಂತರೇ ರಮ್ಯೇ ಮುತ್ತಭ್ರನುರರಾನಿಣಿ ॥ ೨೨ ॥ 





೧೮. ಬಳಿಕ ವಿಗ್ರಹಕ್ಕೆ ಸಂಪ್ರೋಕ್ಸಣೆಯನ್ನು ಮಾಡಿ ವಸ್ತ್ರಗಳು, 
ಆಭರಣಗಳು, ಪುಷ್ಪ ಮಾಲೆಗಳಿಂದ ಗೋವಿಂದನನ್ನು ಅಲಂಕರಿಸಬೇಕು. 
ಉತ್ತರನೀರಾಜನವನ್ನು ಬೆಳಗಿಸಿ ಪುನಃ ಪೂಜೆಯನ್ನು ಮಾಡಿ ಪ್ರಾಸಾದದ 
ಪ್ರದಕ್ಷಿಣೆಯನ್ನು ಮಾಡಿಸಬೇಕು. 

೧೯. ಇಂತು ಏಳು ಪ್ರದಕ್ಸಿಣೆಗಳನ್ನು ಮಾಡಿದ ಮೇಲೆ ಸ್ವಾಮಿಯನ್ನು 
ಉಯ್ಯಾಲೆಯ ಮಂಟಪಕ್ಕೆ ಬಿಜಮಾಡಿಸಬೇಕು. ಪತಾಕೆಗಳಿಂದಲೂ ತೋರಣ 
ಗಳಿಂದಲೂ ಅಲಂಕರಿಸಲ್ಪಟ್ಟು ಸಾರಿಸಿ ಗುಡಿಸಲ್ಪಟ್ಟ ಮಾರ್ಗದಲ್ಲಿ ದೇವನ 
ಉತ್ಸವವನ್ನು ತಂದು ಮಂಟಪದ ಸುತ್ತಲೂ ಭೂಮಿಯಲ್ಲಿ ಏಳು ಪ್ರದಕ್ಸಿಣೆ 
ಗಳನ್ನು ಮಾಡಿಸಬೇಕು. 

೨೦. ಬಳಿಕ ಮೇಲುಗಡೆಯಲ್ಲಿ ಏಳುಪ್ರದಕ್ಷಿಣೆಗಳನ್ನೂ ಸ್ತಂಭಗಳಿಂಜೊದ 
ಗೂಡಿದ ವೇದಿಕೆಗೆ ಏಳು ಪ್ರದಕ್ಸಿಣೆಗಳನ್ನೂ ಮಾಡಿಸಿ ಉತ್ಸವದ ಅಂತ್ಯದಲ್ಲಿ 
ಪುನಃ ಇಪ್ಪತ್ತೊಂದು ಪ್ರದಕ್ಸಿಣೆಗಳನ್ನು ಪ್ರಾಸಾದ ಮಂಟಪಗಳಿಗೆ 
ಮಾಡಿಸಬೇಕು. 

೨೧. ಈ ವಿಧವಾದ ಭಗವಂತನ ಲೀಲೆಯ ಉತ್ಸವದ ಕ್ರಮವು ಲೋಕ 
ಪಿತಾಮಹನಾದ ಬ್ರಹ್ಮನ ಮುಖದಿಂದ ಮೊದಲು ಪ್ರಕಾಶವನ್ನು ಹೊಂದಿತು. 
ರಾಜರ್ಷಿಯಾದ ಇಂದ್ರದ್ಯುಮ್ಮಥಿಂದ ಪೂರ್ವಕಾಲದಲ್ಲಿ ಆಚರಿಸಲ್ಪಟ್ಟತು. 

೨೨. ಫಲಪುಷ್ಪ ಭಾರಗಳಿಂದ ನೆಲಕ್ಕೆ ಬಗ್ಗಿರುವ ಮರಗಳಿಂದ ತುಂಬಿದ 
ರಮ್ಯವಾದ ಬೃಂದಾವನದ ಮಧ್ಯದಲ್ಲಿಯೂ ಈ ಉತ್ಸವವನ್ನು ಮಾಡಬಹುದು. 
ಆ ವನವು ಮದಿಸಿದ ಭ್ರ ಮರಗಳ ಧ್ವನಿಯಿಂದ ಕೂಡಿದುದಾಗಿರಬೇಕು- 


೫೪೮ ಶ್ರೀ ಸ್ಕಾಂದೆಮಹಾಪುರಾಣಂ 


ಕೋಕಿಲಾರಾವಮಧುರೇ ನಾನಾಪಕ್ಸಿಗಣಾಕುಲೇ । 


ನಾನೋಪಶೋಭಾರಚಿತನಾನಾಗುರುಸುಧೂಪಿತೇ 1 ೨೩ ॥ 
ಪ್ರಫುಲ್ಲಕೇತಕೀಷಂಡಗಂಧಾಮೋದಿದಿಗಂತರೇ ! 

ಮಲ್ಲಿಕಾಶೋಕ ಪುನ್ನಾಗಚಂಪಕ್ಕೆರುಪಶೋಭಿತೇ ॥ ೨೪॥ 
ತತ್ಕಾನನಾಂತರ್ಫಓತೇ ಮಂಡಹೇ ಚಾರುತೋರಣೇ । 

ಭೂಷಿತೇ ಮಾಲ್ಯವಸನಚಾಮರೈರುಪಶೋಭಿತೇ ॥ ೨೫ ॥ 
ರತ್ನಖಟ್ಟಾಂದೋಲಿಕಾಯಾಂ ತನ್ಮಥ್ಯೇ ವಾಸಯೇತ್ಪ್ರಭುಂ । 
ಸದ್ರತ್ನಮಂಕುಟಿಂ ತಾರಹಾರಶೋಭಿತವಕ್ಸಸಂ ॥ ೨೬ ॥ 
ಅನರ್ಫುರತ್ನಘಟತಕುಂಡಲೋದ್ಭಾಸಿತಶ್ರ್ರುತಿಂ | 

ಯಥಾಸ್ಥಾನಂ ಯಥಾಶೋಭಂ ದಿನ್ಯಾಲಂಕಾರಮಂಜುಲಂ ॥ ೨೭ ॥ 
ವಿಕಚಾಂಬುಜಮಧ್ಯಸ್ಥಂ ವಿಶ್ವಧಾತ್ರ್ಯಾ ಶ್ರಿಯಾ ಯಖತಂ ॥ ೨೮ ॥ 





೨೩. ಕೋಗಿಲೆಗಳ ಇಂಚರದಿಂದ ಮಧುರವಾದುದೂ, ಬಹು ವಿಧ ಪಕ್ಸಿ 
ಗಳಿಂದ ಮನೋಹರವೂ, ಬಹುವಿಧಾಲಂಕಾರಸಹಿತವೂ, ಅಗುರು ಮೊದಲಾದ 
ಸುಗಂಧ ದ್ರವ್ಯಗಳ ಸುವಾಸನಾಯುತವೂ ಆಗಿರಬೇಕು. 

೨೪, ಬಿರಿದ ಕೇದಿಗೆಯ ಮೆಳೆಗಳ ಸುಗಂಧದಿಂದ ದಿಗಂತರಗಳನ್ನೂ 
ವ್ಯಾಪಿಸುತ್ತ್ವ ಮಲ್ಲಿಗೆ, ಅಶೋಕ, ಪುನ್ನಾಗ ಸಂಪಿಗೆಯ ವೃಕ್ಸಗಳಿಂದ 
ಶೋಭಿಸುತ್ತಿರಬೇಕು. 

೨೫. ಇಂತಹ ಉತ್ತಮವಾದ ಉದ್ಯಾನವನದ ಮಧ್ಯದಲ್ಲಿ ಮಂಟಪ 


ಮಾಲೆಗಳಿಂದಲೂ, ವಸ್ತ್ರಗಳಿಂದಲೂ, ಚಾಮರಗಳಿಂದಲೂ ಶೋಭಿಸು. 
ವಂತೆ ಮಾಡಬೇಕು. 

೨೬. ಆ ಮಂಟಪದ ಮಧ್ಯದಲ್ಲಿ ನವರತ್ತಮಯವಾದ ಮಂಚವನ್ನೊ 
ಳಕೊಂಡ ಉಯ್ಯಾಲೆಯಲ್ಲಿ ಶ್ರೀ ಗೋವಿಂದನನ್ನು ಕೂಡಿಸಬೇಕು. ಸ್ವಾಮಿಯು. 
ಉತ್ತಮ ರತ್ನಗಳ ಕಿರೀಟವನ್ನು ಧರಿಸಿ ಮುತ್ತುಗಳ ಹಾರಗಳಿಂದ ಶೋಭಿಸುವ. 
ವಕ್ಸೆಸ್ಥಳವುಳ್ಳ ನನಾಗಿರಬೇಕು. 

೨೭. ಅಮೂಲ್ಯಗಳಾದ ರತ್ನಗಳನ್ನೊಳಕೊಂಡ ಕುಂಡಲಗಳಿಂದ ಕಾಂತಿ 
ಯುಕ್ತಗಳಾದ ಕಿವಿಗಳಿಂದಲೂ, ಉಚಿತ ಸ್ಥಾನಗಳಲ್ಲಿದ್ದು ಪ್ರಕಾಶಿಸುತ್ತಿರುವ 
ದಿವ್ಯಾಲಂಕಾರಗಳಿಂದಲೂ ಶೋಭಿಸುತ್ತಿರಬೇಕು. 

೨೮. ಅರಳಿದ ಸಹೆಸ್ಪ್ರದಳ ಪದ್ಮದ ಮಧ್ಯದಲ್ಲಿ ಲೋಕನಾಯಕಿಯಾದ 
ಲಕ್ಷ್ಮೀ ದೇವಿಯೊಡನೆ ಸ್ವಾಮಿಯು ಸುಖಾಸೀನನಾಗಿರಬೇಕು. 


ತ್ರಿಚತ್ವಾರಿಂಶೋ9ಧ್ಯಾಯಃ ೫೪೯ 


ಶಂಖಚಕ್ರಗದಾಪದ್ಮಧಾರಿಣಂ ವನಮಾಲಿನಂ ॥ 


ಸುಪ್ರಸನ್ನಂ ಸುನಾಸಂ ತಂ ಪೀನವಕ್ಸಃಸ್ಮಲೋಜ್ಜಲಂ ॥ ೨೯ ॥ 
ಪುರೋ ವ್ಯೋಮಸ್ಸಿತೈರ್ದೇವೈರ್ಬ್ರಹ್ಮಾದ್ಯೈರ್ನತಮಸ್ತಕೈಃ 
ಕೃತಾಂಜಲಿಪುಟೈರ್ಭಕ್ತ್ಯಾ ಜಯಶಬ್ದೆ 4ರೆಭಿಷ್ಟುತೆಂ uaon 
ಗಂಧರ್ವೈರಪ್ಸರೋಭಿಶ್ಚ ಕಿನ್ನಕೈಃ ಸಿದ್ಧಚಾರಣೈಃ | 
ಹಾಹಾಹುಹೂಪ್ರಭೃತಿಭಿಃ ಸತ್ವರಂ ದಿನ್ಯಗಾಯನೈಃ UI ೩0 
ಅಹಂಪೂರ್ನಿಕಯಾ ನೃತ್ಯಗೀತವಾದಿತ್ರಕಾರಿಭಿಃ । 
ನೇತ್ರಾಂಬುಜಸಹಸ್ಸೆಶ್ಚ ಪೂಜ್ಯಮಾನಂ ಮುಂದಾನ್ಚಿತೈಃ | ಶ೨॥ 
ಕಿರದ್ಭಿಃ ಸರ್ವತೋ ದಿಕ್ಸು ಗಂಧಚಂದನಜಂ ರಜಃ । 

ಉಪವೇಶ್ಯಾಥ ಗೋವಿಂದಂ ಪೂಜಯೇದುಪಚಾರಕ್ಕೆಃ ॥ 4೩ ॥ 
ವಲ್ಲನೀವೃಂದಮುಧ್ಯಸ್ಥಂ ಕದಂಬತರುಮೂಲಗಂ । 
ಹಾವಹಾಸ್ಯವಿಲಾಸೈಶ್ಟ ಕ್ರೀಡೆಮಾನಂ ವನಾಂತರೇ ॥ ೩೪೫% 





೨೯. ಶಂಖ, ಚಕ್ರ, ಗದಾ, ಪದ್ಮೆಗಳನ್ನು ಚತುರ್ಹಸ್ತಗಳಲ್ಲಿ ಧರಿಸಿ. 
ವನಮಾಲಾವಿಭೂಷಿತನಾಗಿ, ಪ್ರಸನ್ನ ವದನನೂ, ಸುಂದರನಾಸಿಕನೂ, ನೀನೋ 
ನ್ನತವಾದ ವಕ್ಸಸ್ಥಳವುಳ್ಳ ವನೂ ಆಗಿರಬೇಕು. 

೩೦. ತನ್ನ ಮುಂದೆ ಆಕಾಶದಲ್ಲಿ ಬ್ರಹ್ಮಾದಿದೇವತೆಗಳು ತಲೆಗಳನ್ನು 
ಬಗ್ಗಿಸಿ ಭಕ್ತಿಯಿಂದ ಅಂಜಲಿಬಂಧವನ್ನು ಮಾಡಿಕೊಂಡು ನಿಂತು ಜಯಕಾರ 
ಗಳಿಂದ ಪರಮಾತ್ಮನನ್ನು ಸ್ತೋತ್ರಮಾಡುತ್ತಿರಬೇಕು. 

೩೧. ಗಂಧರ್ವರು, ಅಪ್ಸರರು, ಕಿನ್ನರರು, ಸಿದ್ಧರು, ಚಾರಣರು, ಹಾಹಾ 
ಹುಹುಗಳೇ ಮುಂತಾದವರು ಸಂಭ್ರಮದಿಂದ ದಿವ್ಯಗಾನಗಳನ್ನು 
ಮಾಡುತ್ತಿರಬೇಕು. 

೩೨. ಮತ್ತು “ನಾನು ಮುಂದು, ತಾನು ಮುಂದು?” ಎಂಬದಾ 
ಸಂತೋಷಗೊಂಡು ನೃತ್ಯ, ಗೀತ, ವಾದ್ಯ ಘೋಷಗಳನ್ನು ಮಾಡುತ್ತ ತಮ್ಮ 
ಸಾವಿರಾರು ನೇತ್ರಕಮಲಗಳಿಂದ ಅತನನ್ನು ಪೂಜಿಸುತ್ತಿರಬೇಕು. 

೩೩. ಇಂತಹ ಮಹಾ ವೈಭವದಿಂದ ಕೂಡಿದವನನ್ನಾಗಿ ಪರಮಾತ್ಮನನ್ನು 
ಧ್ಯಾನಿಸುತ್ತ ಹೆತ್ತು ದಿಕ್ಕುಗಳಲ್ಲಿಯೂ ಶ್ರೀಗಂಧ ಚಂದನಗಳ ಧೂಳಿಯನ್ನು 
ಎರಚಿ ಗೋವಿಂದನನ್ನು ದೋಲಾಯಂತ್ರದಲ್ಲಿ ಕುಳ್ಳಿರಿಸಿ ಸಕಲೋಪಚಾರ 
ಗಳಿಂದಲೂ ಪೂಜೆ ಮಾಡಬೇಕು. 

೩೪-೩೫. ಜಗನ್ನಾಥನು ಗೋಪಸ್ತ್ರೀಯರ ಮಧ್ಯದಲ್ಲಿದ್ದು ಕೆದಂಬ 
ವೃಕ್ಷದ ಬುಡವನ್ನಾಶ್ರಯಿಸಿ ವನ ಮಧ್ಯದಲ್ಲಿ ತನ್ನೆ ಹಾವಭಾವ ವಿಲಾಸಗಳಿಂದ 
ಕ್ರೀಡಿಸುತ್ತ ಗೋಪಿಕೆಯರಿಂದಲೂ ಗೋಪಾಲಕರಿಂದಲೂ ಲೀಲೆಯಿಂದ 


೫೫೦ ಶ್ರೀ ಸ್ಕಾಂದಮಹಾಪುರಾಣಂ 


ಗೋನೀಭಿಶ್ಚೈನ ಗೋಪಾಲೈರ್ಲೀಲಾಂಬೋಲಿತಯಾನಗಂ ! 
ಚಿಂತೆಯಿತ್ಕಾ ಜಗನ್ನಾಥಂ ವಿಕಿರೇದ್ದಂಧಚೂರ್ಣಕೈಃ ॥ ೩೫ ॥ 
ಸಕರ್ಪೂರೈ ರಕ್ತಪೀತಶುಕ್ಲೈರ್ದಿಕ್ಸು ಸಮಂತತಃ । 
ದಿನ್ಕೈರ್ವಸ್ತ್ರೈರ್ದಿವ್ಯಮಾಲ್ಯೈ ರ್ದಿವ್ಯೈರ್ಗಂಭೈಃ ಸುಧೂಪಕ್ಕೆಃ ॥ ೩೬ ॥ 
ಚಾಮರಾಂದೋಲನೈರ್ಗಿತೈೈಃ ಸ್ತುತಿಭಿಶ್ಚ ಸಮರ್ಚಿತಂ । 
ಆಂದೋಲಯೇದ್ದೋಲಿಕಾಸ್ಥಂ ಸಪ್ತವಾರಾನ್ಭನೈಃಶನೈಃ ॥ ೩೭॥ 
ತದಾ ಪಶ್ಯಂತಿ ಯೇ ಕೃಷ್ಣಂ ಮುಕ್ತಿಸ್ತೇಷಾಂ ನ ಸಂಶಯಃ । 
ಬ್ರಹ್ಮಹತ್ಯಾದಿಸಾಸಾನಾಂ ಪಂಚೆಕಾನಾಂ ಕ್ಷಯೋ ಭವೇತ್‌ ॥ ೩೮॥ 
ತ್ರಿಕೇವಂ ದೋಲಯೇದ್ದೇವಂ ಸರ್ವಪಾಪಾಪನೋದನಂ । 


ಭಕ್ತ್ಯಾನುಗ್ರಾಹಕಂ ಪುಂಸಾಂ ಭುಕ್ತಿಮುಕ್ಕೇಕಕಾರಣಂ WF 
ಲೀಲಾವಿಚೇಷ್ಟಿತಂ ಯಸ್ಕ ಕೃತ್ರಿಮಂ ಸಹಜಂ ತಥಾ । 
ಅಂಹಃಸಂಘಕ್ಷಯಕರಂ ಮೂಲಾವಿದ್ಯಾನಿವರ್ತಕಂ ॥ ೪೦೪ 








ಆಡಿಸಲ್ಪಡುತ್ತಿರುವ ಉಯ್ಯಾಲೆಯಲ್ಲಿ ಕುಳಿತಿರುವವನನ್ನಾಗಿ ಧ್ಯಾನಿಸಿ 
ಗೋವಿಂದ ವಿಗ್ರಹವನ್ನು ಗಂಧಚೂರ್ಣದಿಂದ ಪ್ರೋಕ್ಸಿಸಬೇಕು. 

೩೬-೩೭. ರಕ್ತ, ಪೀತ, ಶ್ವೇತವರ್ಣಗಳ ಕರ್ಪೂರ ಸಹಿತಗಳಾದ 
ಚೂರ್ಣಗಳಿಂದ ಸುತ್ತಲೂ ದಿಕ್ಕುಗಳನ್ನು ವಾಸನೆಗೊಳಿಸಿ ದಿವ್ಯವಸ್ತ್ರಗಳಿಂದಲೂ, 
ದಿವ್ಯ ಮಾಲೆಗಳಿಂದಲೂ, ಉತ್ತಮ ಧೂಪದ್ರವ್ಯಗಳಿಂದಲ್ಕೂ ಚಾಮರಗಳ 
ಸೇನೆಯಿಂದಲ್ಕೂ ಸಂಗೀತದಿಂದಲೂ, ಸ್ಕೋತ್ರಗಳಿಂದಲೂ ವಿಧಿವತ್ತಾಗಿ 
ಪೂಜೆಯನ್ನು ಮಾಡಿ ಉಯ್ಯಾಲೆಯಲ್ಲಿರುವ ಲೋಕೇಶ್ವರನನ್ನು ಮೆಲ್ಲಮೆಲ್ಲಗೆ 
ಏಳು ಸಲ ತೂಗಬೇಕು. 

೩೮. ಆ ಸಮಯದಲ್ಲಿ ಯಾರು ಶ್ರೀ ಕೃಷ್ಣನನ್ನು ನೋಡುವರೊ, ಅವರಿಗೆ 
ಮೋಕ್ಟವು ಲಭಿಸುವುದರಲ್ಲಿ ಸಂದೇಹವೇ ಇಲ್ಲ. ಬ್ರಹ್ಮಹತ್ಯೆಯೇ ಮೊದಲಾದ 
ಪಂಚಮಹಾಪಾತಕಗಳೂ ನಾಶವನ್ನು ಹೊಂದುವುವು. 

೩೯. ಈರೀತಿಯಾಗಿ ಭಗವಂತನಿಗೆ ಮೂರು ಆಂದೋಲನೋತ್ಸವಗಳನ್ನು 
ಮಾಡಿಸಲು ಮಾನವನ ಸಕಲ ಪಾತಕಗಳೂ ಕಳೆದುಹೋಗುವುವು. ಈ ಉತ್ಸವ 
ವೊಂದನ್ನೇ ಭಕ್ತಿಯಿಂದ ಮಾಡಲು ಪರಮಾತ್ಮನ ಅನುಗ್ರಹವನ್ನು ಪಡೆದು 
ಭುಕ್ತಿಮುಕ್ತಿಗಳನ್ನು ಸಂಪಾದಿಸುವ ಏಕಮಾತ್ರ ಸಾಧನವಾಗಿರುವುದು. 

೪೦. ಯಾವ ಪರಮಾತ್ಮನ ಲೀಲಾವಿನೋದಗಳು ಕೃತ್ರಿಮಗಳಾದರೂ 
ಸಹಜಗಳಾಗಿಯೇ ತೋರುತ್ತಿರುವುವೊ, ಆತನಿಗೆ ಮಾಡಿಸಿದ ಉತ್ಸವವು 
ಪಾಪಸಮೂಹಗಳನ್ನು ನಾಶಗೊಳಿಸಿ ಸಂಸಾರಕ್ಕೆ ಕಾರಣವಾದ ಮೂಲಾ 
ವಿದ್ಯೆಯನ್ನು ಪರಿಹರಿಸುವುದು. 


ತ್ರಿಚತ್ವಾರಿಂಶೋ$ಧ್ಯಾಯಃ ೫೫೧ 


ಪತ್ಯನ್ನಿತೀಯಂ ಹರತಿ ಗೋಹತ್ಯಾದ್ಯುಪಪಾತಕಂ । 

ಹರತ್ಯಶೇಷಪಾಪಾನಿ ತ ಕೌೈತೀಯೇ ನಾತ್ರ ods 

ದೃಷ್ಟಾ ಯ ದೋಲಾಯಿತಂ ದೇವಂ ಸರ್ವಹಾಪೈಃ ಪ ಕ್ರಮುಚ್ಯತೇ | 

ಆಧ್ಯಾತ್ಮಿಕತೆ ಓರಾಧಿಭಾತ್ರೈ ರಾಧಿದೈವೈರ್ನಿಮುಚ್ಛ [ತೇ ॥ ೪೨ ॥ 

ಇಮಾಂ ಯಾತ್ರಾಂ ಕಾರಯಿತ್ತಾ ಚಕ ವರ್ತಿ ಭವೇನ್ನೃಪಃ । 
ಬ್ರಾಹ್ಮಣಸ್ತು ಚೆತುರ್ವೇದೀ ಜಾ 2 ನವಾನ್ನಾ ಶಯತೇ ಧ್ರುವಂ ॥೪೩॥ 


॥1 ೪೧॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾ € ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತ ಮಕ್ಬೇಶ್ರಮಾಹಾತ್ಮೆ 3 ಜೈನಿನಿಯನಿ 
ಸಂವಾದೇ « ಜೋಲಾರೋಹಣವರ್ಣನಂ 33 ತಾಮೆ 
ಕ್ರಿಚತ್ವಾರಿಂಶೋಂಧ್ಯಾಯಃ 


೪೧. ಎರಡನೆಯ ಯಾತ್ರೆಯನ್ನು ನೋಡುವುದರಿಂದ ಗೋಹತ್ಯೆಯೇ 
ಮುಂತಾದ ಉಪಪಾತಕಗಳೆಲ್ಲವೂ ನಿರ್ಮೂಲವಾಗಿ ಮೂರನೆಯ 1. 
ತ್ಸವವನ್ನು ನೋಡಲು ಸಕಲ ಪಾಪಗಳೂ ನಿತೈ (ಷವಾಗುವುದರಲ್ಲಿ ಸಂಶಯ 
ವಿಲ್ಲವು. 

೪೨. ಉಯ್ಯಾ ಲೆಯಲ್ಲಿ ತೂಗುತ್ತಿರುವ ಜಗನ್ನಾಥನನ್ನು ನೋಡಿದ 
ಮಾನವನು ಸಕಲ ಲಾ ಮುಕ್ತನಾಗಿ ಅಧ್ಯಾತ್ಮಿಕ, ಆಧಿದೈವಿಕ, 
ಆಧಿಭಾತಿಕಗಳೆಂಬ ತಾಪತ್ರಯಗಳನ್ನೂ ಕಳೆದುಕೊಳ್ಳು ವನು. 

೪೩. ಈ ಜೋಲಯಾತ್ರೆ ಯನ್ನು ಜಗನ್ನಾಥನಿಗೆ ಮಾಡಿಸಲು ರಾಜನು 
ಚಕ್ರವರ್ತಿಯಾಗುವನು. ಬ್ರಾಹ್ಮಣನು ನಾಲ್ಕು ವೇದಗಳಲ್ಲಿ ನಿಷ್ಣಾತನಾಗಿ 
ಸಂಪೂರ್ಣ ಜ್ಞಾನವನ್ನು ಸ ಪಡೆಯುವುದರಲ್ಲಿ ಸಂಶಯವಿಲ್ಲ. 





ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಶ್ರೀಪುರುಷೋತ್ತಮಕ್ಸೇತ್ರ 
ಮಾಹಾತ್ಮ್ಯೆಯ ಜೈಮಿನಿಯಷಿಸಂವಾದದಲ್ಲಿ "" ದೋಲಾರೋಹಹೋತ್ಸವರ್ಣನ?' 
ವೆಂಬ ನಲವತ್ತಮೂರನೆಯ ಅಧ್ಯಾಯವು ಮುಗಿದುದು 


೪ ಶ್ರೀಃ 
ಅಥ ಚತುಶ್ಲೆ ತಾ ಿರಿಶೋಣಧ್ಯಾಯಃ 
ಜ್ವೀಷ್ಠ ಸಂಚಕವ್ರತವರ್ಣನೆಂ 
ಜೈಮಿನಿರುವಾಚ ಕಾ 
ಅತ್ರ ವಃ ಕಥಯಿಷ್ಯಾಮಿ ವ್ರತಂ ಸಾಂವತ್ಸರಂ ಪರಂ । 
ಸಂವತ್ಸರಸ್ಯಾದಿದಿನೇ ಸೌರ್ಣಮಾಸ್ಯಾಂತು ಫಾಲ್ಗುನೇ "On 
ಅನಾದಿದೇವಸ್ಯ ಹರೇರ್ಮೂರ್ತಯೋ ದ್ವಾದಶೈವ ಯಾಃ | 
ವಿಷ್ಣಾ ಇದಿನಾಮಪುಥಧಿತಾಃ ಪ್ರತಿಮಾಸಂ ಪ್ರಪೂಜಯೇತ್‌ ॥೨॥ 
ಏಕೈಕಾಂ ಮೂರ್ತಿಮೇತಾಸಾಂ ಮಾಸೇಷು ದ್ವಾದಶಸ್ಥಪಿ ಃ 
ಪ್ರತ್ಯಹಂ ಪೂಜಯೇತ್ಪುಷ್ಸೈಃ ಫಲೈರ್ವ್ವಾದಶಭಿಸ್ತಥಾ 1೩॥ 
ಅಶೋಕೋ ಮಲ್ಲಿಕಾ ಚೈವ ಪಾಟಿಲಂ ಚ ಕದಂಬಕಂ । 
ಕರವೀರಂ ಜಾತಿಪುಷ್ಟಂ ಮಾಲತೀ ಶತಪತ್ರಕಂ ॥೪॥ 
ಉತ್ಸಲಂ ಚೈವ ವಾಸಂತೀ ಕುಂದಂ ಪುನ್ನಾಗಕಂ ತಥಾ। 
ಏತಾನಿ ಕ್ರಮಶೋ ಪತ್ಯಾತ್ಯುಸುಮಾನಿ ಹರೇರ್ಮುದಾ ॥ ೫॥ 
ಕನ್ನಡದ ಅನುವಾದ 

ಜ್ಯೇಷ್ಠಸಂಚಕವ್ರತ ವರ್ಣನ 

೧. ಜೈಮಿನಿಯು ಹೇಳುತ್ತಾನೆ: ಇನ್ನು ನಿಮಗೆ ಸಂವತ್ಸರದಲ್ಲಿ 
ನಿರಂತರವೂ ಮಾಡಬೇಕಾದ ಉತ್ತಮ ವ್ರತವೊಂದನ್ನು ಥಿರೂಪಿಸುವೆನು. 
ಈ ಸಂವತ್ಸರಕ್ಕೆ ಫಾಲ್ಗುನಮಾಸದ ಪೌರ್ಣಮಿಯ ದಿನವೇ ಪ್ರಥಮ ದಿವಸ 
ವಾಗಿರುವುದು. 

೨-೩. ಅಂದು ಮೊದಲುಗೊಂಡು ಆದ್ಯಂತರಹಿತನೂ ದೇವದೇವನೂ ಆದ 
ಶ್ರೀಹರಿಯ ವಿಷ್ಣ್ವಾದಿ ದ್ವಾದಶನಾಮಗಳಿಂದ ಯಾವ ರೂಪಗಳು ಪ್ರಸಿದ್ಧಗಳಾಗಿ 
ರುವುವೊ, ಅವುಗಳಲ್ಲಿ ಒಂದೊಂದು ರೂಪವನ್ನು ಒಂದೊಂದು ಮಾಸದಲ್ಲಿ ಪೂಜಿಸ 
ಬೇಕು. ಸಂವತ್ಸರದ ಹನ್ನೆರಡು ಮಾಸಗಳಲ್ಲಿಯೂ ಒಂದೊಂದು ಮೂರ್ತಿಯನ್ನು 
ಪ್ರತಿನಿತ್ಯವೂ ಪೂಜೆಮಾಡಿ, ಪ್ರತಿಯೊಂದು ತಿಂಗಳಲ್ಲಿಯೂ ಒಂದು ವಿಧವಾದ 
ಪುಷ್ಟ ದಿಂದಲೂ, ಒಂದು ವಿಧವಾದ ಫಲದಿಂದಲೂ ಪೂಜೆಯನ್ನು ಮುಗಿಸಬೇಕು. 

೪-೫. ಅಶೋಕ, ಮಲ್ಲಿಗೆ, ಪಾಟಲ, ಕದಂಬ, ಕರವೀರ್ಕ ಜಾತಿಪುಷ್ಟ, 
ಮಾಲತಿ, ಶತಷತ್ರ, ಕಮಲ, ಉತ್ಪಲ, ವಾಸಂತೀ, ಕುಂದ, ಪುನ್ನಾಗ 
ಷ್ರು ಹನ್ನೆರಡು ಬಗೆಯ ಪುಷ್ಪಗಳಲ್ಲಿ ಒಂದೊಂದನ್ನು ಒಂದೊಂದು ತಿಂಗಳಲ್ಲಿ 
ಸಂಕೆ9ಷವಿಂದ ಶೇಖರಿಸಿ ಪೂಜೆಮಾಡಬೇಕು. 


ಚತು ಶೈತ್ವಾರಿಂಶೋ$ಧ್ಯಾಯಃ ೫೫ತ್ತಿ 


ದಾಡಿಮಂ ನಾರಿಕೇಲಂ ಚ ಆಮ್ರಂ ಚೆ ಪನಸಂ ತಥಾ । 


ಖರ್ಜೂರಂ ತೃಣರಾಜಂ ಚೆ ಪ್ರಾಚೀನಾಮಲಕಂ ತಥಾ ॥೬॥ 
ಶ್ರೀಫಲಂ ನಾಗರಂಗಂ ಚ ಕ್ರಮಂಕಂ ಕರೆಮಂಗಕಂ | 

ಜಾತೀಫಲಂ ಚೆ ಕ್ರಮಶಃ ಫಲಾನ್ಯೇತಾನಿ ವೈ ದದೇತ್‌ Hen 
ಭಕ್ಬ 3ಭೋಜ್ಯಾನಿ ಚೋಷ್ಕ್ಯಾಣಿ ಲೇಹ್ಯಾನಿ ಮಧುರಾಣಿ ಚ । 
ಆಸನಾದ್ಯುಪಚಾರಾಂಶ್ಚ ದತ್ತ್ವಾ ಸ್ತುತ್ವಾ ಜಗದ್ಗುರುಂ un 
ಸರ್ವವ್ಯಾಪಸಿನ್ನಗನ್ನಾಥ ಭೂತಭವ್ಯಭವತ್ಪ್ರಭೋ 1 

ತ್ರಾಹಿ ಮಾಂ ಪುಂಡರೀಕಾಕ್ಷ ನಿಷ್ಣೋ ಸಂಸಾರಸಾಗರಾತ್‌ ॥೯॥ 
ಏಕಾರ್ಣನಜಲೇ ರೌದ್ರೇ`ನಿರಾಲಂಬೇ ಪುರಾ ಮಧುಂ । 
ಅನಧೀರ್ನಿಶ್ಚರಕ್ಸಾರ್ಥಂ ಮಧೂಸೂದನ ರಕ ಮಾಂ ॥ ೧೦॥ 


ತ್ರೀನ್ವಿಕ್ರಮಾನ್ಯ ವಮನಿತ್ವಾ ಯೋ ಹತ್ವಾ ದೈತ್ಯಬಲಂ ಮಹತ್‌ । 
ತ್ರೈಲೋಕ್ಯಂ ಪಾಲಯಾಮಾಸ ತ್ರಿವಿಕ್ರಮ ನಮೋಸ್ತು ತೇ ॥೧೧॥ 
ಕೃತ್ವಾ ವಾನುನಕಂ ರೂಪಮೃಗ್ಯಜುಸ್ಸಾಮಗರ್ಭಕಂ 1 
ಮೋಹಯಿತ್ವಾದ್ಭುತಂ ರೂಪಂ ತಸ್ಮೈ ಮಾಯಾವಿನೇ ನಮಃ ॥ ೧೨ ॥ 


೬-೭. ದಾಡಿಮ, ನಾರಿಕೇಳ, ಆಮ್ರ, ಪನಸ, ಖರ್ಜೂರ, ತೃಣರಾಜ, 
ಆಮಲಕ, ಶ್ರೀಫಲ, ನಾಗರಂಗ, ಕ್ರಮುಕ, ಕರಮಂಗಕ, ಜಾತೀಫಲ ಈ ಹನ್ನೆ 
ರಡು ಫಲಗಳಲ್ಲಿ ಒಂದೊಂದು ಜಾತಿಯನ್ನು ಒಂದೊಂದು ತಿಂಗಳಿನಲ್ಲಿ ನೈವೇದ್ಯ 
ಮಾಡಬೇಕು. 

೮. ಬಳಿಕ ಭಕ್ಸ್ಮ್ಯಗಳು, ಭೋಜ್ಯಗಳು, ಚೋಷ್ಯಗಳು, ಲೇಹ್ಯಗಳನ್ನೂ 
ಸಿಹಿ ಪದಾರ್ಥಗಳನ್ನೂ, ಸುಖಾಸನಾದಿಗಳನ್ನೂ ಭಕ್ತಿಯಿಂದ ಸಮರ್ಪಿಸಿ 
ಲೋಕಗುರುವಾದ ಶ್ರೀ ಕೃಷ್ಣನನ್ನು ಸ್ತೋತ್ರಮಾಡಬೇಕು. 

೯. ಸರ್ವವ್ಯಾಪಿಯೆ! ಲೋಕೇಶ್ವರನೆ! ಭೂತಭವ್ಯ ಭವಿಷ್ಯತ್ಕಾಲಗಳನ್ನು 
ನಡೆಸುವ ಸ್ವಾಮಿಯೆ! ಕಮಲನೇತ್ರನಾದ ಮಹಾ ವಿಷ್ಠುವೆ! ನನ್ನನ್ನು 
ಈ ಸಂಸಾರಸಮುದ್ರದಿಂದ ಕಡೆಹಾಯಿಸು. 

೧೦. ಏಕಾಕಾರವಾಗಿಯೂ, ಭಯಂಕರವಾಗಿಯೂ, ಫಿರಾಧಾರವಾಗಿಯೂ 
ಇರುವ ಸಮುದ್ರ ಜಲದಲ್ಲಿ ಲೋಕರಕ್ಸಣಾಪೇಕ್ಸೆಯಿಂದ ಮಧುವೆಂಬ ರಾಕ್ಸಸ 
ನನ್ನು ಸಂಹರಿಸಿದ ಮಧುಸೂದನನೆ! ನನ್ನನ್ನು ರಕ್ಷಿಸು. 

೧೧. ಮೂರು ಹೆಜ್ಜೆಗಳಿಂದ ಬ್ರಹ್ಮಾಂಡವೆಲ್ಲವನ್ನೂ ವ್ಯಾಪಿಸಿ ಅಸಂಖಾ 
ತವಾದ ರಾಕ್ಸಸಸೈನ್ಯವೆಲ್ಲವನ್ನೂ ನಿಗ್ರಹಿಸಿ, ಮೂರು ಲೋಕಗಳನ್ನೂ ಕಾಪಾಡಿದ 
ತ್ರಿವಿಕ್ರಮನೆ! ನಿನಗೆ ನಮಸ್ಕಾರವು. 


೧೨. ಖುಗ್ಯಜುಸ್ಸಾಮಗಳೆಂಬ ವೇದತ್ರಯಾತ್ಮಕವಾದ ವಾಮನ ರೂಪ 
ತ 


೫೫೪ ಶ್ರೀ ಸ್ಕಾಂದಮಹಾಪುರಾಣಂ 


ಯಃ ಶ್ರಿಯಂ ಧಾರಯೇನ್ನಿತ್ಯಂ ಹೃದಿ ಭಕ್ತೇಭ್ಯ ಏನ ಚ । 


ದದಾತ್ಯಪಿ ಶ್ರಿಯಂ ತಸ್ಮೈ ಶ್ರೀಧರಾಯ ನಮೋಸ್ತು ತೇ ॥ ೧೩॥ 
ಇಂದ್ರಿಯಾಣಾಮಧಿಷ್ಕಾತಾ ಯಃ ಸರ್ವೇಷಾಂ ಸದಾ ಪ್ರಭುಃ । 
ಸುಖೈಕಹೇತುರ್ಭಕ್ತಾನಾಂ ಹೃಷೀಕೇಶ ನನೋಸ್ತ ತೇ 1 ೧೪ ॥ 
ಯೊನ್ನಾಭಿಸದ್ಮಸಂಭೂತಂ ಜಗದೇತಚ್ಚರಾಚರಂ । 

ವಿಧಾತುರಾಸನಂ ನಿತ್ಯಂ ಪದ್ಮನಾಭ ನಮೋಂಸ್ತಾ ತೇ ॥ ೧೫ ॥ 


ಯಸ್ಯೈತತ್ರಿಗುಣೈರ್ಬದ್ಧಂ ಜಗದೇತಚ್ಚರಾಚರಂ । 

ವಾಮ್ನ್ನಾ ಬದ್ದಃ ಸ ಗೋಷ್ಯಾ ತು ದಾಮೋದರ ನಮೋಸ್ತು ಶೇ ॥೧೬॥ 
ತ್ರೈಲೋಕ್ಯವಿಪ್ಲನಕರಂ ಹತವಾನ್ಯೇಶಿದಾನವಂ | 

ಈಶಿತಾ ಸರ್ವಸೌಖ್ಯಾನಾಂ ತ್ರಾಹಿ ಕೇಶವ ಮಾಂ ಪ್ರಭೋ 8 ೧೭॥ 


ವನ್ನು ಸ್ವೀಕರಿಸಿ ಆ ಅದ್ಭುತ ರೂಪದಿಂದ ಬಲಿಚಕ್ರವರ್ತಿಯನ್ನು ಭ್ರಾಂತಿ 
ಗೊಳಿಸಿದ ಮಾಯಾವಿಯಾದ ನಿನಗೆ ನಮಸ್ಕರಿಸುವೆನು. 

೧೩. ನಿರಂತರವೂ ಲಕ್ಷ್ಮಿಯನ್ನು ಹೈದಯದಲ್ಲಿಯೇ ಧರಿಸಿದವನೂ, 
ಭಕ್ತರಿಗೆ ಸಕಲೈಶ್ಚರ್ಯಗಳನ್ನು ಅನುಗ್ರಹಿಸುವವನೂ ಆದ ಶ್ರೀಧರರೂಪನಾದ 
ನಿನಗೆ ನಮಸ್ಕಾರವಿರಲಿ. 

೧೪. ಯಾವನು ಏಕಾದಶೇಂದ್ರಿಯಗಳಿಗೆ ಅಧಿಷ್ಕಾತನಾಗಿರುವನ್ಕೊ 
ಮತ್ತು ಸರ್ವಕಾಲದಲ್ಲಿಯೂ ಸಕಲಜೀವರಿಗೂ ಸ್ವಾಮಿಯಾಗಿರುವನೊ, 
ಭಕ್ತರಿಗೆ ಸೌಖ್ಯವನ್ನುಂಟುಮಾಡುವ ಏಕಾಂತಕಾರಣನೊ, ಅಂತಹ ಹೃಷೀ 
ಕೇಶನಿಗೆ ನಮಸ್ಕಾರವು. 

೧೫. ಯಾವನ ನಾಭೀಕಮಲದಿಂದ ಚರಾಚರಾತ್ಮಕವಾದ ಈ ಸಕಲ 
ಬ್ರಹ್ಮಾಂಡವೂ ಉದ್ಭವಿಸಿರುವುದೊ, ಯಾವನ ನಾಭೀಕಮಲವೇ ಚತುರ್ಮುಖ 
ಬ್ರಹ್ಮನಿಗೆ ಆಸನವಾಗಿರುವುದೊ, ಅಂತಹ ಪದ್ಮನಾಭನಾದ ವಿನಗೆ ನಮಸ್ಕುರಿ 
ಸುವೆನು. 

೧೬. ಯಾವನ ತ್ರಿಗುಣಾತ್ಮಕನಾದ ಮಾಯೆಯಿಂದ ಸ್ಥಾವರಜಂಗಮ 
ಸಹಿತವಾದ ಈ ಜಗತ್ತೆಲ್ಲವೂ ಸಂಬದ್ಧವಾಗಿರುವುದೊ, ಯಾವನು ಗೋಪೀ 
ದೇವಿಯ ಹಗ್ಗದಿಂದ ಕಟ್ಟಲ್ಪಟ್ಟನೊ, ಆ ದಾಮೋದರನಾದ ಫಿನಗೆ ವಂದಿಸು 
ವೆನು. 

೧೭. ಮೂರು ಲೋಕಗಳಿಗೂ ಮಹಾಸಂಕಟವನ್ನುಂಟುಮಾಡುತ್ತಿದ್ದ 
ಕೇಶಿಯೆಂಬ ರಾಕ್ಷಸನನ್ನು ಸಂಹೆರಿಸಿದವನೂ, ಸಕಲ ಸೌಖ್ಯಗಳನ್ನು ಕೊಡುವ 
ಸ್ವತಂತ್ರ ಪ್ರಭುವಾದವನೂ ಆದ ಕೇಶವನೆ! ನನ್ನನ್ನು ಸಂರಕ್ಸಿಸು. 


ಚತು ಶ್ಚತ್ವಾರಿಂಶೋ$ಧ್ಯಾಯಃ ಜ೫೫ 


ಸ್ರಷ್ಟಾ ಸಸರ್ಜ ಭೂತಾನಿ ಜಗತಾಮಾದಿಕಾರಣಂ । 
ಅಚಿಂತ್ಯಮಹಿಮನ್ಸಿಸ್ನೋ ನಾರಾಯಣ ನಮೋಸ್ತು ತೇ 


೧೮ ॥ 
ಮಾಯಯಾ ಯಸ್ಯ ವಿಶ್ವಂ ವೈ ಮೋಹಿತಂ ಯದನಾದ್ಯಯಾ । 
ಸರ್ವಧರ್ಮಸ್ವರೂಪಾಯ ಮಾಧವಾಯ ನಮೋ ನಮಃ ॥೧೯॥ 
ಜ್ಞ್ಞಾನಿನಾಂ ಜ್ಞಾನಗಮ್ಯುಸ್ತೃಮಗತೀನಾಂ ಗತಿಪ್ರದಃ । 
ಸಂಪೂರ್ಣಮಸ್ತ ಗೋವಿಂದ ತೃತ್ಪಸಾದಾದ್ಧ ತಂ ಮಮ ॥೨೦॥ 
ಪ್ರತಿಮಾಸಂ ಪೂಜನಾಂತೇ ಮಂತ್ಸೈರೇತೈಃ ಕೃತಾಂಜಲಿಃ । 
ಪ್ರಾರ್ಥಯೇತ್ಪರಯಾ ಭಕ್ತ್ಯಾ ಭಜನಾಂತೇ ಜನಾರ್ದನಂ ॥೨೧॥ 


ಏವಂ ಸಂವತ್ಸರಂ ಶೀತ್ವಾ ವ್ರತಂ ವೈ ಮೂರ್ತಿಪಂಜರಂ । 
ಸಂಪೂರ್ಣಫಲಸಿದ್ಧ್ಯರ್ಥಂ ಪ್ರತಿಷ್ಠಾವಿಧಿಮಾಚರೇತ್‌ ॥ ೨೨ ॥ 
ಸುವರ್ಣನಿರ್ವಿತಾ ವಿಷ್ಣೊ ೀರ್ಮೂರ್ತಯೋ ದ್ವಾದಶೈನ ತು । 


ಯಥಾಶಕ್ತಿ ಕೃತಾಃ ಸ್ಥಾಪ್ಯಾಃ ಕುಂಭೇಷು ದ್ವಾದಶಸ್ವಪಿ ॥ ೨೩ ॥ 





೧೮. ಲೋಕಸೃಷ್ಟಿಕರ್ತನಾದವನೂ, ಹದಿನಾಲ್ಕು ಲೋಕಗಳಿಗೆ ಆದಿ 
ಕಾರಣನೂ, ಅಚಿಂತ್ಯಮಹಿಮನೂ, ಸರ್ವವ್ಯಾಪಿಯೂ ಆದ ನಾರಾಯಣನೆ! 
ನಿನಗೆ ನಮಿಸುವೆನು. 

೧೯. ಯಾವನ ಅನಾದಿಯಾದ ಮಾಯೆಯಿಂದ ವಿಶ್ವವೆಲ್ಲವೂ ಸಮ್ಮೋ 
ಹಿತವಾಗಿರುವುದೊ, ಯಾವನು ಸರ್ವಧರ್ಮಗಳ ಸ್ವರೂಪನೇ ಆಗಿರುವನೊ, 
ಅಂತಹ ಮಾಧವನಾದ ನಿನಗೆ ಮತ್ತೆ ಮತ್ತೆ ನಮಸ್ಕರಿಸುವೆನು. 

೨೦. ಜ್ಞಾನಿಗಳ ಜ್ಞಾನಕ್ಕೆ ನೀನೇ ವಿಷಯವಾಗಿರುವೆ. ಗತಿಯನ್ನು 
ಕಾಣದವರಿಗೆ ನೀನೇ ಸದ್ಗತಿದಾಯಕನು. ಗೋವಿಂದನೆ! ನಿನ್ನ ಅನುಗ್ರಹ 
ದಿಂದ ಈ ನನ್ನ ವ್ರತವು ನಿರ್ವಿಘ್ನವಾಗಿ ಸಮಾಶ್ತಿಗೊಳ್ಳಲಿ. 

೨೧. ಪ್ರತಿಮಾಸದಲ್ಲಿಯೂ ದಿನದಿನದ ಪೂಜೆಯು ಮುಗಿದ ಮೇಲೆ 
ಅಂಜಲಿಬಂಧವನ್ನು ಮಾಡಿಕೊಂಡು ಅತ್ಯಂತಭಕ್ತಿಯಿಂದ ಭಜನೆಯೊಡನೆ 
ಜನಾರ್ದನನನ್ನು ಮೇಲೆ ಹೇಳಿದ ಸ್ತೋತ್ರಗಳಿಂದ ಪ್ರಾರ್ಥಿಸಿಕೊಳ್ಳ ಬೇಕು. 

೨೨. ಈ ರೀತಿಯಾಗಿ ಮೂರ್ತಿ ಸಮೂಹಕ್ಕೆ ಸಂಬಂಧಿಸಿದ ವ್ರತವನ್ನಾ 
ಚರಿಸುತ್ತ ಒಂದು ಸಂವತ್ಸರವನ್ನು ಕಳೆದು ವ್ರತದ ಸಂಪೂರ್ಣಫಲವನ್ನು 
ಪಡೆಯುವುದಕ್ಕಾಗಿ ಪ್ರತಿಷ್ಠಾವಿಧಿಯನ್ನಾಚರಿಸಬೇಕು. 

೨೩. ಅದರ ಕ್ರಮವನ್ನು ತಿಳಿಸುವೆನು. ಚಿನ್ನದಿಂದಾಗಲಿ, ಯಥಾಶಕ್ತಿ 
ಯಾಗಿ ಇತರ ಲೋಹಗಳಿಂದಾಗಲಿ ಮಾಡಲ್ಪಟ್ಟ ವಿಷ್ಣುವಿನ ಹನ್ನೆರಡು 
ಮಾಸಾವತಾರಮೂರ್ತಿಗಳನ್ನೂ ಹನ್ನೆರಡು ಕಳಶಗಳಲ್ಲಿ ಸ್ಥಾ ಪನೆಮಾಡಬೇಕು. 


೫೫೬ ಶ್ರೀ ಸ್ಯಾಂದಮಹಾಪುರಾಣಂ 


ಆಮ್ರಪತ್ರಾಚ್ಛಾದಿತೇಷು ಸಾಕ್ಸಾತ್ತೇಷು ಪೃಥಕ್ಪೃಥಕ್‌ । 
ಶ್ರೇತವಸ್ವ್ರಾನನದ್ಭೇಷು ಗಂಧಪಲ್ಲವವಾರಿಷು ॥ ೨೪ ॥ 
ಅಷ್ಟದಿಕ್ಟು ಚತುರ್ದಿಕ್ಟು ಸರ್ವತೋಭದ್ರಮಂಡಲೇ । 

ಸ್ಥಾ ಸಪನೀಯಾಶ್ಚ ತೇ ಕುಂಭಾಸ್ಕೇಷು ಪೂಜ್ಯಾಶ್ಚ ಮೂರ್ತಯಃ ॥ ೨೫ ॥ 
ದ್ಯಾದಶಾಕ್ಟರಮಂತ್ರೇಣ ಉಪಚಾರೈಃ ಸೃಥಕ್ಪೃಥಕ್‌ । 


ಪಂಚಾಮೃೃತೈಶ್ಚ ಸ್ನಪನಂ ಸರ್ನೇಷಾಮಾದಿತೋ ದ್ವಿಜಾಃ ॥ ೨೬ ॥ 
ಗೀತವಾದಿತ್ರನೃತ್ಯಾದ್ಯೈಸ್ತಥಾ ಬ್ರಾಹ್ಮಣಪೂಜನೈಃ । 
ವಸ್ತ್ರಯುಗ್ಮೈರ್ವ್ಟಾದಶಭಿಶೃತ್ರೋಷಾನದಮ್ಯಗೈಸ್ತಥಾ ॥ ೨೭ ॥ 


ವ್ಯಜನೈರುದಕುಂಭೈಶ್ಟ ಶಯನೀಯ್ಯಃ ಸಪೀಠಕೈಃ | 
ಗಂಘೈರ್ಮಾಲ್ಯೈಃ ಸತಾಂಬೂಲೈರ್ಮುದ್ರಿಕಾಕುಂಡಲೈಸ್ತಥಾ ॥ ೨೮ ॥ 
ಪ್ರದೀಪಾಃ ಸರ್ಪಿಷಾ ಜ್ವಾಲ್ಯಾ ದ್ವಾದಶ ದ್ವಾದಶ ಕ್ರಮಾತ್‌ । 

ನೀತ್ವಾ ತ್ರಿಯಾಮಾಮಿತ್ಥಂ ವೈ ಪ್ರಭಾತೇ ನ್ನಿಕರ್ಮ ಚ ॥೨೯॥ 


೨೪. ಆ ಕಲಶಗಳು ಮಾವಿನೆಲೆಗಳಿಂದಾವೃತಗಳಾಗಿ, ಬೇರೆ ಬೇರೆಯಾಗಿ 
ಬಿಳಿಯ ವಸ್ತ್ರಗಳಿಂದಾಚ್ಛಾದಿತಗಳಾಗಿ ಸುಗಂಧಯುಕ್ತವಾದ ಪಲ್ಲವೋದಕದಿಂದ 
ತುಂಬಿದುವಾಗಿರಬೇಕು. 

೨೫. ಒಳಗೆ ವಲಯದಲ್ಲಿ ನಾಲ್ಕು ದಿಕ್ಕುಗಳಲ್ಲಿಯೂ ಹೊರಗೆ ಎಂಟು 
ದಿಕ್ಕುಗಳಲ್ಲಿಯೂ ಈ ಕಳಶಗಳನ್ನು ಸರ್ವತೋಭದ್ರವೆಂಬ ಮಂಡಲದ ಪ್ರದೇಶ 
ದಲ್ಲಿ ಸ್ಥಾಪಿಸಿ ಅವುಗಳಲ್ಲಿ ಮೂರ್ತಿಗಳನ್ನು ಪೂಜಿಸಬೇಕು. 

೨೬. ಬ್ರಾಹ್ಮೆಣರಿರಾ! ಮೊದಲು ದ್ವಾದಶಾಕ್ಸರದ ಮಂತ್ರದಿಂದ ಬೇಕಿ 
ಬೇರೆಯಾಗಿ ಒಂದೊಂದು ಕಳಶಕ್ಕೂ ಷೋಡಶೋಪಚಾರಗಳಿಂದ ಪೂಜೆಯನ್ನು 
ಮಾಡಿ ಪಂಚಾಮೃತಗಳಿಂದ ಅಭಿಷೇಕವನ್ನು ಮಾಡಬೇಕು. 

೨೭-೨೮. ಬಳಿಕ ಸಂಗೀತ್ಕ ವಾದ್ಯ, ನೃತ್ಯಗಳಿಂದಲೂ, ಬ್ರಾಹ್ಮಣ 
ಸಂತರ್ಪಣೆಗಳಿಂದಲ್ಕೂ ವ್ರತವನ್ನು ಸಾಂಗಗೊಳಿಸಬೇಕು. ಹನ್ನೆರಡು ಜನ 
ಬ್ರಾಹ್ಮಣರನ್ನು ಬರಮಾಡಿಕೊಂಡು ಒಬ್ಬೊಬ್ಬರಿಗೂ ಎರಡೆರಡು ವಸ್ತ್ರಗಳನ್ನೂ, 
ಛತ್ರಗಳನ್ನೂ ಪಾದರಕ್ಟೆಗಳನ್ನೂ, ಬೀಸಣಿಗೆಗಳನ್ನೂ, ಜಲಕುಂಭಗಳನ್ನೂ, 
ಹಾಸಿಗೆಗಳನ್ನೂ, ಆಸನಗಳನ್ನೂ, ಸುಗಂಧಗಳನ್ನೂ ಪುಷ್ಪಮಾಲೆಗಳನ್ನೂ, 
ತಾಂಬೂಲಗಳನ್ನೂ, ಉಂಗುರಗಳನ್ನೂ, ಕುಂಡಲಗಳನ್ನೂ ದಾನಮಾಡಬೇಕು. 

೨೯. ಬಳಿಕ ಒಂದೊಂದು ಕಳಶಕ್ಕೂ ಕ್ರಮವಾಗಿ ಹನ್ನೆರಡು ತುಪ್ಪದ 
ದೀಪಗಳನ್ನು ಹಚ್ಚಿ ಸಬೇಕು. ಇಂತು ರಾತ್ರಿಯ ಮೂರು ಯಾಮಗಳಲ್ಲಿಯೂ 
ಪೂಜೆಯನ್ನುಮಾಡಿ ನಾಲ್ಕನೆಯ ಯಾಮವು ಕಳೆದು ಸೂರ್ಯೋದಯವಾಗುವ 
ಸಮಯಕ್ಕೆ ಸರಿಯಾಗಿ ಔಪಾಸನೆಯನ್ನು ಮಾಡಬೇಕು. 


ಚತು ಶ್ಚತ್ವಾರಿಂಶೋ9ಧ್ಯಾಯಃ ೫೫೭ 


ಸಮಿದಾಜ್ಯಚರೂಣಾಂ ವೈ ಪ್ರತಿದೇನಂ ಶತತ್ರ್ರಯಂ । 


ಅಷ್ಟೋತ್ತರಸಹಸ್ಪಂ ತು ತಿಲೈರ್ವ್ಯಾಹೃತಿಭಿಸ್ತತಃ ॥೩೦॥ 
ಹೋಮಾಂತೇ ಪ್ರಾಶನಂ ಕೃತ್ವಾ ದದ್ಯಾವಾಚಾರ್ಯದಕ್ಸಿಣಾಂ । 

ಕಪಿಲಾ ಧೇನವೋ ದೇಯಾಃ ಸಾಲಂಕಾರಾಶ್ಚ ದ್ವಾದಶ ॥ ೩೧॥ 
ಶತಂ ಚತುಶ್ಚತ್ವಾರಿಂಶದ್ಪಾ ಹ್ಮಣಾನ್ಫೋಜಯೇತ್ತತಃ । 
ತಬ್ದೇನವೃಂದಂ ಸಘಟಿಂ ಸವಿತಾನಂ ಸಚಾಮರಂ ॥ 4೨0 
ಸರ್ವೋಪಚಾರಸಹಿತಮಾಚಾರ್ಯಾಯ  ನಿನೇದಯೇತ್‌ । 
ವ್ರತರಾಜಮಿಮಂ ಕೃತ್ವಾ ಸರ್ವಾನ್ಯಾಮಾನವಾಪ್ರ್ನುಯಾತ್‌ ॥ ೩೩ ॥ 
ಗುಂಡಿಚಾದ್ಯಾಸ್ತು ಯಾ ಯಾತ್ರಾ ನಿಷ್ಣೋರ್ದ್ವಾದಶ ಕೀರ್ತಿತಾಃ । 
ತಾಸಾಂ ದರ್ಶನಜಂ ಪುಣ್ಯಂ ವ್ರತೇನಾನೇನ ಲಭ್ಯತೇ ॥ ೩೪॥ 
ಐಂದ್ರಂ ಪದಂ ಸಾರ್ವಭೌ ಮುಂ ಚಕ್ರವರ್ತಿತ್ವಮೇವ ಚ! 
ಅಷ್ಟೈಶ್ವರ್ಯಮವಾಸ್ಲೋತಿ ದೇವದೇವಪ್ರಸಾದತಃ ॥ ೩೫ ॥ 


೩೦. ಪ್ರತಿಯೊಬ್ಬ ಮೂರ್ತಿಗೂ ಮುನ್ನೂರರ ಸಂಖ್ಯೆಯ ಅಹುತಿಗಳನ್ನು 
ಸಮಿತ್ತು, ಆಜ್ಯ ಮತ್ತು ಚರುದ್ರವ್ಯಗಳಿಂದ ಅಗ್ನಿಯಲ್ಲಿ ಸಮರ್ಪಿಸಿದ ಬಳಿಕ 
ತಿಲಧಾನ್ಯದಿಂದ ಒಂದು ಸಾವಿರದೆಂಟು ವ್ಯಾಹೈತಿ ಹೋಮಗಳನ್ನುಮಾಡಬೇಕು. 

೩೧. ಇಂತು ಹೋಮವನ್ನು ಮುಗಿಸಿ ಹುತಶೇಷವನ್ನು ಸ್ವೀಕರಿಸಿ 
ಆಚಾರ್ಯನಿಗೆ ದಕ್ಷಿಣೆಯನ್ನು ಕೊಡಬೇಕು. ಅದರ ವಿವರವನ್ನು ತಿಳಿಸುವೆನು. 
ಸರ್ವಭೂಷಣಭೂಸಿತಗಳಾಗಿರುವ ಹನ್ನೆರಡು ಕಪಿಲೆಯಾಕಳುಗಳನ್ನು 
ಆಚಾರ್ಯನಿಗೆ ಗುರುದಕ್ಸಿಣೆಯಾಗಿ ಕೊಡಬೇಕು. 

೩೨-೩೩. ವ್ರತಸಮಾಪ್ತಿಯಾಗಲು ನಾಲ್ಕುಸಾವಿರದ ನಾಲ್ಕುನೂರು 
ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ಕಳಶ, ವಸ್ತ್ರ, ಚಾಮರಗಳೊಡನೆ 
ದ್ವಾದಶ ಪ್ರತಿಮೆಗಳನ್ನೂ ಸರ್ಮೋಪಚಾರಪೂರ್ವಕವಾಗಿ ಆಚಾರ್ಯನಿಗೆ 
ದಾನಮಾಡಬೇಕು. ಈ ಸರ್ವೋತ್ತಮವಾದ ವ್ರತವನ್ನು ಮಾಡಿದ ಮನುಷ್ಯನು 
ಸಕಲ ಇಷ್ಟಾರ್ಥಗಳನ್ನೂ ಪಡೆದು ಸುಖಿಸುವನು. 

೩೪. ಈ ವ್ರತವನ್ನು ಮಾಡುವುದರಿಂದ ಪುರುಷೋತ್ತಮ ಕ್ಲೇತ್ರದಲ್ಲಿ 
ಜಗನ್ನಾಥನ ಗುಂಡಿಚ ಮಂಟಪಯಾತ್ರೆಯೇ ಮೊದಲಾದ ಹನ್ನೆರಡು ಮಹೋ 
ತ್ಸವಗಳನ್ನೂ ನೋಡಿದ ಪುಣ್ಯವು ಭಗವದ್ಭಕ್ತನಿಗೆ ಲಭಿಸುವುದು. 

೩೫. ಆತನು ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಿ ಮಹೇಂದ್ರಸದನಿ 
ಯನ್ನೂ, ಸಾರ್ವಭೌಮವನ್ನೂ, ಚಕ್ರವರ್ತಿತ್ವವನ್ನೂ, ಅಸ್ಟೈಶ್ಚರ್ಯಗಳ 
ಸಮೃದ್ಧಿ ಯನ್ನೂ ಪಡೆಯುವನು. 


೫೫೮ ಶ್ರೀ ಸ್ಕಾಂದಮಹಾಪುರಾಣಂ 


ಏತನ್ಮಹಾಪುಣ್ಯತಮಂ ನಾರದಃ ಕೃತವಾನ್ವ್ರತೆಂ 1 


ಕೃತ್ಥಾ ದ್ವಾದಶವನರ್ಷಾಣಿ ಜೀವನ್ನು ಕ್ಲೋಂಭವನ್ಮುನಿಃ 1 ೩೬ 
ಅನ್ಯೇ ಚ ವೈಸ್ಣನಾ ಯೇ ವೈ ಚಕ್ರುಸ್ತೇ ಬಹುಶಃ ಪುರಾ । 
ವ್ರತಂ ನಾತಃ ಪರತರಂ ಭಗವತ್ಹ್ವಿ «ತಿಕಾರಕಂ ॥ ಕಿ೭ 0 


ಧನ್ಯು ೯೦ ಯಶಸ್ಯಮಾಯುಷ್ಯಂ ಬ್ರಾ ಹ್ಮಣ್ಯಂ ವಂಶವರ್ಧನೆಂ । 
ಭವಂತೋಪಿ RE ನೊ ಕುರ್ವಂತು ವ್ರತಮುತ್ತಮಂ ೩೮ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ದ್ವಿ ತೀಯೇ ವೈಷ್ಣವಖಂಡೇ ಪುರುಷೋತ್ತಮಕ್ಸೇತ್ರ ಮಾಡೊತ್ತೆ 3": ಜೈಮಿನಿಯಷಿ 
ಸಂವಾದೇ " ಜ್ಯೇಷ್ಮಪಂಚಕವ್ರ ತವರ್ಣನಂ 3 ಹನು 
ಚತು ್ಲ ತ್ವಾರಿಂಶೋದ್ಯಾ ಯಃ 





೩೬. ಪರಮಪುಣ್ಯಪ್ರದವಾದ ಈ ಮಹಾವ್ರತವನ್ನು ಪೂರ್ವದಲ್ಲಿ ನಾರದ 
ಮಹರ್ಷಿಯು ಮಾಡಿದನು. ಹನ್ನೆರಡು ವರ್ಷಗಳ ಪರ್ಯಂತವೂ ಈ ವ್ರತವನ್ನಾ 
ಚರಿಸಿ ಆ ಮಹರ್ಷಿಯು ಜೀವನ್ಮುಕ್ತ ಪದವಿಯನ್ನು ಹೊಂದಿದನು. 

೩೭. ಪೂರ್ವಕಾಲದಲ್ಲಿ ಪ್ರಸಿದ್ದರಾದ ಭತರ” ವೈಷ್ಣ ವರೂ ಸಹ ಅನೇಕ 
ಸಲ ಈ ವ್ರತವನ್ನು ಕೆರವೇರಿಸಿರುವರು. ಭಗವಂತನಿಗೆ ಸಂತೋಷವನ್ನುಂಟು 
ಮಾಡಲು * ಇದಕ್ಕಿಂತ ಉತ್ತಮವಾದ ವ್ರತವು ಬೇರೊಂದಿಲ್ಲ. 

೩೮. ಬ್ರಾಹ್ಮಣೋತ್ತಮರಿರಾ! ಈ ವ್ರತವು ಧರ್ಮಸಹಿತವು. ಯಶಸಾ 
ರಕವು. ಆಯುಷ್ಯವರ್ಥಕವು, ಬ್ರಹ್ಮಕೇಜೋವಿವರ್ಧಕವು. ಪುತ್ರಪೌತ್ರಾದಿ 
ವಂಶ ವಿಸ್ತಾರಕಾರಣವು. ಆದುದರಿಂದ ನೀವುಗಳೂ ಸಹ ಸಂಯತೇಂದ್ರಿಯ 
ರಾಗಿ ಈ ಉತ್ತಮ ವ್ರತವನ್ನಾಚರಿಸಿರಿ. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಶ್ರೀ ಪುರುಷೋತ್ತಮಕ್ಟೇತ್ರ 
ಮಾಹಾತ್ಮ್ಯೈೇಯ ಜೈಮಿನಿಯಷಿ ಸಂವಾದದಲ್ಲಿ “ ಜ್ಕೀಷ್ಠಪಂಚಕವ್ರತನರ್ಣನ??ವೆಂಬ 
ನಲನತ್ತನಾಲ್ಕನೆಯ ಅಧ್ಯಾಯವು ಮಂಗಿದುದು 


8 ಶ್ರೀಃ ॥ 
ಅಥ ಪಂಚಚತಾ ರಿಂ ಶೋಧ್ಯಾಯಃ 
ದಮನಶಕಭಂಜನವಿಧಿವರ್ಣನಂ 

ಮುನಯ ಊಚುಃಃ-- 
ಮುನೇ ವ್ರತನಿಂದಂ ಪುಣ್ಯಂ ಶ್ರುತಂ ನೈ ಮೂರ್ತಿಪಂಜರಂ । 
ಅಂತಃಪ್ರನೋದಜನನಂ ಮುಹಿಮ್ನಾ ಚ ಮಹತ್ತರಂ ॥೧॥ 
ಯಾತ್ರಾ ದ್ವಾದಶ ಪುಣ್ಯಾ ವೈ ಉದ್ದಿಷ್ಟಾ ಭಗವತ್ತ್ರಿಯಾಃ | 
ತಾಸಾಂ ದ್ವೇ ಅವಶಿಷ್ಟೇ ನಃ ಕಥಯಸ್ವ ಮಹಾಮುನೇ ॥೨॥ 

ಜೈನಿಂನಿರುವಾಚ :-- 
ವಾಸಂತಿಕಾಂ ಸಮಾಖ್ಯಾಸ್ಯೇ ಯಾತ್ರಾಂ ದಮನಭಂಜಿಕಾಂ। 
ಯಸ್ಯಾಂ ಕೃತಾಯಾಂ ದೃಸ್ಟಾಯಾಂ ಪ್ರೀಣಾತಿ ಪುರುಷೋತ್ತಮಃ ॥೩ 
ಪುರಾ ಯತ್ಕಥಿತಂ ನಿಷ್ರಾಸ್ತ್ರೃಣಂ ದಮನಕಾಹ್ವಯಂ । 
ಚೈತ್ರಶುಕ್ಲೆ ತ್ರಯೋದಶ್ಯಾಮಾಹರೇತ್ತತ್ಸಮೂಲಕಂ ॥೪॥ 


ಕನ್ನಡದ ಅನುವಾದ 
ದಮನಶಕಭಂಜನವಿಧಿವರ್ಣನ 


೧. ಮುನಿಗಳು ಪ್ರಶ್ನೆಮಾಡುತ್ತಾರೆ:--ಜೈಮಿನಿ ಮಹರ್ಷಿಯಿ! ದ್ವಾದಶ 
ಮೂರ್ತಿಗಳ ಕೂಟದ ಈ ಉತ್ತಮ ವ್ರತವನ್ನು ನಿನ್ನಿಂದ ನಾವು ಕೇಳಿದೆವು. 
ಈ ವ್ರತವು ಮನಸ್ಸಿನಲ್ಲಿ ಸಂತೋಷವನ್ನುಂಟುಮಾಡುತ್ತಿರುವುದೇ ಅಲ್ಲದೆ 
ಮಹಿಮೆಯಿಂದಲೂ ಮಹತ್ತರವಾಗಿರುವುದು. 

೨. ಪೂರ್ವದಲ್ಲಿ ನೀನು ಭಗವತ್ಚ್ರೀತಿಕರಗಳಾದ ಹನ್ನೆರಡು ವ್ರತಗಳಿರುವು 
ವೆಂದ ನಿರೂಪಿಸಿಡೆಯಲ್ಲವೆ. ಅವುಗಳಲ್ಲಿ ಇದುವರೆವಿಗೆ ಹತ್ತನ್ನು ಮಾತ್ರ 
ವಿವರಿಸಿರುವೆ. ಮಹಾಮುನಿಯೆ! ಈಗ ಉಳಿದಿರುವ ಎರಡನ್ನೂ ನಮಗೆ 
ಕಥನಮಾಡುವವನಾಗು. 

೩. ಜೈಮಿನಿಯು ಹೇಳುತ್ತಾನೆ: ವಸಂತಕಾಲದಲ್ಲಿ ಮಾಡಬೇಕಾದ 
ದಮನಭಂಜಕವೆಂಬ ಉತ್ತಮವ್ರತವೊಂದಿರುವುದು. ಅದನ್ಲೀಗ ನಿರೂಪಿಸುವೆನು. 
ಆ ಉತ್ಸವವನ್ನು ಮಾಡುವುದರಿಂದಲೂ ನೋಡುವುದರಿಂದಲೂ ಪುರುಷೋ 
ತೈಮನು ಸಂತೋಷಗೊಳ್ಳುವನು. 

೪, ವಿಪ್ರರಿರಾ! ಹಿಂದೆ ನಿಮಗೆ ದಮನಕವೆಂಬ ತೃಣದ ವಿಷಯವನು 


೫೬೦ ಶ್ರೀ ಸ್ಕಾಂದೆಮಹಾಪುರಾಣಂ 


ತನ್ಮಥ್ಯೇ ಮಂಡಲಂ ಕುರ್ಯಾತ್ಸುಶುಭಂ ಪೆದ್ಮಸೆಂಜ್ಞಿತಂ | 


ತದಂತರ್ವಾಸಯೇಜದ್ದೇವಪ್ರತ್ಯರ್ಚಾಂ ಪ್ರತಿಪೂಜಿತಾಂ ॥೫॥ 
ಯುಕ್ತಾಂ ಶ್ರೀಸತ್ಯಭಾಮಾಭ್ಯಾಂ ಪೂಜಯೇದ್ವಿಧಿವಚ್ಚ ತಾಃ । 
ಅರ್ಥರಾತ್ರೇ ತು ಕರ್ಮೇದಂ ದೇವದೇವಸ್ಕ ಕಾರಯೇತ್‌ ॥೬॥ 


ಪುರಾ ನಿಶೀಫೇಂಸಿ ವಿಭಾರ್ಬಭೆಂಜ ದಮನಾಸುರಂ 1 
ಭಾ ಲೇಭೇ ಪರಾಂ ಪ್ರೀತಿಂ ತದಂಗೋತ್ಕಂ ಚೆ ತತ್ತ್ವೃಣಂ ॥೭॥ 
ತಸ್ಯಾಮೇನ ತ್ರಯೋದಶ್ಯಾಂ ತೃಣಂ ದೈತ್ಯಂ ವಿಭಾವಯೇತ್‌ ಟ 


ಕೃತಾಂಜಲಿಪುಟೋ ಭೂತ್ವಾ ವಾಕ್ಯಂ ಜೇದವುದಾಹರೇತ್‌ Hn 
ಅವಧೀರ್ದಮನಂ ಪೈತ್ಯಂ ಪುರಾ ಶ್ರೈಲೋಕ್ಕಕಂಟಕಂ । 
ಸ ಏವೇತ್ನಂ ಪರಿಣತಃ ಪುರತಸ್ತವ ತಿಷ್ಮತಿ ॥೯॥ 





ಹೇಳಿದೆನಲ್ಲವೆ. ಅದನ್ನು ಚೈತ್ರಮಾಸದ ಶುಕ್ಲನಕ್ಸದ ತ್ರಯೋದಶಿಯ ದಿನದಲ್ಲಿ 
ಮೂಲಸಹಿತವಾಗಿ ಕಿತ್ತು ತಂದು ಸಿದ್ಧಗೊಳಿಸಬೇಕು. 

೫. ಆ ತೃಣಗಳನ್ನು ಸುತ್ತಲೂ ಹರಡಿ ಅವುಗಳ ಮಧ್ಯದಲ್ಲಿ ಪದ್ಮಾ 
ಕಾರವಾದ ಪವಿತ್ರವಾದ ಮಂಡಲವನ್ನು ರಚಿಸಬೇಕು. ಈ ಮಂಡಲದ 
ಮಧ್ಯದಲ್ಲಿ ಪೂಜೆಗಾಗಿ ಸಿದ್ಧಗೊಳಿಸಿರುವ ದೇವದೇವನ ಪ್ರತಿಮೆಯನ್ನು ಸ್ಥಾಪಿ 
ಸಬೇಕು. 

೬. ಶ್ರೀದೇವಿ ಮತ್ತು ಸತ್ಯಭಾಮೆಯರೊಡನಿರುವ ಜಗನ್ನಾಥನನ್ನು 
ಇಂತು ಸ್ಥಾಪಿಸಿ ವಿಧಿಪ್ರಕಾರವಾಗಿ ಅವರೆಲ್ಲರಿಗೂ ಸಕಲ ಪೂಜೆಗಳನ್ನೊ ಮಾಡ 
ಬೇಕು. ಈ ಉತ್ಸವವನ್ನು ದೇಮೋತ್ತಮನಿಗೆ ಅರ್ಧರಾತ್ರಿಯ ಸಮಯದಲ್ಲಿ 
ಮಾಡಬೇಕು. 

೭. ಪೂರ್ವದಲ್ಲಿ ಅರ್ಧರಾತ್ರಿಯಲ್ಲಿಯೇ ಲೋಕೇಶ್ವರನು ದಮನಕನೆಂಬ 
ರಾಶ್ಚಸನನ್ನು ನಿಗ್ರಹಿಸಿದರು. ದುಷ್ಟನಿಗ್ರಹವನ್ನುಮಾಡಿ ಅತ್ಯಂತ ಸಂತುಷ್ಟ 
ನಾದನು. ಆ ರಾಕ್ಷಸನ ದೇಹದಿಂದಲೇ ದಮನವೆಂಬ ತೃಣವು ಉತ್ಪನ್ನ 
ವಾಯಿತು. 

೮. ಆ ತ್ರಯೋದಶಿಯ ತಿಥಿಯ ದಿನದಲ್ಲಿ ತೃಣವನ್ನು ರಾಕ್ಸಸನೆಂದೇ 
ಭಾವಿಸಬೇಕು. ಮತ್ತು ಸ್ವಾಮಿಯ ಎದುರಿಗೆ ಅಂಜಲಿಬಂಧವನ್ನು ಮಾಡಿ 
ಸಿಂತು ಮುಂದೆ ಹೇಳುವ ವಾಕ್ಯಗಳಿಂದ ವಿಜ್ಞಾಪನೆಯನ್ನು ಮಾಡಿಕೊಳ್ಳಬೇಕು. 

೯. ಪೂರ್ವದಲ್ಲಿ ನೀನು ತ್ರಿಲೋಕಕಂಟಿಕನಾಗಿದ್ದ ದಮನಕನೆಂಬ ದೈತ್ಯ 
ನನ್ನು ಸಿಗ್ರಹಿಸಿದೆ. ಆತನೇ ಈ ತೃಣರೂಸವನ್ನು ಸ್ವೀಕರಿಸಿಕೊಂಡು ನಿನ್ನ 
ಮುಂದೆ ಇರುವನು. 


ಪಂಚಚತ್ವಾರಿಂಶೋಳ$ಧ್ಯಾಯಃ ೫೬೧ 


ಅಸ್ಯೋತ್ಪತ್ತೌ ತದಾ ಪ್ರೀತಿರಾಸೀದ್ಯಾ ತವ ಮಾಧವ । 


ಅಧುನಾಸಿ ತಥೈವಾಸ್ತಾಂ ಪ್ರೀತಿರ್ವಮನಭಂಜನೇ ॥ ೧೦॥ 
ಇತ್ಯುಕ್ತ್ವಾ ತೃಣಮೇಕೆಂ ತು ಕರೇ ದೇವಸ್ಯ ದಾಪಯೇತ್‌ । 
ತತೋವಶಿಷಾ ಶಂ ರಾತ್ರಿಂ ಚ ನೃತ್ಯಗೀತಾದಿಭಿರ್ನಯೇತ್‌ HW ೧೧॥ 
ತತಶ್ಹಾಭ್ಯುದಿತೇ ಸೂರ್ಯೋ ದೇವಂ ತೃಣಪುರಕಸರಂ । 

ನಯೇಚ್ಚ ಜಗದೀಶಸ್ಯ ಸಮಾಸಂ ದ್ವಿಜಸತ್ತಮಾಃ ॥ ೧೨ ॥ 
ಉಪಚಾರೈರ್ಜಗನ್ನಾಥಂ ಸೂಜಯೇತ್ಪೂರ್ವವತ್ತತಃ 1 

ಹಿರಣ್ಯಕಶಿಪುಂ ಹತ್ವಾ ಹೃಂತ್ರಮಾಲಾಂ ತದಂಗಜಾಂ ॥ ೧೩ ॥ 
ಕೃತ್ವಾ ಕಂಠೇ ಯಥಾ ಪ್ರೀಣಾಸ್ತಥೇದಂ ದಮನಂ ತೃಣಂ 

ತನ ಪ್ರೀತ್ಯೈ ತು ಭಗನನ್ಮಯಾ ದತ್ತಂ ತವಾಂತಿಕೇ ॥ ೧೪ ॥ 


ಇತ್ಯುಚ್ಚಾರ್ಯ ಹರೇರ್ಮೂರ್ಧ್ಸಿ ವದ್ಯಾದ್ಧಂಧತೃಣಂ ಶುಭಂ । 
ತದಾ ದೃಷ್ಟ್ಯಾ ಹರೇರ್ವಕ್ರೈಪವ್ಮಂ ಪ್ರೀತಿಕೆರಂ ಮುದಾ । 
ಭವದುಃಖಸರಿಕ್ಸೀಣಃ ಸುಖಮಾಪ್ನೋತ್ಯನುತ್ತಮಂ ॥ ೧೫ ॥ 


೧೦. ಲಕ್ಷ್ಮೀರಮಣನೆ! ರಾಕ್ಸುಸವಧೆಯ ಕಾಲದಲ್ಲಿ ಈ ತೃಣವುಂಟಾ 
ದಾಗ ನಿನಗೆ ಯಾವ ಸಂತೋಷವುಂಟಾಯಿತೊ, ಆ ಪ್ರೀತಿಯೇ ಈಗ ದಮನ 
ಭಂಜನವನ್ನು ಮಾಡುವ ಕಾಲದಲ್ಲಿಯೂ ನಿನಗೆ ಉಂಟಾಗಲಿ. 

೧೧. ಇಂತೆಂದು ದೇವದೇವನ ಒಂದು ಕೈಯಲ್ಲಿ ತೃಣವೊಂದನ್ನು 
ಸಮರ್ಪಿಸಬೇಕು- ಬಳಿಕ ಉಳಿದ ರಾತ್ರಿಯನ್ನು ನೃತ್ಯಗೀತಾಡಿಗಳಿಂದ ಜಾಗರಣೆ 
ಯನ್ನುಮಾಡಿ ಕಳೆಯಬೇಕು. 

೧೨. ಬಳಿಕ ಸೂರ್ಯೋದಯಷತಾಗಲು ತೃಣಹಸ್ತನಾಗಿರುವ ಆ ಮೂರ್ತಿ 
ಯನ್ನೇ ಜಗನ್ನಾಥನ ಸಮ್ಮುಖಕ್ಕೆ ಬಿಜಮಾಡಿಸಬೇಕು. 

೧೩-೧೪. ಬಳಿಕ ಮುನ್ನಿನಂತೆಯೇ ಜಗನ್ನಾಥನನ್ನು ಸರ್ವೋಪಚಾರ 
ಗಳಿಂದ ಪೂಜೆಮಾಡಿ ಈ ಮಂತ್ರವನ್ನು ಹೇಳಬೇಕು. " ಹಿರಣ್ಯಕಶಿಪುವನು 
ಸಂಹರಿಸಿ ಅವನ ದೇಹದಲ್ಲಿದ್ದ ಕರುಳುಗಳ ಮಾಲೆಯನ್ನು ಕೊರಳಿನಲ್ಲಿ ಧರಿಸಿ 
ನೀನು ಯಾವ ಸಂತೋಷವನ್ನು ಹೊಂದಿದೆಯೊ, ಆ ನಿನ್ನ ಪ್ರೀತಿಗೆ ಪಾತ್ರನಾಗಲು 
ನಾನು ಭಗವಂತನಾದ ನಿನಗೆ ಈ ದಮನತೃಣವನ್ನು ಸಮರ್ಪಿಸುತ್ತಿರುವೆನು.?` 

೧೫. ಇಂತೆಂದು ಹೇಳಿ ಸುಗಂಧಯುಕ್ತವೂ ಪವಿತ್ರವೂ ಆದ ಆತೃಣವನ್ನು 
ಶ್ರೀ ಹರಿಯ ತಲೆಯಲ್ಲಿ ಅಲಂಕರಿಸಬೇಕು. ಆಗ ಜಗನ್ನಾಥನ ಪ್ರೀತಿಕರವಾದ 
ಮುಖಕಮಲವನ್ನುಯಾವನು ಸಂತೋಷದಿಂದೀಕ್ಬಿಸುವನೊ, ಅವನು ಸಂಸಾರದ 
ದುಃಖವನ್ನು ಕಳೆದುಕೊಂಡು ಅಸದೃಶವಾದ ಸೌಖ್ಯವನ್ನು ಪಡೆಯುವನು. 


೫೬೨ ಶ್ರೀ ಸ್ಕಾಂದಮಹಾಪುರಾಣಂ 


ಗೃಹೀತ್ವಾ ಮೂರ್ಥ್ಸಿ ತಚ್ಛಾಖಾಂ ನಿಷ್ಣುಮೂರ್ಫ್ಕೋಂಪಕರ್ಷಿತಾಂ | 
ಸರ್ವಪಾಪವಿನಿರ್ಮುಕ್ತ್ಯೋ ವಸೇದ್ಧಿಷ್ಟುಪುರೇ ಧೃವಂ ॥ ೧೬ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರಾ 85 ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತಮಕ್ಸೇತ್ರ ಮಾಪಾತ್ಮೆ 3 ಜೈನಿನಿಯಷಿ 
ಸಂವಾದೇ «* ದಮನಕಭಂಜನವಿಧವರ್ನನಂ ೨೨ ನಮ 
ಪಂಚಚತ್ವಾರಿಂಶೋ€ಂಧ್ಯಾಯಃ 





೧೬. ಮಹಾವಿಷ್ಣುವಿನ ತಲೆಯಿಂದ ತೆಗೆದ ದಮನಕದ ಕಾನ್ಮವನ್ನು 


ಯಾವನು ತನ್ನ ತಲೆಯಲ್ಲಿ ಧರಿಸುವನೊ, ಅವನು ಸಮಸ್ತ ಪಾತಕಗಳಿಂದಲೂ 
ಬಿಡುಗಡೆಯನ್ನು ಹೊಂದಿ ಶಾಶ್ವತವಾಗಿ ವೈಕುಂಠದಲ್ಲಿ ನೆಲಸಿರುವನು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ ಕ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ನೆ ಕೈಷ್ಣವಖಂಡದ ಪುರುಷೋತ್ತ ಮಕ್ಸೇತ್ರ 
ಮಹಾತ್ಮ ;ದ ಜೈಮಿನಿಯಸಿಸಂವಾಡದಲ್ಲಿ ಷಿ ದಮನಕಭಂಜನವಿಧಿನರ್ಣನ ನೆಂಬ 
ನಲವತ್ತ ದನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ u 
ಅಥ ಷಟ್ಟತ್ಪಾ ್ವಿರಿಶೋಧ್ಯಾ ಯಃ 


ಅಕ್ಷಯ ತೃತೀಯೋತ್ಸವವರ್ಣನಂ ಸ 


ಜೈವಿನಿರುವಾಚ :- 
ಅತಃ ಪರಂ ಪ್ರವಕ್ಸ್ಟಾಮಿ ಯಾತ್ರಾಮಕ್ಸೃಯಮೋಕ್ಷದಾಂ । 
ಅನಾಯಾಸೇನ ಮೂಢಾನಾಂ ವಾಸನಾಬದ್ದಚೇತಸಾಂ ॥೧॥ 
ನೈಶಾಖಸ್ಕ್ಯಾಮಲೇ ಪಕ್ಷೇ ದ್ವಿತೀಯಾರಾತ್ರಿಮುಧ್ಯತಃ । 
ಮಂಡಪಂ ಚ ಚತುಷ್ಕೋಣಂ ಸುಧಾಲಿಪ್ತಂ ಸವೇದಿಕಂ ॥೨॥ 
ಸುಧೌ ತವಾಸಸಾ ಕುರ್ಯಾತ್ಪ್ರೃತಿಸೀರಾಸಮಂ ತತಃ । 
ಸಾಧುಸೋಪಾನಸಂಯುಕ್ತಂ ಚಾರುಚಂದ್ರಾತಪಾನ್ವಿತಂ Han 
ತನ್ಮಥ್ಯೇ ನಿನ್ಯಸೇನ್ನೂನಂ ಸಾಧು ಭದ್ರಾಸನೋತ್ತಮಂ ! 
ತೆಸ್ಮಿನ್ನಿಚೋಲಸಂಛನ್ನೇ ನಿನ್ಯಸೇತ್ಸರ್ಣಭಾಜನಂ 1೪॥ 
ತಸ್ಯ ಪಶ್ಚಿಮಭಾಗೇ ವೈ ಸ್ಮಾಸೀನೋ ಬ್ರಾಹ್ಮಣಃ ಶುಚಿಃ ! 
ಪಾತ್ರಾಂತರೇತು ಗೃಹ್ಚೀಯಾಚ್ಚಂದನಂ ಸಂಚನಿಂಶತಿಂ !೫॥ 





ಕನ್ನಡದ ಅನುವಾದ 
ಅಕ್ಮಯತೃತೀಯೋತ್ಸನನರ್ಣನ 


೧. ಜೈಮಿನಿಯು ಹೇಳುತ್ತಾನೆ:--ಇನ್ನು ಮೂಢರಾಗಿ ಪೂರ್ವಕರ್ಮ 
ವಾಸನೆಗಳಿಂದ ಕೂಡಿದವರಿಗೂ ಸಹ ಅನಾಯಾಸವಾಗಿಯೇ ಶಾಶ್ವತವಾದ 
ಮೋಕ್ಬವನ್ನು ದೊರಕಿಸುವಂತಹೆ ವ್ರತವೊಂದನ್ನು ವಿಸ್ತರಿಸುವೆನು. 

೨. ವೈಶಾಖಮಾಸದ ಶುಕ್ಲಪಕ್ಸದ ದ್ವಿತೀಯಾ ದಿವಸದ ಮಧ್ಯರಾತ್ರಿ 
ಯಲ್ಲಿ ಚತುಷ್ಳೋಣವೂೂ, ಸುಧಾಲೇಪಿತವೂ, ವೇದಿಕಾಸಹಿತವೂ ಆದ ಉತ್ತಮ 
ಮಂಟಪವೊಂದನ್ನು ರಚಿಸಬೇಕು. 

೩. ಆ ಮಂಟಪವು ಒಗೆದು ಶುಭ್ರವಾದ ವಸ್ತ್ರದಿಂದಲಂಕೃತವಾಗಿ 
ಸೂರ್ಯನಿಗಭಿಮುಖವಾಗಿರುವಂತೆ ಮಾಡ ಲ್ಪ ಟ್ಟ ರಬೇಕು. ನಯವಾದ 
ಸೋಪಾನಗಳುಳ್ಳದ್ದಾಗಿ ಸುಂದರವಾದ ಚಂದ್ರಕಾಂತತಿಲೆಯಿಂದ ನಿರ್ಮಿತ 
ವಾಗಿರಬೇಕು. 

೪. ಅದರ ಮಧ್ಯಭಾಗದಲ್ಲಿ ಸರ್ವಾಲಂಕಾರಸಹಿತವಾದ ಭದ್ರಾಸನ 
ವೊಂದನ್ನು ಪ್ರತಿಷ್ಠಿಸಿರಬೇಕು. ಆ ಆಸನವನ್ನು ಸುತ್ತಲೂ ಬಟ್ಟೆಯ ಪರದೆ 
ಗಳಿಂದ ಮುಚ್ಚಿ ಅದರಲ್ಲಿ ಚಿನ್ನದ ಕಳಶವೊಂದನ್ನು ಸ್ಥಾಪಿಸಬೇಕು. 

೫. ಆ ಮಂಟಪದ ಪಶ್ಚಿಮದಿಕ್ಕಿನಲ್ಲಿ ಬ್ರಾಹ್ಮಣನು ಶುಚಿಯಾಗಿ ಉಚಿತಾ 


೫೬೪ ಶ್ರೀ ಸ್ಯಾಂದಮಹಾಪುರಾಣಂ 


ಸುಪಿಷ್ಟಂ ಕೃಷ್ಣಸ್ನೇಹಸ್ಯ ಗೃಹ್ಹೀಯಾಚ್ಚ ಪಲಾಧಿಕಂ । 
ಅಗುರ್ವರ್ಧಂ ಕುಂಕುಮಂ ಚ ಕುಂಕುಮಾರ್ಧಂ ಚ ಸಿಲ್ಲಕೆಂ ॥೬॥ 
ಕಸ್ತೂರಿಕಾಕರ್ಪುರಯೋಃ ಪ್ರಮಾಣಂ ಸಿಲ್ಲಸನಿಷ್ಠಿತಂ । 


ಸರ್ವಮೇಕತ್ರ ಸಂಪಿಷ್ಕಾತ್ಮಾಟಿಲೋದ್ಭನವಾರಿಣಾ ॥೭॥ 
ಸಲದ್ದಯಂ ತತೋ ದದ್ಯಾದಗುರುಸ್ನೇಹಮುತ್ತಮಂ । 

ಏಕತ್ರ ಲೋಡಿತಾಂ ಕೃತ್ವಾ ಪೂರ್ವಪಾತ್ರೇ ನಿಧಾಸಯೇತ್‌ Hon 
ಆಚ್ಛಾದ್ಯ ಕೇತಕೀಪತ್ಸೈರ್ನೇಷ್ಟಯೇಚ್ಞೀನವಾಸಸಾ । 

ಗಂಧಸ್ತೇ ಸೋಮಮಂತ್ರೇಣ ರಕ್ಸೇದ್ದರುಡಮುದ್ರಯಾ un 
ಏನಂ ತು ಮಂಡಪೇ ತಸ್ಮಿನ್ಸಾಧಿವಾಸಂ ನಿಧಾಸಯೇತ್‌ । 
ಅರುಣೋದಯಕಾಲೇಥ ನಯೇತೃಷ್ಟಸ್ಕ್ಯ ಸನ್ನಿಧಿಂ ॥೧೦॥ 


ಶಂಖಚಾಮರಭಛತ್ರಾದ್ಯೈರ್ಭ್ರಾಮಯಿತ್ವಾ ಸುರಾಲಂಯಂಂ | 
ದೇವಾಗ್ರೇ ಸ್ಥಾಪಯಿತ್ವಾ ಚ ಸೂಜಯೇತ್ಸುರುಷೋತ್ತಮಂಂ ॥ ೧೧॥ 





ಸನದಲ್ಲಿ ಕುಳಿತುಕೊಂಡು ಬೇರೊಂದು ಪಾತ್ರೆಯಲ್ಲಿ ಇಪ್ಪತ್ತೈದು ಪಲಗಳ 
ಪ್ರಮಾಣದ ಚಂದನವನ್ನು ತೆಗೆದುಕೊಳ್ಳ ಬೇಕು. 

೬. ಅದಕ್ಕೆ ಒಂದು ಪಲದ ಹೆಚ್ಚಿನ ಕೃಷ್ಣಾಗುರುವಿನ ಪಿಷ್ಟವನ್ನು ಸೇರಿಸ 
ಬೇಕು. ಅಗುರುವಿನ ಪ್ರಮಾಣದ ಅರ್ಧದಷ್ಟು ಕುಂಕುಮನನ್ನೂ, ಕುಂಕು 
ಮದ ಅರ್ಥಪ್ರಮಾಣದಷ್ಟು ಸಿಹ್ಲ ಕಧೂಪದ ಧೂಳಿಯನ್ನೂ ಬೆರಸಬೇಕು. 

೭. ಕಸ್ತೂರಿ ಮತ್ತು ಪಚ್ಚಕರ್ಪೂರಗಳ ಪ್ರಮಾಣವು ಸಿಹ್ಣಕದಂತೆಯೇ 
ಇರಬೇಕು. ಈ ದ್ರವ್ಯಗಳೆಲ್ಲವನ್ನೂ ಪಾಟಲೋದಕದಿಂದ ಒಂದಾಗಿ ಅರೆದು 
ಲೇಪವನ್ನು ಮಾಡಬೇಕು. 

೮-೯. ಬಳಿಕ ಎರಡು ಪಲದಷ್ಟು ಅಗರುತೈಲವನ್ನು ಅದಕ್ಕೆ ಸೇರಿಸಿ 
ಚೆನ್ನಾಗಿ ಬೆರೆಯುವಂತೆ ಆಲೋಡನಮಾಡಿ ಮೇಲೆ ಹೇಳಿದ ಪಾತ್ರೆಯಲ್ಲಿ 
ಶೇಖರಿಸಿಡಬೇಕು. ಆ ಕಳಶವನ್ನು ಕೇದಿಗೆಯ ಗರಿಗಳಿಂದ ಆಚ್ಛಾದಿಸಿ ರೇಷ್ಮೆಯ 
ವಸ್ತ್ರವನ್ನು ಹೊದಿಸಬೇಕು. ಪರಮಾತ್ಮನಿಗರ್ನಿಸಲ್ಪಡುವ ಈ ಗಂಧವನ್ನು 
ಸೋಮಮಂತ್ರದಿಂದಲೂ ಗರುಡ ಮುದ್ರೆಯಿಂದಲೂ ಅಭಿರಕ್ಸಿಸಬೇಕು. 

೧೦. ಇಂತು ಕಳಶವನ್ನು ವಸ್ತ್ರಾದಿಗಳೊಡನೆ ಮಂಟಪಮಧ್ಯದಲ್ಲಿ ಸ್ಥಾಪಿಸ 
ಬೇಕು. ಅರುಣೋದಯಕಾಲವಾಗಲು ಅದನ್ನು ಜಗನ್ನಾಥನ ಸನ್ನಿಧಿಗೆ ತೆಗೆದು 
ಕೊಂಡು ಹೋಗಬೇಕು. 

೧೧. ಶಂಖ, ಚಾಮರ, ಛತ್ರ ಮುಂತಾದ ಮರ್ಯಾದೆಗಳಿಂದ ದೇವಾ 
ಲಯಕ್ಕೆ ಪ್ರದಕ್ಷಿಣೆಯನ್ನು ಮಾಡಿಸಿ ದೇವರ ಸಮ್ಮುಖದಲ್ಲಿರಿಸಿ ಬಳಿಕ ಪುರುಷೋ 
ತಮನ ಪೂಜೆಯನ್ನು ಮಾಡಬೇಕು. 


ಸಟ್ಟೃತ್ವಾರಿಂಶೋ6ಧ್ಯಾಯಃ ೫೬೫ 


ಉಡ್ಛ್ರಾಟಿಯೇತ್ತತೋ ವಸ್ತ್ರಂ ದಿವ್ಯದೃಷ್ಟ್ಯಾವಲೋಕಯೇತ್‌ । 


ಪ್ರೋಕ್ಸಿತಂ ಮಂತ್ರರಾಜೇನ ಸಂಸ್ಕುರ್ಯಾತ್ತಾಡನಾದಿಭಿಃ ॥ ೧೨॥ 
ಗಂಧಪುಷ್ಬಾಕ್ಬತೈಃ ಪೂಜ್ಯ ಶ್ರಿಯಃ ಸೂಕ್ಕೇನ ಲೇಪಯೇತ್‌ । 

ಶ್ರೀಶಸ್ಯ ಸರ್ವಗಾತ್ರೇಷು ಮೃ ದುಸ್ಪರ್ಶಂ ಶನೈಃ ಶನೈಃ H ೧೩ 
ವ ಷ್ಣವಾ ಜಯಶಟ್ಛೈಸ್ತ ೦ ನರಾ ತದಾ ಹರಿಂ । 
ನಾನಾಸೂಕ್ತೋಪನಿಸದೈರ್ನಿಷ್ವಾಂಸಸ್ತಂ ಸ್ತುವಂತಿ ವೈ ॥ ೧೪ ॥ 
ವೇಣುನೀಣಾದಿಕೈರ್ನ್ಯತ್ಯಗೀತವಾದ್ಯೈರನೇಕಶಃ । 
ವ್ಯಜನೈಶ್ನಾಮಕೈಶ್ಛತ್ವೈರನ್ಯೆ ತರ್ನಾನೋಪಹಾರಕೈಃ ॥ ೧೫ ॥ 
ಸಂತೋಷಯನ್ಹ ಗನ್ನಾಥಂ ತೃತೀಯಾದಾೌ ನಿಲೇಪಯೇತ್‌ । 

ಯಸ್ಕ ಚಿಂತನಮಾತ್ರೇಣ ತಾಪಾ ನಶ್ಯಂತಿ ದೇಹಿನಾಂ ॥ ೧೬ ॥ 
ಸೋಃಸೌ ಸಂದರ್ಶನಾತ್ತಾಪಾನ್ಸೃಣಾಂ ಹಂತಿ ತದಾ ದ್ವಿಜಾಃ । 
ಅಚಿಂತ್ಯಾ ಮಹಿಮಾ ವಿಷ್ಣೋರೀದೃಕ್ತಾದೃಕ್ತಯಾ ಸದಾ ॥ ೧೭॥ 


೧೨. ಬಳಿಕ ದೇವರ ವಸ ಸ್ತವನ್ನು ತೆಗೆದುಹಾಕಿ ಆತನನ್ನು ದಿವ್ಯ ದೈಃ ಷ್ಟಿ 
ಯಿಂದ ನೋಡಬೇಕು. ಮತ್ತು ಮಂತ್ರರಾಜವನ್ನು ಚ್ಚರಿಸುತ್ತ ಗ 
ದೊಡನೆ ಗಂಥೋದಕದ ಪ್ರೋಕ್ಸ ಣೆಯನ್ನು ಮಾಡಬೇಕು. 

೧೩. ಗಂಧ, ಪುಷ್ಪ ಅಕ್ಬತೆಗಳಿಂದ ಜಗನ್ನಾಥನನ್ನು ಪೂಜಿಸಿ ಶ್ರೀ ಸೂಕ್ತದ 
ಮಂತ್ರಗಳನ್ನು ಪಠಿಸುತ್ತ ಮೃ ; ದುಹಸ್ತ ದಿಂದ ಮೆಲ್ಲಮೆಲ್ಲಗೆ ಶ್ರಿ Wy ಸರ್ವ 
ದೇಹದಲ್ಲಿಯೂ ಮೇಲೆ ಹೇಳಿದ ಕಳಶದ ಗಂಧವನ್ನು ಲೇಪಿಸಬೇಕು. 

೧೪. ಆಗ ವಿಷ್ಣು ಭಕ್ತರು ಜಯಕಾರಗಳಿಂದ ಶ್ರೀಹರಿಗೆ ಅಭಿವ ದಿ 
ಯನ್ನು ಕೋರುತ್ತಿ ರಲು" ವಿದ್ವಾಂಸರು ಅನೇಕ ಉಪನಿಷತ್ತಾ ರೆಗಳನ್ನು ಹೊರಗೆಡ 
ಹುವ ಉತ್ತಮ ಕಾವ್ಯಪಾಠಗಳಿಂದ ಆತನನ್ನು ಸ್ತೋತ್ರಮಾಡುತ್ತಿರಬೇಕು. 

೧೫-೧೬. ವೇಣು, ವೀಣೆ, ಮುಂತಾದ ವಾದ್ಯಗಳಿಂದಲೂ, ನೃತ್ಯಗೀತ 
ಗಳಿಂದಲೂ ಬಹುವಿಧಗಳಾದ ಬೀಸಣಿಗೆಗಳಿಂದಲೂ, ಚಾಮರೆಗಳಿಂದಲ್ಕೂ 
ಛತ್ರಗಳೇ ಮೊದಲಾದ ಇತರ ಸೇವೆಗಳಿಂದಲೂ ಬಹುವಿಧ ನೈವೇದ್ಯಗಳಿಂದಲೂ 
“ಜಗನ್ನಾಥನಿಗೆ ಸಂತೋಷವನ್ನುಂಟುಮಾಡಬೇಕು. ತೃತೀಯಾತಿಥಿಯ ಪ್ರಾರಂಭ 
ನಲ್ಲಿ ಲೇಪವನ್ನು ಮಾಡಬೇಕು. ಈ ಉತ್ಸವವನ್ನು ಚಿಂತಿಸುವ ಮಾತ್ರದಿಂದಲೇ 
ಜೀವರ ಸಕಲ ಪಾತಕಗಳೂ ನಾಶವನ್ನು ಹೊಂದುವುವು. 

೧೭. ವಿಪ್ರರಿರಾ! ಆ ಪರಮಾತ್ಮನು ಗಂಧಲೇಪನ ಸಮಯದಲ್ಲಿ ಸಂಡರ್ಶನ 
ಮಾತ್ರದಿಂದಲೇ ಮಾನವರ ತ್ರಿವಿಧತಾಸಗಳನ್ನೂ ನಿರ್ಮೂಲಗೊಳಿಸುವನು. 
ಮಹಾವಿಷ್ಣುವಿನ ಮಹಿಮೆಯು ಯಾವಾಗಲೂ ಇಷ್ಟು ಅಷ್ಟೆಂದು ನಿರೂಪಿಸ 
ಲಾರದಷ್ಟು ಅಚಿಂತ್ಯವಾಗಿರುವುದು. 





೫೬೬ ಶ್ರೀ ಸ್ಕಾಂದಮಹಾಪುರಾಣಂ 


ತತಃ ಸೂಕ್ಸಾ ಏಿಬಕೈರ್ಮಾಲ್ಕೆ ಆರ್ಜಕ್ಷ ತಭೋಜ್ಯಾದಿಸಾನಕ್ಕೆಃ | 


ದ್ರವ್ಯೆ ಪರ್ನಾನಾವಿಥೈರ್ವ್ಯದ್ಯೆ ರ್ಗವ್ಯೈರಾವರ್ತಿತ್ಯಃ ಶುಭೈಃ 1 ೧೮ ॥ 
ತತಃ ಸಂಪೂಜಯೇದ್ದೇವಂ ತಾಂಬೂಲೈಶ್ಚ ಸುಸಂಸ್ಕೃತೈಃ | 

ತಸ್ಮಿನ್ಯಾಲೇ ತು ಯೇ ಕೃಷ್ಣಂ ಭಕ್ತ್ಯಾ ಪಶ್ಯಂತಿ ಮಾನವಾಃ 1 ೧೯॥ 
ನ ತೇಷಾಂ ಪುನರಾವೃತ್ತಿಃ ಕೆಲ್ಪಕೋಟಶತ್ಯರಪಿ I 

ವಿಷ್ಣೋಃ ಸ್ವರೂಪಮಾಸಾದ್ಯ ವಿಷ್ಣುಲೋಕೇ ವಸಂತಿ ವೈ ॥ ೨೦॥ 
ಪುರಾ ಕಲಿಯುಗೇ ವಿಪ್ರಾ ದಕ್ಟೋನಾನು ಪ್ರಜಾಪತಿಃ । 
ಆಧ್ಯಾತ್ಮಿಕಾದಿಸಂತಾಪೈಃ ಸುದೀನಾನ್ಹೀಕ್ಸ್ಯ ಮಾನವಾನ್‌ i ೨0 


ತತ್ರ ಗತ್ವಾ ಕೃಷಾಯುಕ್ತೋ ಮಹಿಮಾನಂ ಚಕಾರ ವೈಃ 

ಯಘಫಾವಿಧಿ ಮಯಾ ಪ್ರೋಕ್ತಂ ಸ ಏವ ಪ್ರಥಮಂ ದ್ವಿಜಾಃ ॥ ೨೨ ॥ 
ಪ್ರಲಿಸ್ಯ ಚಂದನೇನಾಂಗೇ ಮಾಧವಾಮಲಪಕ್ಸಳೇ I 

ತೃತೀಯಾಯಾಂ ಜಗನ್ನಾಥಂ ಸ್ತುತಿಮೇತಾಂ ಮುದಾ ಜಗೌ ॥ ೨೩॥ 





೧೮. ಬಳಿಕ ನಯವಾದ ವಸ್ತ್ರಗಳಿಂದಲೂ, ಪುಷ್ಪಮಾಲೆಗಳಿಂದಲೂ, 
ಭಳ್ಸ್ಯಭೋಜ್ಯಗಳಿಂದಲೂ, ಪಾನಕಾದಿ ಪಾನೀಯಗಳಿಂದಲೂ, ನಾನಾವಿಧ 
ಗಳಾದ ಇತರ ಕಾಲೋಚಿತ ಸದಾರ್ಥಗಳಿಂದಲೂ, ಹೃದ್ಯಗಳೂ ಪನಿತ್ರಗಳೂ 
ಆದ ಆಕಳಿನ ಹಾಲು, ಬೆಣ್ಣೆ, ಮೊಸರು, ತುಪ್ಪ ಮುಂತಾದುವುಗಳಿಂದಲೂ 
ಭಗವಂತನನ್ನು ಪೂಜಿಸಬೇಕು. 

೧೯-.೨೦. ಬಳಿಕ ಸರ್ವೋಪಸ್ಥರಗಳಿಂದ ಕೂಡಿದ ತಾಂಬೂಲಗಳನ್ನು 
ದೇವದೇವನಿಗೆ ಸಮರ್ಪಿಸಬೇಕು. ಆ ಸಮಯದಲ್ಲಿ ಶ್ರೀ ಕೃಷ್ಣನನ್ನು ಯಾವ 
ಮಾನವರು ಭಕ್ತಿಯಿಂದ ನೋಡುವರೊ, ಅವರು ನೂರು ಕೋಟ ಕಲ್ಪ 
ಗಳಾದರೂ ಪುನಃ ಈ ಸಂಸಾರದಲ್ಲಿ ಜನನವನ್ನು ಪಡೆಯುವುದಿಲ್ಲ. ಅವರೆಲ್ಲರೂ 
ವಿಷ್ಣುವಿನ ಸಾರೂಪ್ಯಮೋಕ್ಸವನ್ನು ಪಡೆದು ವೈಕುಂಠಲೋಕದಲ್ಲಿಯೇ ವಾಸ 
ಮಾಡುತ್ತಿರುವರು. 

೨೧. ಎಲೈ ನಿಪ್ರೋತ್ಸಮರಿರಾ! ಪೂರ್ವದಲ್ಲಿ ದಕ್ಟೈೆನಾಮಕನಾದ ಪ್ರಜಾ 
ಪತಿಯು ಕಲಿಯುಗದಲ್ಲಿ ಹುಟ್ಟಿದ ಮನುಷ್ಯರೆಲ್ಲರೂ ಆಧ್ಯಾತ್ಮಿಕಾದಿ ತಾಪತ್ರಯ 
ಗಳಿಗೆ ಸಿಲುಕಿ ಅತ್ಯಂತ ದೀನರಾಗಿರುವುದನ್ನು ಕಂಡು ದುಃಖಿತನಾದನು. 

೨೨. ಅವರಲ್ಲಿ ಕೃಪೆಯುಳ್ಳವನಾಗಿ ಜಗನ್ನಾಥ ಕ್ಸೇತ್ರಕ್ಕೆ ಹೋಗಿ ನಾನು 
ಮೇಲೆ ಹೇಳಿರುವಂತೆ ಯಥಾವಿಧಿಯಾಗಿ ಈ ಮಹೋತ್ಸವವನ್ನು ನಡೆಸಿದನು. 
ಎಲೈ ಬ್ರಾಹ್ಮಣರಿರಾ! ಆತನೇ ಈ ಉತ್ಸವವನ್ನು ಪ್ರಥಮದಲ್ಲಿ ನಡೆಸಿದವನು. 

೨೩. ವೈಶಾಖ ಮಾಸದ ಶುಕ್ಲ ಪಕ್ಸು ತೃತೀಯೆಯಲ್ಲಿ ಸ್ವಾಮಿಯ ಅಂಗ 
ಗಳಿಗೆಲ್ಲ ಚಂದನಗಂಧವನ್ನು ಲೇಪನೆಮಾಡಿ ಸಂತೋಷದಿಂದ ಜಗನ್ನಾಥನನ್ನು 
ಕುರಿತು ಈ ರೀತಿಯಾಗಿ ಸ್ತೋತ್ರ ಮಾಡತೊಡಗಿದನು. 


ಸಟ್ಟೃತ್ವಾರಿಂಶೋರಧ್ಯಾಯಃ ೫೬೭ 


ದಕ ಉವಾಚ :. 
ಪೇವದೇವ ಜಗನ್ನಾಥ ಸಹಜಾನಂದ ನಿರ್ಮಲ । 
ಸಂಸಾರಾರ್ಣವಸಂಮಗ್ನಾನ್ಸ್ಸ್ಮಾಹಿ ನಃ ಪರಮೇಶ್ವರ ॥ ೨೪॥ 
ನಾನಾವಿಫೈಶ್ಚ ಸಂತಾಪೈಃ ಸಂತಪ್ತಾನ್ಮಾನವಾನಿಮಾನ್‌ । 
ಮಮಾನುಕ್ರೋಶಬುದ್ಧ್ಯಾ ವೈ ಶುಭದೃಷ್ಟಾಮೃತೇನ ಚ ॥ ೨೫ ॥ 
ಸಂತರ್ಪಯ ತೃಣಾನ್ಭುಷ್ಠಾನೃಷ್ಟನೇಘ ನಮೋಸ್ತು ತೇ । 
ಕಲಿಕಲ್ಮಸಸಂವಮೂೂಢಾನುದ್ಧರ್ತುಂ ಜಗತಾಂ ಹತೇ ॥೨೬॥ 
ಅನತಾರೋ ಯಮೇತಸ್ಮಿನ್ನೀಲಾಚಲಗಂಹಾಂತಕೇ । 
ಚಿರಕಾಲಪ್ರರೂಢಾನಾಂ ದುಸ್ಕೈಜಾನಾಂ ಮಹಾಂಹಸಾಂ 1೨೭॥ 
ರಾಶಿಂ ದಗ್ಗುಂ ತ್ವಮೇನೇಶೋ ದೀನಾನಾಥಕೃಪಾಕರ । 
ತ್ವದ್ದರ್ಶನನುಹಾಯೋಗೇ ಯಮಾದ್ಯಷ್ಟಾಂಗವರ್ಜಿತೇ 1 ೨೮ ॥ 
ಯೇಷಾಂ ಮತಿಃ ಸಮುತ್ಪನ್ನಾ ಚತುರ್ವರ್ಗೈಕಸಾಧನೇ 1 
ನತೇ ಶೋಚಂತಿ ದುಷ್ಬಾರೇ ಭನಾರಣ್ಯೇ ಮಹಾಭಯೇ ॥೨೯॥ 


೨೪. ದಕ್ಬನು ಹೇಳುತ್ತಾನೆ:--ದೇವದೇವನೆ! ಜಗನ್ನಾಥನೆ! ಆನಂದ 
ಸ್ವರೂಪನೆ! ನಿಷ್ಕಲ್ಮನನೆ! ಪರಮೇಶ್ವರನಾದ ನೀನು ಸಂಸಾರವೆಂಬ ಅಗಾಧ 
ವಾದ ಸಮುದ್ರದಲ್ಲಿ ಬಿದ್ದು ಮುಳುಗುತ್ತಿರುವ ನಮ್ಮನ್ನು ರಕ್ಷಿಸು. 

೨೫-೨೯. ಅನೇಕ ವಿಧಗಳಾದ ಸಂತಾಪಗಳಿಂದ ಈ ಮಾನವರು ಹರಿತಪಿ 
ಸುತ್ತಿರುವರು. ನನ್ನಲ್ಲಿ ಅನುಕಂಪ ಬುದ್ಧಿಯುಳ್ಳವನಾಗಿ ನೀನು ಕಾಲಮೇಘವು 
'ಜಲಧಾರೆಗಳಿಂದ ಒಣಗುತ್ತಿರುವ ಹುಲ್ಲುಗಳನ್ನು ತೃಪ್ತಿಗೊಳಿಸುವಂತೆ ಇವರನ್ನೂ 
ಅಮೃ ತಮಯಗಳಾದ ನಿನ್ನ ಶುಭಕಟಾಕ್ಸಪಾತಗಳಿಂದ ಸಂತೋಷಗೊಳಿಸು. 
ನಿನಗೆ ನಮಸ್ಕರಿಸುವೆನು. ತ್ರಿಲೋಕೇಶ್ವರನೆ! ನೀಲಾಚಲದಲ್ಲಿರುವ ಈ ಗುಹೆ 
ಯಲ್ಲಿ ನಿನ್ನ ಅವತಾರವೇ ಕಲಿಕಲ್ಮಸಗಳ ಸಂಪರ್ಕದಿಂದ ಮೂಢರಾಗಿರುವ 
ಜನರನ್ನು ಉದ್ಭರಿಸುವುದಕ್ಕಾಗಿಯೇ ಆಗಿರುವುದು. ಅನಾದಿಕಾಲದಿಂದ 
ಆತ್ಮನಿಗೆ ಅಂಟಿಕೊಂಡು ನಿಂತು ತ್ಯಜಿಸಲು ಕಷ್ಟತರಗಳಾದ ಮಹಾಪಾತಕಗಳ 
ರಾಶಿಯನ್ನು ಸುಟ್ಟು ಹಾಕಲು ನೀನೊಬ್ಬನೇ ಸಮರ್ಥನಾಗಿರುವೆ. ದೀನರಲ್ಲಿಯೂ 
ಅನಾಥರಲ್ಲಿಯೂ ಕೃಪಾಪ್ವಿತನಾಗಿರುವೆ. ಯಮನಿಯಮಾದಿ ಅಷ್ಟಾಂಗರಹಿತ 
ರಾಗಿದ್ದರೂ ಯಾರಿಗೆ ಚತುರ್ವಿಧಪುರುಷಾರ್ಥಗಳಿಗೆ ಏಕಾಂತಸಾಧನವಾದ 
ನಿನ್ನ ಮಹೋತ್ಸವದ ದರ್ಶನವನ್ನು ಮಾಡಬೇಕೆಂಬ ಬುದ್ಧಿ ಯುಂಟಾಗಿರುವುದೊ, 
ಅವರು ದಾಟಲಸಾಧ್ಯವೂ ಮಹಾಭಯಂಕರವೂ ಆದ ಸಂಸಾರವೆಂಬ ಅರಣ್ಯ 
ದಲ್ಲಿಯೂ ದುಃಖಗೊಳ್ಳು ವುದಿಲ್ಲ. 


೫೬೮ ಶ್ರೀ ಸ್ಮಾಂದೆಮೆಹಾಪುರಾಣಂ 


ಕರ್ಮಾನಪೇಕ್ಬಂ ದೇವೇಶ ನಾತ್ಮಜ್ಞಾ ನಂ ವಿಮೋಚಕಂ । 
ಇದಂ ತೇ ದರ್ಶನಂ ನಾಥ ವಿನಾ ಕರ್ಮಾಪಿ ಮೋಚಯೇತ್‌ (೩೦ 
ಜಯ ಕೃಷ್ಣ ಜಯೇಶಾನೆ ಜಯಾಕ್ಚರ ಜಯಾವ್ಯಯ | 


ಪ್ರಸೀದಾನುಗೃ ಹಾಣೇಮಾಸ್ದೀನಾನ್ಮೂಢಾಸ್ವಿಚೇತಸಃ ॥ ೩೧॥ 
ಇತಿ ಸ್ತುತ್ವಾ ದಂಡಪಾತಂ ಪಪಾತ ಚರಣಾಂಬುಜೇ । 

ಪ್ರಸೀದೇಶ ಪ್ರಸೀದೇಶ ಪ್ರಸೀದೇಶೇತಿ ಘೋಷಯನ್‌ ॥ ೩೨॥ 
ತತೋ ಜಗಾದ ಭಗವಾನ್ಸುಸ್ವರೇಣ ಪ್ರಜಾಪತಿಂ । 

ಉತ್ತಿಷ್ಠ ವತ್ಸ ತೇ ದತ್ತಂ ದುರ್ಲಭಂ ಯದ್ದರಂ ತ್ವಯಾ ॥ ೩೩ ॥ 
ಕಾಂಕ್ಸಿತಂ ಮತ್ರ್ರಸಾದೇನ ಭವಿಷ್ಯತಿ ನ ಸಂಶಯಃ । 
ಮದನುಗ್ರಹೋಂಲ್ಬಪುಣ್ಯಾನಾಂ ದುರ್ಲಭೋ ವಿದಿತಸ್ತವ ॥ ೩೪॥ 
ಮದಂಗಜಾತೋಸ್ತಿ ಭವಾನ್ಮಾಂ ತ್ವಂ ಪ್ರಾರ್ಥಿತವಾನಸಿ । 
ಮಮೋತ್ಸವೇನ ಸಂತೋಷ್ಯಂ ತತಸ್ತೇ ಪ್ರದದಾಮ್ಯುಹಂ ॥ ೩೫ ॥ 


೩೦. ದೇವದೇವಕೆ! ಯಜ್ಞ ಯಾಗಾದಿ ಕರ್ಮಗಳ ನಿರಸೇಕ್ಸೆಯಿಂದ 
ಕೂಡಿದ ಆತ್ಮಜ್ಞಾ ನವು ಮನುಷ್ಯನಿಗೆ ಮೋಕ್ಸವನ್ನು ದೊರಕಿಸಲಾರದು. ಆದರೆ 
ಲೋಕೇಶ್ವರನಾದ ನಿನ್ನ ದರ್ಶನವಾದರೊ, ಯಾವ ಸಾಧನವೂ ಇಲ್ಲದೆಯೇ 
ಮುಕ್ತಿಯನ್ನು ಕೊಡುವುದು. 

೩೧. ಶ್ರೀ ಕೃಷ್ಣನೆ! ಲೋಕೇಶ್ವರನೆ! ನಾಶರಹಿತನೆ! ಜರಾವರ್ಜಿತನೆ! 
ಜಯಶೀಲನಾಗು. ದೀನರೂ, ಬುದ್ಧಿಹೀನರೂ, ಗತಸತ್ವರೂ ಆಗಿರುವ ಈ 
ಮಾನವರಲ್ಲಿ ಪ್ರಸನ್ನನಾಗಿ ಅನುಗ್ರಹವನ್ನುಮಾಡು. 

೩೨. ಇಂತೆಂದು ಸ್ತೋತ್ರವನ್ನು ಮಾಡಿ “ ಸ್ವಾಮಿಯೆ! ನನಗೆ ಪ್ರಸನ್ನ 
ನಾಗು”? ಎಂಬುದಾಗಿ ಮತ್ತೆ ಮತ್ತೆ ಗಟ್ಟಿಯಾಗಿ ಪ್ರಾರ್ಥಿಸುತ್ತ ಜಗನ್ನಾಥನ 
ಪಾದಕಮಲಗಳಲ್ಲಿ ದಕ್ಟಪ್ರಜಾಪತಿಯು ಬಿದ್ದು ಹೊರಳುತ್ತಿದ್ದನು. 

೩೩-೩೪. ಆಗ ಭಗವಂತನು ಮೃದುಮಧುರವಾದ ವಾಣಿಯಿಂದ 
ಪ್ರಜೇಶ್ವರನನ್ನು ಕುರಿತು ಇಂತೆಂದನು. ಕುಮಾರನೆ! ಮೇಲಕ್ಕೇಳು. ನೀನು 
ಅಸೇಕ್ಷಿಸಿದ ಅತ್ಯಂತ ದುರ್ಲಭವಾದ ವರವನ್ನೂ ಸಹ ನಿನಗೆ ಕೊಟ್ಟಿರುವೆನು. 
ನನ್ನ ಅನುಗ್ರಹದಿಂದ ನೀನು ಪ್ರಾರ್ಥಿಸಿದಂತೆ ನಡೆಯುವುದರಲ್ಲಿ ಸಂದೇಹ 
ವಿಲ್ಲವು. ನನ್ನ ಅನುಗ್ರಹವು ಶ್ಸೀಣಪುಣ್ಯರಾದವರಿಗೆ ದುರ್ಲಭವಾದುದೆಂಬ 
ವಿಷಯವು ನಿನಗೆ ತಿಳಿದೇ ಇರುವುದು. 

೩೫. ನೀನು ನನ್ನ ಶರೀರದಿಂದಲೇ ಉದ್ಭವಿಸಿರುವೆ. ನನ್ನನ್ನೇ ಪ್ರಾರ್ಥಿಸು 
ತ್ತಿರುವೆ.. ನನ್ನ ಮಹೋತ್ಸವವನ್ನು ನೆರವೇರಿಸಿರುವೆಯಾದುದರಿಂದ ಪಾರಿ 
ಶೋಷಕ ವಾಗಿ ನಿನಗೆ ಒಂದು ವರವನ್ನು ಕೊಡುವೆನು. 


ಸಟ್ಟೃತ್ವಾರಿಂಶೋಳ$ಧ್ಯಾಯಃ ೫೬೯ 


ಇಮಾಮಕ್ಸಯಯಾತ್ರಾಂ ಯೇ ಭಕ್ತ್ಯಾ ಸಶ್ಯಂತಿ ಹರ್ಷಿತಾಃ । 


ತಸ್ಮಿನ್ಯಾಲೇ ಯದಿಚ್ಛಂತಿ ಮನಸಾ ತದವಾಪ್ಲುಯಂಃ N2೬ 
ಯಥಾ ಸಂತಾಪಹರಣಂ ಚಂದನೇನಾನುಲೇಪನಂ । 
ತಥೋತ್ಸವೋ$ಯಂ ಮೇ ದಕ್ಬ ಸಂತಾಪತ್ರಯನಾಶನಃ ॥ ೩೭॥ 


ಮತೆ ಕ್ರೀರಿತಮುತಿಸ್ತಂ ಹಿ ಉತ್ಸವಂ ಕೃತವಾನಸಿ । 
ಸಂಕ ತೋಯಂ ಮನಸಾ ದೀನೋಡ ತೆ ತ್ಯೆ ಕ್ರ ಮಯಾ ಧೃನಂ ॥ ೩೮ ॥ 
ತ ಶಯಾಭಿಕಾಂಕ್ಸಿತಂ ಸರ್ವಂ ದಾಸ್ಯಾ ಮೇ €ವ ಪ್ರಜಾಪತೇ। 


ದ್ವಾದಕೈತಾ ಮಹಾಯಾತ್ರಾ ಗುಂಡಿಚಾದ್ಯಾಸ ಪಾವನಾ: ॥೩೯॥ 
ಏಕೈಕಾ ಮುಕ್ತಿದಾ ಸರ್ವಾ ಧರ್ಮುಕಾಮಾರ್ಥವರ್ಧನಾಃ WH ೪೦॥ 
ತಾಸಾಮೇಕತಮಾಂ ನಾಪಿ ಯೋ ಭಕ್ತ್ಯಾ ಚಾನಲೋಕಯೇತ್‌ । 

ಏಕಯಾಪಿ ಭವಾಬ್ದಿಂ ಸ ತೀರ್ತ್ವಾ ವಿಷ್ಣುಪದಂ ವ್ರಜೇತ್‌ 1 ೪೧॥ 


೩೬. ಭಕ್ತಿಯಿಂದಲೂ ಸಂತೋಷದಿಂದಲೂ ಕೂಡಿದ ಯಾವ ಭಕ್ತರು 
ಅಕ ಸಯ ತ್ನ ತೃತೀಯೆಯ ಈ ಮಹೋತ್ಸವವನ್ನು ನೋಡುವರೊ, ಅವರು ದರ್ಶನ 
ಕಾಲದಲ್ಲಿ ಅನೇಕ್ಸಿ ಸಿದ ಅರ್ಥಗಳೆಲ್ಲವೂ ಅವರಿಗೆ ಕೈಗೂಡುವುವು. 

೩೭. ದಕ್ಟಪ್ರಜಾಸತಿಯೆ! ಈ ಚಂದನದ ಅನುಲೇಪನವು ಹೇಗೆ ಸಂತಾಪ 
ವನ್ನು ನಾಶಗೊಳಿಸುವುದೊ, ಹಾಗೆಯೇ ನನಗೆ ಸಲ್ಲಿಸುವ ಈ ಉತ್ಸವವೂ 
ತ್ರಿನಿಧತಾಪಗಳನ್ನೂ ಭಜಕರಿಗೆ ನಾಶಗೊಳಿಸುವುದು. 

೩ಲೆ. ನನ್ನ ಪ್ರೇರಣೆಯನ್ನು ಹೊಂದಿದ ಬುದ್ಧಿಯಿಂದಲೇ ನೀನು ಈ 
ಮಹೋತ್ಸವವನ್ನು ಮಾಡಿರುವೆ. ದೀನರನ್ನು ಉದ್ಭರಿಸಬೇಕೆಂಬ ನನ್ನ ಸಂಕಲ್ಪ 
ಕೃನುಸಾರವಾದ ಬುದ್ಧಿಯಿಂದಲೇ ನೀನು ವ್ಯಾಪಾರವನ್ನು ನಡೆಸಿರುವೆಯೆಂಬುದು 
ಸಿಶ್ಚಯವು. 

ಪ್ರಜೇಶ್ವರನೆ! ನೀನು ಅಪೇಕ್ಷಿಸಿದುದನ್ನೆಲ್ಲ ನೀಡುವೆನು. ಗುಂಡಿಚ 
ಯಾತ್ರೆಯೇ ಮೊದಲಾದ ನನ್ನ ಹನ್ನೆರಡು ಮಹಾಯಾತ್ರೆಗಳೂ ಪರಮ 
ಪವಿತ್ರಗಳಾಗಿರುವುವು. 

೪೦. ಇವುಗಳಲ್ಲಿ ಒಂದೊಂದನ್ನು ನಡೆಸಿದರೂ ಮುಕ್ತಿಯು ಸಿಕ್ಕುವುದು. 
ಎಲ್ಲವನ್ನೂ ಸಮಗ್ರವಾಗಿ ನೆರವೇರಿಸಲು ಧರ್ಮ, ಅರ್ಥ, ಕಾಮಗಳೆಲ್ಲವನ್ನೂ 
ಕೈಗೂಡಿಸುವುವು. 

೪೧. ಅವುಗಳಲ್ಲಿ ಒಂದೇ ಒಂದನ್ನಾದರೂ ಯಾವನು ಭಕ್ತಿ ಶ್ರದ್ಧೆಗಳಿಂದ 
ನೋಡಿ ಸಂತೋಷಿಸುವನೊ, ಅವನು ಆ ಒಂದರಿಂದಲೇ ಸಂಸಾರ ಸಾಗರವನ್ನು 
ಹಾಟ ವೈಕುಂಠವನ್ನು ಸೇರುವನು. 


೫೭೦ ಶ್ರೀ ಸ್ಕಾಂದಮಹಾಪುರಾಣಂ 


ಜೈಮಿನಿರುವಾಚ ಸ 
ಇತ್ಯುದೀರ್ಯ ಪ್ರಜಾನಾಥಂ ಭಗವಾನ್ಸ ತಿರೋದಥೇ ॥ ೪೨ ॥ 
ದಕ್ಷಃ ಪ್ರಜಾಪತಿಃ ಸೋಪಿ ಶ್ರದ್ಧ ಧಾನಸ್ತ್ಯದಾಜ್ಞಯಾ | 
ಸಂವತ್ಸರಂ ಗಿರೌ ಸ್ಥಿತ್ವಾ ಸಂದದರ್ಶ ಮಹೋತ್ಸವಾನ್‌ ॥ ೪೩ ॥ 
ಸರ್ವಜ್ಞೋ ಬ್ರಾಹ್ಮಣೋ ಭೂತ್ವಾ ಕೌಶಿಕಸ್ಯ ಕುಲೋತ್ತಮೇ । 
ಲೋಕಾನ ಫ್ರೈ ವರ್ತಯಾಮಾಸ ಯಥಾವಿಧಿ ಮಹೇಷು ಸಃ ॥ ೪೪ ॥ 


ವಿಶ್ವಾಸಾಯಾಲ್ಸಬಂದ್ಧೀನಾಂ ಯಾತ್ರಾ ವೈ ಪರಿಕೀರ್ತಿತಾಃ । 
ಅಯಂ ಚ ಸಾಕ್ಸ್ಟಾತ್ಸರಮಬ್ರಹ್ಮರೂಪೀ ಜಗದ್ಗುರುಃ । 


ಪ್ರಸಾದಿತಃ ಸುರೇಶೇನ ಲೋಕಾನುಗ್ರಹಣಾಯ ವೈ ॥ ೪೫ ॥ 
ಯಥಾ ತಥಾ ದೃಷ್ಟಿಪಥೆಂ ಯಾತೋ ಮರುಕ್ತಿಪ್ರದೋ ಭವೇತ್‌ । 
ಸರ್ವಾನ್ಯಾಮಾನ್ನದಾತ್ಮೇನ ನಾರೀಣಾಂ ನಾತ್ರ ಸಂಶಯಃ 1 ೪೬ ॥ 
ಸತ್ಯಪ್ರತಿಜ್ಞೋ ಭಗವಾಂಸ್ತತ್ರಾಸ್ತೇ ಮಧುಸೂದನಃ । 

ಶೋಕಂ ತರತಿ ಯಂ ದೃಷ್ಟಾ ಭವಸಾಫೋಧಿಸಂಭವಂ ॥ ೪೭॥ 


೪೨. ಜೈಮಿನಿಯು ಹೇಳುತ್ತಾನೆ:--ಇಂತೆಂದು ಭಗವಂತನು ಪ್ರಜಾ 
ಪತಿಯಾದ ದಕ್ಬನಿಗೆ ವರವನ್ನು ಕೊಟ್ಟು ಆತನು ನೋಡುತ್ತಿರುವಂತೆಯೇ 
ಅಂತರ್ಧಾನವನ್ನು ಹೊಂದಿದನು. 

೪ಪಿ. ದಕ್ಸೆಬ್ರಹ್ಮೆ; ೂ ಸಹ ಪರಮಾತ್ಮನ ಅಪ್ಪಣೆಯನ್ನು ಶಿರಸಾವಹಿಸಿ 
ಶ್ರದ್ಧಾಸ್ವಿತನಾಗಿ ನೀಲಾಚಲದಲ್ಲಿ ಒಂದು ವರ್ಷದವರೆವಿಗೂ ನೆಲಸಿದ್ದು ಪರ 
ಮಾತ್ಮನ ಸಕಲ ಮಹೋತ್ಸವಗಳನ್ನೂ ದರ್ಶನಮಾಡಿದನು. 

೪೪. ಅದರ ಫಲವಾಗಿ ಉತ್ತಮವಾದ ಕೌಶಿಕವಂಶದಲ್ಲಿ ಸರ್ವಜ್ಞನಾದ 
ಬ್ರಾಹ್ಮಣನಾಗಿ ಜನ್ಮವನ್ನು ತಳೆದು ಸಕಲ ಜನರನ್ನೂ ಯಥಾನಿಧಿಯಾದ 
ಮಹೋತ್ಸವಗಳನ್ನು ನಡೆಸುವುದರಲ್ಲಿ ಆಸಕ್ತರನ್ನಾಗಿ ಮಾಡಿದನು. 

೪೫. ಈ ಜಗನ್ನಾಥನೇ ಸಾಕ್ಸಾತ್ತಾಗಿ ಲೋಕಗುರುವಾದ ಪರಬ್ರಹ್ಮ 
ವಸ್ತುವಾಗಿರುವನು. ಲೋಕಾನುಗ್ರಹಕ್ಕಾಗಿಯೇ ಶ್ರೀ ಮಹಾವಿಷ್ಣುವು ಈ 
ರೂಪವನ್ನು ಭೂಮಂಡಲದಲ್ಲಿ ಅನುಗ್ರಹಿಸಿರುವನು. 

೪೬, ಪ್ರಯತೃಪೂರ್ವಕವಾಗಿಯಾಗಲಿ ಆಕಸ್ಮಿಕವಾಗಿಯಾಗಲಿ ಮನುಷ್ಯನು 
ಸ್ವಾಮಿಯ ದೃಷ್ಟಿ ಪಥಕ್ಕೆ ಬಿದ್ದನೆಂದರೆ ಸಾಕು. ನಿಶ್ಚಯವಾಗಿಯೂ ಮೋಕ್ಷ 
ವನ್ನು ಪಡೆಯುವನು. ತನ್ನ ದರ್ಶನವನ್ನು ಮಾಡುವ ಸ್ತ್ರೀಯರಿಗೂ ಸಹ 
ಸ್ವಾಮಿಯು ಸಕಲಾಭೀಷ್ಟಗಳನ್ನೂ ಕೊಡುವನೆಂಬುದರಲ್ಲಿ ಸಂದೇಹವಿಲ್ಲವು. 

೪೭. ಭಗವಂತನಾದ ಮಧುಸೂದನನು ಇಲ್ಲಿ ಸತ್ಯಪ್ರತಿಜ್ಞನೆಂಬ ಬಿರು 
ದನ್ನು ಪಡೆದು ನೆಲಸಿರುವನು. ಆತನನ್ನು ನೋಡಿದ ಮಾತ್ರದಿಂದಲೇ 


ಸಟ್ಟತ್ವಾರಿಂಶೋ9ಧ್ಕಾಯಃ ೫೭೧ 


ಕಿಂ ಪ್ರಶೈಃ ಕಿಂ ತಪೋದಾನೈಃ ಕಿಂ ಕ್ಕ ಓಚ್ಛೆೈ ಕ್ರತುಭಿಸ್ತ 

ಕಿಮಷ್ಟಾಂಗೇನ ಯೋಗೇನ ಕಿಂ ಸಾಂಖ್ಯೇನ ಸಕೇಣ So ॥ ೪೮ ॥ 
ತೀರ್ಥರಾಜಜಲೇ ಸ್ನಾತ್ವಾ ಕ್ಷೇತ್ರೇ ಶ್ರೀಪುರುಷೋತ್ತಮೇ । 
ನ್ಯಗ್ರೋಧಮೂಲವಸತಾ್‌ ಮು ಚರ್ಮಚಕ್ಸುಷಾ 

ದೃಷ್ಟ್ವಾ ದಾರುಮಯಂ ಬ್ರಹ್ಮ ದೇಹಬಂಧಾತ್ಚ್ರ ಮುಚ್ಯತೇ ॥೪೯॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತಮಕ್ಸೇತ್ರ ಮಾಡತ್ತೆ 4 ಜೈಮಿನಿಯಷಿ 
ಸಂವಾದೇ " ಅಕ್ಷೆಯತೃ ತೀಯೋತ್ಸೆ ವವರ್ಣನಂ 9 ಮು 
ಸ್ಟ ತಾ ರಿಂತೋಂಧ್ಯಾ ಯಃ 





ಮಾನವನು ಸಂಸಾರ ಸಮುದ್ರದ ಮಜ್ಜನದುಃಖವನ್ನು ನೀಗುವನು. 

೪೮. ವ್ರತೋಪವಾಸಗಳಿಂದಲ್ಕೂ ತಪಸ್ಸುಗಳಿಂದಲೂ, ದಾನಗಳಿಂದಲೂ, 
ಸೃಚ್ಛ್ರಾದಿ ಪ್ರಾಯಶ್ಚಿತ್ತಗಳಿಂದಲೂ, ಯಜ್ಞಯಾಗಾದಿಗಳಿಂದಲೂ, ಅಷ್ಟಾಂಗ 
ಸಹಿತವಾದ ಯೋಗದಿಂದಲೂ, ಅದಕ್ಕೂ ಹೆಚ್ಚಿನದಾದ ಸಾಂಖ್ಯದಿಂದಲೂ 
ಮನುಷ, ಹೈ ನಿಗಾಗಬೇಕಾದುದೇನು? 

A ಶ್ರೀ ಪುರುಷೋತ್ತಮ ಕ್ಷೇತ್ರವನ್ನು ಸೇರಿ ತೀರ್ಥರಾಜನೆನಿಸಿದ 
ಸಮುದ್ರದಲ್ಲಿ ಸ್ನಾನವನ್ನುಮಾಡಿ ಮಾನವರು ಆಲದಮರದ ಬುಡದಲ್ಲಿ 
ವಾರುಮಯಶರೀರನಾಗಿ ವಾಸಮಾಡುತ್ತಿರುವ ಪರಬ್ರಹ್ಮ ವಸ್ತುವನ್ನು 


ಬಳಿ 
ನೋಡಲು ದೇಹಪಾಶದಿಂದ ಬಿಡುಗಡೆಯನ್ನು ಹೊಂದುವರು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀಸ್ಕಾಂದಮಹಾಪುರಾಣದ ಎರಡನೆಯ ವೈಸ್ಥವಖಂಡದ ಪುರುಷೋತ್ತಮಕ್ಸೇತ್ರ 
'ಮಾಹಾತ್ಮ್ಯದ ಜೈಮಿನಿ ಯಷಿಸಂವಾದದಲ್ಲಿ"" ಅಕ್ಬಯತೃತೀಯೋತ್ಸವವರ್ಣನ''ವೆಂಬ 
ನಲನತ್ನಾರನೆಯ ಅಧ್ಯಾಯವು ಮುಗಿದುದು 


1 ಶ್ರೀಃ ॥ 
ಅಥ ಸಪ್ಮಚತ್ತಾ ರಿ ಶೊಣಧ್ಯಾಯಃ 
ಭಗವದುಹಾಸನಾವಿಧಿವರ್ಣನಂ 
ಮುನೆಯ ಊಚೊ:- 
ಭಗವನ್ಸರ್ವಶಾಸ್ತ್ರಜ್ಞ ಶ್ರುತಂ ಪರಮಮದ್ದೂತಂ । 
ಯಾತ್ರಾರೂಪಂ ಭಗವತೋ ಮಾಹಾತ್ಮ್ಯಂ ಷಾಪನಾಶನಂ Hor 
ಯಥಾಯಂ ಪೂಜಿತೋ ದೇವಃ ಕರ್ಮಿಭಿಃ ಸರ್ವಕಾಮದಃ । 
ಭೂತ್ಯುಪಾಸನೆಯಾ ಭೂತಿಪ್ರದೋ ಬ್ರೂಹಿ ತಥಾ ಹಿ ನಃ ॥೨॥ 
ಜೈಮಿನಿರುವಾಚ ವ 
ಸರ್ವಾ ನಿಭೊತೆಯೋ ನಿಷ್ಠ್ಣೋರ್ಜಗತ್ಯಸ್ಮಿಂಶ್ಚ ರಾಚರಾಃ । 
ಭೂತಿಪ್ರದೋ ವಿಭೂತಿಶ್ಚ ಸ ಏಕಃ ಪರಮೇಶ್ವರಃ Han 
ಯಥಾ ಯಥೋಷಚೆರತಿ ತಥಾ ವೈ ಜಾಯತೇ ನರಃ । 
ಏತಾವದಸ್ಯ ಮಹಿಮಾ ಪರಿಮಾತುಂ ನ ಶಕ್ಯತೇ ॥೪॥ 
ಯೋ ಯಥಾ ಸಮುಪಾಸ್ತೇ ತಂ ತಥಾ ವೈ ಫೆಲಮಾಪ್ಪುಯಾತ್‌ । 
ಏಕಃ ಪಂಥಾಃ ಚೆತುರ್ಣಾಂ ವೈ ಧರ್ಮಾದೀನಾಂ ಸ ದಾರವಃ WB 
ಕನ್ನಡದ ಅನುವಾದ 
ಭೆಗವದುಪಾಸನಾವಿಧಿ ವರ್ಣನ 

೧. ಮುನಿಗಳು ಪ್ರಶ್ನೆಮಾಡುತ್ಮಾರೆ:--ಸಕಲಶಾಸ್ತ್ರಾರ್ಥಗಳನ್ನೂ ತಿಳಿದ 
ಜೈಮಿನಿ ಮಹರ್ಷಿಯೆ! ಪರಮಾದ್ಭುತವೂ, ಪಾಪನಾಶಕವೂ ಆದ ಭಗವಂತನ 
ಮಹೋತ್ಸವರೂಪವಾದ ಮಾಹಾತ್ಮ್ಯೆಯನ್ನು ಕೇಳಿದೆವು. 

೨. ಇನ್ನು ಈ ದೇವೇಶ್ವರನು ಯಾವ ಯಾವ ಪೂಜಾವಿಧಾನಗಳಿಂದ 
ಕಾಮ್ಯ ಫಲಾಸಕ್ತರಿಗೆ ಕಾಮ್ಯ ಭೋಗಗಳನ್ನೂ, ವಿಭೂತ್ಯುಪಾಸಕರಿಗೆ ಅಷ್ಟೈ 
ಶ್ವರ್ಯಗಳನ್ನೂ ಹೇಗೆ ಕೊಡುವನೆಂಬುದನ್ನು ನಮಗೆ ವಿವರಿಸು. 

೩. ಜೈಮಿನಿಯು ಹೇಳುತ್ತಾನೆ: ಈ ಬ್ರಹ್ಮಾಂಡದಲ್ಲಿರುವ ಸ್ಥಾವರ 
ಜಂಗಮ ಪದಾರ್ಥಗಳೆಲ್ಲವೂ ಮಹಾವಿಷ್ಣುವಿನ ವಿಭೂತಿರೂಪಗಳೇ ಆಗಿರುವವು. 
ಒಬ್ಬನಾದ ಪರಮೇಶ್ವರನೇ ಭೂತಿಪ್ರದನೂ ವಿಭೂತಿ ಸಹಿತನೂ ಆಗಿರುವನು. 

೪. ಯಾವ ಮನುಷ್ಯನು ಆತನನ್ನು ಹೇಗೆ ಅರಾಧಿಸುವನೊ, ಆ ಆರಾಧನೆ 
ಗನುಗುಣವಾದ ಜನ್ಮವನ್ನೇ ಆತನು ಪಡೆಯುವನು. ಪರಮಾತ್ಮನ ಮಹಿಮೆಯು. 
ಇಷ್ಟೇಸರಿಯೆಂದು ನಿಶ್ಚಯಿಸಿ ಹೇಳಲು ಯಾರಿಗೂ ಶಕ್ಯವಲ್ಲ. 

೫. ಯಾವನು ಮಹಾವಿಷ್ಣುವನ್ನು ಹೇಗೆ ಉಪಾಸನೆಮಾಡುವನ್ಕೊ 


ಸಪ್ತಚತ್ವಾರಿಂಶೋ$ಧ್ಯಾಯಃ ೫೭೩ 


ಧರ್ಮಸ್ಯ ಪಂಥಾ ಗಹನಃ ಸಂಕೀರ್ಣೋ ಬಹುಶಾಸಕೈಃ । 
ತತ್ತಾ ಎನಧಾರಣೇ ನಾಸ್ಯ ಶಮಃ ಕೋಪಿ ದ್ವಿಜೋತ್ತಮಾಃ ॥೬॥ 
ಅರ್ಥಕಾಮಾ ಹಿ ತನ್ಮೂ ಲಾವಿತ್ಮಂ ಸ್ಥೂ ಲಗತೀ ಸದಾ । 


ತೇಷಾಂ ತ್ರಯಾಣಾಂ ಜಗವ ಚರ ವೃದ್ಧಿಕೃತ್‌ nan 
ಧಮೋ % ಭಗವಾನ್ವಿಷ್ಟು )ರ್ಧರ್ಮಮೂಲಮಿದಂ' ಜಗತ್‌ | 

ಧರ್ಮಸ್ಯ ಜಗತಶ್ಚಾಫಿ ps ಕಿ ಭುರೇಷ ಜನಾರ್ದನಃ HCl 
ಪುರುಷಾರ್ಥನಯೇ ತೆಸಿ ನ್ಸಕ ಕ್ಷಿರ್ಯಸ್ಯ ಪ್ರತಿಷ್ಠಿತಾ । 

ಸ ಸರ್ವಕಾಮತೃ ಸ್ತಾತ್ಮಾ ಘಃ ಶೋಚತಿ ಭ್‌ ಕಾಂಕ್ಸ್‌ ತಿ ॥೯॥ 
ತ್ರೈಲೋಕ್ಯ ೃಶ್ವೆರ್ಯದಾತಾಸೌ ಶಕ್ರರೂಪೋ ಹಸ ಪಾಸಿತಃ । 

ಭಾವಿತೋ ಧಾತೃರೂಪೇಣ ವಂಶವೃ ದ್ಧಿಕರೋ ಸರಃ u ೧೦ 1 





ಹಾಗೆಯೇ ಫಲವನ್ನೂ ಸಹ ಪಡೆಯುವನು. ಸರ್ವೇಶ್ವ ರನಾದ 
ದಾರುಮಯಶರೀರವನ್ನು ತಳೆದು ನಿಂತು ಧರ್ಮಾರ್ಥಕಾ ಮಮೋಕ್ಸಗ 
ನಾಲ್ಕು ಮಾರ್ಗಗಳಿಗೂ ಏಕಲಕ್ಸ್ಯನಾಗಿರುವನು. 

೬. ಧರ್ಮದ ಮಾರ್ಗವು ಅತ್ಯಂತ ಕಠಿನವಾಗಿಯೂ ಅನೇಕ ಕರ್ತ 
ಕರ್ತವ್ಯರೂಪ ಶಾಸನಗಳಿಂದ ಕೂಡಿದುದಾಗಿಯೂ ಇರುವುದು. ಬ 
ಶ್ರೇಷ್ಮರಿರಾ! ಅದರ ತತ್ತ್ವವನ್ನು ಕೂಲಂಕಷವಾಗಿ ತಿಳಿಯಲು ಸಹೋ 
ಮನುಷ್ಯನೂ ಸಾಮರ್ಥ್ಯವನ್ನು ಪಡೆದಿರಲಾರನು. 

೭, ಸ್ಥೂಲಭೋಗಗಳನ್ನೊದಗಿಸುವ ಅರ್ಥಕಾಮಗಳೆರಡೇ ಯಾವಾಗಲೂ 

ಧಾರಣವಾಗಿ ಧರ್ಮಾಚರಣೆಗೆ ಕಾರಣಗಳಾಗಿರುವುವು. ಧರ್ಮಾರ್ಥಕಾಮ 
pA ಮೂರು ಪುರುಷಾರ್ಥಗಳನ್ನೂ ಭಗವಂತನು ಅನಾಯಾಸವಾಗಿಯೇ 
ವೃದ್ಧಿ ಗೊಳಿಸುತ್ತಿರುವನು. 

೮. ಅಷ್ಟೈಶ್ವರ್ಯಸಂಪನ್ನನಾದ ಮಹಾವಿಷ್ಣುವು ಧರ್ಮಸ್ತರೂಪನೇ 
ಆಗಿರುವನು... ಈ ಪ್ರಪಂಚವೂ ಧರ್ಮಮೂಲವುಳ್ಳ ದುದೇ ಆಗಿರುವುದು. 
ಜನಾರ್ದನನಾದರೊ ಧರ್ಮ ಮತ್ತು ಜಗತ್ತುಗಳೆರಡಕ್ಕೂ ಸ್ವಾಮಿಯಾಗಿರುವನು. 

೯. ಸಕಲ ಪುರುಷಾರ್ಥಗಳ ಪ್ರಾಪ್ಯವಸ್ತುವಾದ ಆತನಲ್ಲಿ ಯಾವನಿಗೆ 
ದೃಢವಾದ ಭಕ್ತಿಯು ನೆಲಸಿರುವುಡೊ, ಅವನು ಸಮಸ್ತಾಭಿಲಾಷಿಗಳ ಲಾಭ 
ದಿಂದ ಸಂತುಷ್ಟ್ರಾಂತರಂಗನಾಗಿ ಶೋಕವನ್ನಾಗಲಿ ಕ್ಸುದ್ರಾಶೆಯನ್ನಾಗಲಿ 
ಮಾಡಲಾರನು. 

೧೦. ಮಹೇಂದ್ರನ ರೂಪದಿಂದ ಉಪಾಸಿತನಾದ ಆತನು ಮೂರು ಲೋಕ 
ಗಳ ಐಶ್ವರ್ಯವನ್ನೂ ಕೊಡುವನು. ಆ ಶ್ರೀಹೆರಿಯೇ ಸ್ರಜಾಥ ಪತಿಯಾದ 


ಬ್ರಹ ದೇವನಾಗಿ ಉಪಾಸಿಸಲ್ಪ ಟ್ಟ ಕೆ ವಂಶವೃ ದ್ಧಿ ಯನ್ನು ಅನುಗ್ರ ಹಿಸುವನು. 


ಒಬ್ಬನೇ 
te 
ರ 
[No 


ಛೆ 
(5 


೫೭೪ ಶ್ರೀ ಸ್ಕಾಂದಮ ಹಾಫುರಾಣಂ 


ಸಸತ್ಕುಮಾರರೂಪೇಣ ದೀರ್ಥಮಾಯುಃ ಪ್ರಯಚ್ಛತಿ 1 


ವೃತ್ತಿಸಂಪತ್ಚೃದೋ ಹ್ಯೇಷ ಪೃಥುರೂಪೇಣ ಭಾವಿತಃ ॥ ೧೧॥ 
ಗಂಗಾದಿತೀರ್ಥಫಲದೋ ವಾಚಸ್ಪತಿರುಪಾಸಿತಃ । 

ಅಂತಸ್ತಮಃ ಪ್ರಣುದತಿ ಭಾಸ್ಪದ್ರೂಸೇಣ ಭಾವಿತಃ ॥ ೧೨ ॥ 
ಸೌ ಭಾಗ್ಯಮತುಲಂ ದದ್ಯಾದಮೃತಾಂಶುರುಪಾಸಿತಃ 
ವಿಮ್ಯಾಷ್ಟಾದಶತತ್ವಜ್ಞೋ ವಾಕ್ಸತಿತ್ವೇನ ಭಾವಯನ್‌ ॥ ೧೩॥ 
ನಾಜಿಮೇಧಾದಿಯಜ್ಞಾನಾಂ ಫಲದೋಯಂಂ ಸನಾತನಃ | 

ಯಜ್ಞೆ ೀಶ್ಚರಸ್ಪರೂಪೇಣ ಭಾವಿತೋಯಂ ಜಗನ್ಮಯಃ ॥ ೧೪ ॥ 
ಧ್ಯಾತಃ ಕುಬೇರರೂಪೇಣ ಸಮೃದ್ಧಿಮತುಲಾಂ ದದೇತ್‌ ॥ ೧೫ ॥ 
ಏವಂ ದಯಾಂಬುಧಿರಸೌ ತಸ್ಮಿನ್ಸೀಲಾಚಲೇ ವಸನ್‌ । 
ವೀನಾನಾಥಾನುಗ್ರಹಾಯ ದಾರುವ್ಯಾಜಶರೀರವಾನ್‌ ॥ ೧೬ ॥ 
ಪ್ರಯಾತ ತತ್ರ ಭೋ ವಿಪ್ರಾ ವಸಧ್ಯಂ ಸುಸಮಾಹಿತಾಃ । 
ಶ್ರಿಶಪಾದಾಬ್ದಯಂಗಲಂ ಶರಣಂ ತತ್ರಪದ್ಯಥ ॥ ೧೭ ॥ 





೧೧. ಸನತ್ಯುಮಾರ ಸ್ವರೂಪದಿಂದ ದೀರ್ಫಾಯುಷ್ಯವನ್ನು ಕೊಡುವನು. 
ಅಗ್ನಿಯ ಸ್ವರೂಪದಿಂದ ಧ್ಯಾನಿಸಲ್ಪಡಲು ಈತನೇ ಉದ್ಯೋಗವನ್ನೂ ಐಶ್ವರ್ಯ 
ವನ್ನೂ ಭಕ್ತರಿಗೆ ಉಂಟುಮಾಡುವನು. 

೧೨. ಈತನೇ ಬ್ರಹ್ಮದೇವನೆಂಬುದಾಗಿ ತಿಳಿದು ಉಪಾಸನೆಯನ್ನುಮಾಡಲು 
ಗಂಗಾದಿ. ಸಕಲತೀರ್ಥಗಳ ಸೇವೆಯ ಫಲವನ್ನು ಕೊಡುವನು. ಸೂರ್ಯ 
ಸ್ವರೂಪನೆಂದು ಭಾನಿಸುವ ಜನರ ಮನಸ್ಸಿನ ತಮಸ್ಥೆ ಲ್ಲವನ್ನೂ ಸರಿಹರಿಸುವನು. 

೧೩-೧೪. ಚೆಂದ್ರನೆಂಬ ಭಾವನೆಯಿಂದ ಉಪಾಸನೆಮಾಡಲು ಅಸದೃಶ 
ವಾದ ಸಾಭಾಗ್ಯವನ್ನನುಗ್ರಹಿಸುವನು. ಬೃಹಸ್ಪತಿಯ ರೂಪದಿಂದ ಆತನನ್ನು 
ಧ್ಯಾನಿಸಿದ ಮನುಷ್ಯನಾದರೊ ಹದಿನೆಂಟು ವಿದ್ಯೆಗಳಲ್ಲಿ ಗೂಢತತ್ತ್ವಗಳನ್ನು 
ತಿಳಿದವನಾಗುವನು. ಜಗನ್ಮಯನೂ, ಅನಾದಿನಿಧನನೂ ಆದ ಈತನನ್ನು ಯಜ್ಞೇ 
ಶ್ವರಸ್ವರೂಪದಿಂದ ಉಪಾಸಿಸಲು ಅಶ್ವಮೇಧವೇ ಮುಂತಾದ ಸಕಲ ಯಜ್ಞಗಳ 
ಫಲಗಳನ್ನೂ ಕೈಗೂಡಿಸುವನು. 

೧೫. ಕುಬೇರರೂಪದಿಂದ ಧ್ಯಾಫಿಸಲ್ಪಟ್ಟರೆ ಅತುಲವಾದ ಸರ್ವಸಂಪತ್ಸ 
ಸುದ್ಧಿಯನ್ನು ದಾನಮಾಡುವನು. 

೧೬. ಇಂತಹ ಕರುಣಾಸಮುದ್ರನಾದ ಸ್ವಾಮಿಯು ವ್ಯಾಜಾಂತರದಿಂದ 
ದಾರುಮಯ ಶರೀರನಾಗಿ ದೀನಾನಾಥರನ್ನು ಅನುಗ್ರಹಿಸುವ ಸಲುವಾಗಿಯೇ 
ಆ ನೀಲಾಚಲದಲ್ಲಿ ನೆಲಸಿರುವನು. 

೧೭. ಎಲೈ ಬ್ರಾಹ್ಮಣರಿರಾ! ನೀವೆಲ್ಲರೂ ಅಲ್ಲಿಗೆ ತೆರಳಿರಿ. ಅಲ್ಲಿ ಸಮಾ 


ಸಪ್ತಚತ್ವಾರಿಂಶೋರತಧ್ಯಾಯಃ ೫೭೫ 
ಐಹಿಕಾಮುಷ್ಮಿಕಾನ್ಫೋಗಾನ್ಸಾಂಛಧ್ಯಂ ಯದಿ ಶಾಶ್ವತಾನ್‌ । 
ಅಂಶೇ ಮುಕ್ತಿಂ ಚ ಕೈನಲ್ಯಾಂ ಯಥೇಚ್ಛಂ ತತ್ರ ಪ್ರಾಪ್ಲುತ ॥ ೧೮ 8 
ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತಮಳ್ಸೇತ್ರಮಾಹಾತ್ಮ್ಯೇ ಜೈಮಿನಿಯಸಿ 
ಸಂವಾದೇ «" ಭಗವದುಪಾಸನಾವಿಧಿವರ್ಣನಂ?' ನಾಮ 
ಸಪ್ತಚತ್ವಾರಿಂಶೋಂಧ್ಯಾಯಃ 





ಹಿತಮನಸ್ವರಾಗಿ ವಾಸಮಾಡಿರಿ. ಲಕ್ಷ್ಮ್ಮೀರಮಣನ ಪಾದಕಮಲಗಳ ದ್ವಂದ್ವ 
ವನ್ನೇ ಶರಣುಹೊಂದಿರಿ. 

೧೮. ನೀವು ಶಾಶ್ವತಗಳಾದ ಐಹಿಕಾಮುಷ್ಮಿಕಗಳಾದ ಭೋಗಾನುಭವ 
ಗಳನ್ನಾಗಲಿ, ದೇಹಾವಸಾನದ ಕಾಲದಲ್ಲಿ ಕೈವಲ್ಯರೂಪವಾದ ನೋಕ್ಸವನ್ನಾಗಲಿ 
ಅಪೇಕ್ಸಿಸುವಿರಾದರೆ ಆಗ್ರಹಪೂರ್ವಕವಾಗಿ ಆ ಕ್ಲೇತ್ರವನ್ನು ಹೋಗಿ ಸೇರಿರಿ, 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಸ್ಣವಖಂಡದ ಪುರುಷೋತ್ತಮಕ್ಸೇತ್ರ 
ಮಾಹಾತ್ಮ್ಯದ ಜೈನಿನಿಯ ಹಿಸಂವಾದದಲ್ಲಿ *" ಭಗವದುಪಾಸನಾವಿಧಿವರ್ಣನ?'ವೆಂಬ 
ನಲವತ್ತೇಳನೆಯ ಅಧ್ಯಾಯವು ಮಂಗಿದುದು 


1 ಶ್ರೀ 
ಅಥ ಅಷ ಸೈಚತ್ತಾರಿಂಶೋಧ್ಯಾಯಃ 
ಇದ್ರದ್ಯುಮ್ನತ್ತೇಶರಾಜ ಸಂವಾಡಷರ್ಣಣಂ 
ಮುನಯ ಊಚುಃ: 
ಪ್ರಾಸಾದಸ್ಯ ಪ್ರತಿಷ್ಠಾಂತ ಇಂದ್ರದ್ಯುನ್ನಾಯ ಯಡದ್ವರಾನ್‌ । 
ಆಜ್ಞಾ ಸಯಾಮಾಸ ಹರಿರ್ಯಾತ್ರಾಸ್ತಾ ದ್ಯಾದಶಾಪಿ ಚ "on 
ತೃತ್ಸಕಾಶಾಚ್ಛು _$ತಂ ಸರ್ವಂ ತತಃ ಸ ಪೃಥಿವೀಪತಿಃ । 
ಕಿಂ ಚಕಾರ ಮಹಾಮುದ್ಧಿರ್ವಿಷ್ಣು ಭಕ್ತೋಂಪ್ಯವಸ್ಥಿತಃ ॥೨॥ 
ಜೈಮಿನಿರುವಾಚ :-- 
ವರಾನ್ನ ಬ್ಯಾ ಜಗನ್ನಾಥಾತ್ಸಾಕ್ಪಾವ್ಪ ೨ಹ್ಮಸ್ವರೂಪಿಣಃ [ 
ಕೃತಕೃತ್ಯಂ ಸ ಮೇನೇ ವಾ ಆತ್ಮಾನಂ ನರಪುಂಗವಃ Han 
ಯಥಾಜ್ಞಂ ಕಾರಯಿತ್ವಾ ನೈ ಯಾತ್ರಾಸ್ತಾಃ ಪುಣ್ಯಮೋಕ್ಸದಾಃ । 
ಬಹೊಪಚಾಕೈರ್ಬಹುಧಾ ಸೆಮಭ್ಯರ್ಚ್‌ ಜಗದ್ಗುರುಂ CONT 
ಗಾಲರಾಜಂ ಸಮಾದಿಶ್ಯ ದೇವಸ್ಯಾಜ್ಞಾಂ ಯಥಾವಿಧಿ । 
ಇದಂ ಪ್ರೋವಾಚ ಮಧುರಂ ಧರ್ಮನ್ಯಾಯಸಮಾಯುತಂ WH BH 


ರರ ತ ವೂ, 





ಕನ್ನಡದ ಅನುವಾದ 
ಇಂದ್ರದ್ಯುಮ್ನ ಶ್ರೇತರಾಜಸಂವಾದ ವರ್ಣನ 

೧-೨. ಮುನಿಗಳು ಪ್ರಶ್ನೆಮಾಡುತ್ತಾರೆ:--ಪ್ರಾಸಾದವನ್ನು ನಿರ್ಮಾಣ 
ಮಾಡಿದ ಮೇಲೆ ಇಂದ್ರದ್ಯುಮ್ನಮಹಾರಾಜನಿಗೆ ಶ್ರೀ ಹರಿಯು ವರಗಳನ್ನು 
ಕೊಟ್ಟ ವಿವರವನ್ನೂ, ಹನ್ನೆರಡು ಉತ್ಸವಗಳನ್ನು ಮಾಡುವಂತೆ ಆಜ್ಞಾಪಿಸಿದ 
ಪ್ರಕಾರವನ್ನೂ ನಿನ್ನಿಂದ ಸಮಗ್ರವಾಗಿ ಕೇಳಿರುವೆವು. ಅನಂತರದಲ್ಲಿ ಮಹಾ 
ಪ್ರಾಜ್ಞನೂ ವಿಷ್ಣುಭಕ್ತನೂ ಆದ ಆ ಭೂಪತಿಯು ಅಲ್ಲಿ ನಿಂತು ಮತ್ತೇನನ್ನು 
ಮಾಡಿದನೆಂಬುದನ್ನು ನಮಗೆ ನಿರೂಪಿಸುವವನಾಗು. 

೩, ಜೈಮಿನಿಯು ಹೇಳುತ್ತಾನೆ:--ಸಾಕ್ಸಾತ್ಸರಬ್ರ ಹ್ಮಸ್ವರೂಪನಾದ 
ಜಗನ್ನಾಥನಿಂದ ವರಗಳನ್ನು ಪಡೆದು ಆ ಮಹಾರಾಜನು ತಾನು ಕೃತಕೃತ್ಯತೆ 
ಯನ್ನು ಪಡೆದಂತೆ ಭಾವಿಸಿಕೊಂಡನು. 

೪-೫. ಪರಮಾತ್ಮನ ಅಪ್ಪಣೆಯಂತೆಯೇ ಪುಣ್ಯವನ್ನೂ ಮೋಕ್ಸವನ್ನೂ 
ಕೊಡುವಂತಹೆ ಸಕಲ ಉತ್ಸವಗಳನ್ನೂ ಮಾಡಿಸಿ, ಲೋಕಗುರುವಾದ ಆತನನ್ನು 
ಅನೇಕ ಉಪಚಾರಗಳಿಂದ ಬಹು ವಿಧವಾಗಿ ಆರಾಧಿಸಿ, ಗಾಲರಾಜನನ್ನು 
ಕರೆಸಿಕೊಂಡು ಧರ್ಮದಿಂದಲೂ, ನ್ಯಾಯದಿಂದಲೂ ಕೂಡಿರುವ ಮಧುರ 


ಅಷ್ಟೃಚತ್ವಾರಿಂಶೋ5ಧ್ಯಾಯಃ ೫೭೭ 


ಇಂದ್ರದ್ಯುಮ್ನ ಉವಾಚ ೭. 
ರಾಜನ್ಪಹುಶ್ರುತೋಸಿ ತ್ವಂ ಧರ್ಮನಿಷ್ಮಾಮುಪಾಗತಃ । 


ಭಗವತ್ಯಸಿ ಭಕ್ತಿಸ್ತೇ ಕರ್ಮಣಾ ಮನಸಾ ಗಿರಾ ॥೬॥ 
ನ ಹ್ಯೇಕಸ್ಯೋಪದೇಶಾಯ ಭಗವಾನನುಶಾಸ್ತಿ ವೈ। 
ಚರಾಚರಗುರುರ್ಹ್ಯೇಷ ವಿಶ್ವಂ ತಚ್ಛಿಷ್ಯತಾಂ ಗತಂ Wan 
ಮಮಾನುಗ್ರಹಲಕ್ಸ್ಯೇಣ ಅವತೀರ್ಣೋ ಜಗತ್ಪತಿಃ । 

ಉದ್ಭೃತ್ಯೈ ದೀನಮನಸಾಮತ್ರಾಪಿ ಸ್ಥಾಸ್ಯತೇ ಜಿರಾತ್‌ un 
ಭಕ್ತ್ಯಾ ಚ ಶ್ರದ್ಧಯಾ ಯುಕ್ತ ಏತದಾಜ್ಞಾಂ ಪ್ರವರ್ತಯ । 
ಪ್ರತಿಮಾವ್ಯವಹಾರೇಣ ನೈನಂ ಜಾನೀಹಿ ಭೂನಿಪ ॥೯॥ 
ಪ್ರತ್ಯಕ್ಷಂ ತೇ ಯಥಾ ಜಾತಂ ತ್ರೈಲೋಕ್ಯಂ ಭೂಮಿಮಾಗತಂ । 
ಪ್ರಾಸಾದಾಂತಃಪ್ರವೇಶೇಹಿ ಯಸ್ಕ್ಯಾಸ್ಯ ಜಗದೀಶಿತುಃ ॥ ೧೦॥ 





ವಾಕ್ಯಗಳಿಂದ ಆತನಿಗೆ ಸ್ವಾಮಿಯ ಅಪ್ಪಣೆಯ ಕ್ರಮವನ್ನು ಯಥಾವಿಧಿಯಾಗಿ 
ಉಪದೇಶಿಸಿದನು. 

೬. ಇಂದ್ರದ್ಯುಮ್ಮನು ಹೇಳುತ್ತಾನೆ:-ಮಹಾರಾಜ! ನೀನು ಬಹುವಾಗಿ 
ವೇದಶಾಸ್ತ್ರಗಳನ್ನು ಕೇಳಿರುವೆ. ಧರ್ಮಾಚರಣೆಯಲ್ಲಿ ಅತ್ಯಂತ ನಿಷ್ಕೆಯುಳ್ಳವ 
ನಾಗಿರುವೆ. ಕರ್ಮದಿಂದಲೂ, ಮನಸ್ಸಿನಿಂದಲೂ, ಮಾತುಗಳಿಂದಲೂ 
ಭಗವಂತನಲ್ಲಿ ನಿನ್ನ ಭಕ್ತಿಯು ಅಸದೃಶವಾಗಿರುವುದು. 

೭. ಲೋಕೇಶ್ವರನು ಒಬ್ಬೊಬ್ಬರನ್ನು ಮಾತ್ರ ಉದ್ಭರಿಸುವುದಕ್ಕಾಗಿ 
ಧರ್ಮೋಪದೇಶವನ್ನು ಮಾಡುವುದಿಲ್ಲ. ಆತನು ಸಕಲ ಚರಾಚರಗಳಿಗೂ 
ಶಿಕ್ಪಕನಾಗಿರುವನಲ್ಲವೆ. ಆದುದರಿಂದ ಆತನು ನಮಗೆ ಅನುಗ್ರಹಿಸಿರುವ ಈ 
ಧರ್ಮವು ಸಕಲರಿಗೂ ಉಸದೇಶಿಸಲ್ಪ ಡಲಿ. 

೮. ನನ್ನನ್ನು ಅನುಗ್ರಹಿಸುವುದಕ್ಕಾಗಿಯೇ ಜಗನ್ನಾಥನು ಭೂಲೋಕದಲ್ಲಿ 
ಅವತರಿಸಿರುವನು ; ದೀನಮನಸ್ಪರಾದ ಸಕಲರನ್ನೂ ಉದ್ಭಾರಮಾಡುವುದ 
ಕ್ಯಾಗಿಯೇ ಇಲ್ಲಿ ಬಹಳಕಾಲ ನೆಲಸಿರುವನು. 

೯. ಭೂಪಾಲಕನೆ! ಭಕ್ತಿಯಿಂದಲೂ ಶ್ರದ್ದೆಯಿಂದಲೂ ಕೂಡಿದವನಾಗಿ 
ಆತನ ಅಪ್ಪಣೆಯನ್ನು ಲೋಕದಲ್ಲಿ ವಿಶಾಲಗೊಳಿಸಲಿರುವ ಈತನನ್ನು ಕೇವಲ 
ಮರದ ಗೊಂಬೆಯೆಂದು ಎಂದೆಂದಿಗೂ ನೀನು ತಿಳಿಯಬೇಡ. 

೧೦. ಜಗದೀಶ್ವರನಾದ ಈತನು ಪ್ರಾಸಾದದೊಳಗೆ ಪ್ರವೇಶವನ್ನು ಮಾಡಿ 
ದುದರಿಂದ ಸಕಲ ಬ್ರಹ್ಮಾಂಡವೂ ಭೂಲೋಕದಲ್ಲಿ ಕ್ರೋಡೀಕೃತವಾಗಿ ನಿನಗೆ 
ಪ್ರತ್ಯಕ್ಟುವಾಗಿ ಕಾಣುತ್ತಿರುವುದೆಂದು ನಿಶ್ಚಯಿಸಿಕೊಳ್ಳುವವನಾಗು. 

19 


೫೭೮ ಶ್ರೀ ಸ್ಕಾಂದಮ ಹಾಪುರಾಣಂ 


ಪಿತಾಮಹಾದ್ಯಾಸ್ತ್ರಿದಶಾಃ ಸರ್ವೇ ಯುಗಪೆದಾಗತಾಃ | 

ನಿಶ್ಚನೂರ್ತ್ಯಾ ವಯಂ ಸರ್ವೇ ಜಾತಾ ವೈ ನಷ್ಟಚೇಶತಾಸ 8 ೧೧೫ 
ಚರಾಚರಮಯೋ ಹ್ಯೇಷ ಸಾಕ್ಸಾದ್ಹಾರುಸ್ಹರೂಪಧೃಶ್‌ । 
ಕಲ್ಪವೃಕ್ಸನಿಮಂ ವಿದ್ಧಿ ಭೂಗತಂ ಸರ್ವಕಾಮಡಂ ॥ ೧೨೫ 
ಉಪಾಸ್ಕೈನಂ ಹಿ ಲಭತೇ ಯೋ ಯಥಾ ಕಾಮನಾಫಲಂ | 

ಯತಯೋ ಬಹುಧಾ ಯಂ ಹಿ ಯತಯೋ ನ ವಿದಂತಿವೈ। 


ತಮಃಪಾಕೇ ಪ್ರತಿಸ್ಮಂತಂ ಕಿಂಸ್ಥಿಜ್ಜ್ಯೋತಿಸ್ಸೃರೂಪಿಣಂ ॥ ೧೩8 
ಯತೀನಾಂ ಧರ್ಮನಿಸ್ಮಾನಾಂ ಶುದ್ಧಾನಾಮೂರ್ಧ್ಯರೇತಸಾಂ । 
ಅನನ್ಯಭಕ್ತಿಯುಕ್ತಾನಾಮೇಕಃ ಪಂಥಾಸ್ತು ಯೋಗಿನಾಂ ॥ ೧೪ 
ಗ್ರೀಷ್ಮೇ ಶೀತೇ ಗಭೀರೇ ನೈ ನಿಮಜ್ಜ್ಯ ಸಲಿಲಾಶಯೇ 1 

ಪರಾಂ ನಿರ್ವ್ವತಿಮಾಪ್ಟೋತಿ ತಥಾಸ್ಮಿನ್ಶರುಣಾಂಬುಧೌ ॥ ೧೫॥ 


೧೧. ಇಲ್ಲಿಗೆ ಬ್ರಹ್ಮದೇವನೇ ಮೊದಲಾದ ಸಕಲದೇವತೆಗಳೂ ಏಕಕಾಲ 
ದಲ್ಲಿಯೇ ಬಂದು ನೆಲಸಿರುವರು. ಕ್ಷೀಣಸತ್ವರಾದ ನಾವುಗಳೂ ಕೂಡ ವಿಶ್ವ 
ಮೂರ್ತಿಯಾದ ಆತನಿಂದಲೇ ಉದ್ಭವಿಸಿರುವೆವು. 

೧೨, ಸಕಲ ಚರಾಚರಮಯನಾದ ಮಹಾವಿಷ್ಣುವೇ ಈ ರೀತಿಯಾದ 
ಮರದ ವಿಗ್ರಹದ ಸ್ವರೂಪವನ್ನು ಧರಿಸಿ ಸ್ಥೂಲನೇತ್ರಗಳಿಗೂ ಗೋಚರನಾಗಿ. 
ರುವನು. ಸಮಸ್ತ ಕಾಮಿತಾರ್ಥಗಳನ್ನೂ ಕೊಡುವ ಕಲ್ಪವೃಕ್ಸುವೇ ಈ ಸ್ವರೂಪ 
ವಾಗಿ ಭೂಮಿಗೆ ಬಂದಿರುವುದೆಂದು ತಿಳಿ. 

೧೩. ಈತನನ್ನು ಸೇವಿಸಿದ ಯಾವ ಮನುಷ್ಯನಾದರೂ ತನ್ನ ಸಕಲಾ 
ಭೀಷ್ಟಗಳನ್ನೂ ಪಡೆಯುವನು. ಸಂಸಾರವೆಂಬ ತಮಸ್ಸಿಗೆ ಅತೀತನಾಗಿ 
ಅನಿರ್ವಾಚ್ಯವಾದ ಜ್ಯೋತಿಯ ಸ್ವರೂಪವನ್ನು ಹೊಂದಿರುವ ಈತನನ್ನು 
ಯತಿಗಳೂ ಬಹುವಿಧ ಸಾಧನೆಗಳಿಂದಲೂ ತಿಳಿಯಲಾರರು. 

೧೪. ಇಂದ್ರಿಯಸಂಯಮಸಹಿತರೂ, ಧರ್ಮೈಕತತ್ಪ ರರೂ, ಪರಿ 
ಶುದ್ಧರೂ, ಅಖಂಡಬ್ರ ಹ್ಮಚರ್ಯಯುಕ್ತರ್ಕೂ ಪರಮಾತ್ಮನಲ್ಲಿಯೇ ಅನನ್ಯಗತಿ 
ಕವಾದ ಭಕ್ತಿಯುಳ್ಳವರೂ ಆದ ಯೋಗಿಗಳಿಗೆ ಈತನೊಬ್ಬನೇ ಪ್ರಾಪ್ಯನಾಗಿ 
ರುವನು. 

೧೫. ಗ್ರೀಷ್ಮರ್ತುವಿನಲ್ಲಿ ಆಳವಾದ ಶೀತಲೋದಕವುಳ್ಳ ಸರೋವರದಲ್ಲಿ 
ನಿಂತಿರುವ ಮನುಷ್ಯನು ಹೇಗೆ ಅಪರಿಮಿತ ಸೌಖ್ಯವನ್ನು ಪಡೆಯುವನೊ, 
ಹಾಗೆಯೇ ಭಕ್ತನೂ ಈತನ ಕರುಣಾಸಮುದ್ರದಲ್ಲಿ ಓಲಾಡುತ್ತ ನಿರ್ವ್ವೃತಿಯನ್ನು 
ಹೊಂದುವನು. 


೫೭೯ 
ಅಷ್ಟೃಚತ್ವಾರಿಂಶೋರಧ್ಯಾಯಃ 


ತ್ರಿತಾಪದುಃಖಂ ತ್ಯಜತಿ ಸಂಪ್ರಾಪ್ತೇ ಪುರುಷೋತ್ತಮೇ ॥ ೧೬ ॥ 
ನ ಮಾತಾ ನ ಪಿತಾ ಮಿತ್ರಂ ನ ಪತ್ನೀ ನ ಸುತಸ್ತಥಾ। 
ಶರಣಾಗತದೀನಾನಾಂ ಯಥಾಯಮುಪಕಾರಕಃ ( ೧೭ ॥ 
ತದೇನಂ ಪರಿಸೇವಸ್ವ ಭುಕ್ತಿಮುಕ್ತಿಫಲಪ್ರದಂ । 

ಪೌಕೈಃ ಪ್ರಜಾಭಿರ್ಯಾತ್ರಾಸ್ತಾಃ ಸಮೃದ್ಧಂ ಪರಿವರ್ತಯೆ 8೧೮ ॥ 
ಸಾಧಾರಣೋ ಧರ್ಮಪಂಥಾ ನೃಪಾಣಾಂ ನೃಪಸತ್ತಮ । 

ಪ್ರವರ್ಶಿತಶ್ಚ ಪೂರ್ನೇಣ ಪಾಲ್ಯತೇಂನಂತರೇಣ ಸಃ ॥೧೯॥ 
ನೃಸಿಂಹಂ ಭಜ ರಾಜೇಂದ್ರ ಉಪಚಾರೈರ್ಮಹರ್ದ್ಮಿಭಿಃ | 

ಪೂಜಯುಸ್ಟ ತ್ರಿಸಂಧ್ಯಂ ತಂ ಪರಂ ನಿರ್ವಾಣಮಾಪ್ಪುಹಿ ॥೨೦॥ 
ಸ್ವಕೃತಾದುತ್ತಮಂ ಪ್ರಾಹುಃ ಪರಕೃತ್ಯೋಪರಕ್ಸಣಂ ! 
ಸಾಲಯೇತ್ಸರೆದತ್ತಂ ಯಃ ಸ್ವದತ್ತಾದುತ್ತಮಂ ಹಿ ತತ್‌ ॥ ೨೧ 


೧೬. ಪುರುಷೋತ್ತಮನ ಲಾಭವಾಗಲು ಆಧ್ಯಾತ್ಮಿಕ, ಆಧಿದೈವಿಕ, 
ಆಧಿಭೌತಿಕ ತಾಪಗಳೆಲ್ಲವೂ ಕಳೆದುಹೋಗುವುವು. 

೧೭. ಶರಣಾಗತರಾದ ದೀನಜನರಿಗೆ ಈ ಜಗನ್ನಾಥನು ಹೇಗೆ ಉಪಕಾರ 
ವನ್ನು ಮಾಡುವನೊ, ಹಾಗೆ ತಾಯಿಯಾಗಲಿ, ತಂದೆಯಾಗಲಿ, ಹೆಂಡತಿಯಾಗಲಿ. 
ಮಗನಾಗಲಿ ಮಾಡಲಾರರು. 

೧೮. ಆದುದರಿಂದ ಐಹಿಕಾಮುಷ್ಮಿಕಸೌಖ್ಯಗಳೆರಡನ್ನೂ ನೀಡುವ ಈ 
ಸ್ವಾಮಿಯನ್ನೇ ಸೇವಿಸುತ್ತಿರು. ನಿನ್ನ ರಾಜಧಾನಿಯ ಪ್ರಜೆಗಳೊಡನೆ ಕೂಡಿ 
ದ್ವಾದಶೋತ್ಸವಗಳನ್ನೂ ಉಚಿತ ವೈಭವಗಳಿಂದ ನಡೆಸುತ್ತಿರು. 

೧೯. ರಾಜೇಂದ್ರನೆ! ಸಾಮಾನ್ಯವಾಗಿ ರಾಜಧರ್ಮವು ಮೊದಲು ಹುಟ್ಟ 
ದವರಿಂದ ಮೇಲ್ಪಜ್ಮೀಯಾಗಿ ನಿಯಮಿಸಲ್ಪಡುವುದು. ಅನಂತರದಲ್ಲಿ ಹುಟ್ಟುವ 
ರಾಜರೂ ಸಹ ಆ ದಾರಿಯಲ್ಲಿಯೇ ನಡೆದು ಆ ಧರ್ಮಗಳನ್ನೇ ಪಾಲಿಸು 
ತ್ರಿರುವರು. 

೨೦. ಮಹಾರಾಜನೆ! ನರಸಿಂಹಸ್ವಾಮಿಯನ್ನು ನಿನ್ನ ಸಕಲೈಶ್ವರ್ಯ 
ಸಮೃದ್ಧಿಯಿಂದಲೂ ಉಪಚರಿಸಿ ಸೇವಿಸುತ್ತಿರು. ಆತನನ್ನು ತ್ರಿಸಂಧ್ಯೆ 
ಗಳಲ್ಲಿಯೂ ಪೂಜಿಸುತ್ತಿರಲು ಶಾಶ್ವತವಾದ ಸೌಖ್ಯವನ್ನು ಪಡೆಯುವೆ. 

೨೧. ತಾನು ಹೊಸದಾಗಿ ಧರ್ಮಗಳನ್ನು ಪ್ರಾರಂಭಿಸುವುದಕ್ಕಿಂತ ಇತರರು 
ಮಾಡಿದ ಧರ್ಮಗಳನ್ನು ನಡೆಸಿಕೊಂಡು ಬರುವುದು ಉತ್ತಮವೆಂದು ಬಲ್ಲವರು 
ಹೇಳುತ್ತಿರುವರು. ಪರರು ಮಾಡಿದ ದಾನಗಳನ್ನು ನಡೆಸಿಕೊಂಡು ಬರುವವನಿಗೆ 
ತಾನು ದಾನಗಳನ್ನು ಮಾಡಿದುದಕ್ಕಿಂತಲೂ ಹೆಚ್ಚಿನ ಫಲವು ಲಭಿಸುವುದು. 


೫೮೦ ಶ್ರೀ ಸ್ಕಾಂದಮ ಹಾಪುರಾಣಂ 


ಚೈಮಿನಿರುನಾಚ:- 
ಕೃತಾಂಜಲಿಪುಟಃ ಸೋಕೆ ಶ್ರೇತೋ ನೃಪತಿಸತ್ತಮಂಃ 
ಮೂರ್ಥಿ ಜಗ್ರಾಹ ತದ್ವಾಕ್ಯಂ ಮಾಲಾವಿವ ಗಂಣಾನ್ರಿತಾಂ ॥ ೨೨0 
ಇಂದ್ರಮ್ಯುಮ್ನೋಿ ರಾಜರ್ಷಿಃ ಪ್ರಸಾದ್ಯ ಪುರುಷೋತ್ತವೆಂಂ । 


ನಾರದೇನ ಸಹ ಶ್ರೀಮಾನ್ಸ್ರಹ್ಮಲೋಕೆಂ ಜಗಾಮ ಹ ॥ ೨೩ ॥ 
ಏತದ್ವಃ ಕಥಿತಂ ಪುಣ್ಯಂ ಕ್ಲೇತ್ರಮಾಹಾತ್ಮ್ಯಮುತ್ತವಂಂ । 

ತತ್ರ ನಿತ್ಯೋಷಿತಸ್ಯಾಪಿ ಮಾಹಾತ್ಮ್ಯಂ ಬ್ರಹ್ಮದಾರುಣಕಃ ॥ ೨೪॥ 
ಯಶ್ಚೈತಚ್ಛ್ರ್ರುಣುಯಾದೃಕ್ತ್ಯಾ ವಾಚ್ಯಮಾನಂ ದ್ವಿಜೋತ್ತಮಾಃ । 
ಆಶ್ಚನೇಧಸಹಸ್ರ್ಪಸ್ಯ ಫಲಂ ಸೋಂವಿಕಲಂ ಲಭೇತ್‌ ॥ ೨೫ ॥ 


ಅರ್ಧೋದಯಸ್ತು ಯೋ ಯೋಗಃ ಸ್ಕಂದೇನ ಪರಿಕೀರ್ತಿತಃ । 
ತತ್ಕೋಟಗುಣಿತಂ ಪುಣ್ಯಂ ನಿಷ್ಣೋರ್ಮಾಹಾತ್ಮ್ಯಕೀರ್ತನಾತ್‌ ॥ ೨೬ ॥ 
ಪ್ರಾತಃ ಪ್ರಾತರ್ಯಃ ಶ್ರುಣುಯಾತ್ಕಪಿಲಾಶತದೋ ಭವೇತ್‌ । 
ಗಾಂಗೈಃ ಪುಷ್ಕರಜೈಸ್ತೋಯ್ಯರಭಿಷೇಕಫಲಂ ಲಭೇತ್‌ ॥ ೨೭॥ 

೨೨. ಜೈಮಿನಿಯು ಹೇಳುತ್ತಾನೆ:--ಶ್ವೇತನೆಂಬ ಮಹಾರಾಜಶ್ರೇಷ್ಠನು 
ಅಂಜಲಿಬಂಧವನ್ನು ಮಾಡಿಕೊಂಡು ಸದ್ಗುಣಾನ್ವಿತವಾದ ಪುಷ್ಟ ಮಾಲೆಯಂತೆ 
ಮನೋಹರವಾಗಿರುವ ಇಂದ್ರದ್ಯುಮ್ನನ ಮಾತುಗಳನ್ನು ಕೇಳಿ ಅವುಗಳನ್ನು 
ತಿರಸಾ ಧಾರಣ ಮಾಡಿದನು. 

೨೨೩. ಬಳಿಕ ರಾಜರ್ಷಿಯಾದ ಇಂದ್ರ ದ್ಯುಮ್ನುನೂ ಪುರುಷೋತ್ತಮನನ್ನು 
ಪ್ರಸನ್ನನಾಗಿ ಮಾಡಿಕೊಂಡು ಸಕಲಸೌಭಾಗ್ಯಯತನಾಗಿ ನಾರದಮಹರ್ಷಿ 
ಯೊಡನೆ ಬ್ರಹ್ಮಲೋಕವನ್ನು ಕುರಿತು ಪ್ರಯಾಣಮಾಡಿದನು. 

೨೪. ಎಲೈ ಬ್ರಾಹ್ಮಣರಿರಾ! ಇಂತು ನಿಮಗೆ ಪುಣ್ಯಪ್ರದವೂ ಸರ್ಮೋತ್ತ 
ಮವೂ ಆದ ಪುರುಷೋತ್ತಮಕ್ಸೇತ್ರಮಾಹಾತ್ಮ್ಯೈೆಯನ್ನೂ » ಅಲ್ಲಿಯೇ ನಿತ್ಯವೂ 
ವಾಸಮಾಡುತ್ತಿರುವ ದಾರುಮಯನಾದ ಜಗನ್ನಾಥನ ಮಾಹಾತ್ಮ್ಯೈಯನ್ನೂ 
ವಿಸ್ಮರಿಸಿರುವೆನು. 

೨೫, ವಿಪ್ರೋತ್ತಮರಿರಾ! ಈ ಮಾಹಾತ್ಮ್ಯದ ಕಥನವು ನಡೆಯುತ್ತಿರಲು 
ಯಾವನು ಭಕ್ತಿಯುಕ್ತನಾಗಿ ಶ್ರವಣ ಮಾಡುವನೊ, ಅವನು ಅಖಂಡವಾಗಿ 
ಒಂದು ಸಾವಿರ ಅಶ್ವಮೇಧಯಜ್ಞ ಗಳನ್ನು ಮಾಡಿದ ಪುಣ್ಯವನ್ನು ಪಡೆಯುವನು. 

೨೬. ಪೂರ್ವದಲ್ಲಿ ಷಣ್ಮುಖನು ಬಹುವಾಗಿ ಪ್ರಶಂಸೆಮಾಡಿದ ಅರ್ಥೋ 
ದಯಪ್ರಣ್ಯಕಾಲವನ್ನು ಆಚರಿಸುವುದರಿಂದ ಯಾವ ಪುಣ್ಯವು ಲಭಿಸುವುದೊ, 
ಅದರ ಕೋಟಿಯಷ್ಟು ಪುಣ್ಯವು ಮಹಾವಿಷ್ಣುವಿನ ಈ ಮಾಹಾತ್ಮ್ಯವನ್ನು 
ಹೇಳುವುದರಿಂದ ಪ್ರಾಪ್ತವಾಗುವುದು. 

೨೭. ಪ್ರತಿದಿನದ ಪ್ರಾತಃಕಾಲದಲ್ಲಿಯೂ ಈ ಚರಿತ್ರೆಯನ್ನು ಯಾವನು 


ಅಷ್ಟಚತ್ವಾರಿಂಶೋರಧ್ಯಾಯೆಃ 


೫೪೧ 
ಧನ್ಯಂ ಯಶಸ್ಯಮಾಯುಷ್ಯಂ ಪುಣ್ಯಂ ಸಂತಾನವರ್ಧನೆಂ । 
ಸ್ವರ್ಗಪ್ರತಿಷ್ಠಾಗತಿದಂ ಸರ್ವಪಾಪಾಪನೋದನಂ ॥ ೨೮ ॥ 
ಏತದ್ರಹಸ್ಯಮಾಖ್ಯಾತಂ ಪುರಾಣೇಷು ಸುಗೋಪಿತಂ । 
ವನೈಷ್ಣನೇಜಭ್ಯೋ ನಿನಾನ್ಯೇಷು ನ ತು ವಾಚ್ಯಂ ಕದಾಚನ ॥೨೯॥ 
ಕುತರ್ಕೋಪಹತಾ ಯೇ ಚೆ ದುರಧೀತಶ್ರುತಾಗಮಾಃ । 
ನಾಸ್ತಿಕಾ ದಾಂಭಿಕಾ ನಿತ್ಯಂ ಪರದೋಷೋಪದರ್ಶಿನಃ ೩೦ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಪುರುಷೋತ್ತ ಮಕ್ಸೇತ್ರಮಾಹಾತ್ಮ್ಯೇ ಜೈನಿಫಿಯಸಿ 
ಸಂವಾದೇ «4 ಇಂದ್ರದ್ಯುಮ್ನ ಶ್ವೇತರಾಜಸಂವಾದವರ್ಣನೆಂ?? ನಾಮ 
ಅಷ್ಟ್ರಚತ್ವಾರಿಂಶೋಂಧ್ಯಾಯಃ 





ಕೇಳುವಕ್ಕೊ ಅವನು ಒಂದುನೂರು ಕಪಿಲೆಯಾಕಳುಗಳನ್ನು ದಾನಮಾಡಿದ 
ಫಲವನ್ನೂ ಗಂಗೋದಕ, ಪುಷ್ಕರೋದಕಗಳಿಂದ ಪರಮಾತ್ಮನಿಗೆ ಅಭಿಷೇಕವನ್ನು 
ಮಾಡಿಸಿದ ಫಲವನ್ನೂ ಏಕಕಾಲದಲ್ಲಿಯೇ ಸಡೆಯುವನು. 

೨೮. ಈ ಪುಣ್ಯಚರಿತ್ರೆಯು ಐಶ್ವರ್ಯಪ್ರ ದವೂ, ಯಶಃಪ್ರದವೂ 
ದೀರ್ಫಾಯುಷ್ಯಕಾರಕವೂ, ಪಾವನವೂ, ಸಂತಾನವರ್ಧಕವೂ, ಸ್ವರ್ಗಲೋಕಾ 
ವಾಸದಾಯಕವೂ, ಸಮಸ್ತ ಪಾತಕಸರಿಹಾರಕವೂ ಆಗಿರುವುದು. 

೨೯. ಪುರಾಣಗಳಲ್ಲಿ ಬಹು ಗೋಪ್ಯವಾಗಿಡಲ್ಪಟ್ಟಿರುವ ಈ ರಹಸ್ಯವನ್ನು 
ಈಗ ನಿಮಗೆ ವಿಸ್ತರಿಸಿ ಹೇಳಿರುವೆನು. ಇದನ್ನು ವಿಷ್ಣುಭಕ್ತರಲ್ಲದ ಇತರರಲ್ಲಿ 
ಎಂದಿಗೂ ನಿರೂಪಿಸಬಾರದು. 

೩೦. ಯಾವೆ ಮನುಷ್ಯರು ಶುಷ್ಟತರ್ಕದಲ್ಲಿಯೇ `ಿರತರಾಗಿರುವರೊ, 
ಅಕ್ರಮದಿಂದ ವೇದಗಳ ಶ್ರವಣಾಧ್ಯಯನಗಳನ್ನು ಮಾಡಿರುವರೊ, ನಾಸ್ತಿಕ 
ವಾದವನ್ನವಲಂಬಿಸಿರುವರೊ, ದಂಭಾಹಂಕಾರಯುತರಾಗಿರುವರೊ, ನಿತ್ಯವೂ 
ಇತರರ ದೋಷಗಳನ್ನೇ ಎತ್ತಿ ಹೇಳುತ್ತಿರುವರೊ, ವಿಷ್ಣುವಿನಲ್ಲಿ ಭಕ್ತಿಯಿಲ್ಲ 
ದಿರುವರೊ, ವ್ಯರ್ಥಜೀವನವನ್ನು ನಡೆಸುತ್ತಿರುವರೊ, ಅವರ ಕಡೆಯಿಂದ 
ಈ ಪವಿತ್ರಚರಿತ್ರೆಯನ್ನು ಯಾವಾಗಲೂ ಸಂರಕ್ಷಿಸಬೇಕು. 


ಇಲ್ಲಿಗೆ ಎಂಬಕ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಥಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಪುರುಷೋತ್ತಮಕ್ಸೇತ್ರ 
ಮಾಹಾತ್ಮ್ಯದ ಜೈಮಿನಿಯಷಿಸಂವಾದದಲ್ಲ " ಇಂದ್ರೆದ್ಯುವನ್ನಿಇಶ್ವೇತರಾಜಸಂವಾದ 
ವರ್ಣನ? ವೆಂಬ ನಲವತ್ತೆಂಟನೆಯ ಅಧ್ಯಾಯವು ಮುಗಿದುದು 


॥ ಶ್ರೀ ॥ 
ಅಥ್ರೆ ಕೋನಪಂಚಾಶತ್ರಮೋಂಧ್ಯಾಯಃ 
ಪುರಾಣಶ್ರವಣವಿಧಿವರ್ಣನಂ 
ಮನಯ ಊಚು:- 

ಭಗವನ್ನೈನಿನೇ ಸರ್ವಂ ನೇದನೇದಾಂಗಪಾರಗ । 
ತ್ವದನುಗ್ರಹತೋಂಸ್ಮಾಭಿರ್ಮಾಹಾತ್ಮ್ಯಂ ಜಗದೀಶಿತುಃ Hon 
ಕ್ಲೇತ್ರರಾಜಸ್ಯೆ ತಸ್ಕೈವ ಯಾತ್ರಾಣಾಂ ಚೈವ ಸರ್ವಶಃ ಃ 
ಭಗವನದ್ಭೋಜನೋಚೈಷ್ಟಪ್ರಾಶನಾದಿ ಫಲಂ ತಥಾ ॥೨॥ 
ಇಂದ್ರದ್ಯುಮ್ನಸ್ಯ ರಾಜ್ಞೋ ವೈ ವೃತ್ತಾಂತಮತಿದುರ್ಲಭಂ । 
ನೀಲಮಾಧವರೂಪಂ ತು ದಾರುಬ್ರಹ್ಮಪ್ರಕಾಶನಂ Han 
ಶ್ರುತಂ ತೆ ಓದ್ದದನಾಂಭೋಜಾದ್ಧಲಿತಂ ತದ್ಯಥಾವಿಧಿ । 
ಇದಾನೀಂ ಶ್ರೋತುಮಿಚ್ಛಾ ಮಸ್ತ ಎತ್ತೋ ಹಿ ವದತಾಂ ವರ ॥೪॥ 
ಸರ್ವಂ ವಿಸ್ತರತೋ ಬ್ರಹ್ಮನ್ಹಯಂ ಸರ್ವೇ ಮುದಾಸ್ಚಿತಾಃ ! 
ಪುರಾಣಶ್ರವಣಸ್ಯೈನ ಯದುಕ್ತಂ ಫಲಮೇವ ತತ್‌ ॥೫॥ 





ಕನ್ನಡದ ಅನುವಾದ 
ಪುರಾಣಶ್ರವಣವಿಧಿವರ್ಣನ 
೧-೫. ಮುನಿಗಳು ಪ್ರಶ್ನೆಮಾಡುತ್ತಾರೆ:- ಸರ್ವಜ್ಞನಾದ ಜೈಮಿನಿ 
ಮಹರ್ಷಿಯೆ! ನೀನು ಸಕಲ ವೇದಗಳಲ್ಲಿಯೂ ವೇದಾಂತಗಳಲ್ಲಿಯೂ 
ಫಾರಾಂಗತನಾಗಿರುವೆ. ನಿನ್ನ ಅನುಗ್ರಹದಿಂದ ಜಗನ್ನಾಥನ ಮಾಹಾತ್ಮ್ಯೃವನ್ನೂ, 
ಪುರುಷೋತ್ತಮಕ್ಸೇತ್ರದ ಮಹಿಮೆ ಯನ್ನೂ ಆ ಪರಮಾತ್ಮನ ನಾನಾವಿಧಗಳಾದ 
ಮಹೋತ್ಸವಗಳ ವಿವರಗಳನ್ನೂ ಭಗವಂತನ ನೈವೇದ್ಯದ ಉಚ್ಛಿಷ್ಟವನ್ನು 
ಸೇವಿಸುವುದರ ಪುಣ್ಯವನ್ನೂ ಅತ್ಯಂತ ದುರ್ಲಭವಾದ ಇಂದ್ರ ದ್ಯುಮ್ನ 
ಮಹಾರಾಜನ ಸಮಗ್ರವೃತ್ತಾಂತವನ್ನೂ, ಸರಬ್ರಹ್ಮವಸ್ತುವಾದ ನೀಲಮಾಧವ 
ಸ್ವಾಮಿಯು ದಾರುಮಯಮೂರ್ತಿಯಾಗಿ ನಿಂತಿರುವುದನ್ನೂ, ನಿನ್ನ ಮುಖ 
ಕಮಲದ ಅಮೃತವಾಕ್ಯಗಳಿಂದ ಯಥಾವಿಧಿಯಾಗಿ ಕೇಳಿರುವೆವು. ಕಥಕರಲ್ಲಿ 
ಸರ್ವೋತ್ತಮನಾದ ಬ್ರಾಹ್ಮಣನೆ! ನಾವೆಲ್ಲರೂ ಅತ್ಯಂತ ಸಂತೋಷದಿಂದ 
ಕೂಡಿರುವೆವು. ಈಗ ನಿನ್ನಿಂದ ಪುರಾಣಶ್ರವಣಕ್ಕೆ ಯಾವ ಫಲವು ಶಾಸ್ತ್ರಗಳಲ್ಲಿ 
ನಿರ್ದಿಷ್ಟವಾಗಿರುವುದೊ, ಅದೆಲ್ಲವನ್ನೂ ವಿಸ್ತಾರವಾಗಿ ಕೇಳಲು ಕುತೂಹಲವುಳ್ಳ 
ವರಾಗಿರುವೆವು. 


ಏಕೋನಪಂಚಾಶತ್ತಮೋ9ಧ್ಯಾಯಃ ಜಲ್ಲಿ 


ಕೋ ವಾ ತಸ್ಯ ವಿಧಿಶ್ಚೈನ ಕೇನ ವಾ ಸ್ಯಾತ್ತು ಸಾಂಗೆಕಂ । 


ಅಸ್ಮಾಸು ಚೇದನುಕ್ರೋಶೋ ಯಥಾವದ್ವಕ್ತುಮರ್ಹಸಿ ॥೬॥ 
ಜೈವಿಂನಿರುವಾಚ 2 

ಸಾಧು ಸಾಧು ಮುನಿಶ್ರೇಷ್ಠಾ ಯತ್ಸೃಷ್ಟಂ ಪರಯಾ ಮಂದಾ । 

ತತ್ರ ಮೇ ಪ್ರೀತಿರತುಲಾ ಜಾತಾ ರೋಮಾಂಚಕಾರಿಣೇ wen 

ತದ್ಧಃ ಸರ್ವಂ ಪ್ರವಕ್ಟ್ಯ್ಯಾಮಿ ಶ್ರುಣುಧ್ಯಂ ಸಾವಧಾನತಃ । 

ಪುರಾಣಶ್ರವಣಾರಂಭೇ ಯಥಾವಿಭನಮಾತ್ಮನಃ un 

ಆದೌ ಸಂಕಲ್ಪ್ಯ ವಿಧಿವದ್ಭ್ಬ್ರಾಹ್ಮಣಂ ಶುದ್ಧ ವನಂಶಜಂ । 

ಅನ್ಯಂಗಾವಯವಂ ಶಾಂತಂ ಸ್ವಶಾಖಂ ಸ್ವಪುರೋಧಸಂ un 

ಸರ್ವಶಾಸ್ತ್ರಾರ್ಥತತ್ವಜ್ಞಂ ಭೂಷಣೈರತಿಶೋಭನೈಃ | 

ವಸ್ತ್ರಚಂದನಮಾಲ್ಯಾದ್ಯೆ 4ರ್ನುಣುಯಾತ್ತಾಶಸಂಶ್ರುತೌ ॥ ೧೦॥ 





೬. ಪುರಾಣಶ್ರವಣವನ್ನು ಮಾಡುವ ವಿಧಾನವು ಯಾವುದು? ಯಾರಿಂದ 
ಇದನ್ನು ಸಾಂಗವಾಗಿ ಶ್ರವಣ ಮಾಡಬಹುದು? ಈ ವಿಷಯವನ್ನು ನಮ್ಮಲ್ಲಿ 
ನಿನಗೆ ಅಭಿಮಾನವಿದ್ದರೆ ಯಥಾವತ್ತಾಗಿ ನಿರೂಪಿಸಬೇಕು. 

೭. ಜೈಮಿನಿಯು ಹೇಳುತ್ತಾನೆ:--ಮನಿಶ್ರೇಷ್ಠರಿರಾ! ನೀವು ಅತ್ಯಂತ 
ಸಂತೋಷದಿಂದ ಕೇಳಿದ ಈ ಪ್ರಶ್ನೆಗಾಗಿ ನಿಮಗೆ ಸಾಧುವಾದಗಳಿರಲಿ. 
ಈ ವಿಷಯದಲ್ಲಿ ಮೈನವಿರನ್ನೆಬ್ಬಿಸುವ ಅಸದೃಶವಾದ ಪ್ರೀತಿಯು ನಿಮ್ಮಲ್ಲಿ 
ಉಂಟಾಗುತ್ತಿರುವುದು. 

೮. ನೀವು ಪ್ರಶ್ನೆಮಾಡಿದ ವಿಷಯವನ್ನು ಆಮೂಲಾಗ್ರವಾಗಿ ಹೇಳುವೆನು. 
ಸಮಾಹಿತಚಿತ್ತರಾಗಿ ಕೇಳಿರಿ. ಪುರಾಣಶ್ರವಣವನ್ನು ಮಾಡುವುದಕ್ಕೆ ಮೊದಲು 
ಶ್ರೋತೃವಾದವನು ತನ್ನ ಸಂಪತ್ತಿಗನುಗುಣವಾಗಿ ಮುಂದೆ ಹೇಳುವಂತೆ ಮಾಡ 
ಬೇಕು. 

೯-೧೦. ಪ್ರಥಮದಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಶಾಸ್ತ್ರೋಕ್ತವಾಗಿ 
ರುವಂತೆ ಸತ್ಯುಲಪ್ರಸೂತನ್ಮೂ ದೇಹಾವಯವಗಳಲ್ಲಿ ನ್ಯೂನಾತಿರೇಕಗಳಿಲ್ಲ 
ದವನೂ, ಶಾಂತಮೂರ್ತಿಯೂ, ತನ್ನ ಶಾಖೆಗೆ ಸೇರಿದವನೂ, ತನಗೆ ಆಚಾರ್ಯ 
ಸ್ಥಾನೀಯನೂ, ಸಕಲ ಶಾಸ್ತ್ರಗಳ ಗೂಢಾರ್ಥಗಳನ್ನು ತಿಳಿದವನೂ ಆದ 
ಬ್ರಾಹ್ಮಣನನ್ನು ಬರಮಾಡಿಕೊಂಡು ಆತನನ್ನು ಅತಿ ಸುಂದರಗಂಧಾಭರಣ 
ಗಳಿಂದಲೂ, ವಸ್ತ್ರಗಳಿಂದಲೂ, ಚಂದನಲೇಪನದಿಂದಲೂ, ಪುಷ್ಟ ಮಾಲೆಗಳೇ 
ಮುಂತಾದ ಉಪಚಾರಗಳಿಂದಲೂ ಪ್ರಸನ್ನೆಗೊಳಿಸಿ ತನಗೆ ಪುರಾಣಶ್ರವಣವನ್ನು 
ಮಾಡಿಸಬೇಕೆಂದು ಪ್ರಾರ್ಥಿಸಿಕೊಳ್ಳ ಬೇಕು. 


೫೮೪ ಶ್ರೀ ಸ್ಯಾಂದೆಮಹಾಪುರಾಣಂ 


ಕೃತಾಂಜಲಿಪುಟೋ ಭೂತ್ವಾ ತತಃ ಸಂಪ್ರಾರ್ತಯೇದ್ದಿಜಂ । 
ತ್ವಂ ವಿಷ್ಣುರ್ವಿಷ್ಣ್ಟುರೇನ ತ್ವಂ ನತು ಭೇದಃ ಕದಾಚನ । 


ನಿರ್ವಿಘ್ನಂ ಮೇ ಭವತ್ವೇವ ತ್ವತ್ಪಸಾದಾತ್ರಸೀದ ಚ ॥ ೧೧॥ 
ತತೋ ವೃತಂ ಬ್ರಾಹ್ಮಣಂ ಚ ಬಹುಮೂಲ್ಯಾಸನೇ ಶುಭೇ । 
ನಾಸಯಿತ್ವಾ ಚ ತಸ್ಕೈನ ಗಲೇ ಮಾಲಾಂ ವಿಸಿಕ್ಸಿ ಷೇತ್‌ ॥ ೧೨ ॥ 
ಮಸ್ತಕೇ ಪುಷ್ಪಗರ್ಭಂ ಚ ಚಂದನೈರನುಲೇಪಯೇತ್‌ । 
ಯಸ್ಮಾತ್ತಸ್ಮಿಂಶ್ಚ ಸಮಯೇ ವಿಪ್ರೋ ವ್ಯಾಸಸಮೋ ಮತಃ 1 ೧೩! 
ತೇನೈನ ಬ್ರಾಹ್ಮಣೇನೈವ ಪುಸ್ತಕೇ ನಿಷ್ಣುರೂಪಕೇ । 
ಕಾರಯೇದ್ವಾಸಪೂಜಾಂ ಚೆ ಶ್ರೀಖಂಡಾಗುರುಪುಷ್ಟಕೈಃ ॥ ೧೪ ॥ 
ನಾನೋಪಚಾಕೈ ರುಜಿರೈರ್ಭಕ್ಟ ಕಳೋಜ್ಯಾದಿಕೆರಪಿ ॥ ೧೫ ॥ 


ಭಕ್ತ್ಯಾ ಚಾಸನದಾನಾದಿ ವಿಧಿಃ ಕಾರ್ಯೋ ದಿನೇ ದಿನೇ । 
ಸಾಂಪ್ರತಂ ಕಥಯಾಮ್ಯೇವಂ ಶ್ರೂಯತಾಂ ಶ್ರೋತ್ಸೃಲಕ್ಸಣಂ 1 ೧೬ ॥ 





೧೧. ಬಳಿಕ ಕೈಗಳನ್ನು ಮುಗಿದು ಆ ಬ್ರಾಹ್ಮಣನನ್ನು ಮುಂದಿನ 
ಶ್ಲೋಕದಿಂದ ಪ್ರಾರ್ಥನೆ ಮಾಡಬೇಕು. “ನೀನೇ ಮಹಾವಿಷ್ಣುವು; ಮಹಾ 
ವಿಷ್ಣುವೇ ನೀನಾಗಿರುವೆ. ನಿಮ್ಮಿಬ್ಬರಲ್ಲಿಯೂ ಯಾವ ವಿಧವಾದ ಭೇದವೂ 
ಇರುವುದಿಲ್ಲ. ನಿನ್ನ ಅನುಗ್ರಹದಿಂದ ನನ್ನ ಪುರಾಣಶ್ರವಣವು ನಿರ್ವಿಫ್ಸವಾಗಿ 
ನಡೆಯಲಿ. ನನ್ನಲ್ಲಿ ಪ್ರಸನ್ನನಾಗು.” 

೧೨, ಬಳಿಕ ಪೌರಾಣಿಕನಾಗಿ ವರಿಸಿದ ಆ ಬ್ರಾಹ್ಮಣನನ್ನು ಅನರ್ಫ್ಯವೂ 
ಪವಿತ್ರವೂ ಆದ ಉನ್ನತಾಸನದಲ್ಲಿ ಕುಳ್ಳಿರಿಸಿ ಆತನ ಕೊರಳಿನಲ್ಲಿ ಪುಷ್ಪಮಾಲೆ 
ಯನ್ನು ಹಾಕಬೇಕು. 

೧೩. ತಲೆಯಲ್ಲಿಯೂ ಹೂವುಗಳ ಅಲಂಕಾರವನ್ಸ್ಟಿಟ್ಟು ದೇಹವನ್ನು 
ಚಂದನಗಂಧಗಳಿಂದ ಲೇಸನಮಾಡಬೇಕು. ಏಕೆಂದರೆ ಆ ಕಾಲದಲ್ಲಿ ಪೌರಾ 
ಣಿಕನಾದ ಬ್ರಾಹ್ಮಣನು ನ್ಯಾಸಮಹರ್ಷಿಗೆ ಸಮಾನನೆಂದು ಕರೆಯಲ್ಪಡುವನು. 

೧೪. ಆ ಬ್ರಾಹ್ಮಣನ ಕಡೆಯಿಂದಲೇ ವಿಷ್ಣುರೂಪವಾದ ಪುರಾಣಗ್ರಂಥಕ್ಕೆ 
ಶ್ರೀಖಂಡ, ಅಗುರು, ಪುಷ್ಪಾದಿಗಳಿಂದ ವ್ಯಾಸಪೂಜೆಯನ್ನು ಮಾಡಿಸಬೇಕು. 

೧೫-೧೬. ಇಂತು ಪ್ರತಿದಿನದಲ್ಲಿಯೂ ಆತನನ್ನು ಬಹು ವಿಧೋಪಚಾರ 
ಗಳಿಂದಲೂ ಸುರುಚಿರಗಳಾದ ಭಳಕ್ಕ್ಯಭೋಜ್ಯಾದಿಗಳಿಂದಲೂ ಸಂತೋಷಗೊಳಿಸಿ 
ಭಕ್ತಿಯಿಂದ ಆಸನದಾನವನ್ನು ಮಾಡುತ್ತಿರಬೇಕು. ಈಗ ಉತ್ತಮಶ್ರೋತೃಗಳ 
ಲಕ್ಬ್ಮಣಗಳನ್ನು ನಿರೂಪಿಸುವೆನು, ಕೇಳಿರಿ. 


ಏಕೋನಸಂಚಾಶತ್ತಮೋ$ಧ್ಯಾಯಃ ೫೮೫ 


ಗತಾನುಗತಿಕಾನಾಂ ಚ ನಿವಾಸಾರ್ಥಂ ತಥಾ ದ್ವಿಜಾಃ । 


ಆಸನಾನಿ ಯಥಾಯೋಗ್ಯಂ ರಚೆಯಿತ್ವಾ ಸ್ವಯಂ ತಥಾ WH ೧೭॥ 
ಶುಭಾಸನಾಂತರಸ್ಕೋ ಹಿ ಭವೇಡುತ್ವಂಠಮಾನಸಃ । 
ಅಥವಾ ಸಂಸೃೃತೇ ದೇಶೇ ಸರ್ವೈಃ ಸಹ ನಸೇದ್ಭುನಿ ॥ ೧೮ ॥ 


ವ್ಯಾಸಸ್ಯಾಗ್ರೇ ನಿನಸತಿರಾಸನೇ ನೋಚ್ಚ ಏವ ಚ । 
ಕೃತಸ್ತಾನೋ ಮುದಾ ಯುಕ್ತೋ ಧಾರಯನ್ಮು ಕ್ಲ ವಾಸಸೀ ॥ ೧೯॥ 
ಆಚಾಂತಃ ಶಂಖಚಕ್ರಾದಿತಿಲಕಾಸ್ವಿತವಿಗ್ರಹಃ । 


ಮನಸಾ ಭಾನಯೇದ್ವಿಷ್ಣುಂ ನಿಶ್ವಾಸಂ ಕಾರಯೇದ್ಭ್ಛಶಂ ॥೨೦॥ 
ಪುರಾಣೇ ಬ್ರಾಹ್ಮಣೇ ಚೈನ ಜೀವೇ ಮಂತ್ರಸ್ಯ ಕರ್ಮಣಿ । 

ತೀರ್ಥೇ ನೃದ್ಧಸೈ ನಚನೇ ನಿಶ್ವಾಸ ಫಲದಾಯಕ ॥೨೧॥ 
ಅತೋ ಮುನಿನರಾಃ ಸರ್ವಂ ಪುಣ್ಯಂ ನಿಶ್ಮಾಸಕಾರಣಂ | 
ಪಾಷಂಡಾದಿಕಸೆಂಭಾಷಂ ನೃಥಾಲಾಪಂ ಪ್ರಯತ್ನತಃ ॥೨೨॥ 





೧೭. ಎಲ್ಫೈ ವಿಪ್ರರಿರಾ! ಪುರಾಣಶ್ರವಣಕ್ಕೆ ನಿತ್ಯವೂ ಬರುತ್ತಿರುವವರ 
ಉಪಯೋಗಕ್ಕಾಗಿ ಯಥಾಯೋಗ್ಯಗಳಾದ ಆಸನಗಳನ್ನೊದಗಿಸಿ ತಾನೂ ಉಚಿ 
ತಾಸನದಲ್ಲಿ ಕುಳಿತುಕೊಳ್ಳಬೇಕು. 

೧೮. ಇಂತು ಪವಿತ್ರವಾದ ಆಸನದಲ್ಲಿ ಕುಳಿತು ಕುತೂಹಲದಿಂದ ಕೂಡಿದ 
ಮನಸ್ಸಿನಿಂದ ಶ್ರವಣವನ್ನು ಮಾಡಬೇಕು. ಇಬ್ಲದಿದ್ದಲ್ಲಿ ಸುಸಂಸ್ಕೃತವಾದ 
ದೇಶದಲ್ಲಿ ಇತರರೊಡನೆ ನೆಲದಮೇಲೆಯೇ ಕುಳಿತುಕೊಳ್ಳಬೇಕು. 

೧೯. ಉತ್ತಮ ಶ್ರೋತೃವಾದವನು ವ್ಯಾಸರೂಪಿಯಾದ ಪೌರಾಣಿಕನ 
ಎದುರಾಗಿ ಕುಳಿತುಕೊಳ್ಳಬೇಕು. ಆದರೆ ವ್ಯಾಸಪೀಠಕ್ಕಿಂತಲೂ ಎತ್ತರವಾದ 
ಆಸನದಲ್ಲಿ ಕುಳಿತುಕೊಳ್ಳಬಾರದು. ಸ್ನಾನವನ್ನು ಮಾಡಿಕೊಂಡು ಸಂತೋಸ 
ದಿಂದ ಕೂಡಿದವನಾಗಿ ಶುಭ್ರಶ್ವೇತವಸ್ತ್ರಗಳನ್ನು ಧರಿಸಬೇಕು. 

೨೦. ಶುದ್ಧಾ ಚಮನವನ್ನು ಮಾಡಿ ಶಂಖ ಚಕ್ರಗಳೇ ಮೊದಲಾದ ನೈಷ್ಣವ 
ಲಾಂಛನಗಳನ್ನೂ ಹಣೆಯಲ್ಲಿ ತಿಲಕವನ್ನೂ ಧರಿಸಿ ಮನಸ್ಸಿನಲ್ಲಿಯೇ ಮಹಾ 
ವಿಷ್ಣುವನ್ನು ಧ್ಯಾನಮಾಡಬೇಕು. ಮತ್ತು ಪೌರಾಣಿಕನ ಮಾತುಗಳಲ್ಲಿ 
ಅತ್ಯಂತವಾದ ವಿಶ್ವಾಸವನ್ನ್ನಿಡಬೇಕು. 

೨೧. ಪುರಾಣ ಗ್ರಂಥದಲ್ಲಿಯೂ, ಬ್ರಾಹ್ಮೆಣನಲ್ಲಿಯೂ, ದೇವರಲ್ಲಿಯೂ, 
ಮಂತ್ರ ಜಸದಲ್ಲಿಯೂ, ತೀರ್ಥದಲ್ಲಿಯೂ, ಜ್ಞಾನವೃದ್ಧರ ಮಾತುಗಳಲ್ಲಿಯೂ 
ಇಡಲ್ಪಟ್ಟ ನಂಬುಗೆಯು ಉತ್ತಮ ಫಲವನ್ನು ಕೊಡುವುದು. 

೨೨-೨೩. ಮುನಿವರ್ಯೆರಿರಾ! ಆದುದರಿಂದ ಸಕಲ ಪುಣ್ಯಾರ್ಜನೆಗಳಿಗೂ 
ವಿಶ್ವಾಸವೇ ಕಾರಣವಾಗಿರುವುದು. ಪುರಾಣಶ್ರವಣವನ್ನು ಮಾಡುವ ಕಾಲದಲ್ಲಿ 


೫೮೬ ಶ್ರೀ ಸ್ಯಾಂದಮಹಾಪುರಾಣಂ 


ಪುರಾಣಶ್ರನಣೇ ಕಾಲೇ ಸರ್ವಚಿಂತಾಂ ಚೆ ವರ್ಜಯೇತ್‌ । 


ಅನೇನ ವಿಧಿನಾ ವಿಪ್ರಾಃ ಪ್ರತ್ಯಹಂ ಶ್ರುಣುಯಾನ್ಮುದಾ ॥ ೨೩ ॥ 
ತತಃ ಪಾಠೇ ಸಮಾಪ್ತೇ ಚ ಕರತಾಲಾದಿಕೈನರ್ನುಹುಃ । 

ಜಯ ಕೃಷ್ಣ ಜಗನ್ನಾಥ ಹರ ಇತ್ಯಾದಿ ನಾಮಭಿಃ ॥ ೨೪॥ 
ವಿಸ್ತಾರಯೇದ್ಯಥಾಕಾಶೇ ಶ್ರೂಯತೇ ಶಬ್ದ ಏವ ಸಃ । 

ಏನಂ ಚ ಪ್ರತ್ಯಹಂ ಕುರ್ಯಾತ್ರೀತಯೇ ನಡಿರವೈರಿಣಃ ॥ ೨೫ ॥ 


ತತೋ ಗ್ರಂಥಸಮಾಪ್ತ್‌ ಚ ವಿಷ್ಣುಪ್ರೀಣನತತ್ಸರಃ । 

ನಿಶೇಷಾದ್ವಸ್ತ್ರ ಮಾಲ್ಯಾದಿಚಂದನೈರ್ಭೂಷಣೈಸ್ತಥಾ । 
ಭೂಷಯೇತ್ಪರಯಾ ಭಕ್ತ್ಯಾ ವಿಪ್ರಂ ವ್ಯಾಸಸಮಂ ದ್ವಿಜಾಃ ॥ ೨೬ ॥ 
ಆತ್ಮಶಕ್ತ್ಯಾ ಪ್ರದದ್ಯಾಚ್ಚ ದಕ್ಷಿಣಾಂ ವೈ ಯಥಾವಿಧಿ । 

ಯೇ ಯೇ ಪ್ರದದ್ಯುರ್ಯದ್ಯಚ್ಚೆ ಮತ್ತಸ್ತಚ್ಛು ್ರಜುತಾಧುನಾ ॥ ೨೭ ॥ 
ರಾಜಾನಃ ಕರಿಣೋ ದದ್ಯುಃ ಸಾಲಂಕಾರಾನ್ಸುಲಕ್ಸಣಾನ್‌ । 

ಕ್ಸತ್ರಿಯಾ ಏನಮೇನಂ ಚ ತೇ ವೈ ರಾಜಸಮಾ ಮತಾಃ ॥ ೨೮ ॥ 


ಪಾಷಂಡರೇ ಮೊದಲಾದವರೊಡನೆ ಸಂಭಾಷಣೆಯನ್ನೂ, ವ್ಯರ್ಥವಾದ 
ಕಾಡುಹರಟಿಯನ್ನೂ, ಲೌಕಿಕ ಚಿಂತೆಗಳನ್ನೂ ಸರ್ವಥಾ ದೂರಮಾಡಬೇಕು. 
ಈ ಪ್ರಕಾರದಿಂದ ಭಗವದ್ಭಕ್ತನು ಸಂತೋಷದಿಂದ ಪ್ರತಿದಿನವೂ ಪುರಾಣದ 
ಅನುವಾದವನ್ನು ಶ್ರವಣಮಾಡಬೇಕು. 

೨೪-೨೬. ಅಂದಿನ ಕಥೆಯು ಸಮಾಪ್ತವಾಗಲು ಕರತಾಡನಗಳನ್ನು 
ಮಾಡುತ್ತ “ ಕೃಷ್ಣ! ಜಗನ್ನಾಥ! ಶ್ರೀಹರಿ! ನಿನಗೆ ಜಯವಾಗಲಿ” 
ಮುಂತಾದ ಕೂಗುಗಳಿಂದ ಪರಮಾ ಕ್‌ ನಾಮಗಳನ್ನುಚ್ಚರಿಸುತ್ತ ಆಕಾಶ 
ದಿಂದಲೂ ಪ್ರತಿಧ್ವನಿಯುಂಟಾಗುವಂತೆ ಜಯಘೋಷಗಳನ್ನು ಮಾಡಬೇಕು. 
ಇಂತು ಮುರವೈರಿಯಾದ ಮಹಾವಿಷ್ಣುವು ಸಂತೋಷಗೊಳ್ಳಲು ಪ್ರತಿನಿತ್ಯವೂ 
ಮಾಡತ್ತಿರಬೇಕು. ಪುರಾಣ ಗ್ರಂಥದ ಅನುವಾದವು ಸಂಪೂರ್ಣವಾಗುವ ದಿನದಲ್ಲಿ 
ಮಹಾವಿಷ್ಣುವನ್ನು ಸಂತೋಷಗೊಳಿಸುವ ಉದ್ದೇಶದಿಂದ ವ್ಯಾಸಸದೈಶನಾದ 
ಆ ಪೌರಾಣಿಕ ಬ್ರಾಹ್ಮಣನನ್ನು ವಿಶೇಷವಾಗಿ ವಸ್ತ್ರಗಳಿಂದಲೂ, ಪುಷ್ಟಮಾಲೆ 
ಗಳಿಂದಲೂ ಚಂದನಾದಿ ಲೇಪನದ್ರವ್ಯಗಳಿಂದಲೂ, ಆಭರಣಗಳಿಂದಲೂ 
ಅತ್ಯಂತ ಭಕ್ತಿಯುಕ್ತನಾಗಿ ಅರ್ಚಿಸಬೇಕು. 

೨೭. ತನ್ನ ಶಕ್ತಿಗನುಸಾರವಾಗಿ ಆತನಿಗೆ ವಿಧಿವಿಹಿತವಾದ ದಕ್ಷಿಣೆಯನ್ನು 
ಸಮರ್ಪಿಸಬೇಕು. ಯಾವ ಯಾವ ಜನರು ಯಾವ ಪದಾರ್ಥಗಳನ್ನು ದಾನ 
ಮಾಡಬಹುದೆಂಬುದನ್ನು ಹೇಳುವೆನು, ಈಗ ಕೇಳಿರಿ. 

೨೮. ಮಹಾರಾಜರು ಅಲಂಕಾರಸಹಿತಗಳಾಗಿಯೊ ಸರ್ವಲಕ್ಸಣಲಕ್ಷಿ 


ಏಕೋನಪಂಚಾಶತ್ತಮೋ$ಧ್ಯಾಯೆಃ ೫೮೭ 


ಬ್ರಾಹ್ಮಣಾಃ ಪುಸ್ತಕಾಂಶ್ಚೈನ ವಿಷ್ಣೋರರ್ಚಾಕರಂಡಿಕಾಃ । 


ಕನಕಂ ರಜತಂ ಚೈವ ಧಾನ್ಯಂ ವಸ್ತ್ರಂ ಸ್ವಭಕ್ತಿತಃ ॥೨೯॥ 
ವಿಶಶ್ಚೆ ರತ್ನಭೂಷಾಢ್ಯಾನ್ಸಿಂಧುದೇಶೋದ್ಭವಾನಪಿ । 
ಗಾಶ್ವ ಲಕ್ಬ್ಮಣಸಂಯುಕ್ತಾಃ ಸವತ್ಸಾಶ್ಚ ಸಯಸ್ವಿನೀಃ ॥೩೦॥ 


ಅನ್ಯಚ್ಚೆ ಕನಕಾದ್ಯಂ ಚ ತ್ಯಜೇಯುರ್ಧರ್ಮತತ್ಸರಾಃ। 
ಶೂದ್ರಾಃ ಪ್ರದದ್ಯುಃ ಪರಯಾ ಮುದಾ ಸಂಯುಕ್ತಮಾನಸಾಃ ॥ ೩೧೪ 
ವಾಸಾಂಸಿ ಚ ಸುವರ್ಣಂ ಚೆ ಧಾನ್ಯಂ ರತ್ನಾನಿ ಗಾಸ್ಕಥಾ | 


ನಾನಾಲಂಕಾರಯುಕ್ತಾಶ್ಚೆ ಘಟೋಧ್ಲೀರ್ಬಾಲಗರ್ಭಿಣೀಃ ॥ ೩೨ 
ಏನಂ ವೈ ದಕ್ಷಿಣಾಂ ದದ್ಯಾದ್ಯೇನ ಸಂತುಷ್ಯತೇ ಗುರುಃ । 
ಆತ್ಮನಃ ಶಕ್ತಿತೋ ವಿಪ್ರಾಃ ವಿತ್ತಶಾಶ್ಯಂ ನ ಕಾರಯೇತ್‌ ॥ ೩೩॥ 


ತಗಳಾಗಿಯೂ ಇರುವ ಆನೆಗಳನ್ನು ಸಮರ್ಪಿಸುವರು. ಸ್ಪತ್ರಿಯರೂ ಈ ದಾನ 
ಕ್ರಮವನ್ನೇ ಅನುಕರಿಸಬೇಕು. ಅವರೂ ರಾಜಸದೃಶರೆಂದೇ ಪರಿಗಣಿಸಲ್ಪ 
ಡುವರು. 

೨೯. ಬ್ರಾಹ್ಮಣರು ಪುಸ್ತಕಗಳನ್ನೂ ವಿಷ್ಣು ನಿನ ಅರ್ಚನೆಗೆ ಅನುಕೂಲವಾದ 
ಸಂಪುಟಗಳನ್ನೂ, ಚಿನ್ನವನ್ನೂ, ಬೆಳ್ಳಿಯನ್ನೂ, ಧಾನ್ಯಗಳನ್ನೂ, ವಸ್ತ್ರಾಲಂಕಾರ 
ಗಳನ್ನೂ ತಮ್ಮ ತಮ್ಮ ಭಕ್ತಿಯಿಂದ ದಾನಮಾಡಬೇಕು. 

೩೦. ವೈಶ್ಯರು ರತ್ನಾಭರಣಗಳಿಂದಲಂಕೃತಗಳಾದ ಜಾತ್ಯಶ್ವಗಳನ್ನೂ, 
ಲಕ್ಷ್ಮಣ ಸಂಪನ್ಮಗಳ್ಕೂ ಕರುಗಳುಳ್ಳವುಗಳೂ, ಹಾಲು ಕೊಡುವುವುಗಳೂ ಆದ 
ಆಕಳುಗಳನ್ನೂ ಪೌರಾಣಿಕನಿಗೆ ಅರ್ಪಿಸಬಹುದು. 

೩೧-೩೨. ಇವುಗಳಲ್ಲದೆ ಧರ್ಮತತ್ಸರರಾದ ಅವರು ಧನಕನಕಾದಿ ಇತರ 
ಪದಾರ್ಥಗಳನ್ನೂ ಕೊಡಬಹುದು. ಶೂದ್ರರು ಅಪಾರವಾದ ಸಂಶೋಷದಿಂದೆ 
ಹೂಡಿದ ಮನಸ್ಸುಳ್ಳವರಾಗಿ ವಸ್ತ್ರಗಳನ್ನೂ, ಚಿನ್ನವನ್ನೂ, ಧಾನ್ಯರಾಶಿಗಳನ್ನೂ, 
ನವರತ್ತಗಳನ್ನೂ, ಅಲಂಕಾರಸಹಿತಗಳ್ಳೂ ವೀನಪಯೋಧರವುಳ್ಳ ವುಗಳೂ, 
ಎಳೆಯ ವಯಸ್ಸಿನವುಗಳೂ, ಗರ್ಭವನ್ನು ಧರಿಸಿರುವುವುಗಳೂ ಆದ ಬಹು 
ವಿಧಗಳಾದ ಗೋವುಗಳನ್ನೂ ಪೌರಾಣಿಕನಿಗೆ ಒಪ್ಪಿ ಸಬಹುದು. 

೩೩. ಬ್ರಾಹ್ಮಣಶ್ರೇಷ್ಕರಿರಾ! ಈ ವಿಧವಾಗಿ ಆಚಾರ್ಯನು ಸಂತೋಷ 
ಗೊಳ್ಳುವಂತೆ ಶ್ರೋತೃಗಳು ಗುರುದಕ್ಸಿಣೆಯನ್ನು ಸಮರ್ಪಿಸಬೇಕು. ಪ್ರತಿ 
ಯೊಬ್ಬನೂ ತನ್ನ ಸರ್ವಶಕ್ತಿಯಿಂದಲೂ ದಾನಮಾಡಬೇಕಲ್ಲದೆ ಧನಲೋಭ 
ವನ್ನೆಂದಿಗೂ ಮಾಡಲಾಗದು. 


೫೮೮ ಶ್ರೀ ಸ್ಯಾಂದಮಹಾಪುರಾಣಂ 


ಶಾಂತಿಕಂ ಪೌಷ್ಟಿಕಂ ಚೈನ ವ್ರತೋದ್ವಾಹಾದಿ ಕರ್ಮ ಚೆ । 


ಮೋಕ್ಷಸ್ಯ ಸಾಧಕಂ ಕರ್ಮ ಪುರಾಣಶ್ರನಣಂ ತಥಾ NH 4೪ 
ಯಂಜ್ಞ್ವಾದಿಕಂ ಚ ದಾನಂ ಚೆ ವ್ರತಂ ನಾನಾವಿಧಂ ತಥಾ । 

ಯೆದಿ ಚೇದ್ದಕ್ಸಿಣಾಹೀನಂ ತದಾ ಭವತಿ ನಿಷ್ಟಲಂ 8೩೫ ॥ 
ಅಸುರಾಃ ಕರ್ಮಣಸ್ತಸ್ಯ ಹರಂತಿ ಫಲಮೇವ ತತ್‌ । 

ಯಥಾ ಸ್ತ್ರೀಣಾಂ ಚ ಲಾವಣ್ಯಂ ಭರ್ತೃಸ್ಟೇಹನಿವರ್ಜಿತಂ ॥ ೩೬ ॥ 
ಯುದ್ಧಾತ್ಸಲಾಯಿತಾನಾಂ ಚ ಪೃಷ್ಠಂ ಕೃತ್ವಾ ಧನುಸ್ಮತಾಂ | 

ವಿನಾ ಧಾವನಮಶ್ಚಾನಇಂ ದುಷ್ಟತ್ಚಂ ಹಿ ಯಥಾ ದ್ವಿಜಾಃ ೩೭ 
ಮೂಕತ್ಸೇನೇವ ಪಾಂಡಿತ್ಯಂ ಸರ್ವಶಾಸ್ತ್ರವಿಪಶ್ಚಿತಾಂ । 

ಹೀನಂ ದಕ್ಷಿಣಯಾ ಯದ್ಯತ್ಯರ್ಮ ತದ್ವಚ್ಚ ನಿಷ್ಟಲಂ ॥ ೩೮ ॥ 
ದಾನೇನ ಕ್ಸೀಯತೇ ಯಸ್ಮಾದ್ದುರಿತಾನಾಂ ಕದಂಬಕಂ ॥ 

ದಕ್ಷಿಣೇತಿ ತಥಾ ನಿಪ್ರಾ ಗೀಯತೇ ಶಾಸ್ತ್ರವೇದಿಭಿಃ HAF 





೩೪. ವ್ರತ, ವಿವಾಹಾದಿ ಕರ್ಮಗಳು ಮನುಷ್ಯನಿಗೆ ಶಾಂತಿಯನ್ನೂ 
ಐಹಿಕಭೋಗಗಳನ್ನೂ ಸಂಪಾದಿಸಿಕೊಡುವುವು. ಆದರೆ ಪುರಾಣಶ್ರವಣವೆಂಬ 
ಕರ್ಮವು ಮೋಕ್ಷವನ್ನು ಸಾಧಿಸುವ ಸದುಪಾಯವಾಗಿರುವುದು. 

೩೫-೩೬. ಯಜ್ಞಾ ದಿಕ್ರಿಯೆಗಳಾಗಲಿ, ದಾನವಾಗಲಿ, ವ್ರತಾಚರಣೆ 
ಯಾಗಲಿ, ನಾನಾವಿಧವಾಗಿದ್ದರೂ ಗುರುದಕ್ಸಿಣಾರಹಿತಗಳಾದಕಿ ಕೇವಲ 
ನಿಷ್ನಲಗಳೇ ಆಗಿ ಪರಿಣಮಿಸುವುವು. ಅಂತಹ ಕರ್ಮಗಳ ಸಮಗ್ರಫಲವನ್ನೂ 
ದಾನವರೇ ಕಸಿದುಕೊಂಡು ಹೋಗುವರು. ಪತಿಸ್ನೇಹದಿಂದ ವರ್ಜಿತರಾದ 
ನಾರೀಮಣಿಯರೆ ಲಾವಣ್ಯದಂತೆ ಅವು ವ್ಯರ್ಥವೇ ಸರಿ. 

೩೭-೩೮. ಯುದ್ಧರಂಗದಲ್ಲಿ ಬೆನ್ನುತೋರಿಸಿ ಧನುರ್ಬಾಣಗಳನ್ನು ಹಿಡಿದು 
ಓಡಿಹೋಗುತ್ತಿರುವ ಯೋಧರು ಹೇಗೆ ದುಷ್ಟರೊ, ಸಮಯದಲ್ಲಿ ವೇಗವಾಗಿ 
ಓಡದ ಕುದುರೆಯು ಹೇಗೆ ನಿರುಪಯೋಗವೊ, ಸಕಲ ಶಾಸ್ಟ್ರಾರ್ಥಗಳನ್ನೂ 
ಕೂಲಂಕಷವಾಗಿ ತಿಳಿದ ಜ್ಞಾ.ನಿಗಳಾಗಿದ್ದವರು ಮೂಕರಾದಲ್ಲಿ ಹೇಗೆ ಅಪ್ರಯೋ 
ಜಕರೊ ಹಾಗೆಯೇ ದಕ್ಷಿಣಾರಹಿತವಾಗಿ ಯಾವ ಯಾವ ಕರ್ಮವನ್ನು ಮಾಡಿ 
ದರೂ ನಿಷ್ಭಲವೆನಿಸುವುದು. 

ರ್ಜ. ಎಲ್ಫೈ ಬ್ರ್ರಾಹ್ಮಣರಿರಾ! ಯಾವುದರ ದಾನದಿಂದ ದಾತೃವಿನ ಪಾತಕ 
ಸಮೂಹಗಳು ಕ್ಸಯವನ್ನು ಹೊಂದುವುವೊ, ಅದನ್ನೇ ಶಾಸ್ತ್ರಜ್ಞರಾದವರು 
ದಕ್ಷಿಣೆಯೆಂಬುದಾಗಿ ಕರೆಯುವರು. 


ಏಕೋನಪಂಚಾಶತ್ತಮೋ9ಧ್ಯಾಯಃ ೫೮೯ 


ತತೋ ವಿಪ್ರಾನ್ಫೋಜಯೇಜ್ವೆ 4 ಯಥಾಶಕ್ತಿ ಪ್ರಶಲ್ಪಿತ್ಯೆಃ । 

ಕರ್ಪೂರೇಣ ಚೆ ಖಂಡೇನ ಸರ್ಪಿಷಾ ಪಾಯಸೈರ್ಯುತೈಃ ॥೪೦॥ 

ಷಡ್ಜಿಫೈರನ್ನಸಾನಾದ್ಯೈಃ ಸುಸ್ವಾದೈರಮ್ಬು ತೋಪಮೈೊಃ । 

ತೇಭ್ಯೋಪಿ ಸ್ವರ್ಣವಸ್ವ್ರಾದಿ ಯಥಾಶಕ್ಟ್ಯಾ ಪ್ರದಾಪಯೇತ್‌ ॥ ೪೧॥ 

ಏತದ್ಧಃ ಕಥಿತಂ ಸರ್ವಂ ಪುರಾಣಶ್ರವಣಸ್ಯ ಚ । 

ಸಾಂಗೋಪಇಂಗವಿಧಾನಂ ಚ ಯೇನ ಸ್ಯಾತ್ಸಫಲಂ ತ್ವಿದಂ । 

ಇದಾನೀಂ ಭೋ ಮುನಿಶ್ರೇಷ್ಠ್ಮಾಃ ಕಿಮನ್ಯಜ್ಜ್ಜಾತುಮಿಚ್ಛಥ ॥೪೨॥ 
ಮುನಯ ಊಚುಃ. 


ಅಹೋಂಸ್ಮಾಕಂ ಮಹಾಭಾಗ್ಯಂ ಯತ್ಪಾಪೌಘನಿನಾಶನಂ । 


ಪುರಾಣಶ್ರನಣಸ್ಕೈನ ಫೆಲಮುಸ್ಮಾಭಿಕೇನ ಚ ॥ ೪೩ i 
ಸಾಂಗೋಪಾಂಗವಿಧಾನಂ ಜೆ ಶ್ರುತಂ ತ್ವನ್ಮುಖಪೆಂಕಜಾತ್‌ । 

ಧನ್ಯಾಃ ಸ್ಮ ಕೃತಪುಣ್ಯಾಃ ಸ್ಮ ಸಂಸಾರೇ ನಿಗತಜ್ವರಾಃ ॥ ೪೪॥ 
ಇದಾನೀಮಾತ್ಮಶಕ್ತ್ಯಾ ನೈ ದೀಯತೇ ಭವತೇ ಮುನೇ | 

ದಕ್ಷಿಣಾ ಫಲಸಂಪ್ಪಾಪ್ಟೈ ಪ್ರಸನ್ನಸ್ತ್ಯಂ ಗೃಹಾಣ ಚೆ ॥ ೪೫ ॥ 


೪೦. ಬಳಿಕ ಶಕ್ತ್ಯನುಸಾರವಾಗಿ ಪಚ್ಚಕರ್ಪೂರ, ಖಂಡಸಕ್ಕರೆ, ತುಪ್ಪ, 
ಪಾಯಸಾದಿಗಳಿಂದ ಕೂಡಿದ ಮೃಷ್ಟಾನ್ಸದಿಂದ ಬ್ರಾಹ್ಮಣರಿಗೆ ಭೋಜನವನ್ನು 
ಮಾಡಿಸಬೇಕು. 

೪೧. ರುಚಿಕರಗಳೂ, ಅಮೃತಸಮಾನಗಳೂ, ಆದ ಆರು ವಿಧಗಳಾದ 
ಅನ್ನಪಾನಗಳಿಂದ ಅವರನ್ನು ಸಂತೋಷಗೊಳಿಸಿ ಯಥಾಶಕ್ತಿಯಾಗಿ ಅವರಿಗೂ 
ಸಹ ಸ್ವರ್ಣ, ವಸ್ತ್ರಾದಿಗಳನ್ನು ಕೊಡಿಸಬೇಕು. 

೪೨. ಮುನಿಶ್ರೇಷ್ಠರಿರಾ! ಪುರಾಣಶ್ರವಣವು ಸಾಫಲ್ಯವನ್ನು ಹೊಂದುವು 
ದಕ್ಕಾಗಿ ಶ್ರವಣಮಾಡುವ ವಿಧಾನವನ್ನೂ ಶ್ರೋತೃಗಳು ಆಚರಿಸಬೇಕಾದ 
ನಿಯಮಗಳನ್ನೂ ಸಾಂಗೋಪಾಂಗವಾಗಿ ನಿಮಗೆ ವಿವರಿಸಿರುವೆನು. ಇದರಿಂದ 
ನಿಮ್ಮ ಜಗನ್ನಾಥ ಮಾಹಾತ್ಮ್ಯದ ಶ್ರವಣವೂ ಸಫಲವಾಯಿತು. ಈಗ ಮತ್ತೆ 
ಯಾವುದನ್ನು ತಿಳಿಯಲಪೇಕಿಿಸುತ್ತಿರುವಿರಿ? 

೪೩-೪೪. ಮುನಿಗಳು ಹೇಳುತ್ತಾರೆ :ಎಚೈಮಿನಿಮಹರ್ಷಿಯೆ! ನಮ್ಮದೇ 
ಮಹಾಭಾಗ್ಯವು. ಸಮಸ್ತ ಪಾತಕಗಳ ಸಮೂಹವನ್ನು ನಾಶಗೊಳಿಸುವ 
ಪುರಾಣಶ್ರವಣದ ಮಾಹಾತ್ಮ್ಯವನ್ನೂ ಅಂಗೋಪಾಂಗಸಹಿತವಾದ ಶ್ರವಣ 
ವಿಧಾನವನ್ನೂ ನಿನ್ನ ಮುಖಕಮಲದಿಂದ ಕೇಳಿರುವೆವು. ನಾವೇ ಧನ್ಯತಮರು. 
ಪುಣ್ಯವನ್ನು ಮಾಡಿದವರು. ಇಂದು ನಮಗೆ ಸಂಸಾರದಲ್ಲಿ ಅಭಿಮಾನವು 
ಕಳೆದುಹೋಯಿತು. 

೪೫. ಮಹಾಮುನಿಯೆ! ಈಗ ಜಗನ್ನಾಥಮಾಹಾತ್ಮ್ಯಶ್ರವಣದ ಸಂಪೂರ್ಣ 


೫೯೦ ಶ್ರೀ ಸ್ಯಾಂದೆಮಹಥಾಪುರಾಣಂ 


ಇತ್ಯುಕ್ತನಂತೋ ಮುನಯೋ ಹೈಕಿಂಚನಾಃ 
ಸಮಿತ್ಯುಶಂ ಪುಷ್ಪಫಲಾಕ್ಷತಾದಿಕಂ । 
ಕ್ಷಪ್ಟ್ಯಾ ಚ ತಸ್ಮೈ ಮಂನಯಃ ಸುಮುಕ್ತಾಃ 
ಕ್ರೇತ್ರೋತ್ತಮಂ ಜಗ್ಮುರತಿಪ್ರಹರ್ಷಿತಾಃ ॥ ೪೬ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸೆಂಹಿತಾಯಾಂ 
ದ್ವಿತೀಯೇ ನೈಷ್ಣವಖಂಡೇ ಪುರುಷೋತ್ತಮಕ್ಸೇತ್ರಮಾಹಾತ್ಮ್ಯೇ ಜೈಮಿನಿಯಷಿ 
ಸಂವಾದೇ «" ಪುರಾಣಶ್ರೆವಣವಿಧಿವರ್ಣನಂ ನಾಮ 
ಏಕೋನಪಂಚಾಶತ್ತ ಮೋಧ್ಯಾಯಃ 


ಪುರುಷೋತ್ತಮಕ್ಸೇತ್ರಮಾಹಾತ್ಮ್ಯಂ ಸಮಾಪ್ತಂ 


ಫಲವನ್ನು ಹೊಂದುವುದಕ್ಕಾಗಿ ನಾವು ನಮ್ಮ ಅನುಕೂಲವನ್ನನುಸರಿಸಿ ನಿನಗೆ 
ಗುರುದಕ್ಸಿಣೆಯನ್ನು ಸಮರ್ಪಿಸುವೆವು. ನೀನು ಪ್ರಸನ್ನಮನಸೃನಾಗಿ ಅದನ್ನು 
ಸ್ವಿಕರಿಸಬೇಕು. 

೪೬. ಇಂತೆಂದು ಬಿನ್ನ ನಿಸಿ ನಿಷ್ಠಿಂಚನರಾದ ಆ ಮುನಿಗಳೆಲ್ಲರೂ ಜೈಮಿನಿ 
ಮಹಾಮುನಿಗೆ ಸಮಿತ್ತುಗಳು, ಕುಶದರ್ಭೆಗಳು, ಪುಷ್ಪಗಳು, ಫಲಗಳು, 
ಲಾಜಾಕ್ಸತೆಗಳೇ ಮುಂತಾದುವುಗಳನ್ನು ಭಕ್ತಿಯಿಂದರ್ಪಿಸಿ ಸಂಸಾರಬಂಧನ. 
ದಿಂದ ಮುಕ್ತರಾಗಿ ಅಪರಿಮಿತಾನಂದದಿಂದ ಉತ್ತಮಸ್ಕಾನವಾದ ಪುರುಷೋ 
ತ್ರಮಕ್ಸೇತ್ರವನ್ನು ಕುರಿತು ಪ್ರಯಾಣಮಾಡಿದರು. 


ಇಲ್ಲಿಗೆ ಎಂಬತ್ತೊಂದು ಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದೆ ಎರಡನೆಯ ವೈಷ್ಠನಖಂಡದ ಪುರುಸೋತ್ತಮಕ್ಸೇತ್ರ 
ಮಾಹಾತ್ಮ್ಯದ ಜೈಮಿನಿಯಸಿಸಂವಾದದಲ್ಲಿ ೪ ಪುರಾಣಶ್ರವಣವಿಧಿವರ್ಣನ?'ವೆಂಬ 
ನಲನತ್ತೊಂಬತ್ತನೆಯ ಅಧ್ಯಾಯವು ಮಂಗಿದುದು 


ಪುರುಷೋತ್ತಮ ಕ್ಪೇತ್ರ ಮಾಹಾತ್ಮ್ಯವು ಮುಗಿದುದು 


